a 
4 


ಕರಾವಳಿ ಕರ್ನಾಟಕದ ಉತ್ತರ ಭಾಗದ ಶಾಸನಗಳು ಮತ್ತು 
ದೇವಾಲಯಗಳು - ಒಂದು ಅಧ್ಯಯನ 


ಸಂಶೋಧಕರು 
ಹೇಮಂತ ಎಚ್‌. ಭಟ್ಟ 


ಮಾರ್ಗದರ್ಶಕರು 
ಡಾ. ಶ್ರೀನಿವಾಸ ವಿ. ಪಾಡಿಗಾರ 
ಎಂ.ಎ., ಸಹಿಎಚ್‌.ಡಿ., ಡಿಪ್‌. ಇನ್‌.ಎಲಿ. 
ಅಧ್ಯಕ್ಷರು ಮತ್ತು ಪ್ರವಾಚಕರು 
ಪ್ರಾಚೀನ ಭಾರತೀಯ ಇತಿಹಾಸ ಮತ್ತು ಶಾಸನ ವಿಜ್ಞಾನ ವಿಭಾಗ 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ - ೩ 


ರೆಎಚ್‌. ಡಿ. ಪದವಿಗಾಗಿ 
ಪ್ರಾಚೀನ ಭಾರತೀಯ ಇತಿಹಾಸ ಮತ್ತು ಶಾಸನ ವಿಜ್ಞಾನ ವಿಭಾಗ 
ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಸಾದರಪಡಿಸಿದ 
ಸಂಶೋಧನಾ ಮಹಾಪ್ರಬಂಧ 


ಕರ್ನಾಟಕ ವಿಶ್ವವಿದ್ಯಾಲಯ, ದಾರವಾಡ 
ಪ್ರಾಚೀನ ಭಾರತದ ಇತಿಹಾಸ ಮತ್ತು ಶಾಸನವಿಜ್ಞಾನ ವಿಭಾಗ 


“ಕರಾವಳಿ ಕರ್ನಾಟಕದ ಉತ್ತರ ಭಾಗದ ಶಾಸನಗಳು ಮತ್ತು ದೆವಾಬಯಗಳು 
- ಒಂದು ಅಧ್ಯಯನ್‌ ಕುರಿತಾದ ಕ್ಲೇತ್ರಕಾರ್ಯಾವಲಂಬಿತ ಪಿಎಚ್‌. ಡಿ. ಸಂಶೋಧನ 
ಮಹಾಪ್ರಬಂಧವನ್ನು ಪ್ರೀ ಹೇಮಂತ ಎಚ್‌. ಭಟ್ಟ ಇವರು ನನ್ನ ಮಾರ್ಗದರ್ಶನದಲ್ಲಿ 
ಸಿದ್ಧಪಡಿಸಿದ್ದಾರೆ. ಇದು ಇಡಿಯಾಗಿ ಇಲ್ಲವೇ ಬಿಡಿಯಾಗಿ ಈ ಮೊದಲು ಎಲ್ಲಿಯೂ 
ಪ್ರಕಟವಾಗಿಲ್ಲವೆಂದು ಹಾಗೂ ಯಾವುದೇ ವಿಶ್ವವಿದ್ಧಾ ಲಯದ ಯಾವುದೇ ಪದವಿಗಾಗಿ ಇವರಿಂದ 
ಸಲ್ಲಿಸಲ್ಪಟ್ಟಿಲ್ಲವೆಂದು ಪ್ರಮಾಣೀಕರಿಸಲಾಗಿದೆ. 
J 


> 
ಸ್ಥಳ ಧಾರವಾಡ (ಡಾ. ಶ್ರೀನಿವಾಸ $ ಪಾಡಿಗಾರ) 
4 ಎಂ.ಎ.,ಪಿಎಚ್‌.ಡಿ., ಡಿಪ್‌. ಇನ್‌. ಎಪಿ. 


ದಿನಾಂಕ : ಥೆ"೦೮.೨೦೦೨ 
ಪ್ರವಾಚಕರು ಮತ್ತು ಅಧ್ಯಕ್ಷರು 


4 ಪ್ರಾಚೀನ ಭಾರತೀಯ ಇತಿಹಾಸ ಮತ್ತು ಶಾಸನ ವಿಜ್ಞಾನ ವಿಭಾಗ, 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ-೦೩. 


ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 
ಪ್ರಾಚೀನ ಭಾರತದ ಇತಿಹಾಸ ಮತ್ತು ಶಾಸನವಿಜ್ಞಾನ ವಿಭಾಗ 


KR: Rad ೪ ಇ 


EN 


rs € ales ಲ 


“ಕರಾವಳಿ ಕರ್ನಾಟಕದ ಉತ್ತರ ಭಾಗದ ಶಾಸನಗಳು ಮತ್ತು ದೆವಾಬಯಗಳು 
- ಹಂದು ಅಧ್ಯಯನ್‌” ಎಂಬ ಕ್ಲೇತ್ರಕಾರ್ಯಾವಲಂಬಿತ ಪಿಎಚ್‌. ಡಿ. ಸಂಶೋಧನಾ 
ಮಹಾಪ್ರಬಂಧವನ್ನು ನಾನು ಡಾ. ಶೀನಿವಾಸ ವಿ. ಪಾಡಿಗಾರ, ಪ್ರವಾಚಕರು ಮತ್ತು ಅಧ್ಯಕ್ಟರು, 
ಪ್ರಾಚೀನ ಭಾರತೀಯ ಇತಿಹಾಸ ಮತ್ತು ಶಾಸನ ವಿಜ್ಞಾನ ವಿಭಾಗ, ಕರ್ನಾಟಕ ವಿಶ್ವವಿದ್ಯಾಲಯ, 
ಧಾರವಾಡ ಇವರ ಮಾರ್ಗದರ್ಶನದಲ್ಲಿ ಸಿದ್ದಪಡಿಸಿದ್ದು, ಈ ಮಹಾಪ್ರಬಂಧವು ಇದಕ್ಕೂ ಮೊದಲು 
ಯಾವುದೇ ವಿಶ್ವವಿದ್ಯಾಲಯದ ಯಾವುದೇ ಪದವಿಗಾಗಿ ನನ್ನಿಂದ ಸಲ್ಲಿಸಲ್ಪಟ್ಟಿಲ್ಲವೆಂದು ಮತ್ತು 
ಇಡಿಯಾಗಿ ಇಲ್ಲವೇ ಬಿಡಿಯಾಗಿ ಪ್ರಕಟವಾಗಿಲ್ಲವೆಂದು ಪ್ರಮಾಣೀಕರಿಸುತ್ತಿದ್ದೇನೆ. 


ಸ್ಥಳ : ಧಾರವಾಡ ಹ ಎಚ್‌. ಭಟ ) 
ಪ್ರಾಚೀನ ಭಾರತೀಯ ಇತಿಹಾಸ ಮತ್ತು ಶಾಸನ ವಿಜ್ಞಾನ ವಿಭಾಗ, 


ದಿನಾಂಕ :6 -೦೮-೨೦೦೨ f 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 


ನಿವೇದನೆ ಗ LnOw de nic nl 


ಉತ್ತರಕನ್ನಡ ಜಿಲ್ಲೆಯೆ ಹೊನ್ನಾವರ ತಾಲೂಕಿನ ಐತಿಹಾಸಿಕ ಹಿನ್ನೆಲೆ ಹೊಂದಿದ ಮಲ್ಲಾಪುರ 
ಗ್ರಾಮದಲ್ಲಿ ಹುಟ್ಟಿ ಬೆಳೆದ ನನಗೆ ಆ ಗ್ರಾಮದ ಮತ್ತು ಸುತ್ತಿ ಮುತ್ತಲಿನ ಗ್ರಾಮಗಳಿ ದೇವಾಲಯೆಗಳಲ್ಲಿ 
ಜರುಗುವ ಬಂಡಿಹಬ್ಬ ಗಳು, ದೇವಾಲಯಗಳ ಮುಂದಿರುವ ಶಾಸನಗಳು ನನ್ನ ಬಾಲ್ಯದಲ್ಲಿಯೇ ಆಸಕ್ತಿ 
ಮೂಡಿಸಿದ್ದವು. ಈ ಹಿನ್ನೆಲೆಯಲ್ಲಿ ಇತಿಹಾಸ ವಿಷಯೆ ನನ್ನ ಅಚ್ಚು ಮೆಚ್ಚಿನ ವಿಷಯವಾಗಿತ್ತು. 
ಇದರಿಂದಾಗಿ ಇತಿಹಾಸ ಅಧ್ಯಯನದ ವಿದ್ಯಾರ್ಥಿಯಾಗಿ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿಯನ್ನು 
ಪಡೆದೆನು. ನಂತರ ಸಂಶೋಧನೆಯಲ್ಲಿ ಆಸಕ್ತಿ ಇದ್ದ ನನಗೆ ಸಹಜವಾಗಿಯೆ ಈ ನಮ್ಮ ಪ್ರದೇಶದ 
ಸಂಶೋಧನಾ ಕಾರ್ಯ ಕೈಗೊಳ್ಳಿಲು ಉತ್ಪುಕನಾದೆ. ನನ್ನ ಪೂಜ್ಯ ಗುರುಗಳು, ಮಾರ್ಗದರ್ಶಕರು ಆದ 
ಡಾ।॥ ಶೀನಿವಾಸ ವಿ. ಪಾಡಿಗಾರವರ ಪ್ರೋತ್ಸಾಹ ಮತ್ತು ನನ್ನ ತೀರ್ಥರೂಪ ತಂದೆ, ಸೌಭಾಗ್ಯವತಿ 
ಮಾತೋಫಿ ಮತ್ತು ಸಹೋದರ ಸಹೋದರಿಯರ ಪ್ರೀತಿ ವಾತ್ಸಲ್ಯ ಮತ್ತು ನೈತಿಕ ಬೆಂಬಲವು ನನ್ನನ್ನು 


ಸಂಶೋಧನಾ ಕಾರ್ಯಕ್ಕೆ ತೊಡಗುವಂತೆ ಮಾಡಿತು. 


ಈ ನಿಟ್ಟಿನಲ್ಲಿ ನನ್ನ ಅಚ್ಚು ಮೆಚ್ಚಿನ ಗುರುಗಳಾದ ಡಾ ಶೀನಿವಾಸ. ವಿ. ಪಾಡಿಗಾರರವರಲ್ಲಿ ನನ್ನ 
ಸಂಶೋಧನಾ ಕಾರ್ಯಕ್ಕೆ ಮಾರ್ಗದಶಕರಾಗಬೇಕೆಂದು ವಿನಂತಿಸಿಕೊಂಡಾಗ ಸಂತೋಷದಿಂದ 
ಒಪ್ಪಿಕೊಂಡು "ಕರ್ನಾಟಕ ಕರಾವಳಿಯ ಉತ್ತಿ ರಭಾಗಿದ ಶಾಸನಗಳು ಮತ್ತು ದೇವಾಲಯಗಳು - ಒಂದು 


ಅಧ್ಯಯೆನ್‌' ಎಂಬ ವಿಷಯೆದ ಮೇಲೆ ಸಂಶೋಧನ ಅಧ್ಯಯೆನ ಮುಂದುವರಿಸುವಂತೆ ಅನುಮತಿಸಿದರು. 


ಈ ತಮ್ಹ ಎಡೆ ಬಿಡದ ಕಾರ್ಯಗಳಲ್ಲೂ ನಮ್ಮ ಕ್ಷೇತ್ರ ಕಾರ್ಯದ ಪರಿಶೀಲನೆ ಮತ್ತು 
ಸಂಶೋಧನಾ ಕಾರ್ಯಕ್ಕೆ ಸಂಬಧ ಪಟ್ಟ ೦ತೆ ಕಾಲಕಾಲಕ್ಕೆ ಸಲಹೆಸೂಚನೆಗಳನ್ನು ನೀಡಿ ನನ್ನ ತಪ್ಪುಗಳನ್ನು 
ತಿದ್ದಿ, ಮಂಕುಬುದ್ಧಿಗೆ ಸಾಣೆ ಹಿಡಿದು ಈ ಪ್ರಬಂಧ ರಚನೆಯಾಗಲು ಕಾರಣಿಕಾರಾದ ನನ್ನ ಗುರುಗಳು, 
ಪ್ರವಾಚಕರು ಮತ್ತು ಪ್ರಾಚೀನ ಭಾರತದ ಇತಿಹಾಸ ಮತ್ತು ಶಾಸನ ವಿಜ್ಞಾನ ವಿಭಾಗಿದ ಮುಖ್ಯಸ್ಥರಾದ 


ಡಾ! ಶೀನಿವಾಸ. ವಿ. ಪಾಡಿಗಾರ ಅವರಿಗೆ. ಅನಂತಾನಂತ ವಂದನೆಗಳನ್ನು, ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. 


ನನ್ನ ಸಂಶೋಧನಾ ಕಾರ್ಯಣ್ಕೆ ಪ್ರೋತ್ಸಾಹ ನೀಡಿದ ಈಗ ವಿಶ್ರಾಂತ ಪ್ರಾಧ್ಯಾಪಕರುಗಳಾಗಿರುವ 
ನನ್ನ ಗುರುಗಳಾದ ಡಾ! ಎಸ್‌.ಎಚ್‌. ರಿತ್ತಿ, ಡಾ॥.ಅ.ಸುಂದರ, ಡಾ! ಎಸ್‌. ಎಲ್‌. ಶಾಂತಕುಮಾರಿ, ಈಗ 
ಕನ್ನಡ ಸಂಶೋಧನಾ ಸಂಸ್ಥೆಯ ನಿರ್ದೇಕರಾಗಿರುವ ಡಾ! ಎಚ್‌. ಆರ್‌. ರಘುನಾಥ ಭಟ್ಟ, ಡಾ ಆರ್‌. 
ಎಂ. ಷಡಕ್ಷಾರಯ್ಯ ಮತ್ತು ಆಫ್ಮೀಯೆರಾದ ಶೀ ಲೋಕೇಶ ಅವರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು 
ಸಲ್ಲಿಸುವದು ನನ್ನ ಆದ್ಯ ಕರ್ತವ್ಯವಾಗಿದೆ. ನಮ್ಹ ವಿಭಾಗದ ಆಡಳಿತ ಕಛೇರಿಯ ಸಿಬ್ಬಂದಿಗಳಾದ ಶ್ರೀ 
ಕಡಕೋಳ, ಶೀ ಕುಲಕರ್ಣಿ, ಶೀ ಕುಡೀಣೇರಿ, ಶೀ ಸಿದ್ದಪ್ಪ, ಶೀ ಹೀರೆಮಠ ಅವರ ಸಹಕಾರವೂ 


ಸ್ಥರಣೀಯ. 


p 
ನಾನು ಈ ಸಂಶೋಧನಾ ಕಾರ್ಯದಲ್ಲಿ ವಿಶ್ವವಿದ್ಯಾಲಯದ ಕೇಂದ್ರ ಗ್ರಂಥಾಲಯಮತ್ತು ಕನ್ನಡ 
ಸಂಶೋಧನ ಅಧ್ಯಯನದ ಗ್ರಂಥಾಲಯ, ಕಾರವಾರ ಕೇಂದ್ರ ಗ್ರಂಥಾಲಯ, ಮಹಾವಿದ್ಯಾಲಯದ 
ಗ್ರಂಥಾಲಯೆಗಳನ್ನು ಬಳಿಸಿಕೊಂಡಿದ್ದೇನೆ. ಈ ನಿಟ್ಟಿನಲ್ಲಿ ಗ್ರಂಥಪಾಲಕರು ಹಾಗೂ ಸಿಬ್ಬಂದಿಗಳು, ಕನ್ನಡ 
ಸಂಶೋಧನ ಸಂಸ್ಥೆಯ ನಿರ್ದೇಶಕರು ಮತ್ತು ಗ್ರಂಥಾಲಯದ ಸಿಬ್ಬಂದಿಗಳ ಸಹಕಾರವನ್ನು 
ಕೃತಜ್ಞತಾಪೂರ್ವಕವಾಗಿ ಸ್ವರಿಸುತ್ತೇನೆ. 
ಪ್ರಸ್ತುತ ಪ್ರಂಬಂಧ ರಚನೆಗೆ ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇಲಾಖೆಯೆ ಧಾರವಾಡ 
ವಲಯದ ಅಧೀಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರು ಛಾಯಾಚಿತ್ರಗಳನ್ನು ಒದಗಿಸಿ ಸಹಕರಿಸಿದ್ದಾರೆ. 
ಅವರಿಗೂ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನನ್ನ ಧರ್ಮ ಗುರುಗಳಾದ ಹಾಗೂ 
ಗುರುಹಿರಿಯರಾದ ಶೀ ಸದ್ಯೋಜ್ಯಾತ ಶಂಕರಾಶ್ರಮ ಸ್ವಾಮಿಜಿ, ಪ್ರೊ. ಎಲ್‌. ಜಿ. ಭಟ್ಟ, ಪ್ರೊ. ಸುಮತಿ 
ನಾಯೆಕ, ಡಾ॥। ವಾಯ್‌. ಆರ್‌. ಕುಲಕರ್ಣಿ, ಶೀ ಅನಿಲ ಐಗಳ, ಶೀ ಚಿತ್ರಾಪುರ ಮಠದ 


ಆಡಳಿತಮುಂಡಳಿಯೆವರಿಗೂ, ಶೀ ದೀಪಕ ಗಾಂವಕರ, ಶೀ ವಾಯ್‌. ಆರ್‌. ಯೆರಗಟ್ಟಿಯೆವರಿಗೂ 


ತುಂಬು ಹೃದಯದಿಂದ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ನನ್ನ ಈ ಸಂಶೋಧನಾ 
ಕಾರ್ಯಣ್ಕೆ ಪ್ರೋತ್ಸಾಹ ನೀಡಿ ಸಹಕರಿಸಿದ ನನ್ನ ಮಿತ್ರರಾದ ಡಾ ಗಿಣಪತಿಗ”ದ ಎಸ್‌., ಡಾ॥ 


ಆರ್‌. ಎಚ್‌. ಕುಲಕರ್ಣಿ, ಡಾ! ಜಯೆಕರ ಭಂಡಾರಿ ಮತ್ತು ಉತ್ತರಕನ್ನಡ ವಲಯ ಅರಣ್ಯಧಿಕಾರಿ ಡಾ! 
ಗೀರಿಶ ಚಂದ್ರ ಶರ್ಮಾಮತ್ತು ನನ್ನ ಕಿರಿಯ ಸಹೋದರನಂತೆನನ್ನೊ ಟ್ವಿಗೆ ಇದ್ದು ಪ್ರಬಂಧದಪ್ರತಿಯೆನ್ನು 
ತಯಾರಿಸಲು ನೆರವಿಗೆ ಬಂದ ಶೀ i ತಬೋಜಿಯವರಿಗೆ ಚಿರಖುಣಿಯಾಗಿದ್ದೇನೆ. ಶೀ ಎ. 
ಬಿ. ವಗ್ಗರ, ಶೀ ಪಾಟೀಲ, ಶೀ ಜಿ. ಸಿ. ಕುಲಕರ್ಣಿ ಅವರಿಗೆ ಮತ್ತು ಅಂದವಾಗಿ ರೇಖಾ ಚಿತ್ರಗಳನ್ನು, 


ನಕ್ಷೆಗಳನ್ನು ರಚಿಸಿಕೊಟ್ಟ ಶೀಮತಿ ಹೇಮಾ ಕುಲಕರ್ಣಿಯವರಿಗೂ ನಾನು ಚಿರಖುಣಿ. 


ನನ್ನ ಕ್ಷೇತ್ರ ಕಾರ್ಯದಲ್ಲಿ ಅಸಂಖ್ಯಾತ ಗ್ರಾಮಸ್ಥರ ಸಹಾಯೆ, ಸಹಕಾರಿ ಪಡೆದಿದ್ದೇನೆ. 
ತೋಡುರಿನ ಶೀ ಜನಾರ್ಧನ ಸೂರಿ, ನಾಗೂರಿನ ರಾಮ ಮರಾಠೆ, ಹಾಡುಎಳ್ಳಿಯೆ ಜಿನದತ್ತ 
ಗೌಡ, ಶಿರಗುಂಜಿಯ ಶೀ ಐ. ಎನ್‌. ಹೆಗಡೆ, ಶೀ ಪಕಳೆ, ಶೀ ವಿನಾಯಕ ನಾಯ್ಕ, ನನ್ನ ಸ್ನೇಹಿತ ಶೀ 
ಎಸ್‌. ಬಿ. ನಾಯ್ಕ, ಶೀ ಪಿ. ವಿ. ರಾಣೆಯವರ ಉಪಕಾರ ಮರೆಯಲಾರೆ. 


ಸದಾ ನನ್ನ ಶ್ರಯೋಭಿವೃದ್ಧಿ ಯೆನ್ನೆ ಬಯೆಸುವನ್ನ್ನ ಪೂವೋತ್ತರ ಅಭಿವೃದ್ಧಿಗೆ ಕಾರಣಿಕರ್ತರು 
ಆದ ಪ್ರೀತಿ ವಾತ್ಸಲ್ಯವನ್ನು ಧಾರೆ ಎರೆದನನ್ನ ತೀರ್ಥರೂಪ, ಸೌಭಾಗ್ಯವತಿ ಯಾತೋಶೀಯರು, ಹಿರಿಯ 
ಸಹೋದರ, ತಂಗಿ, ನನ್ನ ಧರ್ಮಶುತ್ನಿ, ಮಗಳು ಚಿ. ನಿತ್ಯಾ ಮತ್ತು ಬಂಧು ಆಪ್ತೇಷ್ಟರ ಸಹಕಾರದಿಂದಲೇ 


ನನ್ನ ಯಶಸ್ಸು ಸಾಧ್ಯವಾಯಿತೆಂದರೆ ಅತಿಶಯೋಕ್ತಿ ಯಾಗಲಾರದು. 


ಅದೇ ರೀತಿಯಲ್ಲಿ ವಿದ್ಯಾ ಪ್ರಿಯರು, ಶಿಕ್ಷಣ ತಜ್ಞರು ಆದ ನಮ್ಪ್ಹ ಸುಂಸ್ಥೆಯೆ ಅಧ್ಯಕ್ಷರುಗಳಾದ 
ಶೀ ಪ್ರಭಾಕರ ಎಸ್‌. ರಾಣೆ ಮತ್ತು ಕಾರ್ಯದರ್ಶಿ ಶೀ ಅಶೋಕ ನಾಯ್ದುರಿಗೂ, ನನ್ನ ಕೃತಜ್ಞತೆಗಳು 
ಮತ್ತು ಆಡಳಿತ ಮಂಡಳಿಯ ಸದಸ್ಯರಿಗೂ ಪರೋಕ್ಷ ಮತ್ತು ಅಪರೋಕ್ಷವಾಗಿ ಸಹಾಯ ಮಾಡಿದ 
ಪ್ರಾಚಾರ್ಯೆ ಪ್ರೊ. ಎಂ.ಜಿ. ಗೋಳಿಕಟ್ಟೆ ಮತ್ತು ಶಿಕ್ಷಕ ಬಂಧುಗಳು, ಕೆರಿಯೆ ಮಹಾವಿದ್ಯಾಲಯದ 
ಉಪನ್ಯಾಸಕ ಮಿತ್ರರಿಗೂ ಮತ್ತು ಎಲ್ಲ ಶಿಕ್ಷಕೇತರ ಮಿತ್ರರಿಗೂ ತುಂಬು ಹೃದಯದ ಕೃತಜ್ಞತೆಗಿಳನ್ನು 


ಅರ್ಪಿಸುತ್ತೇನೆ. 


ಅದೇ ರೀತಿಯೆಲ್ಲಿ ಅತ್ಯಲ್ಪ ಕಾಲದಲ್ಲಿ ಅಂದವಾಗಿ ಈ ಪ್ರಬಂಧವನ್ನು ಮುದ್ರಿಸಿಕೊಟ್ಟ ಫೀ 
ಮೃತ್ಯುಂಜಯೆ ಎಸ್‌. ಎಮ್‌., ಜಯಲಕ್ಷ್ಮಿ ಹೆಗಡೆ, ನ್ಯೂಮರಿಕ್‌ ಕಂಪ್ಯೂಟರ್ಸ್‌, ಸಪ್ತಾಪೂರ, ಧಾರವಾಡ 
ಅವರಿಗೆ ವಂದನೆಗಳು. 

ಅದಲ್ಲದೆ ಈ ಸಂಶೋಧನಾ ಕಾರ್ಯಕ್ಕೆ ಪರೋಕ್ಷ ಮತ್ತು ಅಪರೋಕ್ಷವಾಗಿ ಸಹಾಯ 


ಮಾಡಿದ ನನ್ನ ಸ್ನೇಹಿತ ಬಳಗಿದವರಿಗೂ ತುಂಬು ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. 


ಹೇಮಂತ ಎಚ್‌. ಭಟ್ಟ 


Abbeaolion 


ಸಂಕ್ಲೇಪಗಳು 
ಎ. ಆರ್‌.ಐ. ಇ. - ಎನ್ಯುವಲ್‌ ರಿಪೋರ್ಟ್‌ ಆನ್‌ ಇಂಡಿಯನ್‌ ಎಪಿಗ್ರಫಿ 
ಎ. ಆರ್‌.ಎಸ್‌. ಐ. ಇ. $ ಎನ್ಮುವಲ್‌ ರಿಪೋರ್ಟ್‌ ಆನ್‌ ಸೌಥ ಇಂಡಿಯನ್‌ ಎಪಿಗ್ರಫಿ 
ಎ. ಕ. ಃ ಎಪಿಗ್ರಫಿಯ ಕರ್ನಾಟಕ 
ಎ. ಜಿ. ಎಪಿಗ್ರಫಿಯ ಇಂಡಿಕಾ 
ಐ. ಎ. $ ಇಂಡಿಯನ್‌ ಆ್ಯಂಟಿಕ್ಟರಿ 
ಕೆಳ, $ ಕರ್ನಾಟಕ ಇನ್ಸ್‌ ಕ್ರಿಪ್ಪನ್ಸ್‌ 
ಕ್ಕು. ಜೆ. ಎಂ. ಎಸ್‌. $ ಕ್ವಾಟರ್ಲಿ ಜರ್ನಲ್‌ ಆಫ್‌ ಮಿಥಿಕ್‌ ಸೊಸೈಟಿ 
ಕ. ಭಾ. $ ಕರ್ನಾಟಕ ಭಾರತಿ 
ಜೆ. ಇ. ಎಸ್‌. ಐ. ಜರ್ನಲ್‌ ಆಫ್‌ ಎಪಿಗ್ರಫಿಕಲ್‌ ಸೊಸೈೆಯಿಟಿ ಆಫ್‌ ಇಂಡಿಯಾ 
ಡಿ. ಎಲ್‌. ಎಸ್‌.ಸಿ. ಐ :  ಡಿಸ್‌ಕ್ರಿಪ್ಪಿವ್‌ ಲಿಸ್ಟ್‌ ಆಫ್‌ ಸ್ಪೋನ್‌ ಆಂಡ್‌ ಕಾಪರ ಪ್ಲೇಟ್‌ ಇನ್ಸ್‌ ಕ್ರಿಪ್ಲನ್ಸ್‌ 
ತೃಸಹ.ಭ.ಮ. $ ತಮಿಳುನಾಡು ಸರ್ಕಾರ ಹಸ್ತಪ್ರತಿ ಭಂಡಾರ, ಮೈಸೂರು 
ಪಿ.ಕೆ. ಆರ್‌. ಬಿ.ಪಿ :  ಪ್ರೊಗೈೆಸ್‌ ರಿಪೋರ್ಟ ಆಫ್‌ ಕನ್ನಡ ರಿಸರ್ಚ್‌ ಬಾಂಬೆ ಪ್ರಾವಿನ್ಸ್‌ 
ಎಂ. ಎ. ಆರ್‌. ? ಮೈಸೂರು ಆರ್ಕಿ ಯೊಲೋಜಿಕಲ್‌ ರಿಪೋರ್ಟ 
ಸಿ.ಕೆ. ಐ. ಃ ಕಾರ್ಪಸ್‌ ಆಫ್‌ ಕದಂಬ ಇನ್ಸ್‌ ಕ್ರಿಪ್ಪನ್ಸ್‌ 
ಎಸ್‌. ಐ. ಇ $ ಸೌಥ್‌ ಇಂಡಿಯನ್‌ ಇನ್ಸ್‌ಕ್ರಿಪ್ಪನ್ಸ್‌ 
ಸು. ಕ್ರಿ.ಶ :  ಸಮಾರುಕ್ರಿಸ್ತಶಕ 
ಸಿ.ಐ.ಳಐ $ ಕಾರ್ಪಸ್‌ ಇನ್ಸ್‌ ಕ್ರಿಪ್ಪನಿಯಂ ಇಂಡಿಕಾರಂ 


Con! cnt 
ಪರಿವಿಡಿ 


ಪ್ರಮಾಣ ಪತ್ರಗಳು 
ನಿವೇದನೆ 
ಸಂಕೆ ಪಗಳು 

[NS 


ಅಧ್ಯಾಯ ಒಂದು 
ವಿಷಯ ಸ್ವರೂಪ ಮತ್ತು ವ್ಯಾಪ್ತಿ 


ಅಧ್ಯಾಯ ಎರಡು 
ರಾಜಕೀಯ ಇತಿಹಾಸ 


ಅಧ್ಯಾಯ ಮೂರು 
ಆಡಳಿತ 


ಅಧ್ಯಾಯ ನಾಲ್ಕು 
ಸಾಮಾಜಿಕ ಜೀವನ 


ಅಧ್ಯಾಯ ಐದು 
ಆರ್ಧಿಕ ವ್ಯವಸ್ಥೆ 


ಅಧ್ಯಾಯ ಆರು 
ಧರ್ಮಗಳು 


ಅಧ್ಯಾಯ ಏಳು 
ಶಾಸನಗಳು 


ಅಧ್ಯಾಯ ಎಂಟು 
ದೇವಾಲಯಗಳು 


ಅಧ್ಯಾಯ ಒಂಬತ್ತು 
ಮೂರ್ತಿಶಿಲ್ಪಗಳು 


ಪುಟ ಸಂಖ್ಯೆ 


1-7 


8-73 


74-94 


95-115 


116-131 


132-164 


165-183 


184-206 


207-238 


ಪುಟ ಸಂಖ್ಯೆ 


ಅಧ್ಯಾಯ ಹತ್ತು 239-249 
ಸ್ಮಾರಕ ಶಿಲೆಗಳು 


ಅಧ್ಯಾಯ ಹನ್ನೊ ೦ದು 250-256 
ಸಮಾರೋಪ 


ಅನುಬಂಧ 257-366 
ಆಕರ ಸಾಹಿತ್ಯ 

ಚಿತ್ರಗಳ ವಿವರ 

ನಕಾಶೆಗಳು 

ರೇಖಾ ಚಿತ್ರಗಳು 

ಛಾಯಾ ಚಿತ್ರಗಳು 


4 Chople 


ಅಧ್ಯಾಯ ₹$ ಒಂದು 


ವಿಷಯ ಸ್ವರೂಪ ಮತ್ತು ವಮ್ಯಾಲ್ತಿ 


ಕರ್ನಾಟಕ ಇತಿಹಾಸದಲ್ಲಿ ಉತ್ತರಕನ್ನಡ ಜಿಲ್ಲೆಗೆ ವಿಶಿಷ್ಟ ಸ್ಥಾನಮಾನಗಳಿವೆ. ಇತಿಹಾಸ ಕಾಲಕ್ಕೆ 
ಸಂಬಂಧಿಸಿದಂತೆ ಬರುವ ಅತಿ ಪ್ರಾಚೀನ ಉಲ್ಲೇಖಗಳಲ್ಲಿ ಈ ಪ್ರದೇಶದ ಉಲ್ಲೇಖವೂ ಸೇರಿದೆ. ಮೌರ್ಯ 
ಚಕ್ರವರ್ತಿ ಅಶೋಕನು ಬೌದ್ಧ ಧರ್ಮದ ಪ್ರಚಾರ ಕಾರ್ಯಕ್ಕೆ ಥೇರ ರಖ್ಬಿತನನ್ನು ಈ ಜಿಲ್ಲೆಯ ವನವಾಸಿ ಮಂಡಲಕ್ಕೆ, 
ಅಂದರೆ ಇಂದಿನ ಶಿರಸಿ ತಾಲೂಕಿನ ಬನವಾಸಿಯ ಸುತ್ತ-ಮುತ್ತಲಿನ ಪ್ರದೇಶಗಳನ್ನೊಳಗೊಂಡ ಭಾಗಕ್ಕೆ 
ಕಳುಹಿಸಿದ್ದನೆಂಬುದು ಪ್ರಸಿದ್ಧವಾಗಿದೆ. ಕರ್ನಾಟಕದ ಪ್ರಥಮ ಉಲ್ಲೇಖನೀಯ ರಾಜ್ಯ ಹುಟ್ಟಿಕೊಂಡು 
ಅಭಿವೃದ್ಧಿಯಾದದ್ದು ಈ ಪ್ರದೇಶದಿಂದಲೇ. ಭೌಗೋಳಿಕ ವೈಶಿಷ್ಟ್ಯವುಳ್ಳ ಉತ್ತರಕನ್ನಡದ ತೀರ ಪಶ್ಚಿಮ ಭಾಗ 
ಕರ್ನಾಟಕದ ಕರಾವಳಿಯ ಉತ್ತರಾರ್ಧದ ಭೂಭಾಗವಾಗಿದೆ. ಐರೋಪ್ಯರು ಕೆನರಾ ಎಂದು ಸಂಭೋದಿಸುತ್ತಿದ್ದ 
ಕರಾವಳಿ ಕರ್ನಾಟಕ ಮತ್ತು ಅದಕ್ಕಂಟಿಕೊಂಡ ಘಟ್ಟ ಪ್ರದೇಶ ಸಹಜವಾಗಿಯೆ ವ್ಯಾಪಾರ ದೃಷ್ಟಿಯಿಂದ 
ಮಹತ್ವದ್ದಾಗಿತ್ತು, ಮಿಗಿಲಾಗಿ ಪಶ್ಚಿಮ ಘಟ್ಟದ ಪಶ್ಚಿಮಕ್ಕಿರುವ ಉತ್ತರಕನ್ನಡದ ಕರಾವಳಿ ಭೂಭಾಗವು ಸಾಂಸ್ಕೃತಿಕ 
ವೈಶಿಷ್ಟ್ಯವನ್ನು ಉಳಿಸಿಕೊಂಡು ಬಂದಿದೆ. ಅಂಕೋಲೆಯ ಬಳಿ ದೊರೆತಿರುವ ಸೂಕ ಶಿಲಾ ಉಪಕರಣಗಳು ಈ 


ಪ್ರದೇಶದಲ್ಲಿರುವ ಮಾನವನ ಚಟುವಟಿಕೆಗಳ ಪ್ರಾಚೀನತೆಯ ಕುರುಹುಗಳಾಗಿವೆ. ಗೋಕರ್ಣ, ಇಡಗುಂಜಿ 
ಮುಂತಾದ ಧಾರ್ಮಿಕ ಕೇಂದ್ರಗಳು ಇಲ್ಲಿವೆ. 


ಹವ್ಯಕ ಬ್ರಾಹ್ಮಣರು, ಕೊಂಕಣಿಗರು, ಅಂಬಿಗರು, ನಾಮಧಾರಿ ನಾಯ್ಕರು, ನಾಡವರರು, ಗಾಬಿತರು, 
ಮೊಗೇರರು, ಹಾಲಕ್ಕಿಗೌಡರು ಮುಂತಾದ ಜನಸಮುದಾಯದವರು ಈ ಪ್ರದೇಶದ ಸಾಮಾಜಿಕ ವೈಶಿಷ್ಟ್ಯಕ್ಕೆ 
ಉದಾಹರಣೆಯಾಗಿದ್ದಾರೆ. ಗಾಣಪತ್ಯ ಪಂಥದ ಅತೀ ಪ್ರಾಚೀನ ಕುರುಹು ಇಲ್ಲಿಯ ಗೋಕರ್ಣದಲ್ಲಿಯ ಗೋಕರ್ಣದ 
(ದ್ವಿಬಾಹು) ಗಣೇಶ. ಶೈಲಿ ಮತ್ತು ಪ್ರತಿಮಾ ಲಕ್ಷಣಗಳಿಂದ ಭಾರತದಲ್ಲಿಯ ಪ್ರಾಚೀನ ಸ್ವತಂತ್ರ ಗಣಪತಿ 
ವಿಗ್ರಹವಾಗಿದೆ. ವೈಷ್ಣವ, ಶೈವ ಮತಗಳಷ್ಟೆ ಅಲ್ಲದೆ ಜೈನಮತವೂ ಕೂಡ ಇಲ್ಲಿ ಸಾಕಷ್ಟು ಪ್ರಾಬಲ್ಯ ಪಡೆದಿತ್ತು. ಯಾಣ, 
ಗೇರುಸೊಪ್ಪೆಯಂತಹ ನಿಸರ್ಗ ಸೌಂದರ್ಯ ತಾಣಗಳು ಇಲ್ಲಿವೆ. ವಿವಿಧ ರಾಜವಂಶಗಳ ಸುಮಾರು ಇನ್ನೂ ರರಷ್ಟು 
ವಿವಿಧ ಕಾಲಮಾನಗಳ ಶಾಸನಗಳು ಇಲ್ಲಿ ಗಮನಿತವಾಗಿವೆ. ಹೀಗೆ ಇತಿಹಾಸ ಮತ್ತು ಸಂಸ್ಕೃತಿಯ ದೃಷ್ಟಿಯಿಂದ 
ಯನಕ್ಕೆ ಯೋಗ್ಯ ಪ್ರದೇಶವಾಗಿದೆ. 


ವಶಿಷ್ಟ ತೆಯನ್ನು ಮೈವೇಳಿಸಿಕೊಂಡಿರುವ ಈ ಪ್ರದೇಶ ಹೆಚ್ಚು ಕೂಲಂಕುಶವಾದ ಅಧ್ಯ 


ಕರ್ನಾಟಕದ ವಾಯುವ್ಯ ಭಾಗವನ್ನು ಆಕ್ರಮಿಸಿಕೊಂಡಿರುವ ಉತ್ತರಕನ್ನಡ ಪ್ರದೇಶ75° 9' ಪೂರ್ವದಿಂದ 
13° 55" ಉತ್ತರದಿಂದ 15° 3" ಉತ್ತರದವರೆಗೆ ಹರಡಿದೆ. ಇದರಲ್ಲಿ ಕರಾವಳಿ ಪ್ರದೇಶ ಸುಮಾರು 74° 9' ದಿಂದ 
13° ೨5' ಉತ್ತರದಿಂದ 14° 52' ಎತ್ತರದವರೆಗೆ ಅರಬ್ಬಿ ಸಮುದ್ರದ ತೀರದ ಗುಂಟ ಹರಡಿಕೊಂಡಿದೆ. ಸುಮಾರು 
144 ಕ. ಮೀ. ಉದ್ದವಿರುವ ಈ ಕರಾವಳಿಯು ಉತ್ತರದಲ್ಲಿ ಮಾಜಾಳಿಯಿಂದ ದಕ್ಷಿಣದಲ್ಲಿ ಭಟ್ಕಳದ 
ಗೋರ್ಟೆಯವರೆಗೆ ವ್ಯಾಪಿಸಿದೆ. ಇದರ ಅಗಲ 16 ರಿಂದ 48ರವರೆಗೆ ಹರಡಿದೆ. ಪಶ್ಚಿಮಕ್ಕೆ ಅರಬ್ಬೀ ಸಮುದ್ರ 
ಮೇರೆಯಾಗಿದ್ದರೆ ಪೂರ್ವಕ್ಕೆ ಪಶ್ಚಿಮ ಘಟ್ಟಗಳು ಮೇರೆಯಾಗಿವೆ. ಅಗಲವಾದ ನದಿಮುಖವುಳ್ಳ ಕಾಳಿ, ಗಂಗಾವಳಿ, 
ಅಘನಾಶಿನಿ ಮತ್ತು ಶರಾವತಿ ನದಿಗಳು ಪಶ್ಚಿಮ ಘಟ್ಟಗಳಿಂದ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತವೆ. ಈ 
ಪ್ರದೇಶದ ಮೈ ಜಂಬಿಟ್ಟಿಗೆಯ ಶಿಲೆಯಿಂದಾಗಿ ಒರಟಾಗಿದೆ. ಭಾರತದ ಪಶ್ಚಿಮ ಕರಾವಳಿಯಲ್ಲಿಯೆ ಅತಿ ಹೆಚ್ಚೆನಿಸುವ 


ಮಳೆಯ ಪ್ರಮಾಣ ಈ ಕರಾವಳಿಯ ದಕ್ಷಿಣ ಅಂಚಿನಲ್ಲಿ ಉಂಟಾಗುತ್ತದೆ. (2741.7 ಮಿಲಿ ಮೀಟರು). 


ಕರಾವಳಿ ಬಯಲು ಪ್ರದೇಶದಲ್ಲಿ ಮುಖ್ಯವಾಗಿ ಭತ್ತ ಮತ್ತು ಶೇಂಗಾ ಹಾಗೂ ಬೇಳೆ ಕಾಳುಗಳನ್ನು 
ಬೆಳೆಯುತ್ತಾರೆ. ಈ ಪ್ರದೇಶದಲ್ಲಿ ಹಳ್ಳಿಗಳೇ ಹೆಚ್ಚಾಗಿದ್ದು ಕಾರವಾರ, ಅಂಕೋಲಾ, ಕುಮಟಾ ಹೊನ್ನಾವರ ಮತ್ತು 
ಭಟ್ಟಳ ನಗರಗಳಾಗಿವೆ. ಇತ್ತೀಚಿನ ಆರ್ಥಿಕ ಪ್ರಗತಿಯಿಂದಾಗಿ ಕೆಲವು ಚಿಕ್ಕ ಊರುಗಳು ಕ್ರಮೇಣ ಪಟ್ಟಣಗಳಾ 


ಅಭಿವೃದ್ಧಿ ಹೊಂದುತ್ತಿವೆ. 

ಉತ್ತರಕನ್ನಡ ಜಿಲ್ಲೆಯ ಕುರಿತಾದ ಇತಿಹಾಸಿಕ ಸಂಶೋಧನಾ ಪ್ರಕಟಣೆಗಳು ಒಂದೂಕಾಲು ಶತಮಾನಕ್ಕಿಂತಲೂ 
ಹೆಚ್ಚು ಪ್ರಾಚೀನವಾಗಿವೆ. ಕ್ರಿ.ಶ. 1800 ರಲ್ಲಿ ಮೈಸೂರು ಪ್ರದೇಶದಲ್ಲಿ ಪೂರ್ಣ ಸರ್ವೇಕ್ಸಣೆ ಮಾಡಲು 
ವೆಲ್ಲೆಸ್ತಿಯಿಂದ ಫ್ರಾನ್ಸಿಸ್‌ ಬುಕಾನನ್‌' ನೇಮಿತನಾದನು. ಇವನ ಕಾರ್ಯವ್ಯಾಪ್ತಿ ಕೇವಲ ಸ್ಥಳ ವಿವರಣೆ, ಅಂಕೆ 
ಸಂಖ್ಯೆಗಳ ವಿವರಣೆಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಅದನ್ನು ಅಷ್ಟೆ ಅಲ್ಲದೆ ಪರಂಪರೆ ಮತ್ತು 
ಕುತೂಹಲಕಾರಿಯಾಗಿದ್ದ ಪ್ರಾಚ್ಯವಸ್ತುಗಳನ್ನು ಅವನು ದಾಖಲಿಸಿದ್ದಾನೆ. ಇವು ಈ ಪ್ರದೇಶದ ಉಪಯುಕ್ತ 
ಮಾಹಿತಿಯನ್ನು ಒದಗಿಸುತ್ತವೆ. ಈತನ ವರದಿ 1870ರಲ್ಲಿ "ಎ ಜರ್ನಿ ಫ್ರಾಮ್‌ ಮದ್ರಾಸ ಥ್ರೂ ದಿ ಕಂಟ್ರಿಸ್‌ ಆಫ್‌ 
ಮೈಸೂರ, ಕೆನರಾ ್ಯಂಡ ಮಲಬಾರ' ಎಂಬ ಹೆಸರಿನ ಎರಡನೇ ಸಂಪುಟವಾಗಿ ಪ್ರಕಟವಾಯಿತು. ಗ್ರಾಮೀಣರು, 
ಪೂಜಾರಿಗಳು, ಮಠಾಧೀಶರು, ಮುಂತಾದವರು ನೀಡಿದ ಇತಿಹಾಸಿಕ ಮಾಹಿತಿಗಳನ್ನು ಅವನು ತನ್ನ ವರದಿಯಲ್ಲಿ 
ನೀಡಿದ್ದಾನೆ. 1884 ರಲ್ಲಿ "ಇಂಪಿರಿಯಲ್‌ ಗೆಜೆಟಿಯರ್‌ ಆಫ್‌ ಬಾಂಬೆ ಪ್ರಾವಿನ್ನ ಕೆನರ' ಸಂಪುಟ ಎರಡು 
ಪ್ರಕಟವಾಯಿತು. ಇದರಲ್ಲಿ ಕೆನರಾ ಪ್ರದೇಶದ ಇತಿಹಾಸದಕುರಿತು ಒಂದು ಭಾಗವಿದೆ. ಮುಂದೆ ಕದಂಬರು ಮುಂತಾದ 
ರ ಪ್ರದೇಶವನ್ನು ಆಳಿದ ರಾಜವಂಶಗಳ ಐತಿಹಾಸಿಕ ಅಧ್ಯಯನದ ನಿರೂಪಣೆಗಳು ವಿಧ್ವಾಂಸರಿಗೆ 
ಆಕರ್ಷಣೀಯವಾದವು. 1931ರಲ್ಲಿ ಪ್ರಕಟವಾದ ಜೆ. ಎಮ್‌. ಮೋರೇಸ' ಅವರ "ಕದಂಬಕುಲ' ಎಂಬ ಕೃತಿಯು 
ವಿವಿಧ ಕದಂಬ ರಾಜವಂಶಗಳ ಕುರಿತು ಲಭ್ಯವಿದ್ದ ಸಾಮಗ್ರಿಗಳನ್ನು ಕಲೆ ಹಾಕಿ ಪುಸ್ತಕರೂಪದಲ್ಲಿ ನೀಡುವ ಶ್ಲಾಘನೀಯ 
ಕೃತಿಯಾಗಿದೆ. ಬಾ.ರಾ. ಗೋಪಾಲ", ಮಿಶ್ರಾ” ಮುಂತಾದವರು ಬನವಾಸಿ ಕದಂಬರ ಶಾಸನಗಳು ಮತ್ತು ರಾಜಕೀಯ 
ಇತಿಹಾಸ ಕುರಿತಾಗಿ ಪುಸ್ತಕವನ್ನು ಪ್ರಕಟಿಸಿದ್ದಾರೆ. ಕೆ. ಜಿ. ವಸಂತಮಾಧವ್‌, ಸೂರ್ಯನಾಥ ಕಾಮತ, ಕೆ. ವಿ. ರಮೇಶ್‌, 
ಪಿ. ಗುರುರಾಜಭಟ್ಟ? ಮುಂತಾದವರ ಸಂಶೋಧನ ಕೃತಿಗಳಲ್ಲಿ ಹಾಡುವಳ್ಳಿ, ಗೇರುಸೊಪ್ಪೆ, ಸೋಂದ, ಕೆಳದಿ ಮುಂತಾದ 
ಅರಸು ಮನೆತನಗಳ ಪ್ರಸ್ತಾಪವಿದೆ. ಸೂರ್ಯನಾಥ ಕಾಮತ ಅವರು ಸಂಪಾದಿಸಿರುವ" "ಉತ್ತರಕನ್ನಡ ಡಿಸ್ಪಿಕ್ಟ 
ಗೆಜೆಟಿಯರ'ನಲ್ಲಿ ಈ ಪ್ರದೇಶದ ಇತಿಹಾಸದ ಕುರಿತು ಉಪಯುಕ್ತ ಭಾಗವಿದೆ. "ಕಾರವಾರ ಜಿಲ್ಲಾದರ್ಶನ''', 
"ಉತ್ತರಕನ್ನಡ ಜಿಲ್ಲಾದರ್ಶನ''? ಎಂಬ ಸಂಪಾದಿತ ಕೃತಿಗಳು ಈ ಪ್ರದೇಶದ ಇತಿಹಾಸ ಮತ್ತು ಸಂಸ್ಕೃತಿಗಳ ಕುರಿತು 
ವಿವಿಧ ಲೇಖನಗಳನ್ನು ಒಳಗೊಂಡಿವೆ. ಎಸ್‌. ಆರ್‌. ಶೆಟ್ಟಿಯವರ" "ಬನವಾಸಿ ಥ್ರೂ ದಿ ಏಜಸ್‌' ಎಂಬ ಗ್ರಂಥವು 
ವಿಜಯನಗರ ಆರಂಭದವರೆಗಿನ ಕಾಲದ ಉತ್ತರ ಕನ್ನಡದ ಇತಿಹಾಸವನ್ನು ಚರ್ಚಿಸುವ ಉಪಯುಕ್ತ ಕೃತಿ. ಬಿ. ಆರ್‌. 
ಗೋಪಾಲ! ಅವರು "ಮೈನರ, ಡೈನಾಸ್ಟಿಸ್‌ ಆಫ್‌ ಸೌತ್‌ ಇಂಡಿಯಾ' - ಕರ್ನಾಟಕದಲ್ಲಿ ಚಂದಾವರ ಕದಂಬರ 
ರಾಜಕೀಯ ಇತಿಹಾಸದ ಸಮೀಕ್ಷೆ ಮಾಡಿದ್ದಾರೆ. ಎಸ್‌. ಗಣಪತಿಗೌಡ'" ಅವರು "ಮೈನರ ಡೈನಾಸ್ಟಿಸ್‌ ಆಫ್‌ ಉತ್ತರ 
ಕನ್ನಡ ರೀಜನ್‌' ಎಂಬ ಮಹಾಪ್ರಬಂಧದಲ್ಲಿ ಈ ಪ್ರದೇಶವನ್ನಾಳಿದ ಕಿರು ರಾಜಮನೆತನಗಳ ಅಧ್ಯಯನ ಮಾಡಿದ್ದಾರೆ. 
ಶಿಶುಗಲಿಯ ಪಾಂಡ್ಯರ ಇತಿಹಾಸವನ್ನು ಬೆಳಕಿಗೆ ತಂದಿರುವದು ಅವರ ವಿಶೇಷ ಕೊಡುಗೆಯಾಗಿದೆ. ಉಲ್ಲೇಖಾರ್ಹ 


ಇತರ ಕೃತಿಗಳೆಂದರೆ ಸಾಲೆತೊರ ಅವರ" "ಮಿಡಿವಲ್‌ ಜೈನಿಸಮ್‌', ಪಿ. ಎನ್‌, ನರಸಿಂಹಮೂರ್ತಿ! ಅವರ "ಜೈನಿಸಮ್‌ 
ಇನ್‌ ಕೋಸ್ಟಲ್‌ ಕನಾರ್ಟಕ” ಎಂಬ ಪಿಎಚ್‌. ಡಿ. ಪ್ರಬಂಧ, ಕೆ. ಜಿ. ವಸಂತ ಮಾಧವ ಅವರ "ರಿಲೀಜನ್ಸ್‌ ಆಫ್‌ 
ಕೋಸ್ಟಲ್‌ ಕರ್ನಾಟಕ '. 

ಭಾರತೀಯ ಹಾಗೂ ಕರ್ನಾಟಕ ಇತಿಹಾಸ ಹೇಗೋ ಹಾಗೇ ಉತ್ತರಕನ್ನಡ ಕರಾವಳಿ ಪ್ರದೇಶದ ಇತಿಹಾಸ 
ರಚನೆಗೆ ಕೂಡ ಶಾಸನಗಳು ಪ್ರಧಾನ ಆಕರಗಳಾಗಿವೆ. ಈ ಪ್ರದೇಶದ ಶಾಸನಗಳ ಕುರಿತಾದ ಮಾಹಿತಿಯನ್ನು ಆರ್‌. 
ಎಸ್‌. ಪಂಚಮುಖಿ”, ಸದಾನಂದ ನಾಯಕ, ಎ. ಎಂ. ಅಣ್ಣಿಗೇರಿ', ಕೆ. ಜಿ. ಕುಂದಣಗಾರ”, ಎಚ್‌. ಆರ್‌. 
ರಘಫುನಾಥಭಟ್‌”, ಎಸ್‌. ವಿ. ಪಾಡಿಗಾರ”, ಗಣಪತಿಗೌಡನ್‌ ಮೊದಲಾದವರ ಲೇಖನ ಮತ್ತು ಟಿಪ್ಪಣಿಗಳು 
ಪ್ರಕಟವಾಗಿವೆ. ಮುಖ್ಯವಾಗಿ ಆರ್‌. ಎಸ್‌. ಪಂಚಮುಖಿಯವರ ಕನ್ನಡ ಸಂಶೋಧನ ಸಂಸ್ಥೆಯ ಸಂಶೋಧನ ಪ್ರಗತಿಯ 
ವರದಿಯಲ್ಲಿ ಚಂದಾವರ ಕದಂಬರ ಅಸ್ತಿತ್ವವನ್ನು ಮೊದಲಬಾರಿಗೆ ಬೆಳಕಿಗೆ ತಂದಿದ್ದನ್ನು ಇಲ್ಲಿ ಉಲ್ಲೇಖಿಸಬೇಕು. 
ಗಣಪತಿಗೌಡ ಮತ್ತು ಎಸ್‌. ವಿ. ಪಾಡಿಗಾರ ಅವರು ಜಂಟಿಯಾಗಿ ಚಂದಾವರ ಕದಂಬರವೆಂದು ಭಾವಿಸಲಾಗಿದ್ದ 
ಪ್ರಕಟಿತ ಮತ್ತು ಅಪ್ರಕಟಿತ ಶಾಸನಗಳನ್ನೆಲ್ಲ ಸಂಗ್ರಹಿಸಿ ಪರಾಮರ್ಶೆಮಾಡಿ ಅವುಗಳಲ್ಲಿ ನಿಜವಾಗಿ ಎರಡು ಅರಸು 
ಮನೆತನಗಳ ಶಾಸನಗಳಿವೆ ಎಂದು ಗುರ್ತಿಸಿದ್ದು ಮಹತ್ವದ್ದಾಗಿದೆ. ಈ ಎರಡು ಮನೆತನಗಳನ್ನು ಶಿಶುಗಲಿಯ ಪಾಂಡ್ಯರು 
ಮತ್ತು ಚಂದಾವರದಕಾದಂಬರೆಂದು ಅವರು ವರ್ಗೀಕರಿಸಿದ್ದಾರೆ. ಚಂದಾವರಕಾದಂಬ ಶಾಸನಗಳನ್ನು ಸಮಗ್ರವಾಗಿ 
ಪರಿಶೀಲಿಸಿ, ಎಸ್‌. ವಿ. ಪಾಡಿಗಾರವರು* ಲೇಖನ ಪ್ರಕಟಿಸಿದ್ದಾರೆ. ಆರ್‌. ಎನ್‌. ಗುರವ” ಅವರ 'ಕಾರವಾರ ಜಿಲ್ಲೆಯ 
ಶಾಸನೆಗಳು' ಎಂಬ ಕಿರುಪುಸ್ತಕೆಯನ್ನು ಉಪಯುಕ್ತ ಶಾಸನಾಧ್ಯಯನವೆಂದು ಇಲ್ಲಿ ಉಲ್ಲೇಖಿಸಬಹುದು, 
ಕೆ.ಜಿ. ಭಟಸೂರಿ್‌್‌ ಅವರು ಗೇರುಸೊಪ್ಪೆ ಮತ್ತು ಧಾರೇಶ್ವರದ ಕುರಿತಾದ ಚಿಕ್ಕ ಪುಸ್ತಕಗಳಲ್ಲಿ ಆಯಾಸ್ತಳದ ಶಾಸನಗಳ 
ಪಠ್ಯ ಮತ್ತು ಸಾರಾಂಶಗಳನ್ನು ನೀಡಿದ್ದಾರೆ. 


ಈ ಪ್ರದೇಶದ ವಾಸ್ತು ಮತ್ತು ಕಲೆ ಕುರಿತಂತೆ ಹೆನ್ರಿ ಕಸಿನ್ಸ್‌” ಅವರ 'ಚಾಲುಕ್ಕನ್‌ ಆರ್ಕಿಟೆಕ್ಟರ್‌ ಆಫ್‌ ದಿ 
ಕೆನರೀಸ್‌ ಡಿಸ್ಪಿಕ್ಸ್‌' ಎಂಬ ಕೃತಿಯು ಗೇರುಸೊಪ್ಪೆ ಮತ್ತು ಭಟ್ಕಳದ ಬಸದಿ, ದೇಗುಲಗಳನ್ನು ಸಚಿತ್ರವಾಗಿ 
ಪ್ರಸ್ತಾಪಿಸಿದೆ. ಈ ಪ್ರದೇಶದಲ್ಲಿ ಅಲ್ಲಲ್ಲಿ ಹಂಚಿಹೋಗಿರುವ ದೇವಾಲಯಗಳು ಮತ್ತು ಶಿಲ್ಪಗಳ ಕುರಿತಂತೆ ಬಹು 
ಮಹತ್ವದ ಲೇಖನಗಳು ಅ. ಸುಂದರ್‌ ಅವರಿಂದ ಲೇಖನಗಳ ರೂಪದಲ್ಲಿ ಪ್ರಕಟಿತವಾಗಿವೆ. ಕೆ. ಜಿ. 
ಭಟಸೂರಿಯವರ"! ಗೇರುಸೊಪ್ಪೆ ಮತ್ತು ಧಾರೇಶ್ವರದ ಕುರಿತಾದ ಪುಸ್ತಕಗಳನ್ನು ಇಲ್ಲಿ ಗಮನಿಸಬೇಕು. ಈ ಪ್ರದೇಶದ 


ವಿಶಿಷ್ಟ ವೀರಕಂಬಗಳ ಕುರಿತು ಎಸ್‌. ವಿ. ಪಾಡಿಗಾರ? ಅವರ ಉಪಯುಕ್ತ ಲೇಖನವಿದೆ. 


ಈ ಮೇಲಿನ ಸಮೀಕ್ಷೆ ಯಿಂದ ಉತ್ತರ ಕನ್ನಡದ ಕರಾವಳಿ ಪ್ರದೇಶದ ಇತಿಹಾಸ ಮತ್ತು ಪ್ರಾಚ್ಯಾವಶೇಷಗಳ 
ಅಧ್ಯಯನ ಮುಂದುವರೆಯುತ್ತಿದೆ ಎಂದು ಖಚಿತವಾಗಿದೆ. ಆದರೆ ಅವುಗಳನ್ನು ಒಂದೆಡೆ ಕಲೆಹಾಕಿ ಇತಿಹಾಸ ಮತ್ತು 
ವಾಸ್ತು ಕಲೆ ಮುಂತಾದವುಗಳ ಸ್ಪಷ್ಟಚಿತ್ರಣ ನೀಡುವ ಕೆಲಸ ಇನ್ನೂ ಆಗಿಲ್ಲವೆಂದೆ ಹೇಳಬೇಕು. ಅದರಲ್ಲೂ ಈ 
ಪ್ರದೇಶದ ಶಾಸನಗಳು ಮತ್ತು ದೇವಾಲಯಗಳು ರಾಜಕೀಯ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಶೇಷ 


ಸಬೂತುಗಳಾಗಿದ್ದು ಅವುಗಳನ್ನಾ ಧರಿಸಿ ಇತಿಹಾಸ ಮತ್ತು ಸಂಸ್ಕೃತಿಯ ರಚನೆ ಆಗಬೇಕಾಗಿರುವುದು ಅವಶ್ಯ, ಈ ಮಹಾ 


ಪ್ರಬಂಧದಲ್ಲಿ ಅಂತಹ ವಿಶ್ವಸನೀಯ ಪ್ರಯತ್ನ ವೊಂದನ್ನು ಮಾಡಲಾಗಿದೆ. 


ಉತ್ತರಕನ್ನಡದ ಕರಾವಳಿಯ ಕಾರವಾರ, ಅಂಕೋಲಾ, ಕುಮಟಾ, ಹೊನ್ನಾವರ, ಭಟ್ಕಳ ಎಂಬ ಐದು 
ತಾಲೂಕುಗಳ ಶಾಸನಗಳು ಮತ್ತು ಪ್ರಮುಖ ಪ್ರಾಚೀನ ದೇವಾಲಯಗಳ ಅಧ್ಯಯನ ಪ್ರಸ್ತುತ ಮಹಾ ಪ್ರಬಂಧದ 
ಪ್ರಧಾನ ಗುರಿಯಾಗಿದೆ. ಈ ಉದ್ದೇಶದಿಂದ ಐದು ತಾಲೂಕುಗಳ ಕ್ಷೇತ್ರಕಾರ್ಯಮಾಡಿ ಅಲ್ಲಿದೊರೆತ ಪ್ರಕಟಿತ, 
ಅಪ್ರಕಟಿತ ಶಾಸನಗಳನ್ನು, ಶಿಲ್ಪ, ದೇಗುಲಗಳನ್ನು ದಾಖಲಿಸಿಕೊಂಡು ಅವುಗಳ ಅಧ್ಯಯನದಿಂದ ಕಂಡುಬಂದ 
ವಿಷಯಗಳನ್ನು ವರ್ಗೀಕರಿಸಿ, ವಿಶ್ಲೇಷಿಸಿ, ಸಂಶ್ಲೇಷಿಸಿ ಈ ಪ್ರಬಂಧ ರಚಿತವಾಗಿದೆ. ಆಗಲೇ ಪ್ರಕಾಶಿತವಾಗಿರುವ 
ವಿಷಯಗಳನ್ನು ಇಲ್ಲಿ ಗಮನಕ್ಕೆ ತೆಗೆದುಕೊಳ್ಳಲಾಗಿದೆ. ಅದರೊಂದಿಗೆ ನಮ್ಮ ಕ್ಷೇತ್ರಕಾರ್ಯದಲ್ಲಿ ಬೆಳಕಿಗೆಬಂದ 
ಸಾಮಗ್ರಿಗಳನ್ನು ಸೇರಿಸಿಕೊಂಡಿದೆ. ಅವುಗಳ ಸ್ವರೂಪಕ್ಕನುಗುಣವಾಗಿ ವಿವಿಧ ಅಧ್ಯಾಯಗಳನ್ನಾಗಿ ವಿಂಗಡಿಸಲಾಗಿದೆ. 
ಮಹತ್ವದ ಶಿಲ್ಪ ಮತ್ತು ದೇವಾಲಯಗಳ ವಿವರಗಳನ್ನು ಆಯಾ ಅಧ್ಯಾಯಗಳಲ್ಲಿ ನೀಡಲಾಗಿದೆ. ಈ ವರೆಗೆ ಗಮನಕ್ಕೆ 
ಬಂದಿರುವ ಶಾಸನಗಳ ಸಾರವನ್ನು ತಾಲೂಕುಗಳಿಗನುಗುಣವಾಗಿ ಅಕಾರಾದಿಯಾಗಿ ಅನುಬಂಧದಲ್ಲಿ ಸೇರಿಸಲಾಗಿದೆ. 
ಅಧ್ಯಯನಕ್ಕೆ ಪೂರಕವಾಗಿರುವ ನಕಾಶೆಗಳು, ರೇಖಾಚಿತ್ರಗಳು ಮತ್ತು ಛಾಯಾಚಿತ್ರಗಳನ್ನು ಸೇರಿಸಲಾಗಿದೆ. ಈ 
ಅಧ್ಯಯನದಿಂದ ಪ್ರಾದೇಶಿಕ ವಿಶಿಷ್ಟತೆಯ ದೃಷ್ಟಿಯಿಂದ ಕೆಲವು ಹೊಸ ಅಂಶಗಳು ಬೆಳಕಿಗೆ ಬಂದಿವೆ. ಅವುಗಳನ್ನು 


ಸಮಾರೋಪ ಭಾಗದಲ್ಲಿ ತಿಳಿಯಪಡಿಸಲಾಗಿದೆ. 


#4 kkk kkk 
ಅಡಿಟಿಪ್ಪಣೆಗಳು 
|. ಫ್ರಾನ್ಸಿಸ್‌ ಬುಕಾನೆನ್‌ ಎಫ್‌, 1870, "ಜರ್ನಿ ಪ್ರಾಮ್‌ ಮದ್ರಾಸ ಥ್ರೂದಿ ಕಂಟ್ರಿಸ್‌ ಆಫ್‌ ಮೈಸೂರ, 
ಕೆನರಾ ಆೈಂಡ್‌ ಮಲಬಾರ', ಸಂ. 1], ಬಲ್ಪರ ಆ್ಯಂಡ್‌ ಕಂ., ಲಂಡನ್‌. 
2. ಇಂಪಿರಿಯಲ್‌ ಗೆಜೆಟಿಯರ ಆಫ್‌ ಬಾಂಬೆ ಪ್ರಾವಿನ್ಸ್‌ ಕೆನರಾ, ಸಂ. 1. 
3. ಮೊರೆಸ್‌ ಜಿ, ಎಂ, 1931, ಕದಂಬ ಕುಲ. 


4. ಬಾ.ರಾಗೋಪಾಲ,1976, ಮೈನರ ಡೈನಾಸ್ಟಿಸ್‌ ಆಫ್‌ ಸೌಥ ಇಂಡಿಯಾ - ಕರ್ನಾಟಕ, ಕರ್ನಾಟಕ ನ್ಯೂ 
ಎರಾ ಪಬ್ಲಿಕೇಷನ್‌, ಮದ್ರಾಸ್‌. ಕರ್ನಾಟಕ ಇನ್ಸ್‌ ಕ್ರಿಪ್ಪನ್ಸ್‌, ಸಂ. L, IL, ಭಾಗ 1, V ಮತ್ತುಳ. 
ಕನಾರ್ಟಕ ವಿಶ್ವವಿದ್ಯಾಲಯ ಧಾರವಾಡ. ಕಾರ್ಪಸ ಆಫ್‌ ಕದಂಬ ಇನ್ಸ್‌ ಕ್ರಿಪ್ಪನ್ಸ್‌, ಸಂ. 1, ಕದಂಬ 
ಇನ್‌ಸ್ಪಿಟ್ಕೂಟ ಆಫ್‌ ಕಲ್ಪರಲ್‌ ಸ್ಪಡೀಸ, ಶಿರಸಿ. 

೨5. ಮಿಶ್ರಪಿ.ಕೆ 1979, ದಿಕದಂಬಾಸ ಮಿಧಿಲಾ ಪ್ರಕಾಶನ, ಅಲಹಾಬಾದ. 


6. ವಸಂತ ಮಾಧವಕೆೆ. ಜಿ. 1975, ಪೊಲಿಟಿಕಲ್‌ ಹಿಸ್ಪಿ ಆಫ್‌ ಕೆನರಾ (ಅಪ್ರಕಟಿತ ಪಿಎಚ್‌. ಡಿ 
ಮಹಾಪ್ರಬಂಧ, ಕ. ವಿ. ವ. ಧಾರವಾಡ. 

7. ಸೂರ್ಯನಾಥ ಕಾಮತ. ಯು, ತುಳುವಾಸ ಆಫ್‌ ಸೌಥ ಕೆನರಾ (ಅಪ್ರಕಟಿತ ಪಿಎಚ್‌. ಡಿ 
ಮಹಾಪ್ರಬಂಧ, ಮುಂಬೈ ವಿಶ್ವವಿದ್ಯಾಲಯ) ಉತ್ತರಕನ್ನಡ ಡಿಸ್ಪಿಕ್ಟ ಗೆಜೆಟಿಯರ (ಕನಾರ್ಟಕ ಸರ್ಕಾರ 
ಬೆಂಗಳೂರ). 


[5; 


16. 
17. 


18. 


19; 


20. 


als 


22 
23 


ರಮೇಶಕೆ. ವಿ. 1970, ಎ ಹಿಸ್ಪಿ ಆಫ್‌ ಸೌಥ ಕೆನರಾ. ಕನಾರ್ಟಕ ವಿಶ್ವವಿದ್ಯಾಲಯ ಧಾರವಾಡ. 
ಪಿ. ಗುರುರಾಜ ಭಟ್ಟ, ಹಿಸ್ಪಿ ಆಫ್‌ ತುಳುವಾಸ ಲ್ಕ ೦ಡ ಕಲ್ಪ ರ, ಕಲ್ಪಾ ಿ ಣಪುರ. 


ಸೂರ್ಯನಾಥ ಕಾಮತ .ಯು, 1975, ಉತ್ತರಕನ್ನಡ ಡಿಸ್ಪ್ರಿಕ್‌ ಗೆಜೆಟಿಯರ, ಕನಾರ್ಟಕ ಸರ್ಕಾರ 
ಬೆಂಗಳೂರು. 


ಎಂ. ಎ. ದೇಸಾಯಿ. ಕಾರವಾರ ಜಿಲ್ಲಾ ದರ್ಶನ ಕಾರವಾರ ಪ್ರಿಟಿಂಗ್‌ ಪ್ರೆಸ್‌ ಕಾರವಾರ. 

ಟಿ.ಕೆ ಮಹಮ್ಮದ (ಸಂ) 1986, ಉತ್ತರಕನ್ನಡ ಜಿಲ್ಲಾ ದರ್ಶನ ಕನ್ನಡ ಸಾಹಿತ್ಯ ಪರಿಷತ್‌ ಬೆಂಗಳೂರು. 
ಶೆಟ್ಟಿ, ಎಸ್‌. ಆರ್‌. 1990 ಬನವಾಸಿ ಥ್ರೂದಿ ಎಜಿಸ್‌ (ಅಪ್ರಕಟಿತ ಪಿಎಚ್‌. ಡಿ. ಮಹಾಪ್ರಬಂಧ 
ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ). 

ಬಿ. ಆರ್‌. ಗೋಪಾಲ, 1982, ಮೈನರ ಡೈನಾಸ್ಪಿಸ ಆಫ್‌ ಸೌಥ ಇಂಡಿಯಾ - ಕರ್ನಾಟಕ. ಕರ್ನಾಟಕ 
ನ್ಯೂ ಎರಾ ಪಬ್ಲಿ ಕೆಷನ್‌, ಮದ್ರಾಸ. 

ಗಣಪತಿ ಗೌಡ. ಎಸ್‌., 1993 ಮೈನರ ಡೈ ನಾಸ್ಟಿಸ್‌ ಆಫ್‌ ಉತ್ತರಕನ್ನಡ ರೀಜನ (ಅಪ್ರಕಟಿತ ಪಿಎಚ್‌. 
ಡಿ. ಮಹಾಪ್ರಬಂಧ, ಕನಾರ್ಟಕ ವಿಶ್ವವಿದ್ಯಾಲಯ ಧಾರವಾಡ). 

ಸಾಲೆತೊರ, ಬಿ. ಎ., ವಿಥ್‌ ರೆಫರೆನ್ಸ್‌ ಟು ವಿಜಯನಗರ ಎಂಪೈರ. ಕರ್ನಾಟಕ ಪಬ್ಲಿಷಿಂಗ ಹೌಸ, ಬಾಂಬೆ. 
ಪಿ. ಎನ್‌. ನರಸಿಂಹ ಮೂರ್ತಿ, ಜೈನಿಸಂ ಇನ್‌ ಕೋಸ್ಟ ಲ್‌ ಕರ್ನಾಟಕ (ಅಪ್ರಕಟಿತ ಪಿಎಚ್‌.ಡಿ. 
ಮಹಾಪ್ರಬಂಧ ಮೈಸೂರು ವಿಶ್ವವಿದ್ಯಾಲಯ). 

ವಸಂತಮಾಧವ ಕೆ. ಜಿ. ರಿಲಿಜನ್ಸ್‌ ಆಫ್‌ ಕೋಸ್ಟಲ್‌ ಕರ್ನಾಟಕ (ಕ್ರಿ.ಶ. 1500-1763), ಇಂಟರ 
ಇಂಡಿಯಾ ಪಬ್ಲಿಕೇಶನ್ಸ್‌, ನ್ಯೂಡೆಲ್ಲಿ. 

ಪಂಚಮುಖಿ, ಆರ್‌. ಎಸ್‌., ಪ್ರೊಗೈಸಿವ್‌ ರಿಪೋರ್ಟ ಆನ್‌ ಬಾಂಬೆ ಕರ್ನಾಟಕ ಪ್ರಾವಿನ್ಸ್‌ , 1940-46, 

ಕೆ. ಆರ್‌. ಐ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 

ಸದಾನಂದ ನಾಯಕ, 1970, ಸಾಹಿತ್ಯ ಸಂಶೋಧನೆ ಮತ್ತು ಸಮಾಲೋಚನೆ, ಸಮಾಜ ಪುಸ್ತಕಾಲಯ 
ಧಾರವಾಡ. 

ಎ. ಎಂ. ಅಣ್ಣಿಗೇರಿ, ಡಿಸ್‌ಕ್ರಿಪ್ಪಿವ್‌ ಲಿಸ್ಪ ಆಫ್‌ ಸ್ಟೋನ್‌ ಆ್ಯಂಡ್‌ ಕಾಪರ ಪ್ಲೇಟ ಇನ್ಸ್‌ಕ್ರಿಪ್ಪನ್ಸ್‌, ಕನ್ನಡ 
ರಿಸರ್ಚ್‌ ಇನ್‌ಸ್ಪಿಟ್ಕೂಟ, ಧಾರವಾಡ 1940-43. 

ಕೆ. ಜಿ. ಕುಂದಣಗಾರ, 1927 "ಸ್ವಾದಿಯ ತಾಮ್ರ ಶಾಸನಗಳು' ಜಯಕರ್ನಾಟಕ ಸಂ. V1, ಪ್ರು13-26. 
ರಘುನಾಥ ಭಟ್‌ ಎಚ್‌. ಆರ್‌., 1991, "ಬಾವಿಕೇರಿಯಕ್ರಿಯಾ ಶಕ್ತಿಯತೀಶ್ವರ ಶಾಸನ', ಸಂಗಮಕಾಲದ 
ವಿಜಯನಗರ ಅರಸರ ಇತಿಹಾಸ ಮತ್ತು ಸಂಸ್ಕೃತಿಯ ಅಧ್ಯಯನ, ಪು. 57-61. ಉಮಾಮಹೇಶ್ವರ 
ಪ್ರಭಾವಳಿ ಇನ್ಸ್‌ ಕ್ರಿಪ್ಪನ್ಸ್‌ ಫ್ರಾಮ್‌ ಗೋಕರ್ಣ, ಜರ್ನಲ್‌ ಆಫ್‌ ಕರ್ನಾಟಕ ಯುನಿವರ್ಸಿಟಿ (ಸೊಶಿಯಲ್‌ 
ಸೈನ್ನ ) ಸಂ. ೫X11, ಪು. 39-43. "ತಿಗಳಾರಿ ಇನ್ಸ್‌ ಕ್ರಿಪ್ಪನ್ನ್‌ ಫ್ರಾಮ್‌ ಗುಣವಂತೆ', ಜರ್ನಲ್‌ ಆಫ್‌ 


ನ ನ ಸ 7 _ ರಲು: 
ಎಪಿಗ್ರಫಿ ಕಲ ಸೊಸೈಟಿ ಆಫ್‌ ಇಂಡಿಯ, ಸಂ, X11 ಪು, 97-101. ಸ 
UW SN KN 
5 Rl ಗ 
M7 YT 
a [4 _ 
Wy x. } 
‘ } 
[NR » 


24. 


25, 


26. 


2} 


28. 


29, 


30. 


ಪಾಡಿಗಾರ ಎಸ್‌. ವಿ., 1990 "ಸಮ್‌ ಇನ್ಸ್‌ ಕ್ರಿಪ್ಪನ್ಸ್‌ ಆಫ್‌ ಕದಂಬಾಸ ಆಫ್‌ ಚಂದಾವರ' (ಸೆಮಿನಾರ 
ಆನ್‌ ಕಾರವಾರ ಡಿಸ್ಪಿಕ್ಟ, ಸಾಗರದೀಪ ರಿಸರ್ಚ್‌ ಫೌಂಡೇಶನ್‌ ಕಾರವಾರ). "ಕದಂಬ ಕೀರ್ತಿ ದೇವರಸನ 
ಮುಗದೂರು ವೀರಗಲ್ಲು ಶಾಸನ', ಸಂ. XXIV, wnl, ಪು. 118-122. "ಹೊರರಾಷ್ಟ್ರದಲ್ಲಿರುವ 
ಒಂದು ಜಿನಬಿಂಬ ಶಾಸನ', ವಿಜಯನಗರ ಅಧ್ಯಯನ, ಸಂ. ೪, ಪು. 72-73, ಕರ್ನಾಟಕ ರಾಜ್ಯ ಪ್ರಾಚ್ಯ 
ವಸ್ತು ಸಂಗ್ರಹಾಲಯ ನಿರ್ದೇಶನಾಲಯ, ಮೈಸೂರು. “ವಿಜಯನಗರ ಇಮ್ಮಡಿ ದೇವರಾಯನ ಕಾಲದ ಹೊಸ 
ಶಾಸನ', ವಿಜಯನಗರ ಅಧ್ಯಯನ, ಸಂ. IV, ಪು. 64-69, ಕರ್ನಾಟಕ ರಾಜ್ಯ ಪ್ರಾಚ್ಯ ವಸ್ತು ಸಂಗ್ರಹಾಲಯ 
ನಿರ್ದೇಶನಾಲಯ, ಮೈಸೂರು. 


ಪಾಡಿಗಾರ ಎಸ್‌. ವಿ, ಗಣಪತಿಗೌಡ, "ಚಂದಾವರ ಕದಂಬ ಅರಸು ತ್ರಿಭುವನ ಮಲ್ಲ ಮಲ್ಲಿ ದೇವನ ಕಾಲದ 
ಗುಂಡಬಾಳ ಶಾಸನ (ಶಕ 1063)', ಕರ್ನಾಟಕ ಭಾರತಿ, ಸಂ, XX111/3, ಪು.78-90. "ತ್ರಿಭುವನಮಲ್ಲ 
ಮಲ್ಲ ದೇವನ ಕಾಲದ ತುಂಬೊಳ್ಳಿ ಶಾಸನ”, ಶಕ 1062, ಕರ್ನಾಟಕ ಭಾರತಿ, ಸಂ. XX111/3-4, ಪು. 21-34. 


“ಚಂದಾವರ ಕಾದಂಬರು' ಕದಂಬ, ಕದಂಬೋತ್ಸವ ಸ್ಪರಣ ಸಂಚಿಕೆ, ಕರ್ನಾಟಕ ಸರ್ಕಾರ, ಬೆಂಗಳೂರು 
ಪು. 6-17 


ಗುರುವ್‌ ಆರ್‌. ಎನ್‌., ಕಾರವಾರ ಜಿಲ್ಲೆಯ ಶಾಸನಗಳು. ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 28. 
ಭಟಸೂರಿಕೆ. ಜಿ. ಧಾರಾನಾಥ ದೇವಾಲಯ, ಧಾರೇಶ್ವರ ಮತ್ತು ಗೇರುಸೊಪ್ಪೆ (ನಗರ ಬಸ್ತಿಕೇರಿಯ) 
ಜೈನ ವಾಸ್ತುಮತ್ತು ಶಿಲ್ಪ, ಕರ್ನಾಟಕ ರಾಜ್ಯ ಪ್ರಾಚ್ಯವಸ್ತು ಸಂಗ್ರಹಾಲಯ ನಿರ್ದೇಶನಾಲಯ, ಮೈ ಸೂರು. 
ಭಟಸೂರಿಕೆ. ಜಿ. ಧಾರಾನಾಥ ದೇವಾಲಯ, ಧಾರೇಶ್ವರ ಮತ್ತು ಗೇರುಸೊಪ್ಪೆ (ನಗರ ಬಸ್ತಿಕೇರಿಯ) 
ಜೈನ ವಾಸ್ತುಮತ್ತು ಶಿಲ್ಪ, ಕರ್ನಾಟಕ ರಾಜ್ಯ ಪ್ರಾಚ್ಯವಸ್ತು ಸಂಗ್ರಹಾಲಯ ನಿರ್ದೇಶನಾಲಯ, ಮೈ ಸೂರು. 
ಕಸಿನ್ಸ್‌ ಎಚ್‌., 1926, ದಿ ಚಾಲುಕ್ಕನ್‌ ಆರ್ಕಿಟೆಕ್ಟರ್‌ ಆಫ್‌ ದಿ ಕೆನರಿಸ್‌ ಡಿಸ್ಪಿಕ್ಟ (ಗವರ್ನಮೆಂಟ ಆಫ್‌ 
ಇಂಡಿಯಾ ಸೆಂಟ್ರಲ್‌ ಪಬ್ಲೀಕೇಷನ್‌), ( ಕರ್ನಾಟಕ ರಾಜ್ಯ ಪ್ರಾಚ್ಯ ವಸ್ತು ಸಂಗ್ರಹಾಲಯ 
ನಿರ್ದೇಶನಾಲಯ, ಮೈಸೂರು). 


ಅ. ಸುಂದರ, 1975 "ಮೊರ್‌ ನೊಟವರ್ಧಿ ಮೆಡಿಪಲ ಸ್ಕಲ್ಪರ್‌ ಫ್ರಾಮ್‌ ಗೋಕರ್ಣ” (ಜರ್ನಲ್‌ ಆಫ್‌ 
ಬೆಂಗಳೂರು ಯುನಿವರ್ಸಿಟಿ ಹಿಸ್ಟ್ರಿ ಎಸೋಷೆನ್ನ ಪು1-2"ಟೂರೆರ್‌ ಸ್ಕಲ್ಪಚರ್ಸ್‌ ಫ್ರಾಂ ಶಿವಮೊಗ್ಗ ಆ್ಯಂಡ 
ಗೋಕರ್ಣ' (ಜಿ.ಕೆ. ಯು.) ಸಂ. X1, ಪು. 91-93, 1978. "ಯುನಿಕ ಮೆಡಿವಲ್‌ (ನಾಥ ?) ಟೆಂಪಲ್‌ 
ಇನ್‌ ಮಾರುಗದ್ದೆ' (ಜೆ.ಕೆ. ಯು.) XIV, ಪು. 23-29, 1979. "ಬುದ್ದಿಸ್ಟ ಸ್ವಲ್ಪಚೆರ್ಸ್‌ ಫ್ರಾಮ್‌ ನಾರ್ಥ 
ಕೆನರಾ ಡಿಸ್ಪಿಕ್ಸ್‌ ದೆರ್‌ ಇಂಪ್ಲಿಕೇಷನ'. ದಿ ಕರ್ನಾಟಕ ಹಿಸ್ಟಾರಿಕಲ್‌ ರಿವ್ಯೂ. ಸಂ. X1V/2, ಪು. 35-40, 
ಧಾರವಾಡ 1984. "ಪ್ರಾಚೀನ ಕರ್ನಾಟಕದಲ್ಲಿ ನರಸಿಂಹ ಶಿಲ್ಪದ ವಿಕಾಸ ವಿವೇಚನೆ' (ಸಂಶೋಧನೆ 
1991 ಚಿದಾನಂದಮೂರ್ತಿ ಅಭಿನಂದನ ಗ್ರಂಥ) ಪು.784-93. 'ಕ್ಷೇತ್ರಗೋಕರ್ಣ ಮತ್ತು ಇಡಗುಂಜಿಯ 
ಶಿಲಾ ಗಣೇಶ ಶಿಲ್ಪದ ಪ್ರಾಚೀನತೆ'. ಕರ್ನಾಟಕ ಭಾರತಿ, ಸಂ. VI1113, ಪು. 80-90, 1989. "ಇತ್ತೀಚಿನ 
ಕೆಲವು ಮುಖ್ಯ ಪುರಾತತ್ವ ಶೋಧನೆಗಳು'. ಕರ್ನಾಟಕ ಭಾರತಿ, VI11/2, ಪು. 10-22, 1975."ಸಿದ್ದರ 
ಮತ್ತು ಸುಂಕೇರಿ ಗ್ರಾಮಗಳಲ್ಲಿಯ ಎರಡು ಅಪೂರ್ವ ಶಿಲ್ಪಗಳು' ಕರ್ನಾಟಕ ಭಾರತಿ, ಸಂ. XXU/3, 
ಪು. 126-131. 


31. ಭಟಸೂರಿಕೆ. ಜಿ, ಪುರ್ವೋಕ್ತ, ಅಡಿ ಟಿಪ್ಪಣೆ ನಂ. 28. 


32. ಎಸ್‌. ವಿ. ಪಾಡಿಗಾರ, "ಉತ್ತರಕನ್ನಡ ಜಿಲ್ಲೆಯ ವೀರಗಂಬಗಳು', (ಸಂಶೋಧನ, ಚಿದಾನಂದ ಮೂರ್ತಿ 
ಅಭಿನಂದನ ಗ್ರಂಥ), ಪು. 803-805. 


ಹ, choy (es 
ಅಧ್ಯಾಯ ₹ ಎರದು 


ರಾಜಕೀಯ ಇತಿಹಾಸ 


ಸಾತವಾಹನರು, ಚುಟು ಆನಂದರು, 

ಬನವಾಸಿಯ ಕದಂಬರು, ಭೋಜರು, ಕೈಕೇಯರು, 
ಗೋಕರ್ಣದ ರಾಜರು, ಶಿಶುಗಲಿಯ ಪಾಂಡ್ಯರು, 
ಚಂದಾವರದ ಕಾದಂಬರು, ಗೋವೆಯ ಕಾದಂಬರು, 
ಆಳುಪರು, ವಿಜಯ ನಗರದ ಅರಸರು ಮತ್ತು 
ಅಧಿಕಾರಿಗಳು, ಕೆಳದಿಯ ನಾಯಕರು, ಬೀಳಗಿಯ 
ಅರಸರು, ಸೋದೆ ಅರಸರು. 


ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ರಾಜಕೀಯ ಇತಿಹಾಸವನ್ನು ನಿರೂಪಿಸುವಾಗ ಅಶೋಕ ಮೌರ್ಯನ 
ಕಾಲದಿಂದ ಆರಂಭಿಸುವದು ರೂಢಿಯಾಗಿದೆ. ಶ್ರೀಲಂಕಾದ ಬೌದ್ದ ಐತಿಹ್ಯಗಳ ಪ್ರಕಾರ ಅಶೋಕನು! ಬೌದ್ದ ಭಿಕ್ಷು 
ರಖ್ಬಿತ ಎಂಬುವನನ್ನು ವನವಾಸ ದೇಶಕ್ಕೆ ಬೌದ್ಧ ಧರ್ಮದ ಪ್ರಸಾರಕ್ಕಾಗಿ ಕಳುಹಿಸಿದನು. ಈ ವನವಾಸ ದೇಶವನ್ನು 
ಇಂದಿನ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ಮತ್ತು ಸುತ್ತಮುತ್ತಣದ ಪ್ರದೇಶದೊಂದಿಗೆ ಗುರುತಿಸಲಾಗುತ್ತದೆ. 
ಬಹುಶಃ ಘಟ್ಟದ ಕೆಳಗಡೆ ಇರುವ ಕರಾವಳಿ ಪ್ರದೇಶವನ್ನು ಇದರಲ್ಲಿ ಸೇರಿಸಿದರೆ ತಪ್ಪಾಗದು. ತನ್ನ ಶಾಸನಗಳಲ್ಲಿ 
ಅಶೋಕನು ಚೋಳ, ಪಾಂಡ್ಯ, ಸತಿಯ ಪುತ್ರ, ಕೇರಳಪುತ್ರ ಮುಂತಾದವುಗಳನ್ನು ತನ್ನ ಸಾಮ್ರಾಜ್ಯದ ಹೊರಗಿನ 
ರಾಜ್ಯಗಳೆಂದು ಉಲ್ಲೇಖಿಸಿದ್ದಾನೆ. ಪೂರ್ತಿ ಕರ್ನಾಟಕವು ಅವನ ಸಾಮ್ರಾಜ್ಯದ ಅಂಗವಾಗಿತ್ತೇ? ಎಂಬುದು ಚರ್ಚೆಗೆ 
ಅವಕಾಶ ಮಾಡುವ ಪ್ರಶ್ನೆಯಾಗಿದೆಯಾದರೂ ಚಿತ್ರದುರ್ಗ” ಜಿಲ್ಲೆಯವರೆಗೂ ಅವನ ಶಾಸನಗಳು 
ದೊರೆತಿರುವದರಿಂದ ಕರ್ನಾಟಕದ ಉತ್ತರ ಕರಾವಳಿ ಪ್ರದೇಶ ಅವನ ಸಾಮ್ರಾಜ್ಯದಲ್ಲಿ ಸೇರ್ಪಟ್ಟಿತ್ತೆಂದು 


ಅಭಿಪ್ರಾಯಿಸಬಹುದು. 
ಸಾತವಾಹನರು ಮತ್ತು ಚುಟು ಆನಂದರು 


ಮೌರ್ಯ ಸಾಮ್ರಾಜ್ಯದ ಅವನತಿಯೊಂದಿಗೆ ದಖನ್‌ ಪ್ರಸ್ಥಭೂಮಿ ರಾಜಕೀಯವಾಗಿ ಸ್ವತಂತ್ರ ಆಳ್ಳಿಕೆಯನ್ನು 
ಕಾಣಲಾರಂಭಿಸಿತು. ಪ್ರತಿಷ್ಠಾನದ ಸಾತವಾಹನರು ಕ್ರಮೇಣ ಮಹಾರಾಷ್ಟ, ಆಂಧ್ರಪ್ರದೇಶ, ಉತ್ತರ ಕರ್ನಾಟಕ 
ಇವುಗಳ ಮೇಲೆ ಹಿಡಿತ ಸಾಧಿಸಿದರು. ಸಾತವಾಹನರ ಆಳ್ಳಿಕೆಯ ಉತ್ತರಾರ್ಧದ ಅರಸರು, ಅಂದರೆ ಸುಮಾರು 
ಕ್ರಿ.ಶ.ಎರಡನೆಯ ಶತಮಾನದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಪ್ರದೇಶದ ಮೇಲೆ ಪ್ರಾಬಲ್ಕ ಸಾಧಿಸಿದ್ದರೆನ್ನುವದಕ್ಕೆ ಕೆಲವು 
ನೇರ, ಇನ್ನೂ ಕೆಲವು ಪರೋಕ್ಷ ಪುರಾವೆಗಳಿವೆ. ವಾಸಿಷ್ಠಿ ಪುತ್ರ ಸಿವಸಿರಿಪುಳುಮಾವಿಯು ಬನವಾಸಿಯಲ್ಲಿ" ತನ್ನ ರಾಣಿ 
ಮಹಾದೇವಿಯ ಛಾಯಾಪಥರ (ನೆರಳುಗಲ್ಲು) ಸ್ಥಾಪಿಸಿದ್ದನ್ನು ಪರಾಮರ್ಶಿಸಿದರೆ ಈಕೆ 
ಬನವಾಸಿಯವಳಾಗಿರಬಹುದೆ ಎನ್ನುವ ಸಂಶಯ ಮೂಡುತ್ತದೆ. ಹಾಗೆಯೇ ತಾಳಗುಂದ ಶಾಸನದಲ್ಲಿ? ಅಲ್ಲಿಯ 
ಶಿವಲಿಂಗವನ್ನು ಪೂರ್ವದಲ್ಲಿ ಸಾತಕರ್ಣಿ ಮುಂತಾದ ಅರಸರು ಸಂದರ್ಶಿಸಿದ್ದರೆಂಬ ಹೇಳಿಕೆ ಇರುವದರಿಂದ 
ಗೌತಮಿಪುತ್ರ ಸಾತಕರ್ಣಿಯ ಕಾಲದಲ್ಲಾಗಲೆ ಕರಾವಳಿ ಸಹಿತ ಉತ್ತರ ಕನ್ನಡ ಜಿಲ್ಲಾ ಪ್ರದೇಶವು ರಾಜಕೀಯವಾಗಿ 
ಸಾತವಾಹನರ ಆಳ್ವಿಕೆಗೆ ಒಳಪಟ್ಟಿತ್ತೆಂದು ಹೇಳಲು ಅವಕಾಶವಿದೆ. ಬನವಾಸಿ ಉತ್ಸನನದಲ್ಲಿ್‌ ಗೌತಮಿತ್ರ 
ಸಾತಕರ್ಣಿಯ ನಾಣ್ಯಗಳು ದೊರೆತಿರುವದು ಈ ದೃಷ್ಟಿಯಿಂದ ಮಹತ್ವದ್ದಾಗಿದೆ. ಕಡಲಾಚೆಯ ವ್ಯಾಪಾರ 
ಸಾತವಾಹನರ ಕಾಲದಲ್ಲಿ ಉಛ್ಛಾ$ಯದಲ್ಲಿದ್ದುದರಿಂದ ಗುಜರಾತ, ಮಹಾರಾಷ್ಟ್ರಗಳ ಕರಾವಳಿ ಪ್ರದೇಶಗಳಂತೆ 
ಉತ್ತರ ಕನ್ನಡ ಕರಾವಳಿಯೂ ಕೂಡ ಸಾತವಾಹನರ ಕಾಲದಲ್ಲಿ ವ್ಯಾಪಾರ ಚಟುವಟಿಕೆಗಳಿಂದ ಕೂಡಿದ್ದಿರಬೇಕು. 
ಆದರೆ ದುರದೃಷ್ಟವಶಾತ್‌ ಅದರ ಸ್ಪಷ್ಟ ಕುರುಹುಗಳು ಇನ್ನೂ ಪ್ರಕಟವಾಗಿಲ್ಲ. 


ಸಾತವಾಹನರ ಇಳಿಗಾಲದಲ್ಲಿ ಉತ್ತರ ಕನ್ನಡದ ಬನವಾಸಿಯಲ್ಲಿಯೆ ಸ್ಥಿತವಾಗಿದ್ದ ಸ್ಥಳೀಯ ರಾಜವಂಶ 
ಪ್ರಾಧಾನ್ಯಕ್ಕೇರಿತು. ಕೆಲವು ಶಾಸನಗಳಿಂದಲೂ, ನಾಣ್ಕಗಳಿಂದಲೂ ಇವರ ಇತಿಹಾಸದ ಸುಳಿವು ದೊರೆಯುತ್ತದೆ. 
ಇವರನ್ನು ಚುಟು-ಸಾತವಾಹನರು, ಚುಟು ಸಾತಕರ್ಣಿಗಳು, ಚುಟು ಆನಂದರು ಎಂಬಿತ್ಯಾದಿಯಾಗಿ 


ಸಂಬೋಧಿಸಲಾಗಿದೆ. ಪುರಾಣಗಳು ಉಲ್ಲೇಖಿಸುವ ಕುಂತಲ ಸಾತಕರ್ಣಿಗಳು ಇವರೆ ಇರಬಹುದು. ಶಿವಶ್ರಿ 


ಪುಳಮಾವಿಯ ಮಹಾದೇವಿಯು ಈ ವಂಶದವಳಾಗಿರುವ ಸಾಧ್ಯತೆ ಇದೆ. ಈ ವಂಶದ ಎರಡು ಶಿಲಾಶಾಸನಗಳು 
ದೊರೆತಿವೆ. ಇವು ಪ್ರಾಕೃತ ಭಾಷೆಯಲ್ಲಿವೆ. ಮಳವಳ್ಳಿ* (ಶಿವಮೊಗ್ಗ ಜಿಲ್ಲೆ) ಶಿಲಾಶಾಸನವು ವಿಣ್ಣುಕೆಡ 
ಚುಟುಕುಲಾನಂದ ಸಾತಕರ್ಣಿಯ ಆಡಳಿತದ ಮೊದಲ ವರ್ಷದ್ದು. ಇವನು "ವೈಜಯಂತೀ ಪತಿ” ಎಂದು, 
"ಮಾನವ್ಯಗೋತ್ರದವ'ನೆಂದು, "ಹಾರತೀಪುತ್ರ' ನೆಂದು ಬಣ್ಣಿಸಲಾಗಿದೆ. ಬನವಾಸಿಯಲ್ಲಿ ದೊರೆತಿರುವ 
ನಾಗಶಿಲಾಶಾಸನ” ಇದೇ ಹೆಸರಿನ ದೊರೆಯನ್ನು ಉಲ್ಲೇಖಿಸಿದ್ದು ಹನ್ನೆರಡನೇ ಆಡಳಿತ ವರ್ಷವನ್ನು 
ನಮೂದಿಸುತ್ತದೆ. ಯುವರಾಜನ ತಾಯಿ ಎಂದು, ಮಹಾಭೋಜ ವಂಶದ ಮಹಾರಾಜನ ಮಗಳೆಂದು 
ವರ್ಣಿಸಲಾಗಿರುವ ಶಿವಖಡ ನಾಗಸಿರಿ ಎಂಬ ಸ್ತ್ರೀ ಕೂಡ ಇಲ್ಲಿ ಹೆಸರಿಸಲ್ಪಟ್ಟಿದ್ದಾಳೆ. ಬಿ.ಆರ್‌. ಗೋಪಾಲ" ಮತ್ತು 
ಇತರ ವಿದ್ವಾಂಸರು ಬನವಾಸಿ- ಮಳವಳ್ಳಿ ಶಾಸನಗಳ ನಡುವೆ ಲಿಪಿ ಶಾಸ್ತ್ರ ದನ್ವಯ ಸಾಕಷ್ಟು ಕಾಲಾಂತರ ಇದೆ ಎಂದು 
ಭಾವಿಸಿ ಬನವಾಸಿಯ ಶಾಸನವು ಮುಂಚಿನದೆಂದು ಪರಿಗಣಿಸಿದ್ದಾರೆ. ಆದ್ದರಿಂದ ಅವರ ಪ್ರಕಾರ ಈ ಎರಡು 
ಶಾಸನಗಳಲ್ಲಿ ಉಲ್ಲೇಖಿತ ಅರಸರು ಒಂದೇ ಹೆಸರಿನವರಾಗಿದ್ದರೂ ವಿಭಿನ್ನ ವ್ಯಕ್ತಿಗಳಾಗಿದ್ದಾರೆ. ಇದಲ್ಲದೆ ಮಳವಳ್ಳಿ 
(ಶಿವಮೊಗ್ಗ ಜಿಲ್ಲೆ) ಶಾಸನದ ವಿಣ್ಣುಕಡ ಚುಟುಕುಲಾನಂದ ಸಾತಕರ್ಣಿಯು ಬನವಾಸಿ ಶಾಸನದ ಶಿವಖಡ 
ನಾಗಸಿರಿಯ ಪುತ್ರನೆಂದು ಅವರ ಭಾವನೆ. ಅವರ ಅಭಿಪ್ರಾಯದ ಪ್ರಕಾರ ಬನವಾಸಿ, ಮಳವಳ್ಳಿ ಶಾಸನಗಳ ಆಧಾರದ 
ಮೇಲೆ ಚುಟುಗಳ ವಂಶಾವಳಿಯನ್ನು ಕೆಳಗಿನಂತೆ ಸೂಚಿಸಬಹುದು. 
ವಿಣ್ಣುಕಡ ಚುಟುಕುಲಾನಂದ ಸಾತಕರ್ಣಿ -1 


\ 


ಶಿವಖಡ ನಾಗಸಿರಿ (ಮಗಳು) 


) 


ವಿಣ್ಣುಕಡ ಚುಟುಕುಲಾನಂದ ಸಾತಕರ್ಣಿ - 1 (ಮಗ) 


ಆದರೆ ಈ ನಿರ್ಣಯ ಸಮಂಜಸವಾದುದಲ್ಲ. ಮಹಾರಾಜ ವಿಣ್ಣುಕುಡ ಚುಟುಕುಲಾನಂದನ ಮಗಳಾಗಿದ್ದು, 
ಮಹಾಭೋಜವಂಶಕ್ಕೆ ಸೇರಿದ್ದು ಶಿವಖಡ ನಾಗಸಿರಿಯ ಮಗನು ಚುಟುವಂಶದವನಾಗಲಾರನು. ಅವನು 
ಮಹಾಭೋಜನಾಗುತ್ತಾನೆ. ಇನ್ನು ಕೇವಲ ಲಿಪಿಶಾಸ್ತ್ರವನ್ನು ಆಧಾರವಾಗಿಟ್ಟುಕೊಂಡು ಒಂದೇ ಹೆಸರಿನ ಇಬ್ಬರು 
ವ್ಯಕ್ತಿಗಳನ್ನು ಬೇರೆ ಬೇರೆ ವ್ಯಕ್ತಿಗಳೆಂದು ಭಾವಿಸುವದೂ ಸರಿಯಲ್ಲ. ಉದಾಹರಣೆಗೆ ಕೆ.ಜೆ.ಕೃಷ್ಣನ್‌ರವರು 
ಮಳವಳ್ಳಿಯ ಶಾಸನವನ್ನು'' ಬನವಾಸಿ ಶಾಸನಕ್ಕಿಂತ ಪ್ರಾಚೀನವೆಂದು ಭಾವಿಸುತ್ತಾರೆ. ಬಹು ಹಿಂದೆ ರಾಪ್ಪನ್‌" 
ಅವರು ಚುಟುವಂಶದ ಬನವಾಸಿ ಶಾಸನಕ್ಕೂ ಮಹಾರಾಷ್ಟ್ರದ ಕನ್ನೇರಿಯ ಒಂದು ಶಾಸನಕ್ಕೂ ಇರುವ ಸಾಮ್ಯವನ್ನು 
ಗಮನಿಸಿದ್ದಾರೆ. ಕನ್ಹೇರಿ ಶಾಸನದಲ್ಲಿ ಮಹಾಭೋಜಿ ಮಹಾರಾಜ ಬಾಲಿಕಾ ಎಂಬುದಾಗಿ ವರ್ಣಿತಳಾಗಿರುವ 
ನಾಗಮೂಲನಿಕಾ ಉಲ್ಲೆ ಖಿತಳಾಗಿದ್ದಾಳೆ. ಮಹಾಭೋಜಿ ಮತ್ತು ಮಹಾರಾಜ ಬಾಲಿಕಾ ಎಂಬ ಪದಗಳು ಬನವಾಸಿ 
ಶಾಸನದಲ್ಲೂ ಮರುಕಳಿಸಿವೆ. 

ರಾಪ್ಟೆನ್‌ ಅವರ ಸೂಚನೆಯ ಮೇರೆಗೆ ಬನವಾಸಿ ಶಾಸನದಲ್ಲಿ ನಾಗಮೂಲನಿಕಾ ಹೆಸರು ತಪ್ಪಿ 
ಬಿಟ್ಟುಹೋಗಿದೆ. ಇದು ಸರಿಯಿದ್ದರೆ ಶಿವಖಡ ನಾಗಸಿರಿ ಎಂಬುದು ಯುವರಾಜನ ಹೆಸರಾಗುತ್ತದೆ. ವಿ. ವಿ. 
ಮಿರಾಶಿಯವರು” ಇದೇ ಅಭಿಪ್ರಾಯವನ್ನು ಎತ್ತಿ ಹಿಡಿದಿದ್ದಾರೆ. ಇವರ ಅಭಿಪ್ರಾಯಗಳು ಸರಿ ಎನಿಸುತ್ತವೆ. ಒಂದು 


ವೇಳೆ ಇದು ಸರಿಯಾಗಿದ್ದಲ್ಲಿ ಮಹಾಭೋಜಿ ನಾಗಮೂಲನಿಕಾ ವಿಣ್ಣುಕುಡ ಚುಟುಕುಲಾನಂದ ಸಾತಕರ್ಣಿಯ 
ರಾಣಿಯಾಗಿದ್ದಳೆಂದು ತಿಳಿಯಬೇಕಾಗುತ್ತದೆ. ಆಗ ಅವಳ ಮಗ ಶಿವಖಡ ನಾಗಸಿರಿಯು ವಿಣ್ಣುಕುಡ 
ಚುಟುಕುಲಾನಂದ ಸಾತಕರ್ಣಿಯ ವಾರಸುದಾರನಾಗುತ್ತಾನೆ. ಬನವಾಸಿ ಮತ್ತು ಮಳವಳ್ಳಿ ಶಾಸನಗಳ ವಿಣ್ಣುಕಡ 
ಚುಟುಕುಲಾನಂದ ಸಾತಕರ್ಣಿಯು ಒಬ್ಬನೇ ವ್ಯಕ್ತಿ ಎಂದು ಭಾವಿಸುವದೇ ಒಳಿತು. ಇವನು ಕನಿಷ್ಠ ಹನ್ನೆ ರಡು ವರ್ಷ 
ರಾಜ್ಯಭಾರ ಮಾಡಿದನೆಂದು ತಿಳಿಯಬಹುದು. 


ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ನಾಗಾರ್ಜುನಕೊಂಡದಲ್ಲಿ ಎರಡು ಶಾಸನಗಳಲ್ಲಿ ವನವಾಸ ದೇಶದ 
ದೊರೆಗಳ ಉಲ್ಲೇಖ ಬಂದಿದೆ. ಆಭೀರ ವಸುಷೇಣನ" ಆಳ್ಳಿಕೆಯಲ್ಲಿ ಕ್ರಿಸ್ತಶಕ 3ನೇ ಶತಮಾನದ ಮಧ್ಯಾವಧಿಗೆ 
ಅನ್ವಯಿಸುವ ಸ್ಪಂಭಶಾಸನವು ವನವಾಸದ ದೊರೆ ವಿಷ್ಣುರುದ್ರ ಶಿವಲಾನಂದ ಸಾತಕರ್ಣಿಯನ್ನು ಹೆಸರಿಸುತ್ತದೆ. 
ಇವನು ಚುಟುಕುಲದ ಅರಸನೆಂಬುದಾಗಿ ಭಾವಿಸಲು ಅಡ್ಡಿಇಲ್ಲ. "“ಶಿವಲಾನಂದ' ಎಂಬ ಆಲೇಖವುಳ್ಳ ಕ್ರಿಸ್ತಶಕ 
ಮೂರನೇ ಶತಮಾನದ ನಾಣ್ಯಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗಮನಿತವಾಗಿವೆ'. ಬಹುಶಃ ಇವುಗಳನ್ನು 
ಹೊರಡಿಸಿದ್ದವನು ವಿಷ್ಣುರುದ್ರ ಶಿವಲಾನಂದ ಸಾತಕರ್ಣಿ ಆಗಿರಬೇಕು. 


ನಾಗಾರ್ಜುನಕೊಂಡದ' ಇನ್ನೊಂದು ಶಾಸನವು ಇಕ್ಟಾಕು ದೊರೆ ಎಹುವಲಚಾಂತಮೂಲನ 
ಸಹೋದರಿ ಮಹಾದೇವಿ ಕೊಡ ಬಲಸಿರಿಯನ್ನು ವನವಾಸದ ಮಹಾರಾಜನ ಅರಸಿ ಎಂದು ಹೇಳುತ್ತದೆ. 
ದುರದೃಷ್ಟವಶಾತ್‌ ವನವಾಸದ ದೊರೆಯ ಹೆಸರು ಉಲ್ಲೇಖತವಾಗಿಲ್ಲ. ಈ ಶಾಸನವು ಕ್ರಿಸ್ತಶಕ ಮೂರನೇ 
ಶತಮಾನದ ಕೊನೆಯ ಪ ಪಾದದ್ದು. 


ಉತ್ತರ ಕನ್ನಡ ಜಿಲ್ಲೆ ಮತ್ತು ಧಾರವಾಡ ಜಿಲ್ಲೆಗಳಲ್ಲಿ ದೊರೆತಿರುವ ಕ್ರಿ.ಶ.3ನೇ ಶತಮಾನದ ಕೆಲವು 
ನಾಣ್ಯಗಳ ಮೇಲೆ “ಮುಡಾನಂದ”'” “ಮುಳಾನಂದ” ಎಂಬ ಆಲೇಖವಿದೆ. ಈ ಮುಡಾ(ಳಾ)ನಂದನಾದರೂ 
ಚುಟುವಂಶದವನಾಗಿರಬೇಕು. ಬಹುಶಃ ಈತ ಕೊಡಬಲಸಿರಿಯ ಗಂಡನಾಗಿದ್ದಿರಬಹುದು. 


ಮೇಲಿನ ಚರ್ಚೆಯ ಆಧಾರದ ಮೇಲೆ ಚುಟುವಂಶದ ರಾಜಾವಳಿಯನ್ನು ಕೆಳಗೆ ಕಾಣಿಸಿದಂತೆ 
ನಿರೂಪಿಸಬಹುದು. 
ವಂಶಾವಳಿ 


ವಿಣ್ಣುಕಡ ಚುಟುಕುಲಾನಂದ ಸಾತಕರ್ಣಿ (ಕ್ರಿ.ಶ. 245-8 ಕ್ರಿ.ಶ. 260) 
ಮಹಾಭೋಜಿ (ನಾಗನಿಕಾ) ರಾಣಿ 


\ 


ಶಿವಖಡ ನಾಗಸಿರಿ (ಮಗು) (ಕ್ರಿ.ಶ.260-ಕ್ರಿ.ಶ.275) 
ಏಷ್ಟುರುದ್ರ ಶಿವಲಾನಂದ ಸಾತಕರ್ಣಿ  (ಕ್ರಿ.ಶ.275-ಕ್ರಿ.ಶ.290) 


V 


ಮುಡಾನಂದ (ಮುಳಾನಂದ) 
ರಾಣಿ ಕೊಡಬಲಸಿರಿ (ನಾಗಾರ್ಜುನಕೊಂಡದ ಇಕ್ಟ್ಯಾಕು ಕುಟುಂಬ) 


10 Ne NR 


4p 
3 
n 

a 


ALE 


ಚುಟುಆನಂದರ ಕಾಲದಲ್ಲಿ ವಿಜಯಪುರಿಯ - ಇಂದಿನ ನಾಗಾರ್ಜುನಕೊಂಡದ - ಅರಸರೊಂದಿಗೆ ಅವರು 
ಹೊಂದಿದ್ದ ಸೌಹಾರ್ದಯುತ ಸಂಬಂಧ ವೈಶಿಷ್ಟ್ಯವಾಗಿದೆ. ಆಭೀರ ವಸುಷೇಣನ ಕಾಲದಲ್ಲಿ ವಿಷ್ಣುರುದ್ರ 
ಶಿವಲಾನಂದ ಸಾತಕರ್ಣಿಯು ವಿಜಯಪುರಿಯಲ್ಲಿ ಅಷ್ಟಭುಜ ವಿಷ್ಣು ದೇವಾಲಯದ ಸ್ಥಾಪನೆಯಲ್ಲಿ ಭಾಗವಹಿಸಿದ್ದು 
ಹಾಗೂ ಇಕ್ಟಾಕು ಚಾಂತಮೂಲನ ಸಹೋದರಿ ವನವಾಸದ ದೊರೆಯನ್ನು ವಿವಾಹವಾಗಿದ್ದು ಇದಕ್ಕೆ ಸ್ಪಷ್ಟ 
ಪುರಾವೆಗಳಾಗಿವೆ. ಇದಲ್ಲದೆ ಈ ಕಾಲದಲ್ಲಿ ಬೌದ್ಧ ಚಟುವಟಿಕೆಗಳು ಕೂಡ ವನವಾಸಿ ಮತ್ತು ಕರಾವಳಿ ಪ್ರದೇಶದಲ್ಲಿ 


ಸಾಕಷ್ಟು ಇತ್ತೆಂಬುದಕ್ಕೆ ನಾಗಾರ್ಜುನಕೊಂಡದ ಶಾಸನಗಳು ಸಾಕ್ಷಿ ನೀಡುತ್ತವೆ. 


ನಾಗಾರ್ಜುನಕೊಂಡದಲ್ಲಿ ಇಕ್ಟಾಕುಗಳ ಆಳ್ವಿಕೆಯನ್ನು ಪಲ್ಲವರು ನಿರ್ಮೂಲ ಮಾಡಿದಂತೆ ಬನವಾಸಿ 
ಪ್ರದೇಶದಲ್ಲೂ ಅವರು ಚುಟು ಆನಂದರ ಆಳ್ವಿಕೆಯನ್ನು ಕೊನೆಗೊಳಿಸಿದಂತೆ ತೋರುತ್ತದೆ. ಮಳವಳ್ಳಿ ಶಾಸನದ" 
ಎರಡನೇ ಭಾಗ ಪಲ್ಲವ ದೊರೆ ಒಬ್ಬನು ಮಳಪಳ್ಳಿ ದೇವನ ದೇಗುಲಕ್ಕೆ ದಾನವಿತ್ತುದಾಗಿ ಹೇಳಿರುವದರಿಂದ ಈ 
ಪ್ರದೇಶ ಪಲ್ಲವರ ಹಿಡಿತಕ್ಕೆ ಒಳಗಾಗಿತ್ತೆಂದು ಸಿದ್ಧವಾಗುತ್ತದೆ. ತದನಂತರ ಕದಂಬರು ಈ ಪ್ರದೇಶದ 
ದೊರೆಗಳಾದರು. 
ಬನವಾಸಿಯ ಕದಂಬರು 


ಕದಂಬರು ಬನವಾಸಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸಿದರು. ಉತ್ತರಕನ್ನಡ 
ಜಿಲ್ಲೆಯ ಘಟ್ಟದ ಮೇಲಣ ಪ್ರದೇಶದಲ್ಲಿ ಮತ್ತು ಕರ್ನಾಟಕದ ಇತರೆ ಪ್ರದೇಶಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವರ 
ಆಡಳಿತಕ್ಕೆ ಸಂಬಂಧಿಸಿದ ಶಾಸನಗಳು ದೊರೆತಿವೆ. ಆದರೆ ಉತ್ತರಕನ್ನಡ ಜಿಲ್ಲೆಯ ಕರಾವಳಿ ಪ್ರದೇಶದಲ್ಲಿ ಇವರ 
ಎರಡು ಶಾಸನಗಳು ಮಾತ್ರ ದೊರೆತಿದ್ದು ಒಂದು ಅಂಕೋಲಾ ತಾಲೂಕಿನ ಕುಂಟಗಣಿ ತಾಮ್ರಪಟ ಶಾಸನ'*. ಇದು 
ಕದಂಬ ರವಿವರ್ಮನ ಆಳ್ವಿಕೆಯ ನಾಲ್ಕನೇ ವರ್ಷದಲ್ಲಿ ಹೊರಡಿಸಲ್ಪಟ್ಟ ಶಾಸನವಾಗಿದ್ದು ಶ್ರಾವಣ ಮಾಸದ 
ಹುಣ್ಣಿಮೆಯ ದಿನದಂದು ಕರ್ಪಟೇಶ್ವರ ಸರೋವರದ ಬಳಿಯ 24 ನಿವರ್ತನಗಳು ಭೂಮಿಯನ್ನು ವೇದ ಪಾರಂಗತ 
ಧೌಮ್ಯ ಗೋತ್ರದ ಭವಸ್ವಾಮಿಗೆ ದಾನ ನೀಡಿದನೆಂದು ಹೇಳುತ್ತದೆ. ಇನ್ನೊಂದು ಹೊನ್ನಾವರ ತಾಮ್ರಪಟ ಶಾಸನವು 
ಇವನ ಅಧಿಕಾರ ಅವಧಿಯಲ್ಲಿ ಹೊರಟಿದೆ!, ಕರಾವಳಿ ಭಾಗದಲ್ಲಿ ಕದಂಬರ ಹೆಚ್ಚಿನ ಶಾಸನಗಳು 
ದೊರೆಯದಿರುವುದು ವಿಶೇಷ. ಆದರೆ ಭೋಜರ ಶಾಸನ'ಗಳು ಸಮಕಾಲೀನದಲ್ಲಿ ಈ ಪ್ರದೇಶದಲ್ಲಿ 
ದೊರೆತಿರುವುದರಿಂದ ಕದಂಬರ ರಾಜಕೀಯ ಹಿಡಿತ ಈ ಪ್ರದೇಶದಲ್ಲಿ ಅವಿರತವಾಗಿರಲಿಲ್ಲವೆಂದು 
ಸೂಚಿತವಾಗುತ್ತದೆ. ಬಹುಶಃ ರವಿವರ್ಮನ ಕಾಲದಲ್ಲಿ ಕದಂಬರು ಈ ಪ್ರದೇಶದ ಮೇಲೆ ತಾತ್ಕಾಲಿಕವಾಗಿ ರಾಜಕೀಯ 


ಹಿಡಿತ ಸಾಧಿಸಿರಬೇಕು. ಆದುದರಿಂದ ಇವರ ರಾಜಕೀಯ ವಿವರ ಪೂರ್ಣವಾಗಿ ಪರಿಗಣಿಸಲಾಗಿಲ್ಲ. 
ಭೋಜರು 


ಪಶ್ಚಿಮ ದಖನ್‌ ಪ್ರದೇಶ ಒಳಗೊಂಡಂತೆ ಕರಾವಳಿಯ ಭಾಗದಲ್ಲಿ ಆಳ್ವಿಕೆ ನಡೆಸಿದ ರಾಜವಂಶಗಳಲ್ಲಿ 
ಭೋಜರು ಸೇರಿದ್ದಾರೆ. ಈ ಪ್ರದೇಶದಲ್ಲಿ ದೊರೆತಿರುವ ಆ ವಂಶದ ರಾಜರ ಎಲ್ಲ ಆರು ಶಾಸನಗಳು ತಾಮ್ರಪಟ 
ಶಾಸನಗಳು. ಲಿಪಿಯ ದೃಷ್ಟಿಯಿಂದ ಇವು ಕ್ರಿ.ಶ. ನಾಲ್ಕನೇ ಶತಮಾನದಿಂದ ಕ್ರಿ.ಶ. ಏಳನೆ ಶತಮಾನದವರೆಗಿನ 


11 


ಅವಧಿಗೆ ಸೇರುತ್ತವೆ. ಈ ತಾಮ್ರಪಟ ಶಾಸನಗಳು ಗೋವಾ ಪ್ರದೇಶ ಮತ್ತು ಅದರ ಸುತ್ತಣ ಕರ್ನಾಟಕದ 
ಪ್ರದೇಶದಲ್ಲಿ ದೊರೆತಿರುವದು ವಿಶೇಷ. ಉದಾಹರಣೆಗೆ ಗೋವಾದ ಶಿರೋಡಾ?, ಕಾರವಾರ ತಾಲೂಕಿನ ಅರಗಾ”, 
ಕುಮಟಾ ತಾಲೂಕಿನ ಹಿರೇಗುತ್ತಿ?! ಮತ್ತು ಬೆಳಗಾವಿ ಜಿಲ್ಲೆಯ ಕಾಪೋಲಿ? ಇವುಗಳಲ್ಲಿ ಪ್ರಾಚೀನವಾದುದು 
ಶಿರೋಡಾ ತಾಮ್ರಪಟಶಾಸನ. ಇದು ದೇವರಾಜನನ್ನು ಉಲ್ಲೇಖಿಸುತ್ತದೆ. ಲಿಪಿಯ ದೃಷ್ಟಿಯಿಂದ ಇದು ಕ್ರಿ.ಶ. 
ನಾಲ್ಕನೇ ಶತಮಾನಕ್ಕೆ ಅನ್ವಯಿಸುತ್ತದೆ. ಉಳಿದ ಶಾಸನಗಳು ಕ್ರಿ.ಶ. ಆರು ಅಥವಾ ಏಳನೇ ಶತಮಾನದವು. ಈ 
ತಾಮ್ರಪಟಶಾಸನದ ಬಳೆಯ ಮೇಲೆ ಆನೆಯ ಲಾಂಛನ ಇರುವದು. ಈ ಶಾಸನವು ದೇವರಾಜನನ್ನು ಭೋಜನಾಂ 
ದೇವರಾಜ ಎಂದು ಉಲ್ಲೇಖಿಸಿದೆಯೇ ಹೊರತು ಯಾವ ಬಿರುದುಗಳನ್ನು ಹೇಳುವದಿಲ್ಲ. ಬಹುಶ: ಇವನು ಕಿರು 
ರಾಜವಂಶಕ್ಕೆ ಸೇರಿದವನಾಗಿರಬಹುದು. ಚಂದ್ರಪುರ ಅವನ ರಾಜಧಾನಿಯಾಗಿತ್ತು. ಭೋಜರ ಶಾಸನಗಳು ಅವರ 
ವಂಶಾವಳಿಯನ್ನು, ಮನೆತನದ ಹಿನ್ನಲೆಯನ್ನು ತಿಳಿಸುವದಿಲ್ಲ. ಅಶೋಕನ ೩111 ನೇ ಶಿಲಾಲಿಪ” ಭೋಜರನ್ನು 
ಮತ್ತು ಪೈಟಿನಿಕರನ್ನು ಉಲ್ಲೇಖಿಸುತ್ತದೆ. ಈ ಭೋಜರು ಪಶ್ಚಿಮ ಭಾರತದಲ್ಲಿನ ಬುಡಕಟ್ಟಿಗೆ ಸೇರಿದವರು ಎಂದು 
ಹುಲ್ಲ? ಅವರು ಅಭಿಪ್ರಾಯಿಸುತ್ತಾರೆ. ಪಿಟನಿಕಾ ಎನ್ನುವದು ಭೋಜರ ಪಿತ್ರಾರ್ಜಿತ ಆಸ್ತಿ ಎಂದು ಅರ್ಥೈಸುತ್ತಾ 


ಭೋಜ ಮತ್ತು ಭೋಜಪಿಟನಿಕಾ ಒಂದೇ ಶಬ್ದವಾಗಿದೆ ಎಂದು ಆರ್‌. ಜಿ. ಭಂಡಾರಕರ”ೌ ಹೇಳುತ್ತಾರೆ. 


ಈ ಭೋಜರು ಹಾಗೂ ಮಹಾರಾಷ್ಟದ ಕೊಲಬಾ ಮತ್ತು ಠಾಣೆ ಜಿಲ್ಲೆಯ ಮಹಾಭೋಜರು ಒಂದೇ 
ಎಂದು ಅವರು ಹೇಳುತ್ತಾರೆ. ಕನ್ನೇರಿ, ಕುಡ, ಬೆಡ್ಡಾ ಶಾಸನಗಳು ಮಹಾಭೋಜರನ್ನು ಉಲ್ಲೇಖಿಸುತ್ತ ಇವರು 
ಈ ಪ್ರದೇಶದಲ್ಲಿ ಗುಹೆಗಳು ಕಂಡರಿಸದರೆಂದು ತಿಳಿಸುತ್ತವೆ”. ಹಾಧಿಗುಂಫಾ ಶಾಸನದಲ್ಲಿ ಖಾರವೇಲನು 
"ಭೋಜಕ'ರನ್ನು ಸೋಲಿಸಿದ್ದಾಗಿ ಹೇಳಿದೆ. ಐತರೇಯ ಬ್ರಾಹ್ಮಣದಲ್ಲಿ ನಿರೂಪಿಸಿದ ಪ್ರಕಾರ ಭೋಜ ಎಂದರೆ 
ವಂಶಪಾರಂಪರ್ಯವಲ್ಲದ “ಭೋಜ್ಯ ರೀತಿಯ ಸಂವಿಧಾನವಿರುವ ನಾಯಕರು ಎಂದುಕೆ.ಪಿ. ಜಯಸ್ವಾಲರು 
ಅಭಿಪ್ರಾಯ ಪಡುತ್ತಾರೆ”. ಬಿ.ಸಿ.ಲಾ ಅವರು ಭೋಜ ಬುಡಕಟ್ಟು ಜನಾಂಗದವರು ನಾಸಿಕ್‌ ಪ್ರದೇಶ 
ಒಳಗೊಂಡಂತೆ ವಿದರ್ಭ ಮತ್ತು ದಂಡಕ ಪ್ರದೇಶದಲ್ಲಿ ಅಸ್ತಿತ್ವದಲ್ಲಿ ಇದ್ದರೆಂದು ಹೇಳುತ್ತಾರೆ”. ದಂಡಿಯ 
ದಶಕುಮಾರ ಚರಿತದಲ್ಲೂ ಭೋಜರು ವಿದರ್ಭ ಭಾಗದಲ್ಲಿದ್ದರೆಂದು ಹೇಳಿದೆ, ಈ ಎಲ್ಲ ಉಲ್ಲೇಖಗಳಿದ್ದಾಗ್ಯೂ 
ಗೋವಾ ಹಾಗೂ ಉತ್ತರ ಕನ್ನಡ ಕರಾವಳಿಯ ಭೋಜರಿಗೂ ಮೇಲೆ ಉಲ್ಲೇಖಿಸಿದ ಭೋಜರಿಗೂ 
ಸಂಬಂಧವೇನೆಂಬುದನ್ನು ಕಲ್ಪಿಸಲಾಗದು. ಆದರೆ ಭೋಜಕ ಪದವು ಕರ್ನಾಟಕದ ಪ್ರಾರಂಭಿಕ ಶಾಸನಗಳಲ್ಲಿ 
ಮೊದಲೇ ಉಲ್ಲೇಖವಾಗಿದೆ. "ಭೋಜಕ'ವು ಕದಂಬರ ಕಾಲದಲ್ಲಿ ಒಂದು ಹುದ್ದೆಯಾಗಿತ್ತೆಂದು ತೋರುತ್ತದೆ. 
ಉದಾಹರಣೆಗೆ “ಭೋಜಕ ಧರ್ಮಕೀರ್ತಿ”. 


ಗೋವಾ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭೋಜ ವಂಶದ ಮೊದಲ ರಾಜನೆಂದರೆ ದೇವರಾಜ. ಇವನ 
ಶಿರೋಡಾ ತಾಮ್ರಪಟ ಶಾಸನವು “ವಿಜಯ ಚಂದ್ರಪುರ”ದಿಂದ ಹೊರಡಿಸಲ್ಪಟ್ಟಿದೆ. ಇದನ್ನು ಗೋವೆಯ 
ಚಾಂದೋರ”್‌ ಎಂದು ಗುರ್ತಿಸಲಾಗಿದೆ. ಚಾಂದೋರ ಭೋಜರ ರಾಜಧಾನಿಯಾಗಿತ್ತು. 

ಜಿಯಾಯ ವಿಭಾಗದಲ್ಲಿದ್ದ ಥಾನ್ನಿಯರ್ಕ್ಯೃ-ಕೊಟ್ಟಿಹ್ಮಯ್ಯ ಗ್ರಾಮವನ್ನು ಬ್ರಾಹ್ಮಣರಿಗೆ ದಾನ ಮಾಡಿದ್ದನ್ನು 
ದಾಖಲಿಸುತ್ತ ದೆ. ದಾನ ಮಾಡಿದವನು ಪ್ರಭುನಾಗ- ಭೋಗಿಕಾಮಾತ್ಯ. ಅದನ್ನು ಜಾರಿಗೆ ತಂದವನು ಸರ್ವತಂತ್ರಾಧಿಕೃತ 


12 


ಅಮರೇಶ್ವರ. ಶಾಸನವನ್ನು ಬರೆದವನು ರಹಸ್ಯಾಧಿಕೃ ತ ಪ್ರಭಾಕರ. ಇದು ರಾಜನ ಆಡಳಿತದ ಹನ್ನೆ ರಡನೇ 
ವರ್ಷವನ್ನು ಹೇಳುತ್ತ ಥ್ರ 
ಈ ರಾಜನಿಗೆ ವಿಶೇಷ ಬಿರುದುಗಳು ಇಲ್ಲದ್ದರಿಂದ ಹೊಸದಾಗಿ ಸ್ವತಂತ್ರ ರಾಜ್ಯವನ್ನು ಸ್ಥಾಪಿಸಿರಬಹುದೆಂದು 
ಹಿಸಬಹುದು. ಇದಲ್ಲದೆ ಈ ಹೊತ್ತಿ ಗೆ ಕದಂಬ ಮಯೂರವರ್ಮನು ಪಲ್ಲವರ ಸಾರ್ವಭೌಮತ್ವ ವನ್ನು 
ಪ್ರಶ್ನಿಸಿದ್ದ ಬನವಾಸಿಯ ರಾಜರು ಉತ್ತರದ ಕಡೆಗೆ ಲಕ್ಷ್ಯ ಕೊಟ್ಟಿರಲಿಕ್ಕಿಲ್ಲ. ಪಶ್ಚಿಮ ಕರಾವಳಿಯ ಪ್ರದೇಶದಿಂದ 
ಮಲಪ್ರಭಾ ನದಿ ಪ್ರದೇಶದವರೆಗಿನ ಪ್ರದೇಶದಲ್ಲಿ ತಮ್ಮ ಹಿಡಿತ ಸಾಧಿಸುವದರಲ್ಲಿ ಕದಂಬರು ತೊಡಗಿರಬೇಕು. 
ಎ.ವಿ. ಮಿರಾಶಿಯವರ ವಾದದಂತೆ ವಾಕಾಟಕರು ಸ್ನೇಹಿತರಾಗಿದ್ದು ಕೊಂಕಣದ ಮೌರ್ಯರು ಕಟಚೂರಿಗಳು 
ಪ್ರಾಬಲ್ಯಕ್ಕೆ ಬರುವ ಹಂತದಲ್ಲಿ ದೇವರಾಜನು ಗೋವೆಯ ಸಣ್ಣ ಪ್ರದೇಶದಲ್ಲಿ ಇತರ ಸಮಕಾಲೀನ 
ರಾಜವಂಶಗಳೊಂದಿಗೆ ಯಾವದೇ ರಾಜಕೀಯ ಸಂಘರ್ಷಕ್ಕೆ ಇಳಿಯದೆ ಸ್ವತಂತ್ರನಾಗಿರಬಹುದು. ಕದಂಬ 
೧ಣಕುತ್ತವರ್ಮನು ರಾಜಕೀಯವಾಗಿ ಉಚ್ಛಾ ೨ಯಕ್ಕೆ ಬಂದಾಗ ಗೋವೆಯಲ್ಲಿನ ಭೋಜರ ಅಸ್ತಿ ತ್ವ ಕ್ಕೆ ಧಕ್ಕೆ 
ಉಂಟಾಗಿರಬೇಕು. ಆರವೆಲೆಂ ಶಾಸನ ಭೋಜ ರಾಜರನ್ನು ಉಲ್ಲೇಖಿಸಿಲ್ಲ. ಆದರೆ ನರವ್ಯಾಘಪ್ರನನ್ನು 
ಉಲ್ಲೇಖಿಸಿರುವದು ಗಮನಾರ್ಹ ಅಂಶವಾಗಿದೆ. ಈ ಶಾಸನದಲ್ಲಿ ಉಲ್ಲೇಖಿಸಿದ ನರವ್ಯಾಘ್ರ ಕದಂಬ ದೊರೆ 
ಮೃಗೇಶವರ್ಮನಾಗಿದ್ದರೆ, ಕಾಕುತ್ತವರ್ಮ ಹಾಗೂ ಅವನ ಉತ್ತರಾಧಿಕಾರಿಗಳಾದ ಶಾಂತಿವರ್ಮ ಮತ್ತು 
ಮೃಗೇಶವರ್ಮರ ಕಾಲದಲ್ಲಿ ಭೋಜರ ಆಧಿಪತ್ಯ ತಾತ್ಕಾಲಿಕವಾಗಿ ಕುಸಿಯಿತೆಂದು ಭಾವಿಸಬೇಕಾಗುತ್ತದೆ. ಇಲ್ಲಿಂದ 
ಸುಮಾರುಕ್ರಿ. ಶ. 6ನೇ ಶತಮಾನದವರೆಗೂ ಇವರ ಶಾಸನಗಳು ಲಭ್ಯವಾಗಿಲ್ಲ. ಈ ಹಿನ್ನಲೆಯಲ್ಲಿ ಭೋಜರ ಆಳ್ವಿಕೆಗೆ 
ತಾತ್ಕಾಲಿಕ ಗ್ರಹಣ ಹಿಡಿದಿತ್ತೆಂದು ತಿಳಿಯಬಹುದು. 


ಚಾಂದೋರ ಬಳಿ ಇರುವ ಶಿವಪುರದಲ್ಲಿ ದೊರೆತಿರುವ ಚಂದ್ರವರ್ಮನ ಶಾಸನವು ಸುಮಾರು ಕ್ರಿ.ಶ. 6ನೇ 
ಶತಮಾನದ್ದು. ಈತನನ್ನು "ಮಹಾರಾಜ', "ಅನೇಕ ಸಾಮಂತರ ಅಧಿಪತಿ' ಎಂದು ಉಲ್ಲೇಖಿಸಿದೆ. ಲಿಪಿಯ 
ದೃಷ್ಟಿಯಿಂದ ಈ ಶಾಸನವು ಕಾಕುತ್ತವರ್ಮನ ಶಾಸನಗಳನ್ನು ಹೋಲುತ್ತದೆ (ಸುಮಾರು 5ನೇ ಶತಮಾನ). ಈ 
ಚಂದ್ರವರ್ಮನು ಮೌರ್ಯ ವಂಶದವನು. ಬಹುಶಃ ಕೊಂಕಣದ ಮೌರ್ಯರು ಭೋಜರಾಜನನ್ನು ಸೋಲಿಸಿ ಗೋವೆ 


್ರೈತಿಷ್ಟಿತ ವರ್ಷ' ಎನ 
ರಾಜ್ಯಸ್ಥಾ ಸ್‌ 


ಪ 


ಪ್ರದೇಶವನ್ನು ಆಕ್ರಮಿಸಿಕೊಂಡ ಸೂಚನೆ ಇಲ್ಲಿದೆ. ಈ ಶಾಸನದಲ್ಲಿ "ರಾಜ್ಯ 
ಉಲ್ಲೇಖವಿರುವದು ಕುತೂಹಲಕಾರಿಯಾಗಿದ್ದು, ಗೋವಾ ಭಾಗದಲ್ಲಿ ಮೌರ್ಯ ರು ತಮ್ಮ ರಾ 
ಇದೆ. 

ಬಾದಾಮಿ ಚಲುಕ್ಕರ ಶಾಸನಗಳು ಭೋಜರ ಕುರಿತು ಉಲ್ಲೇಖಿಸಿಲ್ಲ. ಆದರೆ ಒಂದನೇ ಕೀರ್ತಿವರ್ಮ 
ಹಾಗೂ ಎರಡನೇ ಪೊಲೆಕೇಸಿಯ (ಪುಲಕೇಶಿ) ಕಾಲದಲ್ಲಿ ಕೊಂಕಣದ ಮೌರ್ಯರೊಡನೆ ನಡೆದ ಸಂಘರ್ಷದ ಕುರಿತು 
ಉಲ್ಲೇಖಿಸುತ್ತವೆ". ಗೋವೆಯ ಬಾಂದೋರಾದಲ್ಲಿ ದೊರೆತ ಮೌರ್ಯ ಅನಿರ್ಜಿತವರ್ಮನ ಶಾಸನವು ಕ್ರಿ.ಶ. 6-7 
ನೇ ಶತಮಾನಕ್ಕೆ ಸೇರುತ್ತದೆ. ಈ ಶಾಸನವು ಕುಮಾರದ್ವೀಪದಿಂದ ಹೊರಡಿಸಲ್ಪಟ್ಟಿದ್ದು. ಇದರಲ್ಲೂ ರಾಜನನ್ನು 
"ಮಹಾರಾಜ'್‌ ಎಂದು ಉಲ್ಲೇಖಿಸಿದೆ. ಚಂದ್ರವರ್ಮನಿಂದ ಅನಿರ್ಜಿತವರ್ಮನವರೆಗಿನ ಕೊಂಕಣದ ಮೌರ್ಯರ 
ಬಗ್ಗೆ ಯಾವ ಮಾಹಿತಿಯೂ ಇಲ್ಲ. ಬಹುಶಃ ಭೋಜರಂತೆ ಮೌರ್ಯರೂ ಕೆಲಕಾಲ ಕದಂಬರ ಆಳ್ವಿಕೆಯ 
ಉತ್ಪಾನದಿಂದಾಗಿ ಹಿನ್ನ ಡೆದಿರಬೇಕು. | 

ಭೋಜ ರಾಜವಂಶದ ಮೇಲೆ ಬೆಳಕು ಚೆಲ್ಲುವ ಇನ್ನೊಂದು ಶಾಸನವೆಂದರೆ ಹಿರೇಗುತ್ತಿ ತಾಮ್ರಪಟ 
ಶಾಸನ”. ಇದು ಭೋಜ ಅಶಂಕಿತರಾಜನನ್ನು ಉಲ್ಲೇಖಿಸುತ್ತದೆ. ಅವನ ಆಡಳಿತದ ನಾಲ್ಕನೆ ವರ್ಷದಲ್ಲಿ ಹೊರಡಿಸಿದ 


13 


ಈ ಶಾಸನವು ಬೌದ್ಧ ಸಂಘಕ್ಕೆ ದಾನ ನೀಡಿದ್ದರ ಕುರಿತು ಹೇಳುತ್ತದೆ. ಭೋಜ ಅಶಂಕಿತರಾಜನ ಸಾಮಂತ ಕೈಕೇಯ 
ಪೆ 
eu 


ವಂಶದ ಕೊಟ್ಟಿಪೆಗ್ಗಿಲಿಯನ್ನು ಇದರಲ್ಲಿ ಪರಿಚಯಿಸಿದೆ. 


ಅಶಂಕಿತವರ್ಮನ ಆಡಳಿತ ಅವಧಿಯ ಐದನೇ ವರ್ಷದಲ್ಲಿ ಹೊರಡಿಸಿದ ಕಾಪೊಲಿ ತಾಮ್ರಪಟ್‌" 
ಅವನನ್ನು "ಮಹಾರಾಜ' ಎಂದು ಉಲ್ಲೇಖಿಸುತ್ತದೆ. "ಪಲಾಶಿಕಾ' ವಿಷಯದಲ್ಲಿ ಬ್ರಾಹ್ಮಣನಿಗೆ ದಾನ ನೀಡಿದ್ದನ್ನು 
ಇದು ಹೇಳುತ್ತದೆ. "ಪಲಾಶಿಕಾ' ಈಗಿನ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ "ಹಲಶಿ' ಯಾಗಿದೆ. 

6ನೇ ಶತಮಾನದ ಈ ಮೇಲಿನ ಎರಡು ಶಾಸನಗಳು ಬನವಾಸಿಯ ಕದಂಬರ ಪ್ರದೇಶದಲ್ಲಿ 
ದೊರೆತಿರುವದು ಗಮನೀಯವಾಗಿದೆ. ಕರಾವಳಿಯಲ್ಲಿ ಕೈಕೇಯರು ಬನವಾಸಿ ಕದಂಬರ ಸಾಮಂತರಾಗಿದ್ದರು. 
ಅವರ ನಡುವೆ ವೈವಾಹಿಕ ಸಂಬಂಧಗಳು ಏರ್ಪಟ್ಟಿದ್ದವು. ರವಿವರ್ಮನ (ಕ್ರಿ.ಶ.484-ಕ್ರಿ.ಶ.519) ಮತ್ತು 
ಹರಿವರ್ಮನ (ಕ್ರಿ.ಶ.519-ಕ್ರಿ.ಶ.527) ಶಾಸನಗಳಿಂದ ಅವರ ಅಧಿಕಾರ ಅವಧಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ 
ಕರಾವಳಿ ಮತ್ತು ಹಲಸಿ ಪ್ರಾಂತ್ಯಗಳು ಕದಂಬರ ನಿಯಂತ್ರಣಕ್ಕೆ ಒಳಪಟ್ಟಿದ್ದವು ಎಂಬುದು ಸ್ಪಷ್ಟವಿದೆ. ಸುಮಾರು 
ಕ್ರಿ.ಶ. 527 ರಲ್ಲಿ ಕದಂಬರ ಇನ್ನೊಂದು ಶಾಖೆಯ ಎರಡನೇ ಕೃಷ್ಣವರ್ಮನು ಅಧಿಕಾರಕ್ಕೆ ಬಂದು ಸು. ಕ್ರಿ. ಶ. 
540 ರವರೆಗೆ ಆಳ್ಳಿಕೆ ನಡೆಸಿದನು. ಆದರೆ ಇವನ ಅಥವಾ ಇವನ ಉತ್ತರಾಧಿಕಾರಿಗಳ ಶಾಸನಗಳು ಹಲಸಿ ಪ್ರಾಂತ್ಯದಲ್ಲಿ 
ಲಭ್ಯವಾಗಿಲ್ಲ. ಇದರಿಂದ ಭೋಜ ಅಶಂಕಿತರಾಜನು ಎರಡನೇ ಕೃಷ್ಣವರ್ಮನ ಕಾಲದಲ್ಲಿ ಹಲಸಿ ಒಳಗೊಂಡಂತೆ 
ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಪ್ರಾಬಲ್ಯಕ್ಕೆ ಬಂದನು ಎಂದು ತಿಳಿಯಬೇಕಾಗುತ್ತದೆ. ಕಾಪಾಲಿವರ್ಮನ 
ಅರಗಾ ತಾಮ್ರಪಟ ಶಾಸನವು"' ಕಾರವಾರ ಪ್ರದೇಶದಲ್ಲಿ ಭೋಜರ ಪ್ರಾಬಲ್ಕದ ಕುರಿತು ತಿಳಿಸುತ್ತದೆ. ಇವನು 
“ಧರ್ಮಮಹಾರಾಜ' ಎಂಬ ಬಿರುದನ್ನು ಹೊಂದಿದ್ದನು. ಇದರಿಂದ ಕಾಪಾಲಿವರ್ಮನು ಅಶಂಕಿತವರ್ಮನ 
ಉತ್ತರಾಧಿಕಾರಿಯಾಗಿದ್ದನು ಎಂದು ತಿಳಿಯಬಹುದು. ಈ ಶಾಸನ ಸ್ವಾಮಿಕರಾಜನನ್ನು ಉಲ್ಲೇಖಿಸುತ್ತದೆ. ಬಾದಾಮಿ 
ಚಲುಕ್ಕ ಅರಸ ಮಂಗಳೇಶನಿಂದ ಕೊಲ್ಲಲ್ಪಟ್ಟ ಚಾಲುಕ್ಯ ಮುಖಂಡ ಸ್ವಾಮಿರಾಜ ಇವನೆಂದು ಎ. ಎಂ. 
ಅಣ್ಣಿಗೇರಿಯವರು ಅಭಿಪ್ರಾಯ ಪಟ್ಟಿರುವರು". ಇದು ಸರಿಯಿರಬಹುದು. 

ಗೋವಾ ಭಾಗದಲ್ಲಿ ದೊರೆತ ಭೋಜಪ್ಪ ಧ್ವಿಮಲ್ಲವರ್ಮನ ಎರಡು ತಾಮ್ರಪಟ ಶಾಸನಗಳಲ್ಲಿ ಒಂದು 
ಅವನ ಅಧಿಕಾರ ಅವಧಿಯ ಮೊದಲನೆ ವರ್ಷಕ್ಕೆ ಸೇರಿದರೆ, ಇನ್ನೊಂದು ಇಪ್ಪತೈೈದನೆಯ ವರ್ಷವನ್ನು ಹೇಳುತ್ತದೆ. 
ಪ್ರಥಮ ಶಾಸನವು ವೃಷಭಿನಿಖೇಟದಿಂದ ಹೊರಟಿದ್ದು “ಕುಪಲಪಕಟಾಹಾರದೇಶ' ದಲ್ಲಿ" ಹಳ್ಳಿಯನ್ನು ದಾನ 
ನೀಡಿದ್ದನ್ನು ತಿಳಿಸುತ್ತದೆ. ಇದು ರಾಜನ ತಾಯಿ ಚೇತಸದೇವಿ ಮತ್ತು ಸಹೋದರ ಶತ್ರುದಮನನನ್ನು 
ಉಲ್ಲೇಖಿಸುತ್ತದೆ. ಎರಡನೆಯ ತಾಮ್ರಪಟ ಶಾಸನವು ವಿಜಯ ಪೃಧ್ವಿ-ಪರ್ವತದಿಂದ ಹೊರಡಿಸಲ್ಪಟ್ಟಿದ್ದು 
ಕುಪಲಕಟಾದೇಶದಲ್ಲಿ ಭೂಮಿ ದಾನ ಮಾಡಿದ್ದನ್ನು ದಾಖಲಿಸುತ್ತದೆ. "ರಾಜ' ಎಂಬ ಬಿರುದನ್ನು ಕೂಡ ಸೇರಿಸಿದೆ. 
ಈ ಎರಡು ಶಾಸನಗಳಲ್ಲಿ ರಾಜನು ಭೋಜವಂಶಕ್ಕೆ ಸೇರಿದವನೆಂದು ಮಾತ್ರ ಹೇಳಿದೆ. ಇಲ್ಲಿ ಗಮನಿಸಬೇಕಾದ 
ಅಂಶವೆಂದರೆ "ಪೃಥ್ವಿಮಲ್ಲವರ್ಮ' ಎಂಬ ಹೆಸರು. ಬಾದಾಮಿ ಚೆಲುಕ್ಕ ಅರಸರು “ಪೃಥ್ವಿ ವಲ್ಲಭ" ಎಂಬ ಬಿರುದು 


ಧರಿಸುತ್ತಿದ್ದರು. ಈ ಹಿನ್ನಲೆಯಲ್ಲಿ ಸಮಕಾಲೀನ ಪೃ ಧ್ವಿಮಲ್ಲವರ್ಮನು ಕೂಡ ಈ ಬಾದಾಮಿ ಚಲುಕ್ಯರ 


14 


ಬಿರುದಿನಿಂದ ಪ್ರೇರಿತನಾಗಿರಬಹುದು. ಇದರಿಂದ ಪೃಥ್ವಿಮಲ್ಲವರ್ಮನನು ಪ್ರಾರಂಭಿಕ ಬಾದಾಮಿ ಚಲುಕ್ಕ ಅರಸರ 
ಸಮಕಾಲೀನನಿರಬಹುದು. ಕೊಂಕಣದ ಮೌರ್ಯ ದೊರೆ ಅನಿರ್ಜಿತವರ್ಮನು "ಮಹಾರಾಜ' ಎಂಬ ಬಿರುದನ್ನು 
ಧರಿಸಿದ ಹಿನ್ನಲೆಯಲ್ಲಿ ಪೃಧ್ವಿಮಲ್ಲವರ್ಮನು ಕೆಲಕಾಲ ಅವನ ಸಾಮಂತನಾಗಿ ಗೋವಾ ಪ್ರದೇಶದಲ್ಲಿ 
ಆಳುತ್ತಿದ್ದನೆಂದು ಊಹಿಸಬಹುದು. ಇವನು ಕನಿಷ್ಠ ಇಪ್ಪತ್ತೈದು ವರ್ಷಗಳ ಕಾಲ ಆಳಿದನು. ಇವನ ನಂತರ ಭೋಜರ 
ಇರವಿನ ಕುರಿತು ಕರಾವಳಿಯಲ್ಲಿ ಯಾವುದೇ ಪುರಾವೆಯಿಲ್ಲ. 


ಭೋಜರ ಆಡಳಿತಾವಧಿಗಳನ್ನು ಕೆಳಗಿನಂತೆ ಸೂಚಿಸಬಹುದು. 


ದೇವರಾಜ (ಕ್ರಿ.ಶ.350-ಕ್ರಿ.ಶ.3'75) 
ಅಶಂಕಿತವರ್ಮ (ಕ್ರಿ.ಶ.525-ಕ್ರಿ.ಶ.545) 
ಕಾಪಾಲಿವರ್ಮ (ಕ್ರಿ.ಶ.545-ಕ್ರಿ.ಶ.565) 


) 


ಪೃಥ್ವಿಮಲ್ಲವರ್ಮ (ಕ್ರಿ.ಶ.565-ಕ್ರಿ.ಶ.590) 


ಕೈಕೇಯರು 
ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಆಳ್ವಿಕೆ ನಡೆಸಿದ ಕಿರು ರಾಜವಂಶಗಳಲ್ಲಿ ಕೈಕೇಯರು ಸೇರಿದ್ದಾರೆ. 


ಕೆಲವೆ ಕೆಲವು ಶಾಸನಗಳು ಸಿಕ್ಕಿರುವದರಿಂದ ಅವರ ರಾಜಕೀಯ ಇತಿಹಾಸದ ಪುನಾರಚನೆ ಮತ್ತು ನಿರೂಪಣೆ 
ಕಷ್ಟದಾಯಕವಾಗಿದೆ. 


ಕೈಕೇಯರು ಅಥವಾ ಕೇಕಯರನ್ನು ಉದೀಚ್ಯ ಭಾಗದ ಜನರು ಎಂದು ಕರೆಯಲಾಗಿದೆ (ಉದೀಚ್ಛ್ಯ 
ಎಂದರೆ ಭಾರತದ ವಾಯವ್ಯ ಪ್ರದೇಶ)". ಕೈಕೇಯರು ರುಕ್ಕಿ ಣಿಯ ಮದುವೆ ಸಮಾರಂಭದಲ್ಲಿ ಭಾಗವಹಿಸಿದ್ದರು"'. 
ವಾಯುಪುರಾಣ, ಮತ್ತ್ಯಪುರಾಣ, ವಿಷ್ಣುಪುರಾಣಗಳು ಕೈಕೇಯರನ್ನು ಉಲ್ಲೇಖಿಸಿವೆ". ಮಹಾಭಾರತದಲ್ಲಿ 
ಉಲ್ಲೇಖಿತ ಕೃಷ್ಣನ ಅನೇಕ ಪತ್ನಿಯರಲ್ಲಿ ಕೈಕೇಯ ರಾಜಕುಮಾರಿಯು ಒಬ್ಬಳಾಗಿದ್ದಳು"”. ಕೃಷ್ಣನು ಮಿಧಿಲೆಗೆ 
ಹೋಗುವಾಗ ಆತನಿಗೆ ಕೈಕೇಯರು ಉಡುಗೊರೆ ನೀಡಿದರು”. ಅವರು ಯುಧಿಷ್ಠಿರನು ಏರ್ಪಡಿಸಿದ ಯಜ್ಞದಲ್ಲಿ 
ನಾಗವಹಿಸಿದ್ದರು"'. ಮಹಾಭಾರತ ಯುದ್ದದಲ್ಲಿ ಕೆಲವು ಕೈಕೇಯ ದೇಶದ ರಾಜಕುಮಾರರು ಪಾಂಡವರ 
ಪಕ್ಷದಲ್ಲಿ ಪರ್‌, 


Rea) 

ರಾಮಾಯಣದಲ್ಲೂ ಕೈಕೇಯರ ಉಲ್ಲೇಖಗಳಿವೆ. ಅಯೋಧ್ಯೆಯ ದಶರಥ ರಾಜನ ಪತ್ನಿ ಕೈಕೇಯಿ 
ಪ್ರಸಿದ್ಧಳು. ಈಕೆ ಕೈಕೇಯ ವಂಶಜಳಾಗಿದ್ದಳು"'. ಪುರಾಣಗಳು ಕೈಕೇಯರು ಪಂಜಾಬ ಮತ್ತು ಸುತ್ತ ಮುತ್ತಲಿನ 
ಪ್ರದೇಶದವರೆಂದು ಹೇಳುತ್ತವೆ". ಆದರೆ ಕೈಕೇಯರು ದಕ್ಷಿಣದತ್ತ ವಲಸೆ ಬಂದುದರ ಕುರಿತು ಯಾವ 


ಶಾಸನಗಳಲ್ಲೂ ಉಲ್ಲೇಖವಿಲ್ಲ. 


15 


ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಕೈಕೇಯರ ಉಲ್ಲೇಖ ಮಾಡುವ ಶಾಸನ ಎಂದರೆ ಹಲ್ಲಿಡಿ ಶಾಸನ್‌್‌. 

ಕ್ರಿಸ್ತಶಕ 5 ನೇ ಶತಮಾನದ ಮಧ್ಯ ಭಾಗಕ್ಕೆ ಸೇರುವ ಈ ಶಾಸನ ಹಾಸನ ಜಿಲ್ಲೆ ಯಲ್ಲಿ ಸಿಕ್ಕಿದೆ. ಈ ಶಾಸನ ಕದಂಬರ 

ಸಮಕಾಲೀನ ಕೈಕೇಯ ಪಲ್ಲವರ ಜೊತೆಗೆ ಅರಕೆಲ್ಲಭಟರಿಯನ್ನು ಹೆಸರಿಸುತ್ತದೆ. ಈ ರೀತಿಯ ಹೆಸರು ಉತ್ತರ ಕನ್ನಡ 
ಜಿಲ್ಲೆಯ ಕೈಕೇಯರಲ್ಲೂ ಪ್ರಚಲಿತದಲ್ಲಿತ್ತು ಮಹಾಕೆಲ್ಲನ್‌, ಎಲಕೆಲ್ಲ' ಇತ್ಯಾದಿ. 


ದಾವಣಗೆರೆ ತಾಲೂಕಿನ ಅಣಜಿ ಶಿಲಾಶಾಸನವು"* ಸೋಮವಂಶಕ್ಕೆ ಸೇರಿದ ಶಿವನಂದನವರ್ಮನನ್ನು 
ಉಲ್ಲೇಖಿಸುತ್ತದೆ. ಈತ ಆತ್ರೇಯ ಗೋತ್ರಕ್ಕೆ ಸೇರಿದವನು. ಪೌರಾಣಿಕ ಹಿನ್ನಲೆಯ ಕೈಕೇಯ ಮನೆತನಕ್ಕೆ 
ಸೇರಿದವನು ಎಂದು ಹೇಳಿಕೊಳ್ಳುತ್ತಾನೆ. ಈ ಶಾಸನವು ಕದಂಬ ಒಂದನೇ ಕೃಷ್ಣವರ್ಮನನ್ನು 
(ಕ್ರಿ.ಶ.455-ಕ್ರಿ.ಶ.467) ಉಲ್ಲೇಖಿಸುತ್ತದೆ. ಇವನ ಸೈನ್ಯವು ನಣಕ್ಕಾಸನ ನೇತೃತ್ವದ ಪಲ್ಲವ ಸೈನ್ಯದಿಂದ 
ಸೋಲನ್ನನುಭವಿಸಿತು. ಶಿವನಂದನವರ್ಮ ಉಪವಾಸದಿಂದ ದರ್ಭೆಯ ಮೇಲೆ ಮಲಗಿ ಸಾವನ್ನಪ್ಪಿದನೆಂದು 
ತಿಳಿಸುತ್ತದೆ”. 

ತ್ರಿಪರ್ವತದ ಕದಂಬ ಕುಲದ ವಿಷ್ಣು ವರ್ಮನ ಮೂಡಿಗೆರೆ ತಾಮ್ರಪಟ ಶಾಸನದಲ್ಲಿ ವಿಷ್ಣು ವರ್ಮನು 
ಕೈಕೇಯ ರಾಜನ ಮಗಳ ಹಿರಿಯ ಪುತ್ರನೆಂದು ಹೇಳಿದೆ”. ಅದರಂತೆ ಬನಹಳ್ಳಿ ತಾಮ್ರಪಟ ಶಾಸನವು ವಿಷ್ಣುವರ್ಮನ 
ತಂದೆ ಒಂದನೇ ಕೃಷ್ಣವರ್ಮನು ಕೈಕೇಯ ರಾಜಕುಮಾರಿಯನ್ನು ವಿವಾಹವಾಗಿದ್ದನೆಂದು ಹೇಳುತ್ತದೆ್‌'. 


ಈ ಎಲ್ಲ ಉಲ್ಲೇಖಗಳಿಂದ ಘಟ್ಟದ ಮೇಲಿನ ಪ್ರದೇಶಗಳಲ್ಲಿ ಆಳುತ್ತಿದ್ದ ಕೈಕೇಯರು ಪಲ್ಲವ ಅಥವಾ 
ತ್ರಿಪರ್ವತ ಕದಂಬ ರಾಜರೊಡನೆ ಕೈಜೋಡಿಸಿದ್ದರೆಂದು ತಿಳಿಯುತ್ತದೆ. ಅಣಜಿ ಶಾಸನದ "ಶಿವನಂದ' ಎಂಬ ಹೆಸರು 
ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯ ಕೈಕೇಯರ ಶಾಸನಗಳಲ್ಲಿ ಉಲ್ಲೇಖಿತ "ಮಹಾಕೆಲ್ಲ', "ಎಲಕೆಲ್ಲ' 
ಎಂಬವುಗಳಿಗಿಂತ ಭಿನ್ನವಾಗಿದೆ. ಇದರಿಂದಾಗಿ ಘಟ್ಟದ ಮೇಲಿನ ಕೈಕೇಯ ವಂಶ ಮತ್ತು ಉತ್ತರ ಕನ್ನಡ ಕರಾವಳಿ 
ಭಾಗದ ಕೈಕೇಯ ವಂಶ ಇವು ಬೇರೆ ಬೇರೆ ಎಂಬುದು ಸ್ಪಷ್ಟವಾಗುತ್ತದೆ. 


ತಾಳಗುಂದ ಶಾಸನವು” ಬನವಾಸಿ ಕದಂಬ ದೊರೆ ಮೃಗೇಶವರ್ಮನು ಕೈಕೇಯ ರಾಜಕುಮಾರಿ 
ಪ್ರಭಾವತಿಯನ್ನು ವಿವಾಹವಾದನು. ಇವಳೆ ರವಿವರ್ಮನ ತಾಯಿಯಾದಳೆಂದು ತಿಳಿಯುತ್ತದೆ. ಈ ಶಾಸನವು ಕೈಕೇಯ 
ವಂಶದ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿಲ್ಲ. ರವಿವರ್ಮನ ಶಾಸನಗಳು ಕೈಕೇಯ ರಾಜಕುವರಿಯ ಮಗನೆಂದು 
ಉಲ್ಲೇಖಿಸಿದೆ. ಆದರೆ ಕೈಕೇಯ ವಂಶದ ಬಗ್ಗೆ ವಿವರಗಳಿಲ್ಲ. ಇವನ ಅಳ್ವಿಕೆಯಲ್ಲಿ ಹೊನ್ನಾವರದ ಪ್ರಾಂತ್ಯದ 
ಕೈಕೇಯರು ಮಾತ್ರ ಪ್ರಚಲಿತದಲ್ಲಿ ಇದ್ದರು. ಕೈಕೇಯ ಚಿತ್ರಸೇನನ ತಾಮ್ರಪಟ ಶಾಸನವು ರವಿಮಹಾರಾಜ'?ನ 
ಆಳ್ಳಿಕೆಯ ಕುರಿತು ಹೇಳುತ್ತದೆ. ಇದರಿಂದ ಕರಾವಳಿಯ ಕೈಕೇಯ ವಂಶದ ಅರಸರು ಬನವಾಸಿ ಕದಂಬರ 
ಸಾಮಂತರಾಗಿದ್ದರೆಂದು ತಿಳಿಯುತ್ತದೆ. ಬಹುಶಃ ಕದಂಬ ಮೃಗೇಶವರ್ಮನು ಈ ಕೈಕೇಯ ಕುಟುಂಬದೊಡನೆ 
ವೈವಾಹಿಕ ಸಂಬಂಧ ಬೆಳೆಸಿರಬೇಕು. 


ಉತ್ತರ ಕನ್ನ ಡ ಜಿಲ್ಲೆ ಯ ಕರಾವಳಿಯಲ್ಲಿ ಹೊನ್ನಾ ವರ ತಾಮ್ರಪಟ ಶಾಸನವೆಕ ಕೈಕೇಯರನ್ನು 
ಉಲ್ಲೇಖಿಸುವ ಪ್ರಥಮ ಶಾಸನವಾಗಿದೆ. ಈ ತಾಮ್ರಪಟ ಶಾಸನವು ಕದಂಬ ರವಿವರ್ಮನ ಕಾಲದ್ದು. ಕೈಕೇಯ 
ಚಿತ್ರಸೇನ ಕೆಲ್ಲನು ನಾಪಿತಪಲ್ಲಿಯ ಭೂಮಿಯನ್ನು ಬೌದ್ಧ ಸಂಘಕ್ಕೆ ದಾನ ನೀಡಿದ್ದನ್ನು ಇದರಲ್ಲಿ ಹೇಳಿದೆ. ಈ 


16 


ಶಾಸನ ಚಿತ್ರಸೇನಕೆಲ್ಲನ ಮೊದಲನೇ ವರ್ಷದಲ್ಲಿ ವಿಜಯ ಅಂಬುದ್ವೀಪದಿಂದ (ಅಂಜದೀವ್‌ ನಡುಗಡ್ಡೆ) 
ಹೊರಟಿದೆ. ತಾಮ್ರಪಟದಲ್ಲಿ ಸಿಂಹಲಾಂಛನದ ಮುದ್ರೆ ಇರುವದು. ಭೋಜ ಅಶಂಕಿತ ರಾಜನ ಹಿರೆಗುತ್ತಿ ತಾಮ್ರಪಟ 
ಶಾಸನದಲ್ಲಿ ಬೌದ್ಧ ಸಂಘಕ್ಕೆ ದಾನ ನೀಡಿದ ಕೊಟ್ಟಿಪೆಗ್ಗಿ ಲಿಯು ನಂದಿಪಲ್ಲಿಯ ಕೈಕೇಯ ವಂಶಕ್ಕೆ ಸೇರಿದ್ದನು್‌". 
ಕಾಪೋಲಿ ತಾಮ್ರಪಟ ಶಾಸನವು ಕೈಕೇಯ ಎಲಕೆಲ್ಲನು ಭೋಜ ಅಶಂಕಿತವರ್ಮನೊಂದಿಗೆ ಹಲಸಿ 
ವಿಷಯದಲ್ಲಿ ಬ್ರಾಹ್ಮಣನಿಗೆ ದಾನ ನೀಡಿದ್ದನ್ನು ತಿಳಿಸುತ್ತದೆ”. ಸಮರ್ಪಕ ಪುರಾವೆಗಳು ಅಲಭ್ಯವಿರುವ ಕಾರಣ 
ಚಿತ್ರಸೇನಕೆಲ್ಲ ಕೊಟ್ಟಿಪೆಗ್ಗಿಲಿ ಮತ್ತು ಎಲಕೆಲ್ಲರ ನಡುವೆ ಸಂಬಂಧ ಕಲ್ಪಿಸುವದು ಕಷ್ಟದ ಮಾತು. ಒಟ್ಟೆನಲ್ಲಿ 
ಹೇಳುವುದಾದರೆ ಇವರೆಲ್ಲರು ಒಂದೇ ಕೈಕೇಯ ಕುಟುಂಬಕ್ಕೆ ಸೇರಿದ್ದರು. ಮೊದಲು ಇವರು ಬನವಾಸಿ ಕದಂಬರಿಗೆ 
ಅಧೀನರಾಗಿದ್ದು, ಅವರ ಪತನದ ಬಳಿಕ ಭೋಜ ಅಶಂಕಿತವರ್ಮನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡರು. 


ಬಾದಾಮಿ ಚಲುಕ್ಕ ಎರಡನೇ ವಿಕ್ರಮಾದಿತ್ಯನ ಕಾಲದ ಹಳದೀಪುರ ತಾಮ್ರಪಟ ಶಾಸನವ್‌ ಗೋಪಾಲ 
ದೇವನನ್ನು ಪಲ್ಲವರಾಜ ಕೈಕೇಯ ವಂಶೋದ್ಭವ ಪಯೆಗುಂದ ಪುರವರಾಧೀಶ್ವರ ಎಂಬ ಬಿರುದುಗಳೊಂದಿಗೆ 
ಉಲ್ಲೇಖಿಸಿದೆ. ವಿದ್ವಾಂಸರ ಪ್ರಕಾರ ಅವನ ತಂದೆ ಚಂಡಸೇನನು ಕೈಕೇಯ ರಾಜಕುಮಾರಿಯನ್ನು ವಿವಾಹವಾಗಿದ್ದನು. 
ಇವನು ಪೆಯ್ದೆಗುಂದದ ಅಧಿಪತಿ ಆಗಿದ್ದನು ಎಂದು ಇದರಿಂದ ತಿಳಿಯುತ್ತದೆ. ಪಯ್ಕೆಗುಂದವು ಈಗಿನ 
ಹೊನ್ನಾವರ ತಾಲೂಕಿನಲ್ಲಿರುವ ಹೈಗುಂದವೇ ಆಗಿದೆ. ಆದ್ದರಿಂದ ಹೈಗುಂದದ ಸುತ್ತಣ ಪ್ರದೇಶದ ಮೇಲೆ ಇವರ 
ಹಿಡಿತವಿತ್ತೆಂದು ಸೂಚಿತವಾಗುತ್ತದೆ. 


8ನೇ ಶತಮಾನದ ಕೆಕ್ಕಾರದ ಶಾಸನವು ಅಣ್ಣೆ ಯರಸನನ್ನು ಪೈಯ್ತೆಗುಂದದ ಅಧಿಪತಿ ಎಂತಲೂ ಉಲ್ಲೇಖಿಸಿ 
ಕಡತೋಕೆ ಮತ್ತು ಶಿವಳ್ಳಿಯ ನಡುವಣ ಪ್ರದೇಶವನ್ನು ಅವನು ದಂತಿಗೆ, ಚುಟ್ಟ, ರಾಜ, ಬಂಡಿಗ ಮತ್ತು 
ಕಟ್ಟಿಗರೊಂದಿಗೆ ಜಂಟಿಯಾಗಿ ಆಳುತ್ತಿದ್ದನೆಂದು ಹೇಳುತ್ತದೆ. ಅಣ್ಣೆಯರಸನು ಸಿಂಹಧ್ವಜ, ಸಿಂಹಲಾಂಛನ ಮತ್ತು 
ಕೈಕೇಯ ವಂಶೋದ್ಭವ ಎಂದು ಕರೆಯಲ್ಪಟ್ಟಿದ್ದಾನೆ. ಅಣ್ಣೆಯರಸನು ಪಲ್ಲವ ಗೋಪಾಲದೇವನ ವಂಶಕ್ಕೆ ಸೇರಿದ್ದು, 
ಅವನ ತಾಯಿ ಕೈಕೇಯ ವಂಶದವಳಾಗಿದ್ದಳು ಎಂದು ಪಂಚಮುಖಿಯವರ ಅಭಿಪ್ರಾಯ”. 


ಒಂದು ವೇಳೆ ಈ ತಾಯಿ ಕೈಕೇಯ ವಂಶದವಳೆಂತಾದರೆ ಕೈಕೇಯ ವಂಶೋದ್ಭವ ಎಂಬ ಬಿರುದು 
ಸಮಂಜಸವಾಗದು. ಆದುದರಿಂದ ಈ ಶಾಸನ ಉಲ್ಲೇಖಿಸಿದ ಈ ಬಿರುದಿನಿಂದ ಅಣ್ಣೆಯರಸನು ಅವನ ತಂದೆ 
ಕಡೆಯಿಂದ ಕೈಕೇಯ ವಂಶಕ್ಕೆ ಸೇರುತ್ತಾನೆ. ಈ ಊಹೆ ಸರಿಯಿದ್ದರೆ ಕೈಕೇಯರು ಹೈಗುಂದವನ್ನು 
ರಾಜಧಾನಿಯಾಗಿಟ್ಟುಕೊಂಡು ಚುಟ್ಟ ದಂತಿಗರ ನೆರವಿನಿಂದ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಆಳ್ವಿಕೆ 
ನಡೆಸಿದರೆಂದು ಹೇಳಬೇಕಾಗುತ್ತದೆ. 


ಈ ಶಾಸನದ ನಂತರ ಉತ್ತರ ಕನ್ನಡದ ಕರಾವಳಿ ಭಾಗದಲ್ಲಿ ಕೈಕೇಯರ ಕುರಿತು ಮಾಹಿತಿಗಳು ಲಭ್ಯವಾಗಿಲ್ಲ. 
ಮೇಲಿನ ಸರ್ವೆಕ್ಷಣದಿಂದ ಈ ಪ್ರಾಂತ್ಯದ ಕೈಕೇಯರು ಕದಂಬ ಮೃಗೇಶವರ್ಮನ ಕಾಲದಿಂದ ಕದಂಬ ರವಿವರ್ಮನ 
ಕಾಲದವರೆಗೂ ಪ್ರಾಮುಖ್ಯತೆಗೆ ಬಂದರು. ನಂತರ ಭೋಜ ಆಶಂಕಿತವರ್ಮನ ಆಳ್ವಿಕೆಯಲ್ಲಿ ಮುಂದುವರೆದರು. 
ಬಾದಾಮಿ ಚಲುಕ್ಯ್ಕರ ಕಾಲದಲ್ಲಿ ಇವರ ಆಳ್ವಿಕೆಯು ಮುಂದುವರೆಯಿತು. "ಕೆಲ್ಲ' ಎಂಬ ಉತ್ತರಪದದಿಂದ 
ಅಂತ್ಯಗೊಳ್ಳುವ ಈ ಅರಸರ ಹೆಸರುಗಳು ಪ್ರಾದೇಶಿಕ ಮೂಲದವೆನಿಸುತ್ತವೆ. ಆದುದರಿಂದ ಈ ಪ್ರಾದೇಶಿಕ ಮೂಲದ 


17 


ಅರಸರಿಗೆ ಪೌರಾಣಿಕ ಮೂಲವನ್ನು ಆರೋಪಿಸಿ ಅವರ ಸ್ಥಾನಮಾನಗಳಿಗೆ ಪೌರಾಣಿಕ ಪ್ರಾಚೀನತೆಯ ಹಾಗೂ 
ಪೌರಾಣಿಕ ರಾಜವಂಶಗಳ ವರ್ಚಸ್ಸು ನೀಡುವ ಪ್ರಯತ್ನ ಈ ರಾಜವಂಶಗಳ ಹೆಸರುಗಳಲ್ಲಿ ಅಡಗಿರುವ ಸಾಧ್ಯತೆ 
ಇಡದೆ. 
ಗೋಕರ್ಣದ ರಾಜರು 

ಕೆಕ್ಕಾರ್‌* ಮತ್ತು ಹಳದಿಪುರ್‌” ಶಾಸನಗಳು ನಾಗವರ್ಮನನ್ನು "ಗೋಕರ್ಣ-ಪುರವರಾಧೀಶ್ವರ”' ಎಂದು 
ಉಲ್ಲೇಖಿಸಿವೆ. ಈ ಶಾಸನಗಳುಕ್ರಿ.ಶ. 11ನೇ ಶತಮಾನಕ್ಕೆ ಸೇರುತ್ತವೆ. ನಾಗವರ್ಮನು ಶಿಶುಗಲಿಯ ಪಾಂಡ್ಕದೊರೆ 
ಎರಡನೇ ಕಾಮನ ವಶದಲ್ಲಿದ್ದ ಹೊನ್ನಾವರ ಕೋಟೆಯನ್ನು ಗೆದ್ದುಕೊಂಡನು. ಈ ಕೋಟೆಯನ್ನು ಬಹುಶಃ 
ಗೋವೆಯ ಕದಂಬ ದೊರೆ ಜಯಕೇಶಿ ಕಟ್ಟಿದ್ದನು. ಈ ಪುರಾವೆಗಳಿಂದ ಗೋಕರ್ಣವನ್ನು ರಾಜಧಾನಿಯನ್ನಾಗಿ 
ಮಾಡಿಕೊಂಡು ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಸ್ವತಂತ್ರ ಕಿರು ರಾಜವಂಶವೊಂದು ಅಸ್ತಿತ್ವದಲ್ಲಿ 
ಇತ್ತೆಂದು ತಿಳಿಯುತ್ತದೆ. 

ಇನ್ನೂ ಕೆಲವು ಶಾಸನಗಳು ನಾಗವರ್ಮನನ್ನು ಉಲ್ಲೇಖಿಸುತ್ತವೆ. ಕ್ರಿ.ಶ.1080ರ ಹಾವೇರಿ ತಾಲೂಕಿನ 
ಗಳಗನಾಥ ಶಾಸನ” ಮಹಾಮಂಡಳೇಶ್ವರ ಚೆನ್ನ ರಸನು ಕಲ್ಯಾಣ ಚಾಲುಕ್ಕರ ಸಿಂಹಕ್ಷಿತಿಪತಿ (ಎರಡನೇ ಜಯಸಿಂಹ, 
1015-1044) ಯ ಆಜ್ಞೆಯ ಮೇರೆಗೆ ಹೈವೆಯ ನಾಗವರ್ಮನನ್ನು ಸೋಲಿಸಿ ಕಪ್ಪಕಾಣಿಕೆಗಳನ್ನು ಪಡೆದನೆಂದು 
ತಿಳಿಸುತ್ತದೆ. ಈ ನಾಗವರ್ಮನನ್ನು ಕೆಕ್ಕಾರ ಮತ್ತು ಹಳದೀಪುರ ಶಾಸನದಲ್ಲಿ ಉಲ್ಲಿಖಿತ ನಾಗವರ್ಮನೇ ಎಂದು 
ಭಾವಿಸಿದರೆ ಗೋಕರ್ಣದ ನಾಗವರ್ಮ ಕ್ರಿ.ಶ.1040 ರ ಸಮಯಕ್ಕೆ ಈ ಪ್ರದೇಶದಲ್ಲಿ ರಾಜಕೀಯವಾಗಿ 
ಕ್ರಿಯಾಶೀಲನಾಗಿದ್ದನೆಂದು ತಿಳಿಯುತ್ತದೆ. ಶಕ 1035 ರ ಬಾವಿಕೇರಿ ಶಾಸನವು (ಕ್ರಿ.ಶ. 1113)" 
ಮಹಾಮಂಡಳೇಶ್ವರ ನಾಗವರ್ಮನನ್ನು ಉಲ್ಲೇಖಿಸುತ್ತದೆ. ಇದೇ ರೀತಿಯಲ್ಲಿ ಕ್ರಿ.ಶ. 12ನೇ ಶತಮಾನಕ್ಕೆ ಸೇರುವ 
ಕಡಬಾಳ? ಶಾಸನವು ಮಹಾಮಂಡಳೇಶ್ವರ ಜೋಕಿದೇವರಸನು ಹೈವೆ ಪ್ರಾಂತ್ಯದಲ್ಲಿ ನಾಗವರ್ಮನ ವಿರುದ್ಧ 
ಮಾಡಿದ ಯುದ್ಧದಲ್ಲಿ ಕಾಳಾಚಾರಿ ಬರಮನು ಸಾವನ್ನ ಪ್ಪಿದನೆಂದು ಹೇಳುತ್ತದೆ. 


ನಮ್ಮಲ್ಲಿ ಹೊಸದಾಗಿ ಶೋಧಿತ, ಕಾಲನಿರ್ದೇಶನವಿರದ ಅಂಗಡಿಬೈಲ ಶಾಸನದಲ್ಲಿ” (ಅಂಕೋಲಾ 
ತಾಲೂಕು) ಕೂಡ "ಕೊಂಕಣರಕ್ಷಪಾಲ' ಬಿರುದಾಂಕಿತ ನಾಗವರ್ಮನ ಉಲ್ಲೇಖವಿದೆ. ಕ್ರಿ.ಶ. 1040 ಮತ್ತು ಕ್ರಿ.ಶ. 
1113ರ ಅವಧಿಯಲ್ಲಿ ಈ ಪ್ರದೇಶದ ಶಾಸನಗಳಲ್ಲಿ ನಾಗವರ್ಮನ ಉಲ್ಲೇಖವಿರುವದರಿಂದ ಈತ ಸ್ವತಂತ್ರ 
ರಾಜನಾಗಿದ್ದನೆಂದು ಭಾವಿಸಬಹುದು. ಶಿಶುಗಲಿಯ ಪಾಂಡ್ಯ ರಾಜ ಇಮ್ಮಡಿ ಕಾಮನು ರಾಜಕೀಯ ಪ್ರಾಬಲ್ಯಕ್ಕೆ 
ಬಂದುದರಿಂದ ಗೋಕರ್ಣದ ನಾಗವರ್ಮನ ಅಧಿಪತಿಗಳ ಸಂತತಿಯ ಆಳ್ವಿಕೆಗೆ ಅವಸಾನ ಉಂಟಾಯಿತು. ಕ್ರಿ.ಶ. 
1112ರ ಬಳ್ಳಿಗಾಂವೆ ಶಾಸನದಲ್ಲಿ ಕಾಮನನ್ನು "ಗೋಕರ್ಣ ಪುರವರಾಧೀಶ್ವರ”' ಎಂದು ಕರೆಯಲಾಗಿದೆ. ಇದು 
ಪರೋಕ್ಷವಾಗಿ ನಾಗವರ್ಮನು ರಾಜಕೀಯವಾಗಿ ಅಪ್ರಸ್ತುತನಾದನೆಂದು ಸೂಚಿಸುತ್ತದೆ”. ನಾಗವರ್ಮನ ನಂತರ 
ಗೋಕರ್ಣವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡ ಯಾವ ಅರಸು ಮನೆತನದ ಉಲ್ಲೇಖವೂ ಲಭ್ಯವಿಲ್ಲ. 


18 


ಶಿಶುಗಲಿಯ ಪಾಂಡ್ಯರು 


ಕ್ರಿ.ಶ. 1948ರಲ್ಲಿ ವಿದ್ಯಾರತ್ನ ಪಂಚಮುಖಿಯವರು ಉತ್ತರ ಕನ್ನಡ ಜಿಲ್ಲೆಯ ಅನ್ವೇಷಣೆಯಲ್ಲಿ ಕಂಡ 
ಹಲವು ಶಾಸನಗಳನ್ನು ಪರಿಶೀಲಿಸಿ ಇಪ್ಪತ್ತೆರಡು ಶಾಸನಗಳು ಚಂದಾವರದ ಕಾದಂಬ ವಂಶಜರಿಗೆ ಸೇರುತ್ತವೆ ಎಂಬ 
ಹೊಸ ವಿಷಯವನ್ನು "ಪ್ರೊಗೈಸ್‌ ರಿಪೋರ್ಟ ಆಫ್‌ ಕನ್ನಡ ರಿಸರ್ಚ ಇನ್‌ ಬಾಂಬೆ ಪ್ರಾವಿನ್ನ' ನಲ್ಲಿ ಉಲ್ಲೇಖಿಸಿದರು”. 
ನಂತರ ಪಿ.ಗುರುರಾಜ ಭಟ್‌”, ಆರ್‌.ಎನ್‌.ಗುರವ್‌', ಬಿ.ಆರ್‌. ಗೋಪಾಲ], ಸೂರ್ಯನಾಧ ಕಾಮತ” 
ಮುಂತಾದ ವಿಧ್ವಾಂಸರು ಪಂಚಮುಖಿಯವರು ಮಂಡಿಸಿದ ವಿಚಾರಧಾರೆಯನ್ನೆ ಮುಂದುವರಿಸಿದರು. ಆದರೆ 
1990-91 ರಲ್ಲಿ ಶ್ರೀನಿವಾಸ ಪಾಡಿಗಾರ ಮತ್ತು ಗಣಪತಿಗೌಡ ಎಸ್‌. ಅವರು ಉತ್ತರ ಕನ್ನಡ ಜಿಲ್ಲೆಯ 
ಪ್ರದೇಶಗಳಲ್ಲಿ ಅನ್ವೇಷಣೆ ಮಾಡಿ ಹೊಸ ಶಾಸನಗಳನ್ನು ಬೆಳಕಿಗೆ ತಂದರು. ಈ ಹೊಸ ಶಾಸನಗಳ ಅಧ್ಯಯನದ 
ಜೊತೆಗೆ ಗುರ್ತಿಸಲ್ಪಟ್ಟ ಶಾಸನಗಳನ್ನು ಪುನರ್ವಿಮರ್ಶೆ ಮಾಡಿ ಪಂಚಮುಖಿಯವರು ಮತ್ತು ಅವರನ್ನು ಅನುಸರಿಸಿ 
ಈ ಅರಸು ಮನೆತನಕ್ಕೆ ಸಂಬಂಧಿಸಿದಂತೆ ಬರೆದಿರುವ ಇತರರು ಭಾವಿಸಿದಂತೆ ಆ ಶಾಸನಗಳು ಕೇವಲ ಒಂದೇ 
ಮನೆತನಕ್ಕೆ ಸಂಬಂಧಿಸಿರದೆ ಎರಡು ಬೇರೆ ಬೇರೆ ಮನೆತನಕ್ಕೆ ಸೇರಿವೆ ಎಂದು ಸಾಬೀತುಪಡಿಸಿದರು. ಇವರ 
ಸಂಶೋಧನೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದ ಇತಿಹಾಸದ ಮೇಲೆ ಹೊಸಬೆಳಕು ಚೆಲ್ಲಿತಲ್ಲದೆ, ಹೊಸ 
ಆಯಾಮ ನೀಡಿತು. ಕ್ರಿ.ಶ. 1078-79 ರಿಂದ ಆರಂಭವಾಗಿ ಕ್ರಿ.ಶ. 1167 ರ ವರೆಗಿನ ಶಾಸನಗಳು ಹೊನ್ನಾವರ 
ಗೋಕರ್ಣ ಮತ್ತು ಸಿರಿವೂರ (ಶಿರೂರ) ಗಳನ್ನು ಮುಖ್ಯ ಕೇಂದ್ರವನ್ನಾಗಿಸಿಕೊಂಡಿದ್ದ ಶಿಶುಗಲಿ ಪಾಂಡ್ಯ ಅಥವಾ 
ಸೋಮವಂಶದ ಅರಸರವು. ಇವರ ವಂಶಾವಳಿ ಹಾಗೂ ಕಾಲಮಾನ ಸ್ಪಷ್ಟವಾಗಿವೆ. ಕೆಕ್ಕಾರ”, ಹಳದೀಪುರ್‌', 
ಬಳ್ಳಿಗಾಂವೆ””, ಗುಂಡಬಾಳ್‌” ಶಾಸನಗಳು ಶಿಶುಗಲಿಯ ಪಾಂಡ್ಯರು ಹೊರಡಿಸಿದ ಶಾಸನಗಳಾಗಿವೆ. ಒಂದನೇ ಚಂದ್ರ 
ಈ ವಂಶದ ಮೂಲ ಪುರುಷ. ಅವರ ಶಾಸನಗಳನ್ನಾ ಧರಿಸಿ ಇತಿಹಾಸವನ್ನು ಈ ರೀತಿ ನಿರೂಪಿಸಲಾಗಿದೆ. 


ಒಂದನೇ ಚಂದ್ರ 


ಮೂರು ಶಾಸನಗಳು ಚಂದ್ರನನ್ನು ಕುರಿತು ಉಲ್ಲೇಖಿಸುತ್ತವೆ". ಗುಂಡಬಾಳ ಶಾಸನವು ಇವನನ್ನು 
ಸೋಮವಂಶದವನೆಂದು ಇವನ ರಾಣಿ ಕಮ್ಮಲದೇವಿ ಎಂದು ತಿಳಿಸುತ್ತದೆ. 


ಒಂದನೇ ಕಾಮ 


ಒಂದನೇ ಕಾಮನು ಒಂದನೇ ಚಂದ್ರನ ಮತ್ತು ಕಮ್ಮಲಾದೇವಿಯ ಮಗ. ಇವನ ರಾಜಕೀಯ ಸಾಧನೆಗಳು 
ತಿಳಿದು ಬರುವದಿಲ್ಲ. ಆದರೆ ಶಾಸನಗಳಲ್ಲಿ ಕಾವ್ಯಾತ್ಮಕವಾಗಿ ಇವನು ಶತ್ರುಗಳ ಪಾಲಿಗೆ ಭಯಂಕರನೆಂದೂ ವಿಷ್ಣು 
ಮತ್ತು ಲಕ್ಷ್ಮಿ ಯರ ಮಗ ಕಾಮನಿಗೆ ತುಲ್ಕನೆಂದೂ ಹೇಳಿದೆ. ತನ್ನ ತಂದೆಯ ರಾಜ್ಯದ ಘನತೆ ಉಳಿಸಿಕೊಂಡನೆಂದು 
ಹೇಳಬಹುದು. ಇವನ ಪತ್ನಿ ಭಾಗಲದೇವಿಯನ್ನು "ರಾಜಪುತ್ರಿ ರತ್ನ” ಎಂದು ಬಣ್ಣಿಸಿದೆ. 
ಇವ್ಹುಡಿ ಚಂದ್ರ 

ಇಮ್ಮಡಿ ಚಂದ್ರನು ಕಾಮ ಮತ್ತು ಭಾಗಲದೇವಿಯರ ಮಗ. ಇವನ ಯಾವ ರಾಜಕೀಯ ಸಾಧನೆಗಳು 
ತಿಳಿಯವು. ಧೈರ್ಯ, ಶೌರ್ಯಗಳಿಗೆ ಹೆಸರು ಪಡೆದಿದ್ದನು ಎಂದು ವ್ಯಕ್ತಿಗತ ವರ್ಣನೆ ಮಾಡಿದ್ದನ್ನು ಶಾಸನದಲ್ಲಿ 


19 


ಉಲ್ಲೇಖಿಸಿದೆ. ಇವನನ್ನು ಸೋಮವಂಶ ವೃಕ್ಷದ ಗುರಿ ಸಾಧಿಸುವವ್‌ನೆಂದೂ, ಇವನ ಪತ್ನಿ ಸಾವಲದೇವಿ ಎಂದೂ 
ಶಾಸನಗಳು ಹೇಳುತ್ತವೆ. ಶಿಶುಗಲಿಯು ಇವನ ರಾಜಧಾನಿಯಾಗಿ ಮುಂದುವರೆದಿತ್ತೆಂದು ತುಂಬೊಳ್ಳಿ ಶಾಸನ್‌' 
ಹೇಳುತ್ತದೆ. 


ಇವ್ಮುಡಿ ಕಾಮ 


ಇಮ್ಮಡಿ ಕಾಮನು ಎರಡನೇ ಚಂದ್ರ ಮತ್ತು ಸಾವಲದೇವಿಯರ ಮಗ. ಇವನ ಆಳ್ವಿಕೆಯ ಕಾಲದಲ್ಲಿ 
ಶಾಸನಗಳು ಸಿಕ್ಕಿರುವದರಿಂದ ಶಿಶುಗಲಿಯ ಪಾಂಡ್ಯರು ಪ್ರಾಬಲ್ಯಕ್ಕೆ ಬಂದುದು ಸ್ಪಷ್ಟವಾಗುತ್ತದೆ. 


ಕ್ರಿ.ಶ.1078/1079 ರಲ್ಲಿ ಹೊರಟ ಕೆಕ್ಕಾರ, ಹಳದಿಪುರ ವೀರಗಲ್ಲು ಶಾಸನಗಳು ಎರಡನೇ ಕಾಮನನ್ನು 
ಉಲ್ಲೇಖಿಸುವ ಶಾಸನಗಳಾಗಿವೆ. ಕಾಮದೇವರಸನು ಯುದ್ದ ಮಾಡಿದ್ದರ ಕುರಿತು ವಿವರಿಸುತ್ತವೆ. ಕೆಕ್ಕಾರ ಅಮ್ಮನವರ 
ದೇವಾಲಯದ ಸ್ತಂಭ ಶಾಸನವು" ಶಕ 1000 (ಕ್ರಿ.ಶ. 1078)ರ ಕಾಲಕ್ಕೆ ಸೇರುತ್ತದೆ. ಇದು ಗೋಕರ್ಣದ ಬಳಿ 
ನಡೆದ ಯುದ್ದದಲ್ಲಿ ಪಡವಲ ನಂದಿ ಮತ್ತು ಅವನ 'ಭೊಮ್ಮಗ ಪಡವಲ ಬುದ್ದ ಸಾವನ್ನಪ್ಪಿದರೆಂದು ಹೇಳುತ್ತದೆ. 
ಕಡತೋಕೆ ರಾಷ್ಟ್ರಪಾಲ ಪಡವಲ ಹಾಚನು (ಶಕ 1000) ಕ್ರಿ.ಶ.1078 ರಲ್ಲಿ ವೀರಗಲ್ಲು ನೆಟ್ಟನು. ಪಡವಲ ಹಾಚನು 
"ಕಾವದೇವನ ಕಟ್ಟಿದಲಗು' ಎಂದು ಕರೆಯಲ್ಪಟ್ಟಿದ್ದಾನೆ. ಪಡವಲ ಹಾಚ ಮತ್ತು ಬೋಗೋರಿಗ ಇವರು ಪೈವೆ, 
ತೆಂಕಲು (ದಕ್ಷಿಣ) ಕೊಂಕಣ, ಬನವಾಸಿ ಪ್ರದೇಶದ ಶತ್ರುಗಳನ್ನು ನಾಶಪಡಿಸಿದರೆಂದು ಶಾಸನ ಹೇಳುತ್ತದೆ. ಕಸಪ 
ಮತ್ತು ನನ್ನಗ ಎಂಬ ಇನ್ನೀರ್ವರು ಕೂಡ ಯುದ್ಧದಲ್ಲಿ ಮಡಿದುದಾಗಿ ಹೇಳಿದೆ. 


ಮಹಾಮಂಡಳೇಶ್ವರ ಪೊನ್ನಾವರ ಪುರಮಾಧೀಶ್ವರ ಕಾಮದೇವನಿಗೂ "ಗೋಕರ್ಣ ಪುರವರಾಧೀಶ್ವರ' 
ನಾಗವರ್ಮನಿಗೂ ಬಲ್ಲಾಳ ಬಯಲಿನಲ್ಲಿ ನಡೆದ ಯುದ್ಧದ ಕುರಿತು ಕಾಲನಿರ್ದೇಶನವಿರದ ಕೆಕ್ಕಾರದ್‌” ಶಾಸನ 
ಉಲ್ಲೇಖಿಸುತ್ತದೆ. ಈ ಯುದ್ದದಲ್ಲಿ ಜಲವಳ್ಳಿಯ ಬದಮ್ಮ ಅನೇಕ ಸೈನಿಕರನ್ನು ಗೆದ್ದು ಸಾವನ್ನಪ್ಪಿದನು. ಶಕ 1002 
(ಕ್ರಿ.ಶ.1087) ಕೆ ಸೇರುವ ಕೆಕ್ಕಾರದ ಇನ್ನೊಂದು ಶಾಸನ್‌" ನಾಗವರ್ಮನು "ಕೆಕ್ಕಾರ ಗೆಲ್ಲುಗ' ಹೆಗ್ಗಡೆ 
ಮಾರಸಿಂಗನನ್ನು ಬರ್ಬರತೆಯಿಂದ ಕೊಂದು ಹಾಕಿದನೆಂದು ಹೇಳುತ್ತದೆ. 

ಶಕ 1002 (ಕ್ರಿ.ಶ.1079) ರ ಹಳದೀಪುರ ಶಾಸನವು" ಕೆಕ್ಕಾರ ಶಾಸನದ ದಿನದಂದು ಹೊರಟಿದ್ದು ಅದರ 
ಪ್ರಕಾರ ಮಹಾಮಂಡಳೇಶ್ವರ ಪೊನ್ನಾವರಪುರವರಾಧೀಶ್ವರ ಕಾವದೇವರಸನು ಜಯಕೇಶಿಯು ಕಟ್ಟಿದ ಹೊನ್ನಾವರ 
ಕೋಟೆಯನ್ನು ಗೆದ್ದುಕೊಂಡನು. ಯುದ್ದದಲ್ಲಿ ತತ್ರಹಾಳದ ಜವನ ಮಗ ಮುದ್ದುಗಹಳಿಯಿತನು ಸಾವನ್ನ ಪ್ಪಿದನು. 

ಈ ಶಾಸನಗಳಿಂದ ಈ ಕೆಳಗಿನ ಕೆಲವು ಪ್ರಮುಖ ಗಮನಾರ್ಹ ಅಂಶಗಳು ಪ್ರಕಟವಾಗುತ್ತವೆ: 

ಕ್ರಿ.ಶ.1078-79 ರೆ ಅವಧಿಯಲ್ಲಿ ಹೊನ್ನಾವರ ಪುರವಾಧೀಶ್ವರ ಇಮ್ಮಡಿ ಕಾಮದೇವನಿಗೂ 
ಗೋಕರ್ಣದ ರಾಜನಿಗೂ ಯುದ್ದ ನಡೆಯಿತು. ಇಮ್ಮಡಿ ಕಾಮದೇವನಿಗೆ ಹೊನ್ನಾವರಪುರವರಾಧೀಶ್ವರ ಎಂಬ 
ಬಿರುದು ಇತ್ತು. ಇವನು ಹೊನ್ನಾವರದ ಅಧಿಪತಿಯಾಗಿದ್ದನು. ಜಯಕೇಶಿಯು ಹೊನ್ನಾವರದ ಕೋಟೆ 
ಕಟ್ಟಿಸಿದ್ದನು. ಕ್ರಿ.ಶ. 1079ರ ಯುದ್ಧಗಳು ಕೆಕ್ಕಾರ ಮತ್ತು ಹೊನ್ನಾವರ ಪ್ರದೇಶದಲ್ಲಿ ನಡೆದವು. ಕ್ರಿ.ಶ. 1078 
ರಲ್ಲಿ ಗೋಕರ್ಣದ ನಾಗವರ್ಮ ಹೊನ್ನಾವರ ಕೋಟೆಯನ್ನು ಗೆದ್ದುಕೊಂಡನು. ಆದರೆ ಅಲ್ಪಾವಧಿಯಲ್ಲಿ 
ಕಾಮದೇವ ಅದನ್ನು ಪುನಃ ನಾಗವರ್ಮನಿಂದ ಗೆದ್ದುಕೊಂಡನು. 


20 


ಹಾವೇರಿ ತಾಲೂಕಿನ ಗಳಗನಾಥದ ಚಾಲುಕ್ಯ ಆರನೇ ವಿಕ್ರಮಾದಿತ್ಯ ಕಾಲದ ಕ್ರಿ.ಶ.1080ರ ಶಾಸನವು" 
ಅವನ ಮಹಾಮಂಡಳೇಶ್ವರ, ಚೆನ್ನನು ಬೆಳುಹೊಗೆ -70, ಮುವತ್ತಾರುಂಬಾಡ, ಕೊಂಡವತಿ ಮಾಹಳಿಗೆ ನಾಡು 
ಇತ್ಯಾದಿ ಪ್ರದೇಶಗಳನ್ನು ಬನವಾಸಿ ಕೋಟೆಯಿಂದ ಆಳುತ್ತಿದ್ದನೆಂದು ಹೇಳುತ್ತದೆ. ಹೈವೆಯ ಗೋಗಿ ಮತ್ತು ಮಲಪ 
ನಾಗವರ್ಮನನ್ನು ಅದು ಉಲ್ಲೇಖಿಸುತ್ತದೆ. ಆರನೇ ವಿಕ್ರಮಾದಿತ್ಯನ ಸಾಮಂತ ಚೆನ್ನನು ಹೈವೆಯ ಮೇಲೆ ದಾಳಿ 
ಮಾಡಿದನು. ಆದರೆ ಚೆನ್ನನ ಸ್ವಾಮ್ಯವು ಹೈವೆ 500 ಮತ್ತು ಕೊಂಕಣ 900ರ ಮೇಲಿತ್ತೆಂಬ ಉಲ್ಲೇಖ ಶಾಸನದಲ್ಲಿ 
ಇಲ್ಲದಿರುವದು ಈ ಪ್ರದೇಶದ ಮೇಲೆ ಚೆನ್ನನ ನಿಯಂತ್ರಣ ಹೆಸರಿಗಷ್ಟೆ ಇದ್ದಿರಬೇಕೆಂದು ಸೂಚಿಸುತ್ತದೆ. 


ಕ್ರಿ.ಶ. 1112ರ ತುಂಬೊಳ್ಳಿ ಶಾಸನವು” ಇವ್ಮುಡಿ ಕಾಮದೇವನು ಆಳ್ವದೇವನೊಡನೆ ಯುದ್ಧ 
ಮಾಡಿದನೆಂದು ಹೇಳುತ್ತದೆ. ಬಳ್ಳಿಗಾಂವೆ ಶಾಸನವು” ಇವನ ಕುರಿತು ಹೇಳುವ ಕಡೆಯ ಶಾಸನ. ಅದರಲ್ಲಿ ಅವನ 
ಬಣ್ಣನೆ ಹೀಗಿದೆ. “ಯುದ್ದಗಳು ಇವನಿಗೆ ವಸಂತಕಾಲದಂತಿದ್ದವು. ಶಕ್ತಿಶಾಲಿಯಾಗಿದ್ದ ಇವನು ಶತ್ರುಗಳನ್ನು 
ಮೂಲೆಗುಂಪು ಮಾಡಿದನು. ಇಡೀ ವಿಶ್ವವೇ ಈತನನ್ನು ಕಾಮದೇವ್‌ (ಪ್ರೇಮದೇವತೆ) ಎಂದು ಕರೆಯುತ್ತಿದೆ.” 


ಈ ಮೇಲಿನ ಶಾಸನಗಳ ಆಧಾರದಿಂದ ಇಮ್ಮಡಿ ಕಾಮನ ಕಾಲದ ಆಗುಹೋಗುಗಳ ಬಗ್ಗೆ ಕೆಳಗಿನಂತೆ 
ವಿಷಯವನ್ನು ಸಂಗ್ರಹಿಸಬಹುದು. ಸುಮಾರು ಕ್ರಿ.ಶ.1078 ರ ಹೊತ್ತಿಗೆ ಶಿಶುಗಲಿಯ ಪಾಂಡ್ಯರು ತಮ್ಮ 
ರಾಜಧಾನಿಯನ್ನು ಹೊನ್ನಾವರಕ್ಕೆ ವರ್ಗಾಯಿಸಿದರು. ಆ ಹೊತ್ತಿಗಾಗಲೇ ಗೋವೆಯ ಕಾದಂಬ ವಂಶದ ಮೊದಲನೇ 
ಜಯಕೇಶಿಯು ಹೊನ್ನಾವರದ ಕೋಟೆ ಕಟ್ಟಿಸಿದ್ದನು. ಗೋವೆ ಕಾದಂಬರ ಶಾಸನಗಳಲ್ಲಿ ಮೊದಲನೇ ಜಯಕೇಶಿಯು 
ಕಾಮನನ್ನು ಸೋಲಿಸಿದ್ದಾಗಿ ಹೇಳಿದೆ”. ಈ ಕಾಮನು ಶಿಶುಗಲಿಯ ಪಾಂಡ್ಯ ವಂಶದ ಇಮ್ಮಡಿ ಕಾಮಸೆಂದು 
ಹೇಳಬೇಕಾಗುತ್ತದೆ. ಕಲ್ಯಾಣದ ಚಾಲುಕ್ಯ ಆರನೇ ವಿಕ್ರಮಾದಿತ್ಯ ಮತ್ತು ಅವನ ಸಹೋದರ ಇಮ್ಮಡಿ 
ಸೋಮೇಶ್ವರನಿಗೆ ಪರಸ್ಪರ ಸಂಘರ್ಷ ನಡೆಯುತ್ತಿದ್ದಾಗ ಚಾಲುಕ್ಕರ ಸಾಮಂತ ದೊರೆಗಳಲ್ಲಿ ಕೆಲವರು ತಮ್ಮ 
ವಿಧೇಯತೆಯನ್ನು ಬದಲಾಯಿಸಿ ವಿಕ್ರಮಾದಿತ್ಯನ ಪಕ್ಸ ಹಿಡಿದರು. ಅಂಥವರಲ್ಲಿ ಗೋವೆಯ ಕಾದಂಬರ 
ಜಯಕೇಶಿಯು ಒಬ್ಬನು. ಆರನೇ ವಿಕ್ರಮಾದಿತ್ಯನು ಪಟ್ಟಕ್ಕೆ ಬರುವ ಮುನ್ನ ಜಯಕೇಶಿಯ ಸಹಾಯದಿಂದ 
ಆಳುಪರನ್ನು ಸೋಲಿಸಿದನು"'. ಬಹುಶಃ ಆ ಹೊತ್ತಿಗೆ ಚಿಕ್ಕ ಅರಸರಾಗಿದ್ದ ಇಮ್ಮಡಿಕಾಮನು ಸೋಲಿಸಲ್ಪಟ್ಟನು. 


ಎ" 
ಹೊನ್ನಾವರದ ಕೋಟೆ ಈ ಕರಾವಳಿಯ ದಂಡಯಾತ್ರೆಯಲ್ಲಿ ನಿರ್ಮಾಣವಾಗಿರಬೇಕು. ಸೋಲಿಸಲ್ಪಟ್ಟ ಇಮ್ಮಡಿ 
ಕಾಮದೇವನು ವಿಕ್ರಮಾದಿತ್ಯನ ಸಾರ್ವಭೌಮತೆಯನ್ನು ಒಪ್ಪಿ ಆಳುಪರಮೇಲಿನ ದಂಡಯಾತ್ರೆಗೆ ಸಹಕಾರ 
ನೀಡಿರಬೇಕು. ಇದರಿಂದ ಸಂಪ್ರೀತನಾದ ಆರನೇ ವಿಕ್ರಮಾದಿತ್ಯನು ಕಾಮದೇವನನ್ನು ಕೊಂಕಣ ಮತ್ತು 
ಸುತ್ತಮುತ್ತಣ ಪ್ರದೇಶದ ಮೇಲೆ ಮಹಾಮಂಡಳೇಶ್ವರನಾಗಿ ಮಾಡಿರಬೇಕು. ಕ್ರಿ.ಶ.1012 ರ ಬಳ್ಳಿಗಾವಿ ಶಾಸನ 
ಇವನನ್ನು ಕೊಂಕಣ ರಾಷ್ಟ್ರಪಾಲ, ತ್ರಿಭುವನಮಲ್ಲ ಕಾಮದೇವ ಎಂಬುದಾಗಿ ವರ್ಣಿಸಿರುವದು ಮೇಲಿನ ಹೇಳಿಕೆಗೆ 
ಪುಷ್ಟಿ ನೀಡುತ್ತದೆ. ಕಾಮನ ಹಿರಿಯ ಪಟ್ಟದ ರಾಣಿ ಕಾಳಲದೇವಿ್‌ ಇಮ್ಮಡಿ ಕಾಮದೇವನ ಆಳ್ವಿಕೆ ಯಾವಾಗ 
ಮುಕ್ತಾಯವಾಯಿತೆಂದು ಸ್ಪಷ್ಟವಾಗಿ ತಿಳಿಯದು. ಬಹುಶಃ ಬಳ್ಳಿಗಾವಿ ಶಾಸನ ಹೊರಟ ತರುವಾಯ ಅಂದರೆ 


ಸುಮಾರು ಕ್ರಿ.ಶ.1113 ರಲ್ಲಿ ಮುಕ್ತಾಯವಾಗಿರಬೇಕು. 


21 


ಒಂದನೇ ಮಲ್ಲಿದೇವ 


ಇಮ್ಮಡಿ ಕಾಮದೇವನ ನಂತರ ಒಂದನೇ ಮಲ್ಲಿ ದೇವನು ಅಧಿಕಾರಕ್ಕೆ ಬಂದನು. ಗುಂಡುಬಾಳದ ಪದ್ಧಾವತಿ 
ದೇವಾಲಯದ ಶಾಸನದಲ್ಲಿ” ಇವನನ್ನು ಜಲಧಿಭ್ರಾತ (ಸಮುದ್ರ), ಅಗಾಧಿಪ (ಪರ್ವತರಾಜ), ಪವನಜ (ಹನುಮ), 
ಕಳಾಂಘ್ರಪ (ಕಲ್ಪವೃಕ್ಸ), ಶಂಕರ, ಇಂದ್ರ, ವಿಷ್ಣು ಮುಂತಾದವರಿಗೆ ಹೋಲಿಸಿದೆ. ತನ್ನ ಖಡ್ಗ ಬಲದಿಂದ 
ಶತ್ರುರಾಜರನ್ನು ಬುಡಮೇಲು ಮಾಡಿದನು. ಹಾನುಗಲ್ಲು, ಹಲಸಿಗೆ, ಹೈವೆ, ಸಾಂತಲಿಗೆ, ಸಮುದ್ರವರೆಗಿನ ಕೊಂಕಣ 
ಸಪ್ತಕ, ಬನವಾಸಿ ಪ್ರದೇಶಗಳನ್ನು ಗೆದ್ದುಕೊಂಡನು. ಆದರೆ ಇದೇ ಸಾಧನೆಗಳನ್ನು ಇದೇ ರೀತಿಯ ವಿವರಗಳು 
ಎರಡನೇ ಇಮ್ಮಡಿ ಮಲ್ಲಿ ದೇವನಿಗೆ ಅನ್ವಯಿಸಲಾಗಿದೆ. ಇತರ ಶಾಸನಗಳಲ್ಲಿ ಗುಂಡಬಾಳ ಶಾಸನವು ಇವನು 
“ವಜ್ರಕವಚ', ಎಲ್ಲ ರಾಜರನ್ನು ತನ್ನಲ್ಲಿ ಆಶ್ರಿತರನ್ನಾಗಿ ಮಾಡಿದನು, ಪ್ರಬಲ ವೈರಿಗಳಿಗೆ ಸಿಂಹಸ್ವಪ್ನನಾಗಿದ್ದನು'” 
ಎಂದು ಹೇಳುತ್ತದೆ. ತುಂಬೊಳ್ಳಿ ಶಾಸನವು ಇದೇ ರೀತಿಯ ಮಾಹಿತಿಯನ್ನು ನೀಡುತ್ತದೆ. ಹೀಗೆ ಒಂದನೇ 
ಮಲ್ಲಿದೇವನು ತನ್ನ ಪೂರ್ವಜರ ಘನತೆ ಕಾಪಾಡಿಕೊಂಡು ಬಂದನೆಂದು ಹೇಳಬಹುದು. 

ಒಂದನೇ ಮಲ್ಲಿ ದೇವನಿಗೆ ಪುತ್ರ ಸಂತಾನ ಇರಲಿಲ್ಲ. ಅಥವಾ ಇದ್ದರೆ ಅಲ್ಪಾಯುಷಿಯಾಗಿದ್ದರ 
ಹಿನ್ನಲೆಯಲ್ಲಿ ಅವನ ಸಹೋದರ ವಿಕ್ರಮತ್ಯೈಲನು (ಬೊಪ್ಪದೇವನು) ಅಧಿಕಾರಕ್ಕೆ ಬಂದನು. ಎರಡನೇ ಕಾಮನಿಗೆ 
ಹೈವಲದೇವಿ ಎಂಬ ಮಗಳೂ ಇದ್ದಳು. 


ಏಕ್ರಮ ತೈಲ (ಬೊಪ್ಪದೇವ) 

ಶಾಸನಗಳಲ್ಲಿ ವಿಕ್ರಮತೈಲನನ್ನು "ನೃಪಧೀರ' ಮತ್ತು “ಭೂಮಿಪಾಲಕ''?! ಎಂಬ ಬಿರುದುಗಳಿಂದ 
ವರ್ಣಿಸಿವೆ. ಇವನು ಹೇಳಿಕೊಳ್ಳುವಂತಹ ರಾಜಕೀಯ ಸಾಧನೆಗಳನ್ನು ಮಾಡಲಿಲ್ಲ. ಶಾಸನಗಳು ಕೆಲವು 
ಸಾಂಪ್ರದಾಯಕ ಬಿರುದುಗಳನ್ನು ಉಲ್ಲೇಖಿಸುತ್ತವೆ. 


ವಕ್ರಮತೈ ಲನ ಮಗನ ಹೆಸರಿನ ಉಲ್ಲೇಖ ಯಾವ ಶಾಸನಗಳಲ್ಲೂ ಕಂಡುಬಂದಿಲ್ಲ. ಬಹುಶಃ ಅವನ 
ಅನಾಮಧೇಯ ಪುತ್ರನು ಹೈವಲದೇವಿಯ ಹಿರಿಯ ಮಗಳು ನಾಗಲದೇವಿಯನ್ನು ವಿವಾಹವಾದನು. 


ಇವರಿಗೆ ಇಮ್ಮಡಿ ಮಲ್ಲಿದೇವ ಮತ್ತು ಕುಮಾರತೈಲ ಎಂಬ ಮಕ್ಕಳಿದ್ದರು. ಬಹುಶಃ ವಿಕ್ರಮತೈೆಲನ ಮಗ 
(ಅನಾಮಧೇಯ) ಕೆಲವೇ ವರ್ಷಗಳಲ್ಲಿ ಸಾವನಪ್ಪಿದ್ದರಿಂದ ಶಾಸನಗಳು ಇವನ ಬಗ್ಗೆ ಮೌನವಾಗಿವೆ. 
ಇವ್ಲುಡಿ ಮಲ್ಲಿದೇವ 

ವಿಕ್ರಮತೈ ಲನ ನಂತರ ಇವನ ಮೊಮ್ಮಗ ಇಮ್ಮಡಿ ಮಲ್ಲಿದೇವನು ಅಧಿಕಾರಕ್ಕೆ ಬಂದನು. ಇವನ ಇದು 
ಶಾಸನಗಳು ಕ್ರಿ.ಶ.1141-42 ರ ಕಾಲಮಾನಕ್ಕೆ ಸೇರುತ್ತವೆ. ಉಳಿದ ಶಾಸನಗಳಂತೆ ಇವನನ್ನೂ ಸಾಂಪ್ರದಾಯಕ 
ಬಿರುದುಗಳಿಂದ ಹೊಗಳಲಾಗಿದೆ. ಶತ್ರುಗಳನ್ನು ಬುಡಮೇಲು ಮಾಡಿದನು. ಅವರ ಸಂಪತ್ತನ್ನು ಸೂರೆಗೊಂಡನು. 
ತನ್ನ ಖಡ್ಗ ಬಲದಿಂದ ಹಾನಗಲ್ಲು, ಹಲಸಿಗೆ, ಬನವಾಸಿ, ಹೈವೆ, ಸಾಂತಲಿಗೆ, ಕೊಂಕಣಸಪ್ತಕ ಮತ್ತು ಮಲೆಪ್ರದೇಶಗಳ 
ಮೇಲೆ ಹಿಡಿತ ಸಾಧಿಸಿದ್ದನು'", 


Md 
22 NSN 
ANE ಪಸ 
3 
po 3 ಸಹನಟ ಕ 
CRN A 


« 


ಸುಮಾರು 1141-42 ರ ವೇಳೆಗೆ ಇವನು ಹೈವೆ 500, ಕೊಂಕಣ 300, ಬನವಾಸಿ 12000, ಸಾಂತಲಿಗೆ 
1000 ವನ್ನು ರಾಜಧಾನಿ ಸಿರಿಯೂರಿನಿಂದ ಆಳುತ್ತಿದ್ದನು". 


ಇವನ ಸಮಕಾಲೀನ ಕಲ್ಯಾಣ ಚಾಲುಕ್ಕ ದೊರೆ ಇಮ್ಮಡಿ ಜಗದೇಕಮಲ್ಲನಿಗೂ ದ್ವಾರಸಮುದ್ರದ ಹೊಯ್ದಳ 
ವಿಷ್ಣುವರ್ಧನನಿಗೂ ಸಂಘರ್ಷ ಪ್ರಾರಂಭವಾಗಿತ್ತು. ಕ್ರಿ.ಶ. 1141 ರ ವೇಳೆಗೆ ಹೊಯ್ದಳ ವಿಷ್ಣುವರ್ಧನನು 
ಹಾನಗಲ್ಲು ಮತ್ತು ಬಂಕಾಪುರವನ್ನು ಗೆದ್ದುಕೊಂಡನು"*. ಆದರೆ ಕಲ್ಮಾಣದ ಚಾಲುಕ್ಕರು ತಮ್ಮ ಸಾಮಂತರೊಂದಿಗೆ 
ಕೂಡಿ ಹೊಯ್ದಳರಿಗೆ ಪ್ರಬಲ ಪ್ರತಿರೋಧ ಒಡ್ಡಿದರು. ಈ ಹಿನ್ನಲೆಯಲ್ಲಿ ಇಮ್ಮಡಿ ಮಲ್ಲಿ ದೇವನು ಹಾನಗಲ್ಲು, 
ಹಲಸಿಗೆ, ಪ್ರಾಂತ್ಯ ಗೆದ್ದುಕೊಂಡನೆಂದು ಶಾಸನಗಳಲ್ಲಿ ಹೇಳಿದೆ. 


ಈ ಶಿಶುಗಲಿಯ ಪಾಂಡ್ಯರು "ಮಹಾಮಂಡಳೇಶ್ವರ' ಪದದಿಂದ ಸಾಮಂತರಾಗಿಯೇ ಉಳಿದರೂ ಅವರ 


ಆಡಳಿತದಲ್ಲಿ ಮತ್ತು ಆಚರಣೆಯಲ್ಲಿ ಸ್ವತಂತ್ರರಾಗಿದ್ದರು. 
ಪಟ್ಟ ಣದ ತೈಲವರ್ಮದೇವ 


ಇಮ್ಮಡಿ ಮಲ್ಲಿದೇವನ ನಂತರ ಕ್ರಿ.ಶ. 1167 ರ ಎಡತಾರೆ ಶಾಸನವು'* ಪಟ್ಟಣದ ತೈಲವರ್ಮದೇವನನ್ನು 
ಶಿಶುಗಲಿಯ ಪಾಂಡ್ಯರ ಬಿರುದುಗಳಿಂದ ಉಲ್ಲೇಖಿಸುತ್ತದೆ. ಬಹುಶಃ ಇಮ್ಮಡಿ ಮಲ್ಲಿ ದೇವನ ಗುಂಡಬಾಳ 
ಶಾಸನದಲ್ಲಿ ಉಲ್ಲೇಖಿಸಿದ ಪಟ್ಟಣದ ತೈಲದೇವ ಇವನಿರಬಹುದು. ಇವನು ಇಮ್ಮಡಿ ಮಲ್ಲಿದೇವನ ಸಹೋದರ 
ಸಂಬಂಧಿ ಆಗಿರಬೇಕು. ಇವನ ಕಾಲದಲ್ಲಿ ಆಡಳಿತ ಕೇಂದ್ರವು ಗುಂಡಬಾಳದಿಂದ ಪಟ್ಟಣಕ್ಕೆ (ಕುಮಟಾ ತಾಲೂಕಿನ 
ಉಪ್ಪಿನ ಪಟ್ಟಣಕ್ಕೆ ವರ್ಗಾಯಿಸಲ್ಪಟ್ಟಿರಬೇಕು. ಈ ಶಾಸನವು ಎಡತಾರೆ ಗ್ರಾಮವನ್ನು ದಾನ ನೀಡಿದ್ದರ ಕುರಿತು 
ಮತ್ತು ಮಂತ್ರಿ ಕೀರ್ತಿನಾರಾಯಣ ದಂಡನಾಯಕನ ಕುರಿತು ಹೇಳುತ್ತದೆ. ರಾಜನ ಕುರಿತು ಯಾವ ಮಾಹಿತಿ 
ನೀಡಿಲ್ಲ. ಬಹುಶಃ ಶಿಶುಗಲಿ ಪಾಂಡ್ಯರ ರಾಜವಂಶದಲ್ಲಿ ಇವನು ಕೊನೆಯ ಅರಸನಾಗಿರಬೇಕು. ಇವನ ಮರಣದ 
ಬಳಿಕ ಶಿಶುಗಲಿಯ ಪಾಂಡ್ಯರ ವಾರಸುದಾರರಿಲ್ಲದ್ದೆರಿಂದ ಅಧಿಕಾರವು ಚಂದಾವರದ ಕಾದಂಬರಿಗೆ 


ಹಸ್ತಾ ಂತರಗೊಂಡಿತು. 


23 


ಶಿಶುಗಲಿಯ ಪಾಂಡ್ಯರ ವಂಶಾವಳಿ 
ಒಂದನೇ ಚಂದ್ರ (ಕಮ್ಮಲದೇವಿ ಪತ್ನಿ) (ಕ್ರಿ.ಶ. 995-1020) 


\ 


ಒಂದನೇ ಕಾಮ (ಭಾಗಲದೇವಿ ಪತ್ನಿ) (ಕ್ರಿ.ಶ.1020-1045) 


ಇಮ್ಮಡಿ ಚಂದ್ರ (ಕ್ರಿ.ಶ. 1045-1070) 
ಇಮ್ಮಡಿ ಕಾಮ (ಕ್ರಿ.ಶ.1070-1113) 


ಒಂದನೇ ಮಲ್ಲಿದೇವ ಹೈವಲದೇವಿ ವಿಕ್ರಮ ತೈಲ/ ಬೊಪ್ಪದೇವ (ಕ್ರಿ.ಶ.1119-1125) 
(ಕ್ರಿ.ಶ.1113-1119) 4 ) 
ನಾಗಲದೇವಿ (ಅನಾಮಧೇಯ ಮಗ) 
ಇಮ್ಮಡಿ ಮಲ್ಲಿದೇವ ಕುಮಾರತೈಲ 


(ಕ್ರಿ.ಶ.1125-1145) 
ಪಟ್ಟಣದ ತೈಲನ ವಂಶಾವಳಿ 
(ಇಮ್ಮಡಿ ಕಾಮನ ಸಹೋದರ ಸಂಬಂಧಿ) 


) 


ಪಟ ಣದ ತೆಲವರ್ಮ ಕಿ.ಶ.1145-1168 
ಒಟ ಲ i, 


) 


ಹಂಪಾದೇವಿ (ಮಗಳು) 


V 


(ಕಾದಂಬ ವಂಶದ ಮಲ್ಲಿಕಾರ್ಜುನನ್ನು ವಿವಾಹವಾದಳು) 


24 


ಚಂದಾವರದ ಕಾದಂಬರು 


ಈ ಮುಂಚೆ ಶಿಶುಗಲಿಯ ಪಾಂಡ್ಯರ ಕುರಿತು ಚರ್ಚೆ ಮಾಡುವಾಗ ಪಾಂಡ್ಯವಂಶದ ಕೆಲವು ಅರಸರನ್ನು 
ತಪ್ಪಾಗಿ ಚಂದಾವರ ಕಾದಂಬರ ವಂಶಕ್ಕೆ ಅನ್ವಯಿಸಲಾಗಿತ್ತೆಂದು ಗಮನಿಸಲಾಯಿತು. ಪ್ರಸ್ತುತ ಚಂದಾವರ ಕಾದಂಬರ 
ಇತಿಹಾಸವನ್ನು ಇಲ್ಲಿ ಪರಿಶೀಲಿಸಿದೆ. ಪಟ್ಟಣದ ತೈಲವರ್ಮನು ಶಿಶುಗಲಿಯ ಪಾಂಡ್ಯವಂಶದ ಕಡೆಯ ದೊರೆ. ಇವನ 
ಏಕೈಕ ಮಗಳು ಹಂಪಾದೇವಿ ಕಾದಂಬವಂಶದಲ್ಲಿ ವಿವಾಹವಾಗಿದ್ದಳು". ಕ್ರಿ.ಶ. 1167 ರಲ್ಲಿ ಹೊರಟ ಎಡತಾರೆ 
ಶಾಸನದ" ಪ್ರಕಾರ ಪಟ್ಟಣದ ತೈಲವರ್ಮನು ಎಡತಾರೆ ಗ್ರಾಮವನ್ನು ಕಿಚ್ಚು ಸೋಮಯಾಜಿಗೆ ಮತ್ತು 
ಮಹಾಜನರಿಗೆ ಅಗ್ರಹಾರವಾಗಿ ದಾನ ನೀಡಿದನು. ಈ ಶಿಲಾಶಾಸನವನ್ನು ತೈಲವರ್ಮನ ತಮ್ಮ ಮಾವುಲಿದೇವ ಮತ್ತು 
ಮೊಮ್ಮಗ ವೀರದೇವ ನಿಲ್ಲಿಸಿದರು. ಈ ವೀರದೇವನ ಮೊಮ್ಮಗ ಕಾವದೇವರಸ ಹಾಗೂ ಮಹಾಪ್ರಧಾನ 
ಕೀರ್ತಿನಾರಾಯಣ ದಂಡನಾಯಕ ಶಾಸನವನ್ನು ಪ್ರತಿಪಾದಿಸಿದರು. 


ಗುಂಡಬಾಳದ ಕ್ರಿ.ಶ. 1142 (ಡಿಸೆಂಬರ 24) ರ ಶಾಸನದಲ್ಲಿ ಪಟ್ಟಣದ ತೈಲನ ಅಳಿಯ ಮಲ್ಲಿದೇವ 
ಹಾಗೂ ಅವನ ಮಡದಿ (ತೈಲನ ಮಗಳು) ಹಂಪಾದೇವಿ ಉಲ್ಲೇಖಿತರಾಗಿದ್ದಾರೆ. ಈ ಮಲ್ಲಿದೇವನು ಬಹುಶಃ 
ಕಾದಂಬ ವಂಶಜನಾಗಿರಬೇಕು. ಪಾಂಡ್ಯವಂಶದಲ್ಲಿ ಗಂಡು ಸಂತಾನ ಆಗದೆ ಹೋಗಿ (ಕಾದಂಬ) ಮಲ್ಲಿ ದೇವನ 
ಸಂತತಿಗೆ ಆಡಳಿತ ದಾಟಿರಬೇಕು. ಈ ಸಂತತಿಯ ಮೊದಲ ವ್ಯಕ್ತಿಯೇ ಕಾದಂಬ ವೀರದೇವ ಅಥವಾ ಬೀರದೇವ. 
ಈತನಿಂದಲೇ ಚಂದಾವರ ಕಾದಂಬರ ಇತಿಹಾಸ ಪ್ರಾರಂಭವಾಗುತ್ತದೆ. 


ಕಾದಂಬ ಬೀರ/ವೀರದೇವ 


ಮುಗುದೂರಿನ (ಸಿದ್ಧಾಪುರ ತಾಲೂಕು) ವೀರಗಲ್ಲು ಶಾಸನ'” ಹಾನಗಲ್ಲು ಕಾದಂಬ ಕೀರ್ತಿದೇವರಸನು 
ಎಲೆಗಣತಿಯಲ್ಲಿ ವೀರದೇವರಸನ ಮೇಲೆ ಕ್ರಿ.ಶ. 1183 ರಲ್ಲಿ ದಾಳಿಯಿಟ್ಟಾದ ಮೇಲೆ ಬೀರದೇವರಸನು ಕಿರಿಯ 
ಮಾಹಳಿಗೆ ಹಾಗೂ ಮುಗದೂರ ಮೇಲೆ ಮರುದಾಳಿ ಇಟ್ಟಾಗ ಕನ್ನಗಾಮುಂಡನು ಸತ್ತನೆಂದೂ ಹೇಳುತ್ತದೆ. ಈ 
ಬೀರದೇವನು ಕಾದಂಬ ಬೀರ/ವೀರದೇವನೇ ಆಗಿರಬೇಕು. ಚಂದಾವರದಕ್ರಿ.ಶ. 1219 ವೀರಗಲ್ಲು 
ಶಾಸನದಲ್ಲಿ'' ವೀರದೇವನು ಗುತ್ತಿಯ ಮೇಲೆ ದಾಳಿ ಮಾಡಿದನೆಂದೂ ಆಗ ಮಹಾಪ್ರಧಾನ ಸಂಧಿವಿಗ್ರಹಿ ನಾರಣನ 
ಬಂಟ ಸಾಮೆಯ ನಾಯಕನು ಸೂಳಿಯಕೆರೆಯಲ್ಲಿ ಮಡಿದನೆಂದು ಹೇಳುತ್ತದೆ. ಇವೆರಡೂ ಶಾಸನಗಳಿಂದ 
ಚಂದಾವರದ ಕಾದಂಬರು ಬೀರ/ ವೀರದೇವನ ಕಾಲದಲ್ಲಿ ಘಟ್ಟದ ಮೇಲ್ಲಡೆ ತಮ್ಮ ಪ್ರಾಬಲ್ಯ ಸ್ಥಾಪಿಸುವದರಲ್ಲಿ 
ತೊಡಗಿದ್ದರೆಂದು ತಿಳಿಯುತ್ತದೆ. ಕ್ರಿ.ಶ. 1223ರ ಚಂದಾವರ ಶಾಸನ''' ಬೀರದೇವನ ಆಳ್ವಿಕೆಯ ಮಹತ್ವದ 
ಶಾಸನ. ಇದರಲ್ಲಿ ಬೀರದೇವನಿಗೆ ಕಾದಂಬರ ಸಾಂಪ್ರದಾಯಿಕ ಬಿರುದುಗಳನ್ನೆಲ್ಲ ಕೊಡಲಾಗಿದೆ. ಬನವಾಸಿ 
ಪುರವರಾ ಧೀಶ್ವರ, ಕಾದಂಬ ಚಕ್ರವರ್ತಿ, ಮಯುರವರ್ಮ ಕುಲಭೂಷಣ, ಕಾದೆಂಬಾಭರಣ, 
ಜಯಂತಿಮಧುಕೇಶ್ವರಲಬ್ದ ವರಪ್ರಸಾದ ಇತ್ಯಾದಿ. ಅಂಗೀರಸಗೋತ್ರದ, ಸೋಮ ಮತ್ತು ಚಂದ್ರಾಂಬಿಕೆಯ 
ಪುತ್ರನಾದ ಬ್ರಾಹ್ಮಣ ಕೀರ್ತಿನಾರಾಯಣ ದಂಡನಾಯಕನು ತನ್ನ ಕುಲದೇವತೆ ಯೋಗನರಸಿಂಹ ದೇವರನ್ನು 
ಪ್ರತಿಷ್ಠಾ ಪಿಸಿದ ವಿಷಯವನ್ನು ಈ ಶಾಸನ ಉಲ್ಲೇಖಿಸಿದೆ. ಸೊರಬ ತಾಲೂಕಿನಲ್ಲಿ ದೊರೆತಿರುವ ಸೇವುಣ ಇಮ್ನಡಿ 
ಸಿಂಘಣನ (ಕ್ರಿ.ಶ. 1198-1242) ಶಾಸನದಲ್ಲಿ" ಚಂದಾವರದ ಬೀರದೇವರಸನನ್ನು ಸೇವುಣರ ಅಧೀನನೆಂದು 


25 


ಬಣ್ಣಿಸಲಾಗಿದ್ದು, ಆತನು ಕೋಟಿನಾಥ ಪಾರ್ವತಿರಮಣ ದೇವರಿಗೆ ತೆಲ್ಲನಗೆರೆಯನ್ನು ದಾನ ನೀಡಿದ್ದನ್ನು ಹೇಳಿದೆ. 
ವೀರದೇವನ ಆಳ್ವಿಕೆ ಯಾವಾಗ ಆರಂಭವಾಯಿತೆಂದು ನಿರ್ದಿಷ್ಟವಾಗಿ ಹೇಳುವದು ಕಷ್ಟ. ಕ್ರಿ.ಶ.1183 ಕ್ಕಿಂತ ತುಸು 
ಮುಂಚೆ ಆರಂಭವಾಗಿರಬೇಕು. ಕ್ರಿ.ಶ.1256 ರ ಗೋಕರ್ಣ ತಾಮ್ರಪಟ ಶಾಸನದಲ್ಲಿ'! ವೀರ ಕಾವದೇವನದು 
ಇದರಲ್ಲಿ ವಂಶಾವಳಿ ಕೆಳಗಿನಂತಿದೆ. 


ವೀರಕಾವದೇವ 


ಈ ವಂಶಾವಳಿಯಿಂದ ವೀರಕಾವದೇವನು ವೀರ/ ಬೀರನ ಮೊಮ್ಮಗ ಎಂದಾಯಿತು. ಕ್ರಿ.ಶ.1245 ರ 
ಕಬ್ಬರ್ಗಿ ಶಾಸನವು'* ಕಾವದೇವನ ಆಡಳಿತದ 12ನೇ ವರ್ಷ ಉಲ್ಲೇಖಿಸುವದರಿಂದ ಅವನು ಕ್ರಿ.ಶ. 1233-34 
ರಲ್ಲಿ ಅಧಿಕಾರಕ್ಕೆ ಬಂದಿರಬೇಕು. ತೈಲನ ಆಳ್ಳಿಕೆಯ ಬಗ್ಗೆ ಸ್ಪಷ್ಟ ಮಾಹಿತಿಯಿಲ್ಲ. ಆಳಿರದಿದ್ದರೆ ಬೀರನ ಆಳ್ವಿಕೆ ಕ್ರಿ.ಶ. 
1233ರ ವರೆಗೆ ಮುಂದುವರೆದಿರಬೇಕು. 


ಕ್ರಿ.ಶ.1245 ರ ಕಬ್ಬರ್ಗಿ ಶಾಸನ'' ವೀರಕಾಮದೇವ 12ನೇ ವರ್ಷದ್ದು ಎಲ್ಲ ಸಾಂಪ್ರದಾಯಿಕ 
ಬಿರುದುಗಳನ್ನು ಅವನಿಗೆ ನೀಡಿದೆ. ಅರಸನು ಮತ್ತು ಮಂತ್ರಿ ಕೀರ್ತಿನಾರಾಯಣ ದಂಡನಾಯಕರು ಜಂಟಿಯಾಗಿ 
ಕಬ್ಬರಗೆಯ ಸಿದ್ಧಾದಾಯವನ್ನು ಗೋಕರ್ಣದ ಮಹಾಬಲ ದೇವರಿಗೆ ಕೊಟ್ಟರು. ಇದರಿಂದ ಕೀರ್ತಿನಾರಾಯಣ 
ದಂಡನಾಯಕನು ವೀರದೇವನ ಕಾಲದಿಂದ ಹಿಡಿದು ಕಾವದೇವನ ಆಳ್ವಿಕೆಯ ಕಾಲದವರೆಗೂ ಮಂತ್ರಿಯಾಗಿ 
ಮುಂದುವರೆದಿದ್ದನೆಂದು ಸ್ಪಷ್ಟವಾಗುತ್ತದೆ. | 


ವೀರ ಕಾಮದೇವನ ಗೋಕರ್ಣ ತಾಮ್ರಪಟ ಶಾಸನದಲ್ಲಿ''" ಇತರ ಬಿರುದುಗಳೊಂದಿಗೆ ಅವನನ್ನು ಪಶ್ಚಿಮ 
“ಸಮುದ್ರಾಧಿಪತಿ' ಯೆಂದು ಕರೆಯಲಾಗಿದೆ. ಅಗ್ರಹಾರ ಮೂರೂರಲ್ಲಿ (ಕುಮಟಾ ತಾಲೂಕು) ವಿಶ್ವಾಮಿತ್ರಗೋತ್ರದ 
ಅಹಿತಾಗ್ಗಿ ಮಹೇಶ್ವರ ಭಟ್ಟ ಹಾಗೂ ಇನ್ನಿತರರಿಗೆ ಭೂದಾನ ನೀಡಿದ ವಿಷಯ ಇಲ್ಲಿದೆ. ಅದೇ ವರ್ಷ (ಜನೆವರಿ 
13, 1256) ಹೊರಟ ಕತಗಾಲ (ಕುಮಟಾ) ಶಾಸನ'''ದಲ್ಲಿ ವೀರದೇವನ ಮೊಮ್ಮಗ ಕಾದಂಬ ಕಾಮದೇವನು 
ಚಂದ್ರಪುರದಲ್ಲಿದ್ದು ಸಂಗಡಿಯನ್ನು ಬ್ರಹ್ಮಪುರಿಯನ್ನಾಗಿ ಮಾಡಿ ಶಂಕರ ಉಪಾಧ್ಯಾಯ ಮತ್ತು ಇತರ ಬ್ರಾಹ್ಮಣರಿಗೆ 
ನೀಡಿದನೆಂದು ಹೇಳಿದೆ. ಇದೇ ಶಾಸನ ಕಾಮದೇವನನ್ನು ಹೈವೆ ಮತ್ತು ಬನವನಸೆ ರಾಜ್ಯಗಳ ಅರಸನೆಂದು ಹೇಳಿದೆ. 

ಕ್ರಿ.ಶ.1260 ರ ಕಂಬ್ಲಿಕೊಪ್ಪ (ಸಾಗರ ತಾಲೂಕು) ಶಾಸನದಲ್ಲಿ'' ಚಂದಾವರದ ತೈಲಪನ ಮಗ ಕಾದಂಬ 
ಚಕ್ರವರ್ತಿ ಕಾಮದೇವನಿಗೆ ಅಧೀನನಾಗಿ ಸಾಂತರ ಅರಸು ಬೊಮ್ಮ ರಸ (ಬೀರರಸನ ಮಗ) ಇದ್ದನೆಂದು 
ಹೇಳಿರುವದರಿಂದ ಶಿವಮೊಗ್ಗದ ಕೆಲವು ಭಾಗ ಕಾಮದೇವನ ಆಡಳಿತಕ್ಕೆ ಒಳಪಟ್ಟಿರಬೇಕು. ಮಲ್ಲಾಪುರದ 
(ಹೊನ್ನಾವರ ತಾಲೂಕು) ವೀರಗಲ್ಲು ಶಾಸನದಲ್ಲಿ” ವೀರಕಾವದೇವರಸನು 56 ನೇ ಆಡಳಿತ ವರ್ಷದಲ್ಲಿ 


26 


ಸೇವುಣರ ನಾಯಕನೊಂದಿಗೆ ಯುದ್ಧವಾದಾಗ ಕಾಳಗದಲ್ಲಿ ಮಡಿದನೆಂದು ಹೇಳಿದೆ. ಇದು ಕ್ರಿ.ಶ.1288 ಕೈ ಸರಿ 
ಹೊಂದುತ್ತದೆ. ಆದುದರಿಂದ ಕ್ರಿ.ಶ. 1233 ರಿಂದ 1288 ರವರೆಗೆ ಈತ ಆಳಿದನೆಂದು ಭಾವಿಸಬಹುದು. 


ಚಂದಾವರದ ಅರಸುಗಳ ಬಗ್ಗೆ ಮಾಹಿತಿ ಒದಗಿಸುವ ಕಾಲನಿರ್ದೇಶನವಿರದ ಮುಂದಿನ ಶಾಸನ ಹೊನ್ನಾಳಿ 
ತಾಲೂಕಿನ ಹನಗವಾಡಿಯ ಕ್ರಿ.ಶ. 1318 ರ ವೀರಗಲ್ಲು ಶಾಸನ'?. ಸಂಗಿನಾಯಕನು ಹೊಯ್ದಳ ವೀರಬಲ್ಲಾಳನ 
ಪರವಾಗಿ ಘಟ್ಟದ ಕೆಳಗಿನ ಚಂದಾವರವನ್ನು ಹೊಕ್ಕು ಕಾಳಗದಲ್ಲಿ ಕಾಳಗದಲ್ಲಿ ಮಡಿದನೆಂದು ಇದು ಹೇಳುತ್ತದೆ. 
ಶಾಸನದ ಪ್ರಕಾರ ಆಗ ಬಸವಿದೇವನು ಚಂದಾವರದ ಅರಸನಾಗಿದ್ದನು. ಕ್ರಿ.ಶ. 1340 ಕೈ ಅನ್ವಯಿಸಬಹುದಾದ 
ಗೋಕರ್ಣ ಶಾಸನದಲ್ಲಿ" ಶಿವಚಿತ್ತ ವೀರಬಸವಿದೇವರಸನ ಮಗ ಕಾಮದೇವನ 14 ನೇ ವರ್ಷದ ಉಲ್ಲೇಖವಿದೆ. 
ಅಂದರೆಕ್ರಿ.ಶ. 1325 ರವರೆಗೆ ಶಿವಚಿತ್ತವೀರಬಸವಿದೇವ ಆಳಿದನೆಂದು ಅರ್ಥವಾಗುತ್ತದೆ. ಇವನ ಆಳ್ವಿಕೆ 
ಕ್ರಿ. ಶ. 1288 ರಿಂದ ಆರಂಭವಾಗಿರಬಹುದು. ಇವನ ಆಳ್ವಿಕೆಯಲ್ಲಿ ಹೊಯ್ದಳರು ಚಂದಾವರ ಕಾದಂಬರ 
ಅಧಿಕಾರವನ್ನು ಕಸಿದುಕೊಳ್ಳಲು ಅಯಶಸ್ಸಿ ಪ್ರಯತ್ನ ಮಾಡಿದರೆಂದು ಮೇಲೆ ಹೇಳಿದ ಹನಗವಾಡಿ ಶಾಸನದಿಂದ 
ತಿಳಿಯುತ್ತದೆ. ಆಗ ಕಾದಂಬರು ನೆಪ ಮಾತ್ರಕ್ಕಾದರೂ ಸೇಉಣರಿಗೆ ಅಧೀನರೆಂದು ಒಪ್ಪಿಕೊಂಡಿದ್ದರೆಂದು 


ಕಾಣುತ್ತದೆ. 


ಬಸವಿದೇವನ "ಶಿವಚಿತ್ತ' ಎಂಬ ಬಿರುದು ಬಹುಶಃ ಸಮಕಾಲೀನ ಗೋವೆ ಕಾದಂಬ ಬಿರುದಿನಿಂದ ಸ್ಫೂರ್ತಿ 
ಪಡೆದುದಾಗಿರಬೇಕು. ಔಂಸಳ್ಳಿ, ಚಂದಾವರ, ಗೋಕರ್ಣ, ಉಪ್ಪೆ ಮತ್ತು ಕೋನಳ್ಳಿ ಸ್ಥಳೆಗಳಲ್ಲಿ ಬಸವಿದೇವರಸನ 
ಉತ್ತರಾಧಿಕಾರಿ ಕಾವದೇವನ ವೀರಗಲ್ಲು ಶಾಸನಗಳಿವೆ. ಔಂಸಳ್ಳಿ (ಹೊನ್ನಾವರ ತಾಲೂಕು) ಶಾಸನ" ರಕ್ತಾಕ್ಷಿ 
ಸಂವತ್ತ ರವನ್ನು ಹೆಸರಿಸಿದ್ದು ಇದು ಕ್ರಿ.ಶ. 1325-26 ಕ್ಕೆ ಸಮನಾಗಿರುತ್ತ ದೆ. ಗೋಕರ್ಣ ಶಾಸನಾಧಾರದ ಮೇಲೆ 
ಗಮನಿಸಿದಂತೆ ಕಾಮದೇವನ ಮೊದಲನೇ ಆಡಳಿತ ವರ್ಷ ಇದಾಗುತ್ತದೆ. ಸೋವಣ ಸಂಧಿವಿಗ್ರಹಿಯ ಮಡದಿ 
ಕೋಟಿಯಬ್ಬೆ ಸಂಧಿವಿಗ್ರಹಿಸಿ ಮರಣ ಹೊಂದಿದ ಘಟನೆ ಉಲ್ಲಿಖಿತವಾಗಿದೆ. ಇದೇ ರೀತಿಯ ವಿಷಯವನ್ನು 
ಪ್ರಸ್ತಾಪಿಸುವ ಉಪ್ಪಲೆ (ಹೊನ್ನಾವರ ತಾಲೂಕು) ಶಾಸನ" ಸರ್ವಧಾರಿ ಸಂವತ್ಸ ರವನ್ನು ಹೆಸರಿಸಿದ್ದು ಕ್ರಿ.ಶ.1349 
ಕೈ ಇದು ಸರಿಯಾಗುತ್ತದೆ. ಇದರಲ್ಲಿಯೂ ಕೋಟಿಸಂಧಿವಿಗ್ರಹಿಯ ಮಗಳು ಕೋಟಿಯಬ್ಛೆಯ ಮರಣದ 
ಉಲ್ಲೇಖವಿದೆ. ಇವೆರಡು ಶಾಸನಗಳ ನಡುವಿನ 25 ವರ್ಷಗಳ ಅಂತರವನ್ನು ವಿವರಿಸಲು ಸಾಧ್ಯವಾಗುತ್ತಿಲ್ಲ. 
ಚಂದಾವರದಲ್ಲಿ ದೊರೆತಿರುವ ಕ್ರೋಧನ ಸಂವತ್ಸರ ಉಲ್ಲೇಖವಿರುವ ಶಾಸನ” ಕ್ರಿ.ಶ. 1326ಕ್ಕೆ ಸರಿಹೊಂದುತ್ತದೆ. 
ಔಂಸಳ್ಳಿಯ ಇನ್ನೊಂದು ಶಾಸನ! ಶ್ರೀಮುಖ ಸಂವತ್ಸರವನ್ನು ಹೆಸರಿಸಿದ್ದು ಬಹುಶಃ ಅರಸನ 8 ನೇ ಆಡಳಿತ 
ವರ್ಷದ್ದು ಅಂದರೆ, ಕ್ರಿ.ಶ. 1334 ಈತನ 14 ನೇ ವರ್ಷದ ವಿಕ್ರಮ ಸಂವತ್ಸರದಲ್ಲಿ ಹೊರಟ, ಕ್ರಿ.ಶ.1340ರ 
ಗೋಕರ್ಣ ಶಾಸನ'* ಗೋಕರ್ಣದ ಧಾರೇಶ್ವರ ಕ್ಷೇತ್ರದಲ್ಲಿ ಮಠವನ್ನು ನಿರ್ಮಿಸಿ ಪುರುಷೋತ್ತಮಪುರಿ 
ಶ್ರೀಪಾದರಿಗೆ ಭೂದಾನವಿತ್ತ ಸಂಗತಿ ತಿಳಿಸುತ್ತದೆ. 

ಉಪ್ಪಲೆಯಲ್ಲಿ ದೊರೆತಿರುವ ಕ್ರಿ.ಶ.1349ರ (ಸರ್ವಧಾರಿ ಸಂವತ್ಸರ) ವೀರಗಲ್ಲು ಶಾಸನವೊಂದು"? 


ನಗಿರೆಯ ಕೋಟಿಯರಸನು ನಡಿಂಬನಾಡಿನಲ್ಲಿ ಕಡಿವೆಯ ಮೇಲೆ ದಾಳಿಯಿಟ್ಟಾಗ ಉಂಟಾದ ಕಾಳಗದಲ್ಲಿ 


21 


ಸಾತೆವಳ್ಳಿಯ ವೆಂಕಹೆಗ್ಗಡೆಯ ಮಗ ಬಂಕೆಯನಾಯಕನು ಮರಯಲಿರು ಎಂಬಲ್ಲಿ ಮರಣ ಹೊಂದಿದನೆಂದು 
ಹೇಳುತ್ತದೆ. ಅದೇ ವರ್ಷದ ಇನ್ನೊಂದು ಶಾಸನ ಮತ್ತೊಬ್ಬ ವೀರನ ಮರಣವನ್ನು ತಿಳಿಸುತ್ತದೆ'*. ಕಾಮದೇವನ 
24 ನೇ ಆಡಳಿತ ವರ್ಷದಕಕ್ರಿ.ಶ. 1350ರಲ್ಲಿ ಹೊರಟ ಕೋನಳ್ಳಿ (ಕುಮಟಾ ತಾಲೂಕು) ಶಾಸನದಲ್ಲಿ!” 
ಕಾವದೇವನು ಬಾಳಿಯಿಟ್ಟಾದ ಮೇಲೆ ನಗಿರೆಯ ಕೋಟಿಯರಸನು ಕೋನಳ್ಳಿಯ ಮೇಲೆ ಪ್ರತಿ ದಾಳಿ ಮಾಡಿದನೆಂದು 
ತಮ್ಮ ನಾಯಕನೆಂಬಾತನು ಕಾಳಗದಲ್ಲಿ ಮಡಿದನೆಂದು ಹೇಳುತ್ತದೆ. 


ವಿಜಯನಗರ ರಾಜ್ಯ ಸ್ಥಾಪನೆಯಾದೊಡನೆ ಪಶ್ಚಿಮ ಘಟ್ಟ ಮತ್ತು ಕರಾವಳಿ ಪ್ರದೇಶಗಳ ಮೇಲೆ ಹಿಡಿತ 
ವಿಸ್ತರಿಸುವ ಪ್ರಯತ್ನ ಚಂದಾವರದ ಕಾದಂಬರ ಅಸ್ತಿತ್ವಕ್ಕೂ ಚುರುಕು ಮುಟ್ಟಿಸಿತು. ಹರಿಹರನ ಸಾಮಂತ 
ವೀರಮಾರಪ್ಪ ಒಡೆಯನು ಚಂದ್ರಗುತ್ತಿಯ ಗೋಮಾನ್ತ ಶಾಲೆಯಿಂದ ದಂಡೆತ್ತಿ ಹೊರಟನೆಂಬ ಸಂಗತಿ ಇದನ್ನು 
ಸ್ಪಷ್ಟಪಡಿಸುತ್ತದೆ. ಅವನು ಕಾದಂಬ ಅರಸನೊಬ್ಬನನ್ನು ಸೋಲಿಸಿ ಗೋಕರ್ಣದಲ್ಲಿ ಸಮುದ್ರ ಸ್ನಾನ ಮಾಡಿ, 
ಪಿತೃ ರ್ಪ್ಷಣ ಮಾಡಿ ಬ್ರಾಹ್ಮಣರಿಗೆ ದತ್ತಿದಾನ ನೀಡಿ ಸಂತುಷ್ಟಗೊಳಿಸಿದನೆಂದು ತಿಳಿಯುತ್ತದೆ'”. 

ಈ ಹೊತ್ತಿಗೆ ಚಂದಾವರದ ಕಾದಂಬರು ಘಟ್ಟದ ಮೇಲಣ ಪ್ರದೇಶದ ಮೇಲಿನ ಹಿಡಿತ 
ಕಳೆದುಕೊಂಡಾಗಿತ್ತು. ಆಳುಪ ಅರಸಿ ಕೃಷ್ಣಾಯಿತಾಯಿ (ಮುಮ್ಮಡಿ ಬಲ್ಲಾಳನ ಮಡದಿ) ವಿಜಯನಗರ ಸಂಗಮ 
ಅರಸರ! ಆಳ್ವಿಕೆಯನ್ನು ಕ್ರಿ.ಶ.1346 ರ ಹೊತ್ತಿಗೆ ಒಪ್ಪಿಕೊಂಡಳು. ಇಡಗುಂಜಿ (ಹೊನ್ನಾವರ ತಾಲೂಕು)ಯ 
ಶಾಸನ" ಆ ಪ್ರದೇಶದ ಮೇಲೆ ಮಹಾಪ್ರಧಾನ ಮಲೆಯ ದಂಡನಾಯಕನ ಹಿಡಿತವಿತ್ತೆ೦ದು ಸೂಚಿಸುತ್ತದೆ. ಕಾದಂಬ 
ಕಾವದೇವರಸನ ಕಾಲದಲ್ಲಿ ನಡೆದ ನಗಿರೆಯ ದಾಳಿಗಳು ಕಾದಂಬರ ಅಧಿಕಾರ ಕಸಿದುಕೊಳ್ಳುವ ದಿಸೆಯಲ್ಲಿ ನಡೆದ 
ಪ್ರಯತ್ನ ಗಳಾಗಿದ್ದವೆಂಬುದು ಇದರಿಂದ ಸ್ಪಷ್ಟವಾಗುತ್ತದೆ. 


ಹದಿನಾಲ್ಕನೇ ಶತಮಾನದ ಅಕ್ಷ ರದಲ್ಲಿರುವ ಅಂಕೋಲೆಯ ಶಾಸನ" ತ್ರಿಭುವನ ಪ್ರತಾಪ ಕಾದಂಬ 
ಚಕ್ರವರ್ತಿ ಕಾವರಸದೇವ ಹಾಗೂ ಬಸವಿದೇವರಸರು ಜಂಟಿಯಾಗಿ ಆಳುತ್ತಿದ್ದರೆಂದು ತಿಳಿಸುತ್ತದೆ. ಗೇರುಸೊಪ್ಪೆಯ 
ಕ್ರಿ.ಶ. 1378 ರ ಶಾಸನದಿಂದಲೂ!* ಆ ವರ್ಷಕ್ಕಿಂತ ತುಸು ಮುಂಚೆ ಪಶ್ಚಿಮ ಸಮುದ್ರಾಧಿಪತಿ ಮುಂತಾದ 
ಬಿರುದುಗಳಿದ್ದ ಬಸವಿದೇವರಸನು ಚಂದಾವರದಿಂದ ಆಳುತ್ತಿದ್ದನೆಂದು ಗೊತ್ತಾಗುತ್ತದೆ. ಈ ಉಲ್ಲೇಖದಿಂದ 
ಚಂದಾವರದ ಕಾದಂಬರು ರಾಜಕೀಯ ಪ್ರಭಾವವನ್ನು ಕಳೆದುಕೊಂಡಿದ್ದರೆಂದೂ ನಗಿರೆಯ ಅರಸರು 
ವಿಜಯನಗರದ ಸಾಮಂತರಾಗಿ ಪ್ರಾಧಾನ್ಯ ಸ್ಥಾಪಿಸಿದ್ದರೆಂದೂ ತಿಳಿಯುತ್ತದೆ. ವಿಜಯನಗರ ಸಾಮ್ರಾಜ್ಯದ 


ಉತ್ಕರ್ಷಕಾಲದಲ್ಲಿ ಚಂದಾವರದ ಕಾದಂಬರು ಹೆಸರಿಲ್ಲದಾಗಿ ಕಣ್ಣರೆಯಾಗಿ ಹೋದರು. 


28 


ಚಂದಾವರ ಕಾದಂಬರ ವಂಶಾವಳಿ ಮತ್ತು ಕಾಲಮಾನ 


ಕಾದಂಬ ಮಲ್ಲಿದೇವ 


) 


ರಾಣಿ ಪಾಂಡ್ಯ (ಸೋಮವಂಶದ ಪಟ್ಟಣದ ತೈಲನ ಮಗಳು) 


\ 


ಹಂಪಾದೇವಿ 


) 


ವೀರದೇವ/ಬೀರದೇವ (ಸುಕ್ರಿ.ಶ.1183-1225) 


V 


ತೈಲ (ಸು ಕ್ರಿ.ಶ.1225-1233) 


\ 


ಮೊದಲನೆ ವೀರಕಾವದೇವ (ಸುಕ್ರಿ.ಶ.1233-1288) 


\ 


ಶಿವಚಿತ್ತ ವೀರ ಬಸವಿದೇವ (ಸುಕ್ರಿ.ಶ.1288-1325) 


) 


ಇಮ್ಮಡಿ ಕಾವದೇವರಸ (ಸು ಕ್ರಿ.ಶ.1325-1360) 


) 


ಇಮ್ಮಡಿ ಬಸವಿದೇವ (ಸು ಕ್ರಿ.ಶ.1360-1375) 
(ಈತ ಇಮ್ಮಡಿ ಕಾವರಸನೊಂದಿಗೆ ಕೆಲಕಾಲ ಜಂಟಿಯಾಗಿ ಆಳಿದನು) 


ಗೋವೆಯ ಕಾದಂಬರು 


ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಕೆಲ ಪ್ರದೇಶಗಳ ಮೇಲೆ ಗೋವೆಯ ಕಾದಂಬರ ರಾಜಕೀಯ 
ಹಿಡಿತವಿತ್ತು. ಆದರೆ ಆಗಿಂದಾಗ್ಗೆ ಅವರ ಹಿಡಿತದಲ್ಲಿದ್ದ ಪ್ರದೇಶದ ವಿಸ್ತಾರದಲ್ಲಿ ರಾಜಕೀಯ ಸ್ಥಿತಿಗತಿಗಳಿಗೆ 
ಅನುಗುಣವಾಗಿ ಬದಲಾವಣೆಯಾಗುತ್ತಿತ್ತು. ಗೋವೆಯ ಕಾದಂಬರು ತ್ರಿಲೋಚನ ಕಾದಂಬನನ್ನು ತಮ್ಮ ವಂಶದ 
ಮೂಲ ಪುರುಷನೆಂದು ತಮ್ಮ ಶಾಸನದಲ್ಲಿ! ಹೇಳಿದ್ದಾರೆ. ಬನವಾಸಿಯ ಕದಂಬರು ತಮ್ಮ ರಾಜ್ಯವನ್ನು 
ಕಳೆದುಕೊಂಡುದರ ತರುವಾಯ ಮಧ್ಯಯುಗದಲ್ಲಿ ತಮ್ಮನ್ನು ಆ ವಂಶದೊಂದಿಗೆ ಗುರ್ತಿಸಿಕೊಂಡ ರಾಜವಂಶಗಳು 
ಕಂಡುಬರುತ್ತವೆ. ಅಂತಹವುಗಳಲ್ಲಿ ಗೋವೆಯ ಕಾದಂಬರ ವಂಶವು ಸೇರಿದೆ. ಈಗ ತಿಳಿದ ಮಟ್ಟಿಗೆ ಒಂದನೇ ಷಷ್ಪನು 
ಗೋವೆಯ ಕಾದಂಬರ ವಂಶದಲ್ಲಿ ಮೊದಲ ಐತಿಹಾಸಿಕ ವ್ಯಕ್ತಿ". ಗೋವೆಯ ಕಾದಂಬರು ಕ್ರಿ.ಶ. 1156ರ ಹೊತ್ತಿಗೆ 
ಕಲ್ಯಾಣದ ಚಾಲುಕ್ಯರ ಮಾಂಡಲಿಕರಾಗಿದ್ದು, ತದನಂತರ ಹೆಚ್ಚು ಕಡಿಮೆ ಸ್ವತಂತ್ರ ಆಳ್ವಿಕೆ ನಡೆಸಿದರು. 


29 


ಗೋವೆಯ ಕಾದಂಬರಿಗೆ ಸಂಬಂಧಿಸಿದ ಕೆಲವೇ ಶಾಸನಗಳು ಉತ್ತರ ಕನ್ನಡ ಕರಾವಳಿ ಪ್ರದೇಶದಲ್ಲಿ ಈವರೆಗೆ 
ಗಮನಿತವಾಗಿವೆ. ಹಳದೀಪುರ ಚಂಡೇಶ್ವರ ವೀರಗಲ್ಲು ಶಾಸನದಲ್ಲಿ'' ಹೊನ್ನಾವರದಲ್ಲಿ ಜಯಕೇಶಿಯು ಕೋಟೆ 
ಕಟ್ಟಿಸಿದ್ದ ಉಲ್ಲೇಖವಿದೆ. ಇದರ ಕಾಲವು ಕ್ರಿ.ಶ. 1079 ಆದರಿಂದ ಈ ಜಯಕೇಶಿ ಗೋವೆಯ ಕಾದಂಬವಂಶದ 
ಮೊದಲನೆ ಜಯಕೇಶಿ ಆಗಿರಬೇಕು. ಆದರೆ ಆಗ ಶಿಶುಗಲಿಯ ಪಾಂಡ್ಕವಂಶದ ಇಮ್ಮಡಿ ಕಾಮನು ಈ ಪ್ರದೇಶದಲ್ಲಿ 
ಹಿಡಿತ ಸಾಧಿಸಿದ್ದನು. ಆದುದರಿಂದ ಜಯಕೇಶಿಯು ಕ್ರಿ.ಶ. 1079ಕ್ಕಿಂತ ಮುಂಚೆಯೆ ಹೊನ್ನಾವರದಲ್ಲಿ 
ಕೋಟೆಯನ್ನು ನಿರ್ಮಿಸಿದನೆಂದು ಹಾಗೂಕ್ತಿ. ಶ. 1079ರ ಹೊತ್ತಿಗೆ ಹೊನ್ನಾವರ ಪ್ರದೇಶ ಗೋವೆಯ ಕಾದಂಬರ 
ಹಿಡಿತದಿಂದ ತಪ್ಪಿಸಿಕೊಂಡಿತ್ತೆಂದು ಸಿದ್ಧವಾಗುತ್ತದೆ. ತದನಂತರ ಗೋವೆಯ ಕಾದಂಬರ ಶಾಸನಗಳು ಕೇವಲ 
ಕಾರವಾರ ತಾಲೂಕಿಗೆ ಮಾತ್ರ ಸೀಮಿತವಾಗಿವೆ. ಈಗ ದೊರೆತ ಶಾಸನಗಳಲ್ಲಿ ಒಂದು ಅಂಗಡಿ ಗ್ರಾಮದಲ್ಲಿ, ಎರಡು 
ಮಾಜಾಳಿಯಲ್ಲಿ, ಎರಡು ಸದಾಶಿವಗಡದಲ್ಲಿ ದೊರೆತಿವೆ. ಇವುಗಳಲ್ಲಿ ಸದಾಶಿವಗಡದ ತಾಮ್ರಪಟ ಶಾಸನ'್‌ 
ಅಕ್ಟೋಬರ 14, 1179ರಲ್ಲಿ ಹೊರಟಿವೆ. 


ಇದು ಷಷ್ಕದೇವನಿಂದ ಇಮ್ಮಡಿ ಜಯಕೇಶಿಯ ಮಗ ಇಮ್ಮಡಿ ವಿಜಯಾದಿತ್ಯನವರೆಗಿನ ವಂಶಾವಳಿಯನ್ನು 
ನೀಡುತ್ತದೆ. ವಿಜಯಾದಿತ್ಯನ ಸ್ವತಂತ್ರ ಆಳ್ವಿಕೆಯನ್ನು ಉಲ್ಲೇಖಿಸುವ ಏಕಮಾತ್ರ ಶಾಸನ ಇದಾಗಿದೆ. ಸಂಪಾದಕರು 
ಈ ಹೊತ್ತಿಗೆ ಶಿವಚಿತ್ತ ಪರ್ಮಾಡಿಯು ನಿಧನನಾಗಿದ್ದು ಮೊದಲು ಅವನೊಂದಿಗೆ ಜಂಟಿಯಾಗಿ ಆಳುತ್ತಿದ್ದ ಅವನ 
ತಮ್ಮ ಇಮ್ಮಡಿ ವಜಯಾದಿತ್ಯನು ಸ್ವತಂತ್ರ ಆಳ್ಳಿಕೆಗೆ ಪ್ರಾರಂಭಿಸಿದನೆಂದು ಊಹಿಸಿದ್ದಾರೆ. ಆದರೆ ಶಿವಚಿತ್ತ 
ಪೆರ್ಮಾಡಿಯ ಶಾಸನವು 1179 ರ ತರುವಾಯವೂ ದೊರೆತಿರುವದರಿಂದ ಈ ಊಹೆಯನ್ನು ಸಾಧು ಎಂದು 
ಪರಿಗಣಿಸಲಾಗದು. ಕಾರವಾರ ಪ್ರದೇಶದಲ್ಲಿಯ ಕ್ರಿ.ಶ. 1192 ಮತ್ತು 1196ರ ಶಿವಚಿತ್ತ ಪೆರ್ಮಾಡಿಯ 
ಉಲ್ಲೇಖವಿರುವ ಶಾಸನಗಳು ಲಭ್ಯವಾಗಿವೆ. ಅಂಗಡಿಯ ಸುಮಾರು 1192ರ ಶಾಸನವು' ಕಾಳಗವೊಂದರಲ್ಲಿ 
ಮೈಳು ನಾಯಕನ ಮಗ ಚಕಳಂಕ ರಾಮ ನಾಯಕನ ಸಾವನ್ನು ದಾಖಲಿಸುತ್ತದೆ. ಸುಮಾರು ಇದೇ ಕಾಲದ 


ಸದಾಶಿವಗಡ ವೀರಗಲ್ಲು ಶಾಸನವು“ ಕಾದಂಬ ಶಿವಚಿತ್ತ ಪೆರ್ಮಾಡಿಯನ್ನು ಉಲ್ಲೇಖಿಸುತ್ತದೆ. 


ಕಾರವಾರ ಪ್ರದೇಶದಲ್ಲಿ ಗೋವೆಯ ಕಾದಂಬರ ಕೊನೆಯ ಶಾಸನವೆಂದರೆ'*' ಕಾದಂಬ ಶಿವಚಿತ್ತ 
ತ್ರಿಭುವನಮಲ್ಲ ದೇವನದು. ಇದು ಸುಮಾರುಕ್ರಿ. ಶ. 13-14ನೇ ಶತಮಾನಕ್ಕೆ ಅನ್ವಯಿಸುತ್ತದೆ. ಹೀಗೆ ಗೋವೆಯ 
ಕಾದಂಬರ ಶಾಸನಗಳು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಪ್ರದೇಶದಲ್ಲಿ ಕಂಡು ಬಂದಿರುವದರಿಂದ ಈ ಭಾಗ 
ಕೊಂಕಣ ಒಂಭೈನೂರರ ಭಾಗವಾಗಿರುವ ಸಾಧ್ಯತೆ ಇದೆ. ಕೆಲವು ಶಾಸನಗಳಲ್ಲಿ ಹೈವೆ ಐನೂರರ ಪ್ರದೇಶದ ಮೇಲೂ 
ತಮ್ಮ ಹಿಡಿತವಿರುವುದಾಗಿ ಅವರು ಹೇಳಿಕೊಂಡಿರುವದು ವಿಶ್ವಸನೀಯವಲ್ಲ. 


30 


ಗೋವೆಯ ಕಾದಂಬರ ವಂಶಾವಳಿ 


ಒಂದನೇ ಷಷ್ಠ 


V 


ನಾಗವರ್ಮ 


V 


ಒಂದನೆ ಗೊವಲದೇವ 


V 


ಇಮ್ಮಡಿ ಪಪ 
(ಕ್ರಿ.ಶ.1000 - ಕ್ರಿ.ಶ.1072) 


pe 


ಇಮ್ಮಡಿ ಗೂವಲದೇವ ಒಂದನೇ ಜಯಕೇಶಿ 

ಕ್ರಿ.ಶ.1038 (ಕ್ರಿ.ಶ.1050-1078) 
ಮುಮ್ಮಡಿ ಗೂವಲದೇವ ವಿಜಯಾದಿತ್ಯ ಮಯಣಲಾದೇವಿ ಇನ್ನೊಬ್ಬಳ ಮಗಳು 
(ಕ್ರಿ.ಶ.1078-ಕ್ರಿ.ಶ.1125) (ಹೆಸರು ಗೊತ್ತಿಲ್ಲ) 


7 ಪದ್ಮಲಾದೇವಿ ಇಮ್ಮಡಿ ಜಯಕೇಶಿ ಉದಯರಪೇವದೇವ ತ್ರಿಭುವನಮಲ್ಲ 
(ಕ್ರಿ.ಶ.1125-ಕ್ರಿ.ಶ.1147) 
ಸಾವಿತ್ರಿ ಪೆರ್ಮಾಡಿದೇವ (ಶಿವಚಿತ್ತ) ವಿಜಯಾದಿತ್ಯ (ವಿಷ್ಣುಚಿತ್ತ) 
(ಕ್ರಿ.ಶ.1147-ಕ್ರಿ.ಶ.1192) (ಕ್ರಿ.ಶ.1147-ಕ್ರಿ.ಶ.1187) 


Y 


ಮುಮ್ಮಡಿ ಜಯಕೇಶಿ 
(ಕ್ರಿ.ಶ.1187-ಕ್ರಿ.ಶ.1225) 


ವಜ್ರದೇವ 'ತ್ರಿಭುವನಮಲ್ಲ 
(ಕ್ರಿ.ಶ.1200-ಕ್ರಿ.ಶ.1221) (ಕ್ರಿ.ಶ.1225-ಕ್ರಿ.ಶ.1246) 
ಮುಮ್ಮಡಿ ಷಷ್ಕ 
(ಕ್ರಿ.ಶ.1246-ಕ್ರಿ.ಶ.1260) 


31 


ಆಳುಪರು 


ಅಳುಪರು ಕರ್ನಾಟಕ ಕರಾವಳಿಯಲ್ಲಿ ಆಳ್ಳಿಕೆ ನಡೆಸಿದ ಪ್ರಾಚೀನ ರಾಜಮನೆತನಗಳಲ್ಲಿ ಒಂದಾಗಿದೆ. ಇವರು 
ಸುಮಾರು ಒಂದು ಸಾವಿರ ವರ್ಷಗಳ ಕಾಲ ದಕ್ಷಿಣ ಕನ್ನಡ ಮತ್ತು ಇತರ ಪ್ರಾಂತ್ಯಗಳೊಂದಿಗೆ ಉತ್ತರಕನ್ನಡ ಕರಾವಳಿ 
ಭಾಗದಲ್ಲಿ ಕೆಲವು ವರ್ಷಗಳ ಕಾಲ ಹಿಡಿತ ಸಾಧಿಸಿದ್ದರು. ಅಧ್ಯಯನದ ದೃಷ್ಟಿಯಲ್ಲಿ ಇವರ ಆಳ್ವಿಕೆಯನ್ನು ಮೂರು 
ಹಂತದಲ್ಲಿ ವಿಭಾಗಿಸಬಹುದು. 
1. ಪ್ರಾಚೀನ ಆಳುಪರ ಆಳ್ವಿಕೆಯ ಕಾಲಕ್ರಿ. ಶ. 600 ರಿಂದಕ್ರಿ. ಶ. 900. 
2. ಮಧ್ಯಕಾಲೀನ ಆಳುಪರ ಕಾಲಕ್ರಿ. ಶ. 900 ರಿಂದಕ್ರಿ. ಶ. ರ 
3. ನಂತರದ ಅಳುಪರ ಕಾಲಕ್ರಿ.ಶ. 1230 ರಿಂದಕ್ರಿ. ಶ. 1346. 

ಕ್ರಿ.ಶ. ಸು. 1300 ರಿಂದ ಕ್ರಿ.ಶ. 1400ರ ಸಮಯದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ 
ನಂತರದ ಆಳುಪರು ತಮ್ಮ ಪ್ರಭುತ್ವ ಸಾಧಿಸಿದ್ದರೆಂದು ಈ ಪ್ರದೇಶದಲ್ಲಿ ದೊರೆತ ಕೆಲವು ಶಾಸನಗಳಿಂದ 
ತಿಳಿಯುತ್ತದೆ. 


ಶ. 1319 ಹೊನ್ನಾಳಿ ತಾಲೂಕಿನ ಹನಗವಾಡಿ ಶಾಸನವು“ ಮೊದಲ ಬಾರಿಗೆ ಹೊಯ್ದಳ ಮುಮ್ಮಡಿ 
ಬಲ್ಲಾಳೆ ಮತ್ತು ಆಳುಪರ ನಡುವಿನ ಯುದ್ಧದ ಬಗ್ಗೆ ಉಲ್ಲೇಖಿಸುತ್ತ ಇಬ್ಬರ ನಾಯಕನ ಮಗ ಸಂಗೀಯ ನಾಯಕನು 
ಹೊಯ್ದಳ ಮುಮ್ಮಡಿ ಬಲ್ಲಾಳನ ಸೈನ್ಯದ ನೇತೃತ್ವ ವಹಿಸಿ ಆಳುಪರ ಬೆಂಬಲಿತ ಚಂದಾವರ ಕಾದಂಬ ದೊರೆ ಬಸವಿ 
ದೇವರಸನನ್ನು ಸೋಲಿಸಿದರೆಂದು ತಿಳಿಸುತ್ತದೆ. ಈ ಶಾಸನವು ಬಸವಿದೇವನು ತುಳುವ ದೇಶದ ಅಂದರೆ ಆಳುಪರ 
ಬೆಂಬಲ ಪಡೆದಿದ್ದನೆಂದು ಹೇಳುತ್ತದೆ. 


ಇದೇ ಸಮಯದಲ್ಲಿ ಅಂದರೆ ಕ್ರಿ. ಶ. 1319ರಲ್ಲಿ ಸೋಯಿದೇವ ಅಳುಪನು ಸಿಂಹಾಸನವನ್ನೇರಿದನೆಂದು 


ಶ. 1319ರ ಶಿರಾಲಿಯ ಶಾಸನದಿಂದ ತಿಳಿಯುತ್ತದೆ. 


ಕ್ರಿ.ಶ. 1304ರ ಶಿರಾಲಿ ಶಾಸನವು ಎರಡು ಭಾಗಗಳನ್ನು ಹೊಂದಿದ್ದು ಮೊದಲು ಪಾಂಡ್ಯ ಚಕ್ರವರ್ತಿ ಅರಿಯ 
ಬಸವ ಶಂಕರ ವೀರ ಅಜಯಿದೇವರಸ ಸೋವಿದೇವರಸನನ್ನು ಉಲ್ಲೇಖಿಸುತ್ತದೆ. ಈ ಬಿರುದುಗಳು ಆಳುಪರ 
ಬಿರುದುಗಳಿಗೆ ಹೋಲುತ್ತದೆ. ಬಹುಶಃ ಇವನು ಆಳುಪ ಇಮ್ಮಡಿ ಬಂಕಿದೇವರ ಸಾಮಂತನಾಗಿ ಶಿರಾಲಿಯ ಪ್ರದೇಶದ 
ಆಳ್ವಿಕೆ ನಡೆಸುತ್ತಿ ದ್ವಿರಬೇಕು. ಈ ಶಾಸನದ ಎರಡನೇ ಭಾಗವು ಸೋವಿದೇವನ ಆಳ್ಳಿ ಕೆ ಕ್ರಿ.ಶ. 1331ರ ತನಕವೂ 
ಮುಂದುವರೆದಿತ್ತೆಂದು ತಿಳಿಸುತ್ತದೆ. ಇದರಿಂದಾಗಿ ಚಂದಾವರದ ಕಾದಂಬ ಅರಸು ಬಸವಿ ದೇವರಸನು ಆಳುಪರ 
ಸಾಮಂತನಾಗಿ ಆಳ್ವಿಕೆ ನಡೆಸುತ್ತಿದ್ದನೆಂದು ತಿಳಿಯುತ್ತದೆ. 


ಶ. 1336ರ" ಶಿರಾಲಿಯ ಮತ್ತು ಕ್ರಿ. ಶ. 1337ರ" ಇನ್ನೊಂದು ಶಾಸನವು ಪಾಂಡ್ಯ ಚಕ್ರವರ್ತಿ 
ಅರಿರಾಯ ಬಸವ ಶಂಕರರಾಯ ಗಜಾಂಕುಶ ಪ್ರತಾಪ ಚಕ್ರ ವರ್ತಿಯ ಪಟ್ಟದರಾಣಿ ಕಿಕ್ಕಾಯಿ ತಾಯಿ ಮತ್ತು 
ಹೊಯ್ದಳ ಶಾಸನಗಳಲ್ಲಿ ಉಲ್ಲೇಖಿತ ಮಹಾಪ್ರಧಾನ ವಯಿಜಪ ದಂಣಾಯಕನು ಈ ಶಾಸ ನದಲ್ಲಿ 
ಉಲ್ಲೇೇಖಿತವಾಗಿರುವುದರಿಂದ ಆಳುಪರ ಪ್ರಾಂತ್ಯಗಳಲ್ಲಿ ಹೊಯ್ದಳರು ಶಕ್ತಿವರ್ಧಿಸತೊಡಗಿದ್ದರೆಂದು ತಿಳಿಯುತ್ತದೆ. 


32 


ಸೋವಿದೇವನ ನಂತರ ಪಾಂಡ್ಯ ಚಕ್ರವರ್ತಿ ಅರಿರಾಯ ಬಸವ ಶಂಕರರಾಯ ಗಜಾಂಕುಶ ವೀರಕುಲಶೇಖರ 
ದೇವರಸನು ಅಧಿಕಾರಕ್ಕೆ ಬಂದನೆಂದು ಕ್ರಿ.ಶ. 1346 ರ ಶಿರಾಲಿಯ ಶಾಸನ'*ದಿಂದ ತಿಳಿಯುತ್ತದೆ. ಇಡಗುಂಜಿಯ 
ಕ್ರಿ.ಶ. 1348ರ ಶಾಸನ'*'ವು ಉಲ್ಲೇಖಿಸಿದ ಪಾಂಡ್ಯ ಚಕ್ರವರ್ತಿ ಅರಿರಾಯ ಬಸವಶಂಕರ ರಾಯ ಗಜಾಂಕುಶ 
ವೀರಸೋಮಿದೇವಲುಪೇಂದ್ರ ದೇವರಸ ಈ ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿದ ಆಳುಪ ವಂಶದ ಕೊನೆಯ ಅರಸ. 
ಏಕೆಂದರೆ ಇಷ್ಟೊತ್ತಿಗಾಗಲೆ ಪ್ರಾಬಲ್ಯಕ್ಕೆ ಬಂದ ವಿಜಯನಗರ ಸಾಮ್ರಾಜ್ಯದ ಪ್ರತಿನಿಧಿಯಾಗಿ ಮಹಾಪ್ರಧಾನ ಮಲೆಯ 
ದಣ್ಣಾಯಕನು ಪ್ರಾಬಲ್ಯಕ್ಕೆ ಬಂದು ಈ ಪ್ರದೇಶದ ಮೇಲೆ ಹಿಡಿತ ಸಾಧಿಸಿತೊಡಗಿದ್ದನು. ಇದೇ ಸಂದರ್ಭದಲ್ಲಿ 
ಹೊಯ್ದಳ ಮುಮ್ಮಡಿ ಬಲ್ಲಾಳ ದೇವರಸನ ಪಟ್ಟದರಸಿ ಕೃಷ್ಣಾಯಿ ತಾಯಿಯು ಹೊಯ್ದಳ ಆಳುಪರ ರಾಜ್ಯವನ್ನು 
ಹೊಸದಾಗಿ ಅಸ್ತಿತ್ವಕ್ಕೆ ಬಂದ ವಿಜಯನಗರದ ಸಂಗಮ ಸಹೋದರರಿಗೆ ಒಪ್ಪಸಿದಳೆಂಬ'* ಉಲ್ಲೇಖದಿಂದಾಗಿ 


ಆಳುಪ ಹೊಯ್ದಳರ ಆಳಿಕೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಸೇರಿತ್ತೆಂದು ತಿಳಿಯುತ್ತದೆ. 


ಈ ಎಲ್ಲ ವಿವರಗಳಿಂದ ಆಳುಪರ ಅಧಿಕಾರ ಕೇವಲ ಉತ್ತರ ಕನ್ನಡದ ಕರಾವಳಿಯ ದಕ್ಷಿಣ ಭಾಗಕ್ಕೆ ಅಂದರೆ 
ಶರಾವತಿ ನದಿಯ ಎಡದಂಡೆಯಾಚೆಗೆ ಮಾತ್ರ ಸೀಮಿತವಾಗಿತ್ತೆಂದು ತಿಳಿದು ಬರುತ್ತದೆ. 
ಅ. ಸೋಯಿದೇವ 
(ಕ್ರಿ.ಶ. 1315-ಕ್ರಿ.ಶ. 1335) 
} 
ಇಮ್ಮಡಿ ಕುಲಶೇಖರ 
(ಕ್ರಿ.ಶ. 1335-ಕ್ರಿ.ಶ. 1355) 
} 
ಮುಮ್ಮಡಿ ಕುಲಶೇಖರ 
(ಕ್ರಿ.ಶ. 1355-ಕ್ರಿ.ಶ. 1390) 
Ns 
ಇಮ್ಮಡಿ ವೀರಪಾಂಡ್ಯದೇವ 
(ಕ್ರಿ.ಶ. 1390-ಕ್ರಿ.ಶ. 1400) 
J 
ಚಿಕ್ಕಾಯಿತಾಯಿ 
(ಮುಮ್ಮಡಿ ಬಲ್ಲಾಳನ ರಾಣಿ) 
(ಕ್ರಿ.ಶ. 1333-ಕ್ರಿ.ಶ. 1348) 
1 
ಕುಲಶೇಖರ 
(ಕ್ರಿ.ಶ. 1344- ಕ್ರಿ.ಶ. 1348) 


33 


ವಿಜಯನಗರದ ಅರಸರು ಮತ್ತು ಅವರ ಅಧಿಕಾರಿಗಳು 


ಕ್ರಿ.ಶ. 1336 ರಲ್ಲಿ ಹರಿಹರ ಮತ್ತು ಬುಕ್ಕರಾಯರಿಂದ ಸ್ಥಾಪಿಸಲ್ಪಟ್ಟ ವಿಜಯನಗರ ಸಾಮ್ರಾಜ್ಯ 
ಮೇರೆಗಳನ್ನು ಅಲ್ಪಕಾಲದಲ್ಲಿ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳವರೆಗೆ ವಿಸ್ತರಿಸಿತು. ಹೊಯ್ದಳ 
ಮುಮ್ಮಡಿ ಬಲ್ಲಾಳನ ರಾಣಿ ಆಳುಪ ರಾಜಕುಮಾರಿ ಕೃಷ್ಣಾಯಿ ತಾಯಿ ತನ್ನ ರಾಜ್ಯವನ್ನು ಹರಿಹರ ಬುಕ್ಕರಾಯರಿಗೆ 
ಒಪ್ಪಿಸಿದಳು'”. ಕ್ರಿ.ಶ. 1348ರ ಇಡಗುಂಜಿ ಶಾಸನವು” ಮಹಾಪ್ರಧಾನ ಮಲೆಯ ದಂಡನಾಯಕ ಈ ಪ್ರದೇಶಗಳ 


ಮೇಲೆ ಹಿಡಿತ ಸಾಧಿಸಿದ್ದಾನೆಂದು ಹೇಳುತ್ತದೆ. 


ವಿಜಯನಗರ ಸಾಮ್ರಾಜ್ಯದ ಹರಿಹರನ ಸಹೋದರ ಮಾರಪ್ಪನು ಉತ್ತರಕನ್ನಡ ಮೇಲೆ ದಾಳಿಮಾಡಿಕ್ರಿ.ಶ. 
1347ರಲ್ಲಿ ಚಂದಾವರದ ಕಾದಂಬರನ್ನು ಸೋಲಿಸಿ ಇದೇ ವರ್ಷ ಗೋಕರ್ಣಕ್ಕೆ ಭೇಟಿ ನೀಡಿದನು. ಮಾರಪ್ಪನು 
ಬನವಾಸಿ-12,000ವನ್ನು ಚಂದ್ರಗುತ್ತಿಯಿಂದ ಆಳುತ್ತಿದ್ದನೆಂದು ಕ್ರಿ.ಶ. 1347ರ ಶಿಕಾರಿಪುರ ಶಾಸನ"' 
ಉಲ್ಲೇಖಿಸುತ್ತದೆ. ತದನಂತರ ಕ್ರಿ.ಶ. 1368ರಿಂದ ಉತ್ತರ ಕನ್ನಡ ಜಿಲ್ಲೆಯು ಮಾಧವ ಮಂತ್ರಿಯ ಆಳ್ವಿಕೆಗೆ 


ಒಳಪಟ್ಟಿತು. ಕ್ರ. 


ಶ. 1368-69ರ ಸಮಯದಲ್ಲಿ ಮಾಧವ ಮಂತ್ರಿಯು ಬನವಾಸಿ-12,000ದ 
ಪ್ರಾಂತ್ಯಾಧಿಕಾರಿಯಾಗಿದ್ದು ಕ್ರಿ.ಶ. 1378ರಲ್ಲಿ ಬಹಮನಿಸುಲ್ತಾನರಿಂದ ಗೋವೆಯನ್ನು ಗೆದ್ದುಕೊಂಡನು. ಬಹುಶಃ 
ಆ ಗೋವೆ ಪ್ರಾಂತ್ಯಕ್ಕೆ ಸೇರಿದ ಉತ್ತರಕನ್ನಡ ಜಿಲ್ಲೆಯ ಕಾರವಾರ, ಅಂಕೋಲಾ ಪ್ರದೇಶಗಳನ್ನು ಒಳಗೊಂಡಿತ್ತು. 
ಕ್ರಿಶ. 1347ರಲ್ಲಿ ಬಹುಮನಿ ರಾಜರ ಪ್ರಧಾನಮಂತ್ರಿ ಮಹಮ್ಮದ ಗವಾನ ಗೋವೆಯನ್ನು ಗೆಲ್ಲುವ ತನಕ ಇದು 
ವಿಜಯನಗರ ಆಡಳಿತದ ವ್ಯಾಪ್ತಿಗೆ ಒಳಪಟ್ಟಿತ್ತು. ಹೊಸದಾಗಿ ಅಧಿಕಾರ ಸ್ಥಾಪಿಸಿದ ವಿಜಯನಗರದ ಅರಸರು 
ಮಹಾಪ್ರಧಾನರು ಎಂಬ ಅನ್ವರ್ಥಕ ನಾಮದಿಂದ ಅನೇಕ ಅಧಿಕಾರಿಗಳನ್ನು ನೇಮಿಸಿ ಕರಾವಳಿ ಭಾಗದ ಮೇಲೆ 
ಹಿಡಿತ ಸಾಧಿಸಿದ್ದರು. ಈ ಅಧಿಕಾರಿಗಳು ಸುಮಾರು 85 ವರ್ಷಗಳ ಕಾಲ ವಿಜಯನಗರ ಸಾಮ್ರಾಜ್ಯದ 


ಆಡಳಿತಾಧಿಕಾರಿಗಳಾಗಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಆಧಿಕಾರ ನಡೆಸಿದರು. 


ಕ್ರಿ.ಶ. 1361ರ ದೊಬ್ಬಡ ಶಾಸನವು” ಮಹಾರಾಜಾಧಿರಾಜ ವೀರಬುಕ್ಕರಾಯನ ಆಳ್ಸಿಕೆ ಕಾಲದಲ್ಲಿ 
ಮಹಾಪ್ರಧಾನ ಮಲ್ಲೆಯ ದಂಡನಾಯಕನು ತುಳುರಾಜ್ಯವನ್ನು ತನ್ನ ರಾಜಧಾನಿಯಾದ ಬಾರಕೂರಿನಿಂದ 
ಆಳುತ್ತಿದ್ದನೆಂದು ತಿಳಿಸುತ್ತದೆ”. ಕರಾವಳಿ ಭಾಗದಲ್ಲಿ ವಿಜಯನಗರ ಸಾಮ್ರಾಟರ ಅಧಿಕಾರಿಗಳ ಆಳ್ವಿಕೆಯನ್ನು 
ಉಲ್ಲೇಖಿಸುವ ಮೊದಲ ಶಾಸನ ಇದಾಗಿದೆ. ಮಂಕಿಯ ವೀರಗಲ್ಲು ಶಾಸನ ವೀರ ಹರಿಹರ ರಾಯನ ಆಳ್ವಿಕೆಯ 
ಕಾಲದಲ್ಲಿ ಮಂಗವ್ವೆ ದಣ್ಣಾಯಕನು ಮಹಾಮಂಡಲೇಶ್ವರ ದೇವರಸನೊಡನೆ ಯುದ್ದ ಮಾಡಿದಾಗ ಕಾಯ್ಕಿಣಿಯ 
ಕಲ್ಲೆನಾಯಕನ ಮಗ ತಮ್ಮಣ್ಣ ನಾಯಕನು ಮರಣವನ್ನಪ್ಪಿದನೆಂದು ಉಲ್ಲೇಖಿಸುತ್ತದೆ. ಮಂಕಿಯ ಇನ್ನೊಂದು 
ತೃುಟಿತ ಶಾಸನ ಇದೇ ಯುದ್ದದ ಬಗ್ಗೆ ಹೇಳುತ್ತದೆ". 

ಮಂಗಪ್ಪ ದಣ್ಣಾಯಕನ ನಂತರ ವಿಜಯನಗರ ಸಾಮ್ರಾಟ ಇಮ್ಮಡಿ ಹರಿಹರನ ಅಧಿಕಾರಾವಧಿಯಲ್ಲಿ 
ನಾಗರಸ ಒಡೆಯನು ಮಹಾಪ್ರಧಾನನಾಗಿ ಅಧಿಕಾರಕ್ಕೆ ಬಂದನೆಂದು ಕ್ರಿ.ಶ. 1381ರ ಕಾಯ್ಕಿಣಿ ಶಾಸನದಿಂದ" 
ತಿಳಿಯುತ್ತದೆ. ಈ ಪ್ರದೇಶದಲ್ಲಿ ಇವನ ಉಸ್ತುವಾರಿ ಕೇವಲ ಒಂದು ವರ್ಷಕ್ಕೆ ಸೀಮಿತವಾಗಿತ್ತೆನ್ನ ಬಹುದು. ಇವನು 
ಸಗಿರೆಯ ಕೇಶವ ದೇವನ ಮೇಲೆ ದಂಡೆತ್ತಿ ಹೋದನು. ಕ್ರಿ.ಶ. 1382 ರ ಕಿನ್ನರ ಶಾಸನ" ಮಹಾಪ್ರಧಾನ ಮಲ್ಲಪ 


34 


ಒಡೆಯನು ಹೈವೆ, ತುಳು, ಕೊಂಕಣ ರಾಜ್ಯ ಗಳನ್ನು ಹೊನ್ನಾ ವರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು 
ಆಳುತ್ತಿದ್ದನೆಂದು ಹೇಳುತ್ತದೆ. ಕ್ರಿ.ಶ. 1389ರ ಹೊದಿಕೆ ಶಾಸನ' ಮತ್ತು ಕ್ರಿ.ಶ. 1393ರ ಗೋಕರ್ಣ 
ಶಾಸನ''ಗಳಿಂದ ಈ ಪ್ರದೇಶದಲ್ಲಿ ಮಲ್ಲಪ್ಪ ಒಡೆಯನ ಅಧಿಕಾರ ಮುಂದುವರೆದಿರುವುದನ್ನು ಉಲ್ಲೇಖಿಸುತ್ತದೆ. 
1398ರ ಕಾಯ್ಕಿಣಿ ವೀರಗಲ್ಲಿನಲ್ಲಿ 8 ಮಹಾಪ್ರಧಾನ ಮಂಗಪ್ಪ ಡಣ್ಣಾಯಕನ ಉಲ್ಲೇಖ ಲಭ್ಯವಾಗಿರುವುದರಿಂದ 
ಬಹುಶಃ ಮಹಾಪ್ರಧಾನ ಮಲ್ಲಪ ಒಡೆಯನ ಆಳ್ವಿಕೆ ಇಲ್ಲಿಗೆ ಅಂತ್ಯ ಗೊಂಡಿರಬೇಕು. 


ಮಂಗಪ್ಪ ಡಣ್ಣಾಯಕನು ತುಳು ಪ್ರಾಂತ್ಯದ ಚವುಟರು ಮತ್ತು ನಗಿರೆಯ ಹೈವರಸ ವಿರುದ್ಧ ಯುದ್ದ 
ಮಾಡಿದನು. ಮಹಾಪ್ರಧಾನ ಗೋವಿಂದ ಒಡೆಯನು ಕ್ರಿ.ಶ. 1401-1407ರ ವರೆಗಿನ ಅವಧಿಯಲ್ಲಿ ಈ ಪ್ರದೇಶದ 
ಮೇಲೆ ಹಿಡಿತ ಸಾಧಿಸಿದ್ದನು. ಕ್ರಿ.ಶ. 1403ರ ಗೋಕರ್ಣ ಶಾಸನವು” ಮಹಾಪ್ರಧಾನ ಗೋವಿಂದ ಒಡೆಯನ 
ಆಳ್ಚಿಕೆಯನ್ನು ಉಲ್ಲೇಖಿಸುತ್ತದೆ. ಕ್ರಿ.ಶ. 1408ರಲ್ಲಿ ಒಂದನೇ ದೇವರಾಯನ ಅಧಿಕಾರ ಅವಧಿಯಲ್ಲಿ 
ಮಹಾಪ್ರಧಾನ ಇಚ್ಛ್ಚಪ್ಪ ಒಡೆಯನು ಹೈವೆ, ತುಳು, ಕೊಂಕಣ, ರಾಜ್ಯಗಳ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದನೆಂದು 
ಮಂಕಿ ಶಾಸನದಿಂದ" ತಿಳಿಯುತ್ತದೆ. 


ಮಹಾಪ್ರಧಾನ ಈಚಪ್ಪ ಒಡೆಯನು ವಿಜಯನಗರ ಅರಸ ಇಮ್ಮ ಡಿ ದೇವರಾಯನ ಅಣತಿಯ ಮೇರೆಗೆ 
ಈ ಪ್ರದೇಶದ ಪ್ರತಿಷ್ಠಿತ ದೇವಾಲಯಗಳಾದ ಶಿರಾಲಿಯ ಉಳಗೋಡು ನರಸಿಂಹ ದೇವಾಲಯಕ್ಕೆ, ಗುಣವಂತೆಯ 
ಸ್ವಯಂಭು ಭೂತನಾಥ ದೇವಾಲಯಕ್ಕೆ ಮತ್ತು ಇಡಗುಂಜಿಯ ವಿನಾಯಕ ದೇವರಿಗೆ ದಾನಗಳನ್ನು ನೀಡಿದನೆಂದು 
ಶಿರಾಲಿ'' ಗುಣವಂತೆ'? ಮತ್ತು ಇಡಗುಂಜಿ'” ಶಾಸನಗಳಿಂದ ತಿಳಿಯುತ್ತದೆ. ಪ್ರಾಯಶಃ ಕ್ರಿ.ಶ. 1410ರಲ್ಲಿ 
ಮಹಾಪ್ರಧಾನ ಈಚಪ್ಪ ಒಡೆಯನ ಅಧಿಕಾರಾವಧಿ ಅಂತ್ಯ ಗೊಂಡಿರಬೇಕು. ಏಕೆಂದರೆ ಕ್ರಿ.ಶ. 1411ರ ಗೋಕರ್ಣ 
ಶಾಸನದಲ್ಲಿ' ಸೋಮಪ್ಪ ಒಡೆಯನ ಉಲ್ಲೇಖವಿರುವುದರಿಂದ ಇದು ಸ್ಪಷ್ಟವಾಗುತ್ತದೆ. ಕ್ರಿ.ಶ. 1413ರಲ್ಲಿ 
ಚಂದ್ರರಸ ಒಡೆಯನು ಹೆ ವೆ, ತುಳು ಮತ್ತು ಕೊಂಕಣ ರಾಜ್ಯಗಳನ್ನು, ಹೊನ್ನಾ ವರವನ್ನು ತನ್ನ ರಾಜಧಾನಿಯನ್ನಾಗಿ 
ಮಾಡಿಕೊಂಡು ಆಳ್ವಿಕೆಯನ್ನು ನಡೆಸುತ್ತಿದ್ದನೆಂದು ಗುಣವಂತೆ ಶಾಸನ" ತಿಳಿಸುತ್ತದೆ. ತದನಂತರ ಈ ಪ್ರದೇಶ 
ಮಹಾಪ್ರಧಾನರಾಗಿ ನೇಮಿಸಲ್ಪಟ್ಟ ಕೆಲವು ಅಧಿಕಾರಿಗಳ ಅಧಿಕಾರ ಅವಧಿ ಕೇವಲ ಎರಡು ವರ್ಷಗಳಿಗೆ ಮಾತ್ರ 
ಸೀಮಿತವಾಗಿತ್ತೆಂದು ತಿಳಿಯುತ್ತದೆ. ಅಂಕೋಲಾ ತಾಲೂಕಿನ ಜೂಗದ ಶಾಸನ'* ಉಲ್ಲೇಖಿಸುವಂತೆ ಗೋವೆಯ 
ಬೈಚರಸ ಒಡೆಯನು ಕ್ರಿ.ಶ. 1416ರಲ್ಲಿ ಮತ್ತು ಬಮ್ಮಕರಸ ಕ್ರಿ.ಶ. 1417ರಲ್ಲಿ ಆಡಳಿತ ನಡೆಸಿದರೆಂದು 
ಗೋಕರ್ಣ'*' ಶಾಸನದಿಂದ ತಿಳಿಯುತ್ತದೆ. 


ಇಮ್ಮಡಿ ದೇವರಾಯನ ಆಳ್ಳಿ ಕೆಯ ಕಾಲದಲ್ಲಿ ಮಹಾಪ್ರಧಾನ ಭಾನಪ್ಪ ಒಡೆಯನು ಕ್ರಿ.ಶ. 1425ರಿಂದ 

ಹೈವೆ, ತುಳು ಮತ್ತು ಕೊಂಕಣ ರಾಜ್ಯಗಳ ಆಡಳಿತ ಕಾರ್ಯಭಾರವಹಿಸಿದನೆಂದು ಕಾಯ್ಕಿಣಿ ಶಾಸನದಿಂದ'* ತಿಳಿದು 
ಬರುತ್ತದೆ. ಇವನ ಅಧಿಕಾರ ಅವಧಿ ಎರಡು ವರ್ಷಗಳಿಗೆ ಮಾತ್ರ ಸೀಮಿತವಾಗಿತ್ತು. ಭಾನಪ್ಪ ಒಡೆಯನು 
ಮಹಾಮಂಡಲೇಶ್ವರ ಕೇಶವ ಒಡೆಯನ ವಿರುದ್ಧ ಯುದ್ಧ ಮಾಡಿದನೆಂದು ಇದೇ ಶಾಸನದಿಂದ ತಿಳಿದು ಬರುತ್ತದೆ. 
ಿ.ಶ. 1427ರ ಕಾಯ್ಕಿಣಿ ಶಾಸ 'ನಮು'ಳ ಮಹಾಪ್ರಧಾನ ತಿಮ್ಮಣ್ಣ ಒಡೆಯನ ಆಳ್ವಿಕೆಯನ್ನು 


ಉಲ್ಲೇಖಿಸುತ್ತದೆ. ತಿಮ್ಮಣ್ಣ ಒಡೆಯನು ಹೊನ್ನಾವರ ಹಂಜಮಾನದ ಉಮರ ಮರಕಾಲನ ವಿರುದ್ಧ ದಂಡೆತ್ತಿ 


35 


ಬಂದಾಗ ಸಂಗಿರಾಯ ಒಡೆಯನು ಉಮರಮರಕಾಲನನ್ನು ರಕ್ಷಿಸಿದ್ದು ಉಲ್ಲೇಖನೀಯ. ನಂತರ ಅಧಿಕಾರಕ್ಕೆ ಬಂದ 
ಮಹಾಪ್ರಧಾನ ಲಕ್ಕಣ್ಣ ಒಡೆಯನು ಕ್ರಿ.ಶ. 1430ರ ಆಳ್ಸಿಕೆಯ ಕಾಲದಲ್ಲಿ ಹಾಡುವಳ್ಳಿ ನಗಿರೆ ರಾಜ್ಯಗಳ ನಡುವಿನ 
ಆಂತರಿಕ ಬಿಕ್ಕಟ್ಟು ತಲೆದೋರಿದಾಗ ಅವರಿಬ್ಬರ ನಡುವೆ ನಡೆದ ಯುದ್ದದಲ್ಲಿ ಲಕ್ಕಣ್ಣ ಒಡೆಯನು ನಗಿರೆ ರಾಜ್ಯದ 
ಪರವಾಗಿ ತನ್ನ ಬೆಂಬಲ ಸೂಚಿಸಿರುವುದು ಮತ್ತು ಈ ಯುದ್ದದಲ್ಲಿ ಬೆಮ್ಮಣ್ಣ ನಾಯಕನ ಮಗ ಈಸರಣ ನಾಯಕನು 
ಸಾವನ್ನಪ್ಪಿದನೆಂದು ಕಾಯ್ಕಿಣಿ ಶಾಸನದಿಂದ'” ತಿಳಿಯುತ್ತದೆ. ಕ್ರಿ.ಶ. 1431ರಲ್ಲಿ ಮಹಾಪ್ರಧಾನ ತಿಪ್ಪಣ್ಣ ಒಡೆಯನ 
ಆಳ್ವಿಕೆಯು ಪ್ರಾರಂಭವಾಯಿತು. ತದನಂತರ ಅಧಿಕಾರಕ್ಕೆ ಬಂದ ಮಹಾಪ್ರಧಾನ ಅನಂತಪ್ಪ ಒಡೆಯನು 
ಬಲಿಷ್ಕನಾಗಿದ್ದನು. ವಿಜಯನಗರ ಸಾಮ್ರಾಜ್ಯದ ವಿರುದ್ಧ ಬಂಡಾಯವೆದ್ದು ನಗಿರೆಯ ಪುರವರಾಧೀಶ್ವರ 
ಭೈರದೇವನ ವಿರುದ್ದ ಮಂಕಿಯಲ್ಲಿ ಯುದ್ದ ಮಾಡಿದಾಗ ಭೈರದೇವ ಒಡೆಯನ ಬಂಟ ತಿರುಕ ನಾಯಕನು 
ಸಾವನ್ನಪ್ಪಿದನೆಂದು ಕ್ರಿ.ಶ. 1438ರ ಕಾಯ್ಕಿಣಿ ವೀರಗಲ್ಲು ಶಾಸನ "'' ಉಲ್ಲೇಖಿಸುತ್ತದೆ. 


1446 ರ ಮಂಡೊಳ್ಳಿ ಶಾಸನವು'”” ಇಮ್ಮಡಿ ದೇವರಾಯ ಮಹಾರಾಯನ ಕಾಲದಲ್ಲಿ ಮಹಾಪ್ರಧಾನ 
ಆಚರಸ ಒಡೆಯನು ತನ್ನ ತುಳು ರಾಜ್ಯವನ್ನು ಬಾರಕೂರನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಈ ಪ್ರದೇಶದ 
ಮೇಲೆ ಹಿಡಿತ ಸಾಧಿಸಿದ್ದನೆಂದು ತಿಳಿದು ಬರುತ್ತದೆ. 


ಇವನ ನಂತರ ಮಹಾಪ್ರಧಾನರ ಉಲ್ಲೇಖಗಳು ಈ ಪ್ರದೇಶದ ಶಾಸನಗಳಲ್ಲಿ ಲಭ್ಯವಿಲ್ಲದ ಕಾರಣ 
ಮಹಾಪ್ರಧಾನ ಅನಂತೆಪ್ಪ ಒಡೆಯನ ನಂತರ ಬಹುಶಃ ವಿಜಯನಗರದ ಅರಸರು ಹೈವೆ ಮತ್ತು ಕೊಂಕಣ 
ರಾಜ್ಯಗಳನ್ನು ಸ್ಥಳೀಯ ಮಾಂಡಲಿಕರಾದ ನಗಿರೆ ಮತ್ತು ಹಾಡುವಳ್ಳಿಯ ಸಾಳುವರಸರಿಗೆ ವಹಿಸಿಕೊಟ್ಟಿರಬೇಕೆಂದು 


ತಿಳಿಯಬಹುದು. 

ರಾಜ್ಯಪಾಲ ಸಾಮ್ರಾಟ ದಿನಾಂಕ ಶಾಸನೀಯ ಉಲ್ಲೇಖ 
ನಾಗರಸ ಇಮ್ಮಡಿ ಹರಿಹರ ಕ್ರಿ.ಶ. 1378 ಕಾಯ್ಕಿಣಿ 
ನಾಗರಸ ಇಮ್ಮಡಿ ಹರಿಹರ ಕ್ರಿಶ 38. ಕಾಯ್ಕಿಣಿ 
ಮಲ್ಲಪ್ಪ ಇಮ್ಮಡಿ ಹರಿಹರ ಕ್ರಿ.ಶ. 1389 ಹೊದಕೆ 
ಮಲ್ಲಪ್ಪ ಇಮ್ಮಡಿ ಹರಿಹರ ಕ್ರಿ.ಶ. 1393 ಗೋಕರ್ಣ 
ಮಲ್ಲಪ್ಪ ಇಮ್ಮಡಿ ಹರಿಹರ ಕ್ರಿ.ಶ. 1382 ಕಿನ್ನರ 
ಗೋವಿಂದದೇವ ಇಮ್ಮಡಿ ಹರಿಹರ ಕ್ರಿ.ಶ. 1401 ಬಬ್ರುವಾಡ 
ಗೋವಿಂದದೇವ ಇಮ್ಮಡಿ ಹರಿಹರ ಕ್ರಿ.ಶ. 1402-03 ಶಿರಾಲಿ 
ಇಚಪ್ಪ ಒಂದನೇ ದೇವರಾಯ ಪ್ರಿ.ಶ. 1408 ಧಾರೇಶ್ವರ 
ಇಚಪ್ಪ ಒಂದನೇ ದೇವರಾಯ ಕ್ರಿ.ಶ. 1410 ಹಿರೇಗುತ್ತಿ 
ಇಚಪ್ಪ ಒಂದನೇ ದೇವರಾಯ ಕ್ರಿ.ಶ. 1410 ಗುಣವಂತೆ 


36 


ಗೋವೆಯ ಬಚರಸ 
ಗೋವೆಯ ಬಚರಸ 
ಬಂಕರಸ 

ಭಾನಪ್ಪ 

ತಿಮ್ಮಣ 

ಲಕ್ಕಣ 


ತಿಮ ಣ 
೬ 


ಹದಿನಾಲ್ಕನೆ ಶತಮಾನದ ದ್ವೀತಿಯಾರ್ಧದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಹೊನ್ನಾವರ 
ತಾಲ್ಲೂಕಿನ ನಗಿರೆಯ ರಾಜವಂಶ ಅಸ್ತಿತ್ವಕ್ಕೆ ಬಂದಿತು. ಸಮಕಾಲೀನ ವಿಜಯನಗರ ಸಾಮ್ರಾಜ್ಯದ ಅರಸರೊಡನೆ 
ಜೊತೆಗೂಡಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಇವರು ಪ್ರಭಾವಶಾಲಿಗಳಾದರು. ಇವರು ತಮ್ಮನ್ನು 
ಸಾಳುವರೆಂದು ಕರೆದುಕೊಂಡರು. ವಿಜಯನಗರ ಸಾಮ್ರಾಜ್ಯದ ಪ್ರತಿಷ್ಠಿತ ರಾಜವಂಶಗಳಲ್ಲಿ ಒಂದಾದ ಸಾಳುವ 
ಮನೆತನದ ಮೂಲ ನಗಿರೆಯ ಸಾಳುವರಿಂದಲೆ ಪ್ರಾರಂಭವಾಗಿರಬಹುದು. ಮನೆತನದ ಒಂದು ಶಾಖೆ ತಮ್ಮ 
ಭವಿತವ್ಯವನ್ನು ರೂಪಿಸಿಕೊಳ್ಳಲು ಘಟ್ಟಪ್ರದೇಶಗಳಿಗೆ ವಲಸೆ ಹೋದವರು ವಿಜಯನಗರ ರಾಜವಂಶದಲ್ಲಿ ತಮ್ಮ 
ಅಸ್ತಿತ್ವ ಸ್ಥಾಪಿಸಿದರು ಎಂದು ಸೂರ್ಯನಾಥ ಕಾಮತ ಅವರು ಅಭಿಪ್ರಾಯಪಟ್ಟಿದ್ದಾರೆ'”. ಆದರೆ ನಗಿರೆಯ 


ಸಾಳುವರಿಗೆ ಹಾಗೂ ವಿಜಯನಗರದ ಸಾಳುವ ವಂಶಕ್ಕೆ ಯಾವ ರೀತಿಯ ಸಂಬಂಧ ಇತ್ತೆಂದು ತಿಳಿಸುವ ಪುರಾವೆಗಳು 


ಲಭ್ಮವಾಗಿಲ್ಲ. 
[) Ke 


ಒಂದನೇ ದೇವರಾಯ ಕ್ರಿ.ಶ 
ಒಂದನೇ ದೇವರಾಯ ಕ್ರಿ.ಶ 
ಒಂದನೇ ದೇವರಾಯ ಕ್ರಿ.ಶ 
ಒಂದನೇ ದೇವರಾಯ ಕ್ರಿ.ಶ 
ಒಂದನೆ ದೇವರಾಯ ಕ್ರಿ.ಶ 
ಇಮ್ಮಡಿ ದೇವರಾಯ ಕ್ರಿ.ಶ 
ಇಮ್ಮಡಿ ದೇವರಾಯ ಕ್ರಿ.ಶ 
ಇಮ್ಮಡಿ ದೇವರಾಯ ಕ್ರಿ.ಶ 
ಇಮ್ಮಡಿ ದೇವರಾಯ ಕ್ರಿ.ಶ 
ಇಮ್ಮಡಿ ದೇವರಾಯ ಕ್ರಿ.ಶ 

ನಗಿರೆಯ ಸಾಳುವರು 


. 1410 
. 1413 
. 1415-16 
. 1416 
. 1417 
. 1429 
. 1427 
. 1430 
. 1431 


. 1438 


ಗೋಕರ್ಣ 
ಗುಣವಂತೆ 
ಹಡವ 
ಜೂಗ 
ಗೋಕರ್ಣ 
ಕಾಯ್ಕಿಣಿ 
ಕಾಯ್ಕಿಣಿ 
ಕಾಯ್ಕಿಣಿ 
ಜೂಗ 


ಕಾಯ್ಕಿಣಿ 


ಮೂಡಬಿದಿರೆಯ ಒಂದು ಶಾಸನ'”* ನಗಿರೆ ರಾಜವಂಶಾವಳಿಯನ್ನು ಈ ರೀತಿ ನೀಡುತ್ತದೆ. 


37 


ಅನೇಕ ಅರಸರ ತರುವಾಯ 


ಹೊನ್ನ 
ಹೈವೆ (ಅಳಿಯ) 


V 


ಕಾಮನೃಪ (ಅಳಿಯ) 


V 


ಮಂಗರಾಜ (ಸಹೋದರ) 


V 


ಹೈವೆ (ಅಳಿಯ) 


V 


ಮಂಗರಾಜ (ಅಳಿಯ) 


V 


ಕೇಶವರಾಜ (ಅಳಿಯ) 


V 


ಸಂಗಮ (ಅಳಿಯ) 


V 


ಭೈರವ (ಅಳಿಯ) 


ಸಂಗಮನ ಮಗಳು ಮಣಿಕದೇವಿಯನ್ನು ವಿವಾಹವಾದನು. ಈ ವಂಶಾವಳಿಯಲ್ಲಿ ಕೊನೆಯವನಾದ 
ಭೈರವನು ಸಂಗಮನ ಸಹೋದರಿ ಲಕ್ಷ್ಮಿೀೀಮತಿಯ ಮಗನು ಲಕ್ಷ್ಮೀ ಮತಿಯ ಪತಿ ತಾಯಪ್ಪರಸ. ತಾಯಪ್ಪರಸನ 
ಸಹೋದರ ಭೈರವನು ತಿಳಿವಳ್ಳಿಯ ರಾಜನಾಗಿದ್ದನು. ಮೂಡಬಿದರೆಯ ಇನ್ನೊಂದು ಶಾಸನ'” ನಗಿರೆ 


ರಾಜವಂಶಾವಳಿಯನ್ನು ಈ ರೀತಿ ವಿವರಿಸುತ್ತದೆ. 


38 


ನಾರಣಾಂಕಾಂಕ 


V 


ನಾಗಣಾಂಕ 


ಮಾವರಸ (ಮಂಗ) 


V 


ಹೈವೆ ನರೇಂದ್ರ 


Y 


ಸಪ್ಪಮಹಿಪಾಲ (ಮಂಗ) 


V 


ಕೇಶವರಾಯ 


V 


ಇಮ್ಮಡಿ ಬೈರವ 
ಸಾಳ್ವಮಲ್ಲ 

ಹೊನ್ನನ ನಂತರ ಆತನ ಅಳಿಯ ಕಾಮನು ಅಧಿಕಾರಕ್ಕೆ ಬಂದನು. ಇವನು ಹೊನ್ನನ ಮಗಳು 
ಮಲ್ಲಿ ಯಚಬ್ಬೆಯನ್ನು ವಿವಾಹವಾಗಿದ್ದನು. ಕಾಮನ ನಂತರ ಮಂಗರಸ ಅಧಿಕಾರಕ್ಕೆ ಬಂದನು. ಮಂಗರಾಜನ ನಂತರ 
ಇವನ ಅಳಿಯ ಹೈವನು ಅಧಿಕಾರಕ್ಕೆ ಬಂದನು ಎಂದು ಗೇರುಸೊಪ್ಪೆ ಶಾಸನ ತಿಳಿಸುತ್ತದೆ'”. ಈ ಎಲ್ಲ ಶಾಸನಗಳ 
ಉಲ್ಲೇಖದಿಂದ ರಾಜವಂಶದವರು ಅಳಿಯಸಂತಾನ ಪದ್ಧತಿಯನ್ನು ಅನುಸರಿಸಿದ್ದರೆಂದು ತಿಳಿಯುತ್ತದೆ. 

ಕಾಮ ಬಹುಶಃ ಚಂದಾವರ ಕಾದಂಬ ವಂಶಜನಾಗಿರಬಹುದೆಂಬ ಸಂಶಯ ಮೂಡುತ್ತದೆ. ಹೈವರಸನಿಗಿಂತ 
ಮುಂಚಿನ ಅನೇಕ ಅರಸರ ಹೆಸರುಗಳಿರುವದರಿಂದ ಹದಿಮೂರನೆ ಶತಮಾನದ ಆದಿಭಾಗದಷ್ಟು ಹಿಂದಕ್ಕೆ ವಂಶಾವಳಿ 
ಹೋಗುತ್ತದೆ. ಕೋಟಿಯರಸನೆ ಹಲವಾರು ವೀರಗಲ್ಲುಗಳು ಕ್ರಿ.ಶ.ಹದಿನಾಲ್ಕನೆ ಶತಮಾನದವರೆಗೂ 
ಲಭ್ಯವಾಗಿವೆ”. ಇವನು ಸಾಳುವ ವಂಶದ ಸದಸ್ಯನಾಗಿದ್ದ ಸಾಧ್ಯತೆ ಇದೆಯಾದರೂ ಈತನ ವಂಶಾವಳಿಯಲ್ಲಿ ಸ್ಥಾನ 
ನಿರ್ಧಾರ ಮಾಡುವದು ಕಷ್ಟಕರ. 
ಹೈವರಸ 


ಹೈವರಸನ ಕಾಲದಿಂದ ಅನೇಕ ಶಾಸನಗಳು ಲಭ್ಯವಾಗಿವೆ. ಇವನು ಸಾಕಷ್ಟು ವಿಶಾಲ ಪ್ರದೇಶದಲ್ಲಿ ಆಳ್ವಿಕೆ 
ನಡೆಸಿದನು. ಇವನ ಗೇರುಸೊಪ್ಪೆ ಶಾಸನದಲ್ಲಿ ಹೊನ್ನಸೆಟ್ಟಿಯ ಬಸದಿಗೆ ದಾನ ನೀಡಿದ್ದರ ಕುರಿತು ಉಲ್ಲೇಖವಿದೆ. 


39 


ಶಾಸನದಲ್ಲಿ ಉಲ್ಲೇಖಿಸಿದ ಸಣ್ಣ ದಂಡನಾಯಕನು ಕಾದಂಬ ಬಸವಿದೇವರಸನ ಅಧಿಕಾರಿಯಾಗಿದ್ದು 
ಬನವಾಸಿ ಮತ್ತು ಗೋಕರ್ಣ ಪ್ರದೇಶಗಳನ್ನು ರಾಜಧಾನಿ ಚಂದ್ರಿಕಾಪುರದಿಂದ ಆಳುತ್ತಿದ್ದನು'”. ಈ ಕಾದಂಬ 
ರಾಜನ ಉಲ್ಲೇಖವು ಇಲ್ಲಿರುವದರಿಂದ ಕ್ರಿ.ಶ. 1378 ರ ಸುಮಾರಿಗೆ ಬಸವಿದೇವನು ಈ ಪ್ರದೇಶದಲ್ಲಿ 
ಆಳುತ್ತಿದ್ದನೆಂದು ಸೂಚಿತವಾಗುತ್ತದೆ. ಕೆಲವು ವಿದ್ವಾಂಸರು ಬಸವಿದೇವರಸನನ್ನು ನಗಿರೆಯ ಹೈವರಸನೆಂದು ತಪ್ಪಾಗಿ 
ಪರಿಗಣಿಸಿದ್ದಾರೆ. ಶಾಸನವು ಹೊನ್ನಸೆಟ್ಟಿಯ ವಂಶಾವಳಿಯನ್ನು ವಿವರಿಸಿದೆಯೆ ಹೊರತು ಹೈವರಸನನ್ನು 
ಸಾಮಂತನೆಂದು ಎಲ್ಲೂ ಹೇಳಿಲ್ಲ'”. 

ಕ್ರಿ.ಶ.1392 ಗೇರುಸೊಪ್ಪೆ ಶಾಸನವೇ ನಮಗೆ ತಿಳಿದಿರುವ ಹೈವರಸನ ಕೊನೆಯ ಶಾಸನ". ಹೈವರಸನ 
ಕಾಲದಲ್ಲಿ ವಂಶವು ನಗಿರೆ ರಾಜವಂಶ ಮತ್ತು ಹಾಡುವಳ್ಳಿಯ ರಾಜವಂಶ ಎಂಬುದಾಗಿ ಎರಡು ಕವಲುಗಳಾಯಿತು. 
ನಗಿರೆ ರಾಜವಂಶದವರು ಅಳಿಯ ಸಂತಾನ ಪದ್ಧತಿ ಮುಂದುವರೆಸಿದರು. ಆದರೆ ಹಾಡುವಳ್ಳಿ ವಂಶದವರು 
ಪಿತೃಪ್ರಧಾನ ಆಡಳಿತ ಪದ್ಧತಿ ಅನುಸರಿಸಿದರು. 


ಇವ್ಮುಡಿ ಮಂಗರಾಜ 


ಹೈವರಸನ ಮಗಳು ಜಾಕಬ್ಬೆ ಎರಡನೇ ಮಂಗರಾಜನನ್ನು ವಿವಾಹವಾದಳು. ಮಂಗರಾಜನ ಸಹೋದರಿ 
ತಂಗಲೆಯ ಮಗ ಕೇಶವ ಎರಡನೇ ಮಂಗರಾಜನ ಉತ್ತರಾಧಿಕಾರಿಯಾದನು. 


ಕೇಶವದೇವ ಒಡೆಯ 


ಕೇಶವದೇವ ಒಡೆಯನ ಶಾಸನಗಳು ಕ್ರಿ.ಶ.1417 ರಿಂದ ಕ್ರಿ.ಶ.1425 ರವರೆಗೆ ಲಭ್ಯವಾಗಿವೆ. 
ಇಷ್ಟೊತ್ತಿಗಾಗಲೇ ವಿಜಯನಗರ ಸಾಮ್ರಾಜ್ಯವು ಪ್ರಾಬಲ್ಯಕ್ಕೆ ಬಂದು ಈ ಸಾಳುವ ಅರಸರೊಡನೆ ರಾಜಕೀಯ 
ಘರ್ಷಣೆಗಳಾದವು. ಕ್ರಿ.ಶ.1417 ರಲ್ಲಿ ವಿಜಯನಗರ ಸೇನಾಧಿಕಾರಿ ನಾಗಣ್ಣ ಗೇರುಸೊಪ್ಪೆಯ ಮೇಲೆ ದಂಡೆತ್ತಿ 
ಬಂದನು"*'. ಕೇಶವದೇವ ಒಡೆಯನು ಕಲಿಗಳ ಮುಖದ ಅರಿಕಟಕಸೂರೆಕಾರ, ಸಿದ್ದ-ಸಿಂಹಾಸನಾಧೀಶ ಇತ್ಕಾದಿ 
ಬಿರುದುಗಳನ್ನು ಧರಿಸಿದ್ದನು'. ಬಹುಶಃ ವಿಜಯನಗರ ಸಾಮ್ರಾಜ್ಯದ ವಿರುದ್ಧ ಬಂಡಾಯ ಎದ್ದು 
ಸ್ವತಂತ್ರನಾಗಬೇಕೆಂದು ಪ್ರಯತ್ನಿಸಿದನೆಂದು ಕಾಣುತ್ತದೆ. ಇದೇ ರೀತಿ ಕ್ರಿ.ಶ.1425ರ ಕೇಶವದೇವನ ಕಾಯ್ಕಿಣಿ 
ವೀರಗಲ್ಲು ಶಾಸನವು?” ಹೊನ್ನಾವರದಿಂದ ಆಳುತ್ತಿದ್ದ ಭಾನಪ್ಪ ಒಡೆಯನ ದಾಳಿಯ ಬಗ್ಗೆ ಹೇಳುತ್ತದೆ. 


ನಗಿರೆ ರಾಜವಂಶದವರಿಗೂ ಮತ್ತು ಹಾಡುವಳ್ಳಿಯ ರಾಜವಂಶದವರಿಗೂ ರಾಜಕೀಯ ಸಂಘರ್ಷಗಳು 
ನಡೆಯುತ್ತಿದ್ದವು. ಕ್ರಿ.ಶ.1422-23 ರ ಕಾಯ್ಕಿಣಿ ವೀರಗಲ್ಲು ಶಾಸನವು" ನಗಿರೆ ಹೈವರಸನ ಮೊಮ್ಮಗ 
ಮಹಾಮಂಡಳೇಶ್ವರ ಕೇಶವದೇವ ಒಡೆಯನು ಹಾಡುವಳ್ಳಿಯ ಸಂಗೀರಾಯನ ವಿರುದ್ಧ ಯುದ್ಧ ಕಾರ್ಯಾಚರಣೆ 
ಮಾಡಿದಾಗ ಆಸಕೇಯತಳಿರದ ಯುದ್ದದಲ್ಲಿ ಓರ್ವ ಸೈನಿಕನು ಸಾವನ್ನೆಪ್ಪಿದ್ದನು ಎಂದು ಹೇಳುತ್ತದೆ. 
ಕ್ರಿ.ಶ.1422-23 ರ ಅನೇಕ ಶಾಸನಗಳು ಈ ಎರಡು ಮನೆತನಗಳ ನಡುವೆ ಹೋರಾಟ ನಡೆಯುತ್ತಿದ್ದವೆಂದು 
ತಿಳಿಸುತ್ತವೆ'3್‌, ಕ್ರಿ.ಶ.1425 ರ ಅವಧಿಯಲ್ಲಿ ಕೇಶವದೇವನ ಅಳಿಯ ಸಂಗೀರಾಯ ಒಡೆಯ ಅಧಿಕಾರಕ್ಕೆ ಬಂದನು. 


40 


ಸಂಗೀರಾಯ ಒಡೆಯ 


ಅಧಿಕಾರಕ್ಕೆ ಬರುವ ಮೊದಲೇ ಸಂಗೀರಾಯ ಒಡೆಯನು ಕೇಶವದೇವ ಒಡೆಯನಿಗೆ ಆಡಳಿತದಲ್ಲಿ 
ಸಹಾಯ ಮಾಡುತ್ತಿದ್ದನು. ಕಿ.ಶ.1423 ರ ಕಾಯ್ಕಿಣಿ ವೀರಗಲ್ಲು ಶಾಸನವು'* ಹಾಡುವಳ್ಳಿಯ ಸಂಗೀರಾಯನು 
ನಗಿರೆಯ ಕೇಶವದೇವ ಒಡೆಯನ ಸೈನ್ಯವನ್ನು ಎದುರಿಸಿದ್ದನ್ನು ತಿಳಿಸುತ್ತದೆ. ಈ ಅವಧಿಯಲ್ಲಿ ಎರಡೂ 
ರಾಜವಂಶಗಳ ನಡುವೆ ವೈಮನಸ್ಸು ಉಲ್ಬಣಗೊಂಡಿತು. ಕ್ರಿ.ಶ.1427'*'ರಲ್ಲಿ ಕೊಂಕಣ, ಹೈವೆ ಮತ್ತು ತುಳು 
ರಾಜ್ಯಗಳನ್ನು ಆಳುತ್ತಿದ್ದ ಮಹಾಪ್ರಧಾನ ತಿಮ್ಮಣ್ಣ ಒಡೆಯನು ಹಂಜಮಾನ ಸಮುದಾಯದ ಮುಖಂಡ ಉಮ್ಮರ 
ಮರಕಾಲನ ವಿರುದ್ಧ ದಂಡೆತ್ತಿ ಹೋದನು. ಉಮ್ಮರ ಮರಕಾಲನು ಹೊನ್ನಾವರವನ್ನು ಬಿಟ್ಟು ಕಾಸರಗೋಡಿಗೆ 
ಹೋಗಿ ನೆಲೆಸಿದನು. ನಂತರ ಅವನು ಸಂಗೀರಾಯನ ಸಹಾಯ ಬೇಡಿ ತನ್ನ ಮತ್ತು ತಿಮ್ಮಣ್ಣ ಒಡೆಯನ ನಡುವೆ 
ಮಧ್ಯಸ್ಥಿಕೆ ವಹಿಸಲು ನಿವೇದಿಸಿಕೊಂಡನು. ಸಂಗೀರಾಯನು ಒಂದು ಸಾವಿರ ಸೈನಿಕರನ್ನು ಮಂತ್ರಿ ಸಂಗವ 
ಕೋಟೇಶ್ವರ ನಾಯಕನ ನೇತೃತ್ವದಲ್ಲಿ ಕಳುಹಿಸಿದನು. ತಿಮ್ಮಣ್ಣ ನಾಯಕನು ಹೊನ್ನಾವರದ ಮೂರು ಚಾವಡಿ 
ಸೈನ್ಯದೊಂದಿಗೆ ಕಾಸರಗೋಡನ್ನು ಮುತ್ತಿ ಹಂಜಮಾನ ಸ್ತ್ರೀಯರೊಂದಿಗೆ ಅಸಭ್ಯ ರೀತಿಯಲ್ಲಿ ವರ್ತಿಸಿದನು. 
ಕೋಟೇಶ್ವರ ನಾಯಕನು ಹಂಜಮಾನದ ಸದಸ್ಯರನ್ನು ದೋಣಿ ಮುಖಾಂತರ ಸುರಕ್ಷಿತ ಸ್ಥಾನಕ್ಕೆ ಕಳುಹಿಸಿದನು. 
ಈ ಯುದ್ಧದಲ್ಲಿ ಕೋಟೀಶ್ವರ ನಾಯಕನು ಶತ್ರುಗಳೊಡನೆ ಹೋರಾಡಿ ಸಾವನ್ನಪ್ಪಿದನು. ಕ್ರಿ.ಶ.1430 
ಶಾಸನದಿಂದ" ನಗಿರೆ ಹಾಡುವಳ್ಳಿ ರಾಜವಂಶಗಳ ನಡುವಿನ ಸಂಘರ್ಷ ಮುಂದುವರೆದುದನ್ನು ಪ್ರಕಟಪಡುತ್ತದೆ. 


ಈ ಸಂಘರ್ಷಗಳು ಯಾವದೇ ಸ್ಪಷ್ಟ ಫಲಿತಾಂಶಗಳನ್ನು ನೀಡಲಿಲ್ಲ. ಸಂಗೀರಾಯನು 
ಕ್ರಿ.ಶ.1438ರವರೆಗೆ' ಆಳಿದನು. ಇವನ ಉತ್ತರಾಧಿಕಾರಿಯಾದ ಒಂದನೇ ಭೈರವದೇವನು ಮೂಡಬಿದರೆಯ 
ಹೊಸಬಸದಿಯಲ್ಲಿ ಪಂಚಕಲ್ಯಾಣ ಮಾಡಿದನು'. ದೇವಾಲಯದ ಛಾವಣಿಗೆ ತಾಮ್ರದ ಹೊದಿಕೆ ಹಾಕಿಸಿದನು. 
ಅಲ್ಲದೆ ನಿತ್ಯ ಪೂಜೆಗೆ ಹಾಗೂ ವಿನಿಯೋಗಕ್ಕೆ ದಾನ ನೀಡಿದನು. ತನ್ನ ಸಹೋದರ ಭೈರವ ಮತ್ತು ಅಂಭಿರಾಯನ 
ಅನುಮತಿಯೊಂದಿಗೆ ಮೂಡಬಿದರೆಯ ಚಂದ್ರನಾಥ, ಪಾರ್ಶ್ವನಾಥ ದೇವರಿಗೆ ದಾನ ನೀಡಿದನು. ಈತ 
ಗುಣಪಡಿಸಲಾಗದ ರೋಗದಿಂದ ಬಳಲುತ್ತಿದ್ದ ಹಿನ್ನಲೆ ಹಾಗೂ ಅವನ ಶ್ರದ್ಧೆ ಭಕ್ತಿಯ ದ್ಯೋತಕವಾಗಿ ಈ ದಾನ 
ನೀಡಿದನು'”'. 
ಉತ್ತರಾಧಿಕಾರತ್ವಕ್ಕಾಗಿ ಕಲಹ 

ಒಂದನೇ ಭೈರವನು ಕಾಲವಾದ ಬಳಿಕ ಆತನ ಕಿರಿಯ ಸಹೋದರ ಇಮ್ಮಡಿ ಭೈರವ ಮತ್ತು ಸಾಳುವ 
ಮಲ್ಲಿರಾಯರ ನಡುವೆ ಉತ್ತರಾಧಿಕಾರತ್ವಕ್ಕಾಗಿ ಕಲಹಗಳು ಪ್ರಾರಂಭವಾದವು. ಇಮ್ಮಡಿ ಭೈರವನು ಒಂದನೇ 
ಭೈರವನ ಅಧಿಕಾರಾವಧಿಯಲ್ಲಿ ಯುವರಾಜನಾಗಿದ್ದನು'”?. ಸಾಳುವ ಮಲ್ಲಿರಾಯನು ನಗಿರೆಯ ಒಂದನೇ 
ಸಂಗೀರಾಯನ ಸಹೋದರಿ ಶಂಕರಿದೇವಿಯ ಮಗನಾಗಿದ್ದನು. ಕ್ರಿ.ಶ.1462 ರ ಮೂಡಬಿದಿರೆಯ ಹೊಸಬಸದಿ 
ಶಾಸನವು”? ಸಾಳುವದೇವ ಯುವರಾಜ ಎಂದು ಹೇಳುತ್ತದೆ. ಮಲ್ಲಿದೇವನು ಅರಿರಾಯ ಗಜ ಗಂಡಭೇರುಂಡ 
ಎಂದು ಬಿರುದಾಂಕಿತನಾಗಿದ್ದನು. ಈ ರಾಜಕೀಯ ಕಲಹದಿಂದ ನಗಿರೆರಾಜ್ಯವು ಎರಡು ಕವಲುಗಳಾಗಿ ಒಡೆದವು. 
ಸಾಳುವಮಲ್ಲನು ಸುವರ್ಣಪುರಿಯಿಂದಲೂ'”* ಇಮ್ಮಡಿ ಭೈರವನು ಹೊನ್ನಾವರದಿಂದಲೂ ಕ್ರಿ.ಶ.1462 ರಿಂದ 


41 


ಆಳ್ಸಿಕೆ ಪ್ರಾರಂಭಿಸಿ ನಗಿರೆಪುರವರಾಧೀಶ್ವರ, ಸಿದ್ಧಸಿಂಹಾಸನಾಧೀಶ್ವರ ಎಂಬ ಬಿರುದಗಳನ್ನು ಧರಿಸಿದನು. 
ಕ್ರಿ.ಶ.1471 ರ ಕಾಯ್ಕಿಣಿ ಶಾಸನದ” ಪ್ರಕಾರ ಇವರಿಬ್ಬರ ನಡುವೆ ವೈರತ್ವ ಮುಂದುವರೆಯಿತು. ಸಾಳುವ 
ಮಲ್ಲಿ ರಾಯನು ಹಾಡುವಳ್ಳಿಯ ಇಂದ್ರದೇವ ಒಡೆಯನ ನೆರವನ್ನು ಪಡೆದನು. ಈ ಎರಡು ಬಣಗಳ ನಡುವೆ ನಡೆದ 
ಯುದ್ದದಲ್ಲಿ ನಗಿರೆ ಮಹಾಮಂಡಳೇಶ್ವರ ಮಲ್ಲಿರಾಯ ಒಡೆಯನ ಸೈನಿಕ ನಗಿರೆ ಬೊಮ್ಮ ಣ ನಾಯಕನು 
ಸಾವನ್ನಪ್ಪಿದನು. ಅಂತಿಮವಾಗಿ ಮಲ್ಲಿರಾಯನು ವಿಜಯಶಾಲಿಯಾದನು ಎಂದು ಮೂಡಬಿದಿರೆ ಹೊಸಬಸದಿ 


ಶಾಸನದಿಂದ! ತಿಳಿಯುತ್ತದೆ. 
ಒಂದನೇ ದೇವರಸ ಒಡೆಯ 


ಮಲ್ಲಿರಾಯನ ನಂತರ ಒಂದನೇ ದೇವರಸ ಒಡೆಯನು ಅಧಿಕಾರಕ್ಕೆ ಬಂದನು. ಇವನ ಕಾಲದಲ್ಲಿ 
ಬೀದರದ ಸುಲ್ತಾನನಿಗೂ ನಗಿರೆ ಅರಸರಿಗೂ ಸಂಘರ್ಷಗಳು ಪ್ರಾರಂಭವಾಗಿದ್ದವು. 1481 ರಲ್ಲಿ ಬೀದರದ 
ಬರೀದಶಾಹಿಯ ಗೋವಾಪ್ರದೇಶದ ಪ್ರತಿನಿಧಿ ಕೇಸರಿಖಾನ ನಿಜಾಮುದ್ದೀನ ಮುಲ್ಕನೊಂದಿಗೆ ಮಿಡಿಜೆಗೆ ದಂಡೆತ್ತಿ 
ಬಂದನು”. ಇಲ್ಲಿ ನಡೆದ ಭೀಕರ ಯುದ್ಧದಲ್ಲಿ ತುರುಕರ (ಬೀದರದ) ಸೈನ್ಯವನ್ನು ಸೋಲಿಸಲಾಯಿತು. ಆದರೆ 
ಪುನಃ ನಡೆದ ಯುದ್ದದಲ್ಲಿ ದೇವರಸ ಒಡೆಯನ ಸೃೈನಿಕರಾದ ಗಬಿನಾಯಕ ಮತ್ತು ದೇವರಸರು ಸಾವನ್ನಪ್ಪಿದರು. 
ಕ್ರಿ.ಶ.1484 ರಲ್ಲಿ ಒಂದನೇ ದೇವರಸನು ಮೂರು ರಾಜ್ಯಗಳ (ಹೈವೆ, ಕೊಂಕಣ, ತುಳುರಾಜ್ಯಗಳ) ಅಧಿಪತಿ, 
"ಶತ್ರುಪಡೆಯ ವಿನಾಶಕ' ಇತ್ಯಾದಿ ಬಿರುದುಗಳನ್ನು ಧರಿಸಿದನು", 

ದೇವರಾಯ ಒಡೆಯನು ವಿಜಯನಗರದ ಸಾಮ್ರಾಟ ವಿರುಪಾಕ್ಸ ರಾಯನ 
ಮಹಾಮಂಡಳೇಶ್ವರನಾಗಿದ್ದನು. ಹತ್ತು ವರ್ಷಗಳ ತರುವಾಯ ಮಹಾರಾಜಾಧಿರಾಜ, ರಾಜಪರಮೇಶ್ವರ ಎಂಬ 
ಸಾರ್ವ ಭೌಮತ್ವಸೂಚಕ ಬಿರುದುಗಳನ್ನು ಪಡೆದನು”. ಸುರಿತಾಣ (ಸುಲ್ತಾನ)ನ ಗೋವೆಯ ಪ್ರತಿನಿಧಿ 
ಮೊಕದ್ದಮನು ದೇವರಾಯನ ಮೇಲೆ ದಂಡೆತ್ತಿ ಬಂದನು. ಹಂದಿನೋಣದಲ್ಲಿ ನಡೆದ ಯುದ್ದದಲ್ಲಿ ಕಾಯ್ಕಿಣಿಯ 
ಭೈರಣ ನಾಯಕನು ಸಾವನ್ನಪ್ಪಿದನು*. ದೇವರಾಯನ ನಂತರ ಒಂದನೇ ಸಾಳ್ವಮಲ್ಲ ಅಥವಾ ಭೈರವೇಂದ್ರನು 
ಅಧಿಕಾರಕ್ಕೆ ಬಂದಿರಬೇಕು. ಇವರಿಬ್ಬರು ದೇವರಾಯನ ಸಹೋದರಿಯರ ಮಕ್ಕಳಾಗಿದ್ದರು”. 


ಇಮ್ಮಡಿ ದೇವರಾಯ 


ಕ್ರಿ.ಶ.1516ರ ಶಾಸನವು” ಇಮ್ಮಡಿ ದೇವರಾಯ ಮಹಾಮಂಡಳೇಶ್ವರ ಕೊಂಕಣ, ತುಳು, ಹೈವೆ 
ರಾಜ್ಯಗಳನ್ನು ಆಳುತ್ತಿದ್ದನೆಂದು ಉಲ್ಲೇಖಿಸುತ್ತದೆ. ಕ್ರಿ.ಶ.1522” ಇಮ್ಮಡಿ ದೇವರಾಯನ ಎರಡು ಶಾಸನಗಳು 
ಗೋವೆ ರಾಜ್ಯದ ಮೇಲೆ ಯುದ್ಧ ಮಾಡಿದ್ದರ ಕುರಿತು ಹೇಳುತ್ತವೆ”. ಮೊದಲನೆಯ ಯುದ್ಧ ಪರಂಗಿಯರ 
ಕಪ್ತಾನ್‌ನೊಂದಿಗೆ ಮಡಗೋವೆಯಲ್ಲಿ ನಡೆಯಿತು. ಈ ಪರಂಗಿಯರು ಪೋರ್ತುಗೀಜರು. ಎರಡನೇ ಶಾಸನವೂ 
ಗೋವೆಯ ಕಪ್ತಾನನ ವಿರುದ್ಧ ಕಾಳಗ ನಡೆದುದನ್ನು ಹೇಳುತ್ತದೆ. ದೇವರಾಯನ ಕಡೆಯ ಶಾಸನ ಕ್ರಿ.ಶ.1523ರ* 
ಲಕ್ಷ್ಮೇಶ್ವರದ ಚೈತ್ಯಾಲಯಕ್ಕೆ ದಾನ ನೀಡಿದ್ದರ ಕುರಿತು ಹೇಳುತ್ತದೆ. ಲಕ್ಷ್ಮೇಶ್ವರ ಇಂದಿನ ಗದಗ ಜಿಲ್ಲೆಯ 


ಲಕೆ ೇಶರವಾಗಿದೆ. 
ಹಿ ಪೆ 


42 


ಪದುಮಲಾ ದೇವಿ ಅಮ್ಮ 


ಇಮ್ಮಡಿ ದೇವರಾಯನ ಉತ್ತರಾಧಿಕಾರಿಯಾಗಿ ಪದುಮಲಾ ದೇವಿ ಅಮ್ಮ ಅಧಿಕಾರಕ್ಕೆ ಬಂದಳು. 
ಈಕೆಯು ಎರಡನೇ ದೇವರಾಯ ಮತ್ತು ಸಂಗೀರಾಯನ ಸಹೋದರಿಯಾಗಿದ್ದಳು. ಈಕೆ ಮಹಾಮಂಡಳೇಶ್ವರ 
ಬಿರುದಾಂಕಿತಳಾಗಿ ನಗಿರೆ ರಾಜ್ಯ ಹೈವೆ, ಕೊಂಕಣ ರಾಜ್ಯಗಳನ್ನು ಆಳುತ್ತಿದ್ದಳು. ವಿಜಯನಗರ ಸಾಮ್ರಾಟ 
ಕೃಷ್ಣದೇವರಾಯನ ಸಾಮಂತೆಯಾಗಿದ್ದಳು. ಇತ್ತೀಚೆಗೆ ಈಕೆಯ ಕ್ರಿ.ಶ.1528 ರ ಶಾಸನ ಉಪ್ಪುಂದದಲ್ಲಿ 
ದೊರೆತಿದೆ. 


ಕೃಷ್ಣದೇವರಸ 


ಕೃಷ್ಣದೇವರಸನ ಮೊದಲ ಶಾಸನವು ಕ್ರಿ.ಶ.1530 ರದ್ದು. ಇವನು ಪದುಮಲಾದೇವಿಯ ಮಗನು. 
ಬಹುಶಃ ಇಮ್ಮಡಿ ದೇವರಾಯನ ಮರಣ ಕಾಲದಲ್ಲಿ ಅಪ್ರಾಪ್ತವಯಸ್ಕನಾಗಿದ್ದಿರಬೇಕು. ಹಾಡುವಳ್ಳಿಯ 
ಗುರುರಾಯ ಒಡೆಯನ ವಿರುದ್ಧ ಹಾಡುವಳ್ಳಿ ಬಳಿ ಕೃಷ್ಣದೇವರಸನು ಯುದ್ದ ಮಾಡಿದನು. ಗುರುರಾಯ 
ಒಡೆಯನು ಈಶ್ವರ ದೇವನಾಯಕನಲ್ಲಿ ಆಶ್ರಯ ಪಡೆದನು". ಕ್ರಿ.ಶ.1538 ರ ಇವನ ಶಾಸನವು? ನಾರಣ 
ಅಧಿಕಾರಿ ಅವನ ಮಗ ಸಣ್ಣಿನಾಯಕರು ಸುಪಾರ್ಶ್ರ್ವತೀರ್ಥೇಶ್ವರ ವಿಗ್ರಹವನ್ನು ಕನ್ನನಬಳರಿಯ ಚೈತ್ಯಾಲಯದಲ್ಲಿ 
ಸ್ಥಾಪಿಸಿದರು ಎಂದು ಉಲ್ಲೇಖಿಸುತ್ತದೆ. ಕ್ರಿ.ಶ.1542 ರಲ್ಲಿ ಮುರುಡೇಶ್ವರ ದೇವಾಲಯದ ನಂದಿಮಂಟಪವನ್ನು 
ಕಟ್ಟಿಸಿದನು. ಇದೇ ಕಾಲಾವಧಿಯಲ್ಲಿ ಕಾಯ್ಕಿಣಿಯ ಜೈನ ಬಸದಿಗೆ ಹೇರಳ ದಾನ ನೀಡಿದನು"'' ಎಂದು ಶಾಸನ 
ವಿವರಿಸುತ್ತದೆ. ಕೃಷ್ಣದೇವರಸನ ಎಲ್ಲ ಶಾಸನಗಳು ಹೈವೆ, ನಗಿರೆ, ಕೊಂಕಣ, ತುಳು ರಾಜ್ಯಗಳನ್ನು ಆಳುತ್ತಿದ್ದನೆಂದು 
ಉಲ್ಲೇಖಿಸಿವೆ. ಇವನ ಆಳ್ವಿಕೆಯ ಕಡೆ ವರ್ಷ ಕ್ರಿ.ಶ.1553”. 
ಚೆನ್ನಭೈರಾದೇಎ 

ಸಾಳುವ ಕೃಷ್ಣದೇವರಸನ ಮರಣದ ನಂತರ ಆತನ ಸೊಸೆ ಚೆನ್ನಭೈರಾದೇವಿ ನಗಿರೆ ರಾಜ್ಯದ 
ಪ್ರಭುವಾದಳು"'. ಈಕೆ ಹಾಡುವಳ್ಳಿಯ ಚೆನ್ನಾದೇವಿ ಅಮ್ಮನ ಸಹೋದರಿಯಾಗಿದ್ದಳು. ಚೆನ್ನಾದೇವಿಗೆ ಪುತ್ರ 
ಸಂತಾನ ಇಲ್ಲದ ಕಾರಣ ಸಂಗೀತಪುರ(ಹಾಡುವಳ್ಳಿಯ)ದ ಅಧಿಕಾರವು ಚೆನ್ನಭೈರಾದೇವಿಗೆ ಹಸ್ತಾಂತರವಾಯಿತು. 
ಚೆನ್ನ ಭೈರಾದೇವಿ ಸುಮಾರು ಐವತ್ತು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದಳು. ಈಕೆಯ ಅಧಿಕಾರಾವಧಿಯಲ್ಲಿ 
ವಿಜಯನಗರ ಸಾಮ್ರಾಜ್ಯದ ಪತನವಾಗಿತ್ತು. ಕೆಳದಿಯ ಅರಸರು ಮತ್ತು ಗೋವೆಯಲ್ಲಿ ಪೋರ್ತುಗೀಸರು 
ಪ್ರಾಬಲ್ಯಕ್ಕೆ ಬಂದಿದ್ದರು. ಪೂರ್ವದಲ್ಲಿ ಮರಾಠರು ಚಟುವಟಿಕೆಗಳಿಂದ ಕೂಡಿದ್ದರು. ಹೊಗವಾಡಿಯು 
ಚೆನ್ನ ಭೈರಾದೇವಿಯ ರಾಜ್ಯವನ್ನು ಸುತ್ತುವರೆದಿತ್ತು”. ಚೆನ್ನ ಭೈ ರಾದೇವಿಯ ಮೊದಲ ಶಾಸನವು ಆಕೆ ವಿಜಯನಗರ 
ಸಾಮ್ರಾಟ ಸದಾಶಿವರಾಯನ ಸಾಮಂತಳೆಂದು ತಿಳಿಸುತ್ತದೆ”. ಭಟ್ಕಳ ಮತ್ತು ಹೊನ್ನಾವರ ಬಂದರುಗಳಿಂದ 
ಕುದುರೆಗಳನ್ನು ತರಿಸಿಕೊಳ್ಳಲು ಸದಾಶಿವರಾಯನು ಈಕೆಯ ಸಹಾಯ ಪಡೆದಿದ್ದನೆಂದು ಹೇಳಲಾಗಿದೆ?'". 
ಕ್ರಿ.ಶ.1565 ರ ತಾಳಿಕೋಟೆ ಕದನದ ನಂತರವೂ ತನ್ನನ್ನು "ಮಹಾಮಂಡಳೇಶ್ವರ”' ಎಂದು ಕರೆದುಕೊಂಡಿರುವಳು. 
ವಿಜಯನಗರ ಸಾಮ್ರಾಜ್ಯದೆಡೆಗೆ ಅವಳ ನಿಷ್ಠೆಯನ್ನು ಇದು ತೋರಿಸಿತ್ತದೆ. ಕ್ರಿ.ಶ.1567 ರಲ್ಲಿ ಬಂದ ಇಟಲಿಯ 
ಯಾತ್ರಿಕ ಫೆಡ್ರಿಕ ಕೇಸರ್ಮ ಕೂಡ ಇದನ್ನೇ ಹೇಳುತ್ತಾನೆ”'. 


43 


ಅವಳು ಪೋರ್ತುಗೀಸರ ವಿರುದ್ಧ ತೊಳಹ ನಾಯಕನಿಗೆ ತನ್ನ ಮುನ್ನೂರು ಸೈನಿಕರ ಬೆಂಬಲ ನೀಡಿದಳು". 
ಕ್ರಿ.ಶ.1573 ರ ಹಳದೀಪುರ ಶಾಸನವುೌ” ಚೆನ್ನಬೈರಾದೇವಿ ಮತ್ತು ಬಿಳಗಿಯ ನರಸಪ್ಪ ಒಡೆಯರ ನಡುವೆ ನಡೆದ 
ಯುದ್ದದಲ್ಲಿ ಹಳದೀಪುರದ ದೇವಣ್ಣ ನಾಯಕನು ಸಾವನ್ನ ಪ್ಪಿದನೆಂದು ಹೇಳುತ್ತದೆ. ಚೆನ್ನಭೈರಾದೇವಿ ಹಾಗೂ ಬಿಳಗಿ 
ಅರಸರೊಡನೆ ಉತ್ತಮ ಬಾಂಧವ್ಯ ಹೊಂದಿರಲಿಲ್ಲವೆಂದು ಇದರಿಂದ ತಿಳಿಯುತ್ತದೆ. ಬಿಳಗಿ ಅರಸ ಎರಡನೇ 
ಘಂಟೇಂದ್ರನು ಚೆನ್ನ ಭೈರಾದೇವಿಯ ಸೈನ್ಯವನ್ನು ಸೋಲಿಸಿದನು”. ಚೆನ್ನ ಭೈರಾದೇವಿಯು ಪಡುಬಿದ್ರೆಯ 
ಬಲ್ಲಾಳರೊಂದಿಗೆ ಸೌಹಾರ್ದಯುತ ಸಂಬಂಧಗಳನ್ನು ಹೊಂದಿದ್ದಳು. ಚೆನ್ನ ಭೈರಾದೇವಿಯು ಪಡುಬಿದ್ರೆಯಲ್ಲಿ 
ಮುನೀಶ್ವರ ಬಸದಿಯನ್ನು ಕಟ್ಟಲು ಪಡುಬಿದ್ರೆ ಬಲ್ಲಾಳರೊಂದಿಗೆ ಸಹಕರಿಸಿದ್ದಳೆಂದು ಕ್ರಿ.ಶ.1573ರ ಶಾಸನ” 


ಹೇಳುತ್ತದೆ. 


ಇದೇ ಸಮಯದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯ ಕರಾವಳಿ ಭಾಗದಲ್ಲಿ ಪ್ರಾಬಲ್ಯಕ್ಕೆ ಬಂದ ಪೋರ್ತುಗೀಸರು 
ವ್ಯಾಪಾರ-ವಾಣಿಜ್ಯ ಕ್ಷೇತ್ರಗಳಲ್ಲೂ ಪ್ರಾಬಲ್ಯ ಸ್ಥಾಪಿಸಲು ಪ್ರಯತ್ನಿಸಿದರು. ಇದರಿಂದಾಗಿ ಪೋರ್ತುಗೀಸರಿಗೂ 
ಚೆನ್ನ ಭೈರಾದೇವಿಯ ನಡುವೆ ನಿರಂತರ ಸಂಘರ್ಷಗಳು ಪ್ರಾರಂಭವಾದವು”. ಪೋರ್ತುಗೀಸರು 
ಚೆನ್ನ ಭೈರಾದೇವಿಯಿಂದ ಕಾಣಿಕೆ ಪಡೆಯಲು ಹೊನ್ನಾವರದ ಮೇಲೆ ದಾಳಿ ಮಾಡಿದರು. ಆದರೆ ರಾಣಿಯಿಂದ ಪ್ರಬಲ 
ಪ್ರತಿರೋಧ ಎದುರಿಸಬೇಕಾಯಿತು”. ಚೆನ್ನ ಭೈರಾದೇವಿ ಹೊನ್ನಾವರ ಬಂದರನ್ನು ಪೋರ್ತುಗೀಸರಿಗೆ 
ನೀಡಿದಳೆಂದು ಪೋರ್ತುಗೀಸರ ದಾಖಲೆಗಳು ತಿಳಿಸುತ್ತವೆ”. ಪೋರ್ತುಗೀಸರು ಅಧಿಕ ಮೊತ್ತದ ವಾರ್ಷಿಕ 
ಕಪ್ಪಕಾಣಿಕೆ ಸಲ್ಲಿಸುವಂತೆ ಹಾಗೂ ಕರಿಮೆಣಸಿನ ಕಾಳು ಕಡಿಮೆ ಬೆಲೆಯಲ್ಲಿ ಪೂರೈಸುವಂತೆ ಬೇಡಿಕೆ ಸಲ್ಲಿಸಿದರು. 
ಆದರೆ ಚೆನ್ನಭೈರಾದೇವಿ ಇದಕ್ಕೆ ಒಪ್ಪಲಿಲ್ಲ”. 


ಚೆನ್ನಭೈರಾದೇವಿ ಈ ವಿದೇಶಿಯರನ್ನು ಈ ಪ್ರದೇಶದಿಂದ ಹೊರದಬ್ಬಲು ಬಿಜಾಪುರದ ಆದಿಲ್‌ಶಾಹಿ 
ಹಾಗೂ ಕಲ್ಲಿಕೋಟೆಯ ದೊರೆ ಜಾಮೋರಿಯನನ ನೆರವನ್ನು ಕೋರಿದ್ದಳುನ', ಈ ಹಿನ್ನಲೆಯಲ್ಲಿ ಕ್ರಿ.ಶ.1570 
ರಲ್ಲಿ ಚೆನ್ನಭೈರಾದೇವಿಯು ಹೊನ್ನಾವರ ಬಂದರು ಮೇಲೆ ಭಾರಿ ಪ್ರಮಾಣದ ದಾಳಿ ಮಾಡಿದಳು. ಆದರೆ ರಾಣಿಯು 
ಈ ಸಂಘರ್ಷದಲ್ಲಿ ವಿಫಲಳಾದಳೆಂದು ಪೋರ್ತುಗೀಸ ಆಧಾರಗಳು ಹೇಳುತ್ತವೆ”. ಈ ಘಟನೆಯ ನಂತರ 
ಚೆನ್ನಭೈರಾದೇವಿ ಮತ್ತು ಪೋರ್ತುಗೀಸರ ನಡುವಿನ ಸಂಬಂಧ ಸುಧಾರಿಸಿತು. ರಾಣಿಯು ಕೆಲವು ಮೊತ್ತದ 
ಕಾಳುಮೆಣಸನ್ನು ಪೋರ್ತುಗೀಸರಿಗೆ ಪೂರೈಸಲು ವಾಗ್ದಾನ ಮಾಡಿದಳು. ಇದು ಗೇರುಸೊಪ್ಪೆಯ ಆಳ್ವಿಕೆಯ 


ಅಂತ್ಯದವರೆಗೂ ಮುಂದುವರೆಯಿತು. 


ಚೆನ್ನಭೈರಾದೇವಿಯು ಪೋರ್ತುಗೀಸರ ವಿರುದ್ದ ಬಿಜಾಪುರದ ಆದಿಲ್‌ಶಾಹಿಗಳ ನೆರವನ್ನು ಪಡೆದಿದ್ದಳು. 
ಕೆಲವು ವಿದ್ವಾಂಸರ ಪ್ರಕಾರ ಈಕೆ ಆದಿಲ್‌ಶಾಹಿಗಳ ಸಾರ್ವಭೌಮತ್ವ ಒಪ್ಪಿದಳು. ಆದರೆ ಶಾಸನಗಳು ಈಕೆ 
ವಿಜಯನಗರ ಸಾಮ್ರಾಜ್ಯದ ಸಾಮಂತಳಾಗಿದ್ದಳು ಎಂದು ಹೇಳುತ್ತವೆ. ಒಟ್ಟಿನಲ್ಲಿ ಚೆನ್ನ ಭೈರಾರಾಣಿಯು 
ಪೋರ್ತುಗೀಸರ ವಿರುದ್ಧ ಹಾಗೂ ಕೆಳದಿಯ ನಾಯಕರ ವಿರುದ್ಧ ಆದಿಲ್‌ಶಾಹಿಗಳ ಸಹಾಯ ಸಲಹೆಗಳನ್ನು 
ಪಡೆದಿದ್ದಳು ಎಂದು ತಿಳಿಯುತ್ತದೆ. ಕೆಳದಿಯ ವೆಂಕಟಪ್ಪ ನಾಯಕ ಗೇರುಸೊಪ್ಪೆಯ ಮೇಲೆ ದಾಳಿ ಮಾಡಿದಾಗ 
ಬಿಜಾಪುರದ ಸೈನ್ಯ ಘಟ್ಟದ ಮೇಲಿನ ಕೆಳದಿ ಅರಸರ ಕೋಟೆಗಳನ್ನು ವಶಪಡಿಸಿಕೊಂಡಿತು ಎಂದು ಪೋರ್ತುಗೀಸ 
ದಾಖಲೆಗಳು ಹೇಳುತ್ತವೆ””. 


44 


ಚೆನ್ನಬೈರಾದೇವಿ ಹಾಗೂ ಕೆಳದಿ ಅರಸರೊಂದಿಗೆ ರಾಜತಾಂತ್ರಿಕ ಸಂಬಂಧಗಳು ಸರಿಯಾಗಿರಲಿಲ್ಲ. ಕೆಳದಿಯ 
ಅರಸರು ಕರಾವಳಿ ಭಾಗದಲ್ಲಿ ಪ್ರಾಬಲ್ಯ ಸ್ಥಾಪಿಸುವ ಉದ್ದೇಶದಿಂದ ಕೆಳದಿ ವೆಂಕಟಪ್ಪ ನಾಯಕನು 
ಚೆನ್ನಭೈರಾದೇವಿಯನ್ನು ಸೋಲಿಸಿ ಕ್ರಿ.ಶ.1607 ರ ಅವಧಿಯಲ್ಲಿ ಗೇರುಸೊಪ್ಲೆಯನ್ನು ವಶಪಡಿಸಿಕೊಂಡನು" 
ಈ ಘಟನೆಯೊಂದಿಗೆ ಚೆನ್ನಭೈರಾದೇವಿಯ ಈ ಆಳ್ಳಿಕೆ ಕೊನೆಗೊಂಡಿತು. ವೆಂಕಟಪ್ಪ ನಾಯಕನು ಲಕ್ಷ್ಮೀದೇವಿಯನ್ನು 
ಗೇರುಸೊಪ್ಪೆಯಲ್ಲಿ ಸ್ಥಾಪಿಸಿದನೆಂದು ಹೇಳಲಾಗಿದೆ”'. ಆದರೆ ಈ ಅಭಿಪ್ರಾಯದ ಕುರಿತು ಸ್ಪಷ್ಟ 
ಸಾಕ್ಲ್ಯಾಧಾರಗಳಿಲ್ಲ. 


ಹಾಡುವಳ್ಳಿಯ ಸಂಗೀತಪುರದ ಅರಸರು 


ಹಾಡುವಳ್ಳಿಯ ಸಾಳುವರ ಇತಿಹಾಸ ಸುಮಾರು ಕ್ರಿ.ಶ.1408ರಲ್ಲಿ ಆರಂಭವಾಗುತ್ತದೆ. ಕ್ರಿ.ಶ.1408ರ 
ಶಾಸನ ಭೈರಾದೇವಿಯ ಆಳ್ವಿಕೆಗೆ ಅನ್ವಯಿಸುತ್ತದೆ. ಭಟ್ಕಳದಲ್ಲಿ ಪಟ್ಟಣ ಸಮುದಾಯದ ಮುಂದೆ ಅವಳ ಮಗ 
ಮಹಾಮಂಡಳೇಶ್ವರ ಸಂಗೀರಾಯ ರಾಜ್ಯಾಭಿಷೇಕವಾದ ಒಡೆಯನು ಪಟ್ಟಣ ಸಮುದಾಯವನ್ನು ನಡೆಸಿದಾಗ 
ಶಾಸನವನ್ನು ನೆಡಲಾಯಿತು. ಈ ಶಾಸನ ಸಂಗೀರಾಯ ಒಡೆಯನನ್ನು ಪಾಡುವನಳ್ಳಿ "ಪುರವರಾಧೀಶ್ವರ ಎಂದೂ, 
ಹೈವಭೂಪ ಮತ್ತು ಭೈರಾದೇವಿಯರ ಮಗನೆಂದೂ ಕರೆದಿದೆ. ಹಾಡುವಳ್ಳಿ (ಪಾಡುವಳ್ಳಿ) ಇವರ ರಾಜಧಾನಿಯಾಗಿತ್ತು 
ಎಂಬುದು ಇದರಿಂದ ಸ್ಪಷ್ಟವಾಗುತ್ತದೆ. ಅಲ್ಲದೆ ಈ ಮನೆತನವು ನಗಿರೆಯ ಸಾಳುವ ಮನೆತನದ ಹೈವರಸ ಮತ್ತು 
ಭೈರಾದೇವಿಯರ ಸಂತಾನದಿಂದ ಬಂದುದೆಂದು ತಿಳಿಯುತ್ತದೆ. ನಗಿರೆಯ ಸಾಳುವರಂತೆ ಹಾಡುವಳ್ಳಿಯ ರಾಜರೂ 
ಜೈನಧರ್ಮದ ಅನುಯಾಯಿಗಳಾಗಿದ್ದರು*. ಹಾಡುವಳ್ಳಿ (ಪಾಡುವಳ್ಳಿ) ಇವರ ರಾಜಧಾನಿಯಾಗಿತ್ತು. 


ಒಂದನೇ ಸಂಗೀರಾಯ 


ಒಂದನೇ ಸಂಗೀರಾಯನು ಈ ವಂಶದ ಮೊದಲನೇ ಸ್ವತಂತ್ರ ಅರಸ. ಇವನ ತಂದೆ ಹೈವರಸ ಒಡೆಯನು 
ನಗಿರೆ ಹಾಗೂ ಹಾಡುವಳ್ಳಿಗಳಿಂದ ಒಟ್ಟಿಗೆ ಆಳ್ವಿಕೆ ಪ್ರಾರಂಭಿಸಿದ್ದನು ಎಂದು ಭೈರಾದೇವಿಯ ನಿಶಧಿಗಲ್ಲು 
ಶಾಸನದಿಂದ” ಗೊತ್ತಾಗುತ್ತದೆ. ನಗಿರೆ ಹಾಗೂ ಹಾಡುವಳ್ಳಿ ರಾಜವಂಶದಲ್ಲಿ ಅನುವಂಶಿಕ ಅಧಿಕಾರ ಪದ್ದತಿಯಲ್ಲಿ 
ವ್ಯತ್ಯಾಸವಿದೆ. ನಗಿರೆ ಅರಸರು ಅಳಿಯ ಸಂತಾನ ಪದ್ಧತಿ ಅನುಸರಿಸಿದ್ದರೆ ಪುತ್ರ ಪ್ರಧಾನ ಸಂತಾನ ಪದ್ಧತಿಯನ್ನು 
ಹಾಡುವಳ್ಳಿಯ ಅರಸರು ಅನುಸರಿಸಿದ್ದರು. 


ಈ ವ್ಯತ್ಯಾಸವನ್ನು ಗಮನದಲ್ಲಿಟ್ಟುಕೊಂಡು ಬಹುಶಃ ಸಂಗೀರಾಯನು ಅಳಿಯ ಸಂತಾನ ಪದ್ಧತಿಯ 
ವಿರುದ್ಧ ಬಂಡಾಯ ಎದ್ದು ತನ್ನದೆ ಸ್ವತಂತ್ರ ರಾಜ್ಯವನ್ನು ಸ್ಥಾಪಿಸಿದನೆಂದು ಸೂರ್ಯನಾಥ ಕಾಮತರು ಅಭಿಪ್ರಾಯ 
ಪಟ್ಟಿದ್ದಾರೆ”. 

ವಿಜಯನಗರ ಸಾಮ್ರಾಟರು ಈ ರೀತಿಯ ಸ್ವತಂತ್ರ ರಾಜವಂಶ ಅಸ್ತಿತ್ವವನ್ನು ಸಕಾರಾತ್ಮಕವಾಗಿ 
ಪರಿಗಣಿಸಲಿಲ್ಲ. ಕ್ರಿ.ಶ.1415 ರ ಕಾಯ್ಕಿಣಿ ಶಾಸನವು? ಮಹಾರಾಜಾಧಿರಾಜ ಪರಮೇಶ್ವರ ದೇವರಾಯನ 
ಆಳ್ಳಿಕೆಯ ಕಾಲದಲ್ಲಿ ಅವನ ಮಹಾಪ್ರಧಾನಿ ಶಂಕರದೇವ ಒಡೆಯನು ತುಳು ಸೈನ್ಯದೊಂದಿಗೆ ಹಾಡುವಳ್ಳಿ ರಾಜ್ಯವನ್ನು 
ವಶಪಡಿಸಿಕೊಳ್ಳಲು ಭಟ್ಕಳದ ಮೇಲೆ ದಂಡೆತ್ತಿ ಬಂದನು. ಆಗ ನಗಿರೆಯ (ಮಹಾಮಂಡಳೇಶ್ವರ ಹೈವರಸ ಒಡೆಯನ 


45 


ಮಗ) ಸಂಗೀರಾಯನು ಶಂಕರದೇವ ಒಡೆಯನ ಸೈನ್ಯಕ್ಕೆ ಪ್ರಬಲ ಪ್ರತಿರೋಧ ಒಡ್ಡಿದನು. ಈ ಯುದ್ಧದಲ್ಲಿ 
ಸಂಗೀರಾಯ ಒಡೆಯನ ವೀರ ಮಾಬುನಾಯಕನು ವೀರಮರಣವನ್ನಪ್ಪಿದನು. ಕ್ರಿ.ಶ.1417ರ ಕಾಯ್ಕಿಣಿ 
ಶಾಸನವು” ವೀರಪ್ರತಾಪದೇವ ಮಹಾರಾಯನ ಮಂತ್ರಿ ಶಂಕರ ಕ್ಲಿ ತಿಪಾಲನು ತುಳುದೇಶವನ್ನು ಆಳುತ್ತಿದ್ದಾಗ ನಗಿರೆ 
ಅರಸು ಸಂಗೀರಾಯನು ದೇವಾಲಯಕ್ಕೆ ದಾನ ನೀಡಿದನು ಎಂದು ಹೇಳುತ್ತದೆ. ಇದರಿಂದಾಗಿ ಇವರಿಬ್ಬರೂ 
ವಿಜಯನಗರ ಸಾಮ್ರಾಟರ ಸಾಮಂತರಾಗಿದ್ದರೆಂತಲೂ, ಅವರಲ್ಲಿ ರಾಜಕೀಯ ಭಿನ್ನಾಭಿಪ್ರಾಯಗಳಿರಲಿಲ್ಲವೆಂದೂ 
ತಿಳಿಯುತ್ತದೆ. 

ವಿಜಯನಗರ ಸಾಮ್ರಾಟರ ಮಹಾಪ್ರಧಾನ ವಿರುಪಣ್ಣ ಒಡೆಯನು ಬಾರಕನ್ಯಾಪುರ (ಉಡುಪಿ ಜಿಲ್ಲೆಯ 
ಬಾರಕೂರ) ರಾಜಧಾನಿಯಿಂದ ಆಳುತ್ತಿದ್ದನು. ಇವನಿಗೂ ಮತ್ತು ಹಾಡುವಳ್ಳಿಯ ಸಂಗೀರಾಯ ಒಡೆಯನಿಗೂ 
ಬೈಂದೂರು ಬಳಿ ಸಂಘರ್ಷ ನಡೆಯಿತು. ಈ ರೀತಿ ಹಾಡುವಳ್ಳಿ ರಾಜವಂಶ ವಿಜಯನಗರ ಸಾಮ್ರಾಜ್ಯದ ಹೊನ್ನಾವರ 
ಮತ್ತು ಬಾರ್ಕೂರು ಅಧೀನ ಅಧಿಕಾರಿಗಳ ಒತ್ತಡಕ್ಕೆ ಒಳಪಟ್ಟಿತ್ತು ಇಂತಹ ಸಂದಿಗ್ಗ ಪರಿಸ್ಥಿತಿಯಲ್ಲೂ 
ಸಂಗೀರಾಯನು ಪ್ರಬಲನಾಗಿ ಉಳಿದನು. 

ಕ್ರಿ.ಶ.1422-23 ರ ಕಾಯ್ಕಿಣಿಯ ಮೂರು ವೀರಗಲ್ಲು ಶಾಸನಗಳು ಹಾಡುವಳ್ಳಿ ಮತ್ತು ನಗಿರೆ 
ರಾಜವಂಶಗಳ ನಡುವೆ ಸಂಘರ್ಷಗಳು ಮುಂದುವರೆದಿದ್ದರ ಬಗ್ಗೆ ಹೇಳುತ್ತವೆ. ಅಗಸ್ಪ 6 ಕ್ರಿ.ಶ.1423ರ ಶಾಸನ? 
ನಗಿರೆಯ ಹೈವರಸ ಒಡೆಯನ ಮೊಮ್ಮಗ ಕೇಶವದೇವ ಒಡೆಯನು ಹಾಡುವಳ್ಳಿಯ ಸಂಗೀರಾಯ ಒಡೆಯನ ಮೇಲೆ 
ದಂಡೆತ್ತಿ ಬಂದಾಗ ಅಸಕೆಯ ತಳಿರ ಬಳಿ ನಡೆದ ಯುದ್ಧದಲ್ಲಿ ಚೌಡನಾಯಕನ ಮಗ ತಮ್ಮನಾಯಕನು 
ವೀರಮರಣವನಪ್ಪಿದನೆಂದು ಹೇಳುತ್ತದೆ. ಇನ್ನೊಂದು ವೀರಗಲ್ಲು ಶಾಸನವೂ ವಿಜಯನಗರ ಸಾಮ್ರಾಟ 
ಬುಕ್ಕ ರಾಯನನ್ನು ಹೇಳುತ್ತ ನಗಿರೆಯ ಹೈವರಸನ ಮೊಮ್ಮಗ ಕೇಶವದೇವ ಒಡೆಯನು ಹಾಡುವಳ್ಳಿಯ 
ಸಂಗೀರಾಯನ ಮೇಲೆ ದಂಡೆತ್ತಿ ಬಂದನು. ಅವರಿಬ್ಬರ ನಡುವೆ ಅಸಕೆಯ ತಳಿರ ಎಂಬಲ್ಲಿ ಯುದ್ಧ ನಡೆಯಿತು. 
ತಮ್ಮನಾಯಕನ ಮಗ ಸಂಗನಾಯಕನು ವೀರಮರಣವನ್ನಪ್ಪಿದನು"”. ಕ್ರಿ.ಶ.1423 ಜುಲ್ಕೆ 7ರ ಕಾಯ್ಕಿಣಿಯ 
ಮೂರನೇ ಶಾಸನದ ಪ್ರಕಾರ್‌ ವಿಜಯ ಬುಕ್ಕರಾಯನ ಸಾಮಂತರಾದ ಹೈವರಸನ ಅಳಿಯ ಮಹಾಮಂಡಳೇಶ್ವರ 
ಕೇಶವದೇವ ಒಡೆಯ ಮಹಾಮಂಡಳೇಶ್ವರ ಸಂಗೀರಾಯ ಒಡೆಯರು ಮಾಡಿದ ಯುದ್ಧದಲ್ಲಿ ತಮ್ಮನಾಯಕನು 
ಸಾವನ್ನಪ್ಪಿದನು. ಅಗಸ್ಪ 4 ಕ್ರಿ.ಶ.1423ರ ಹಾಡುವನ್ಳಿ ಶಾಸನವು*' ವೀರಪ್ರತಾಪ ಬುಕ್ಕರಾಯ ಒಡೆಯನನ್ನು 
ಶ್ರೇಷ್ಠ ರಾಜನೆಂದು ಹೇಳುತ್ತದೆ. ಮಾದರಸ ಒಡೆಯನ ಮಗ ಸಂಗೀರಾಯನು (ಬಹುಶಃ ಮಾದರಸ ಒಡೆಯ 
ತಪ್ಪಾಗಿದ್ದು ಹೈವರಸ ಒಡೆಯ ಆಗಬೇಕು) ನಗಿರೆಯ ಕೇಶವದೇವ ಒಡೆಯ ಮತ್ತು ಅವನ ಅಳಿಯ ಸಂಗೀರಾಯ 
ಒಡೆಯನ ನೇತೃತ್ವ ದ ಜಂಟಿ ಸೈನ್ಯವನ್ನು ಎದುರಿಸಿದಾಗ ಹಾಡುವಳ್ಳಿಯ ಸಂಗೀರಾಯ ಒಡೆಯನ ಈ ಸರಣ 
ನಾಯಕ ಎಂಬ ಯೋಧ ಕಲಿತನದಿಂದ ಹೋರಾಡಿ ಸಾವನ್ನಪ್ಪಿದನು ಎಂದು ಹೇಳುತ್ತದೆ. ಕ್ರಿ.ಶ.1422-23 ರ 
ಅವಧಿಯ ಯುದ್ದಗಳು ಭೀಕರ ಸ್ವರೂಪದ್ದಾಗಿರಲಿಲ್ಲ. ಕ್ರಿ.ಶ.1425 ರ ಕಾಯ್ಕಿಣಿ” ಶಾಸನ ವೀರಪ್ರತಾಪ 


ದೇವರಾಯಮಹಾರಾಯ ಮತ್ತು ಹೊನ್ನಾವರದಲ್ಲಿದ್ದ ಅವನ ಹಿರಿಯ ಮಂತ್ರಿ ಮಹಾಪ್ರಧಾನಿ ಭಾಣಪ್ಪ 


[a] 


ಒಡೆಯನು ಹೊನ್ನಾವರ ರಾಜಧಾನಿಯಲ್ಲಿದ್ದನೆಂದು ತಿಳಿಸುತ್ತದೆ. 


46 


ತ್ರುಟಿತಗೊಂಡಿರುವ ಈ ಶಾಸನ ಪ್ರಾಯಶಃ ಭಾನಪ್ಪ ಒಡೆಯ ಮತ್ತು ನಗಿರೆಯ ಕೇಶವ ಒಡೆಯನ ನಡುವೆ 
ನಡೆದ ಯುದ್ದದ ಬಗ್ಗೆ ಹೇಳುತ್ತದೆ. ನಗಿರೆ ರಾಜವಂಶ ಮತ್ತು ಹೊನ್ನಾವರದಲ್ಲಿದ್ದ ವಿಜಯನಗರ ಅಧೀನ 
ಅಧಿಕಾರಿಗಳ ನಡುವಿನ ಸೌಹಾರ್ದ ಸಂಬಂಧಗಳು ಈ ಸಮಯದಲ್ಲಿ ಹದಗೆಟ್ಟಿರಬಹುದು. ಹಾಡುವಳ್ಳಿಯ ಬಳಿ 
ಇರುವ ಕಾಯ್ಕಿಣಿ ಪ್ರದೇಶದ ಮೇಲೆ ನಗಿರೆಯ ರಾಜ ಸಂಗೀರಾಯ ಒಡೆಯನ ಹಿಡಿತ ಇತ್ತೆಂಬುದು ಕ್ರಿ.ಶ.1427ರ 
ಶಾಸನದಿಂದ” ಸೂಚಿತವಾಗುತ್ತದೆ. 

ಕ್ರಿ.ಶ.1429ರ ಹಾಡುವಳ್ಳಿಯ ನಿಶಿಧಿ ಶಾಸನ (ಮಾಣಿಕಸೇನ ಮುನಿ ಸಲ್ಲೇಖನ ವ್ರತ ಆಚರಿಸಿ ಮರಣ 
ಹೊಂದಿದನೆಂದು) ಹಾಡುವಳ್ಳಿಯ ಕುರಿತು ಈ ರೀತಿ ಹೇಳುತ್ತದೆ. ಭರತದೇಶದ ಆರ್ಯಖಂಡದಲ್ಲಿನ ಹಾಡುವಳ್ಳಿ 
ಎತ್ತರದ ಬೃಹತ್‌ ಗೋಡೆಗಳಿಂದಲೂ, ಸುಂದರವಾದ ಕಟ್ಟಡಗಳಿಂದಲೂ, ಜಿನಾಲಯಗಳಿಂದಲೂ, ವೇಶ್ಯೆಯರ 
ಮನೆಗಳಿಂದಲೂ, ವ್ಯಾಪಾರಿಗಳ ನೆಲೆಗಳಿಂದಲೂ ಕೂಡಿದೆ. ಈ ರಾಜ್ಯದ ರಾಜ ಸಿಂಗಭೂಪಾಲ (ಸಂಗೀರಾಯನು) 
ಆನಂದದಿಂದ ತನ್ನ ಮೊಮ್ಮಕ್ಕಳು ಹಾಗೂ ಸಂಬಂಧಿಕರೊಡನೆ ರಾಜ್ಯವಾಳುತ್ತಿದ್ದನೆಂದು ಹೇಳುತ್ತದೆ. ಇದರಿಂದ 
ಕ್ರಿ.ಶ.1429 ರ ವೇಳೆಗೆ ಹಾಡುವಳ್ಳಿಯ ಸಾಳುವರು ತಮ್ಮ ಸ್ಥಿರತೆ ಸ್ಥಾಪಿಸಿದ್ದರೆಂದು ತಿಳಿಯುತ್ತದೆ. ಆದರೆ ಮುಂದಣ 
ವರ್ಷದಲ್ಲಿ ನಗಿರೆ ಅರಸರಿಗೂ ಮತ್ತು ಹಾಡುವಳ್ಳಿ ಅರಸರ ನಡುವೆ ಸಂಘರ್ಷ ಪ್ರಾರಂಭವಾಯಿತು. 

ಕ್ರಿ.ಶ.1430 ರ ವೇಳೆಗೆ ವೀರಪ್ರತಾಪದೇವರಾಯ ವಿಜಯನಗರವನ್ನು ಆಳುತ್ತಿದ್ದಾಗ ಮಹಾಪ್ರಧಾನ 
ಲಕ್ಕಣ ಒಡೆಯನು ಹೊನ್ನಾವರದ ಪ್ರಾಂತ್ಯಾಧಿಕಾರಿಯಾಗಿದ್ದನು. ಈ ಸಮಯದಲ್ಲಿ ಅಸಕಳಿಯ ಭೈರದೇವ 
ಒಡೆಯನು ನಗಿರೆ ಸಂಗೀರಾಯನ ಪಕ್ಷ ತೊರೆದು ಹಾಡುವಳ್ಳಿಯ ಸಂಗೀರಾಯನೊಡನೆ ಕೈ ಜೋಡಿಸಿದನು. 
ಭೈರದೇವ ಮತ್ತು ಸಂಗೀರಾಯರು ಜೊತೆಗೂಡಿ ಹಾಡುವಳ್ಳಿಯನ್ನು ವಶಪಡಿಸಿಕೊಳ್ಳುವ ಪ್ರಯತ್ನ ಮಾಡಿದರು, 
ಭೈರವದೇವ ಒಡೆಯನ ಸೈನಿಕನು ಹಾಡುವಳ್ಳಿಯ ಬಳಿ ಸಾವನ್ನಪ್ಪಿದನು. ಶಾಸನದಲ್ಲಿ ಉಲ್ಲೇಖಿಸಿದ ಭೈರದೇವ 
ಒಡೆಯ ಬಹುಶಃ ನಗಿರೆಯ ಸಂಗೀರಾಯನ ಸಹೋದರಮಗನಾಗಿರಬೇಕು. ನಂತರ ನಗಿರೆ ಸಿಂಹಾಸನವನ್ನೇರಿದನು. 
ಕಾಯ್ಕಿೀಣಿಯು ನಗಿರೆ ಅರಸರ ವಶದಲ್ಲಿತ್ತೆಂದು ಕ್ರಿ.ಶ.1415ರ ಕಾಯ್ಕಿಣಿ ಶಾಸನದಿಂದ ತಿಳಿಯುತ್ತದೆ. 


ಕ್ರಿ.ಶ.1432 ರ ನಂತರ ಒಂದನೇ ಸಂಗೀರಾಯನ ಶಾಸನಗಳು ಲಭ್ಯವಾಗಿಲ್ಲ. ಆದರೆ ಸಂಗೀರಾಯನ 
ರಾಜಾಶ್ರಯ ಪಡೆದಿದ್ದ ಕೋಟೇಶ್ವರನ "ಜೀವನಾಧಾರಾ ಷಟ್ಟದಿ' ಕನ್ನಡ ಕೃತಿಯ ಕಾಲಕ್ರಿ.ಶ.1440. ಕ್ರಿ.ಶ.1449 
ರ ಬೈಂದೂರು ಶಾಸನವೇ ಸಂಗೀರಾಯನ ನಂತರದ ಮೊದಲ ಶಾಸನವಾಗಿದ್ದು ಅವನ ಮಗ ಇಂದರನನ್ನು 
ಉಲ್ಲೇಖಿಸುತ್ತದೆ”. 

ಸಂಗೀರಾಯನ ಶಾಸನಗಳು ಕೇವಲ ಹಾಡುವಳ್ಳಿ ಪ್ರದೇಶದಲ್ಲಿ ಮಾತ್ರ ಸೀಮಿತವಾಗಿರಬಹುದು. ಬಹುಶಃ 
ಹಾಡುವಳ್ಳಿ ರಾಜ್ಯವು ಸಮೀಪದ ಕೆಲವೇ ಹಳ್ಳಿಗಳನ್ನು ಒಳಗೊಂಡಿತ್ತೆಂದು ಸೂಚಿಸುತ್ತದೆ. ಇದಕ್ಕೆ ಮುಖ್ಯವಾಗಿ 
ನಾರಕೂರು ಮತ್ತು ಹೊನ್ನಾವರದ ನಗಿರೆ ಅರಸರೊಡನೆ ನಡೆಯುತ್ತಿದ್ದ ಸಂಘರ್ಷಗಳು ಪ್ರಮುಖ 
ಕಾರಣವಾಗಿದ್ದವು. ನಗಿರೆ ಅರಸರು ಅಳಿಯ ಸಂತಾನ ಪದ್ಧತಿಯನ್ನು, ಹಾಡುವಳ್ಳಿಯ ರಾಜರು ಪುತ್ರಸಂತಾನ 
ಪದ್ಧತಿಯನ್ನು ಅನುಸರಿಸಿದ್ದು ಕವಲು ರಾಜವಂಶಗಳ ನಡುವೆ ಸಂಘರ್ಷ ಕಾರಣವೆಂದು ಗುರುರಾಜ ಭಟ್ಟರು 


pe 248 
ಅಭಿಪ್ರಾಯ ಪಟ್ಟಿದ್ದಾರೆ"”. 


41 


ಇಂದಗರಸ 


ಕ್ರಿ.ಶ.1440 ರ ನಂತರ ಸಂಗೀರಾಯನು ಅಳ್ಳಿಕೆ ನಡೆಸಿದ್ದನೆಂದು ತಿಳಿದು ಬಂದಿಲ್ಲ. ಆದರೆ ಅವನ ಮಗ 
ಇಂದಗರಸನು ಕ್ರಿ.ಶ.1449 ರಲ್ಲಿ ಅಧಿಕಾರಕ್ಕೆ ಬಂದಿದ್ದನೆಂದು ಬೈಂದೂರ ಶಾಸನದಿಂದ ತಿಳಿಯುತ್ತದೆ. 
ಇಂದಗರಸನು ಬೈಂದೂರಿನ ಪಾರ್ಶ್ವನಾಥ ಬಸದಿಗೆ ದಾನ ನೀಡಿದ ಉಲ್ಲೇಖವಿರುವದರಿಂದ ಕ್ರಿ.ಶ.1449 ರ ವೇಳೆಗೆ 
ಬೈಂದೂರು ಹಾಡುವಳ್ಳಿ ಅರಸರ ಆಳ್ಳಿಕೆಗೆ ಒಳಪಟ್ಟಿತ್ತೆಂದು ತಿಳಿಯುತ್ತದೆ”. 
ಇವ್ಹುಡಿ ಸಂಗೀರಾಯ 


ಇಂದಗರಸನ ನಂತರ ಬಹುಶಃ ಇಮ್ಮಡಿ ಸಂಗೀರಾಯ ಕ್ರಿ.ಶ.1491ರಲ್ಲಿ” ಅಧಿಕಾರಕ್ಕೆ ಬಂದನು. ಇವನ 
ಶಾಸನಗಳು ದೊರೆತಿಲ್ಲ. ಬಹುಶಃ ಕ್ರಿ.ಶ.1471 ರ ವರೆಗೆ ಇವನು ಆಳ್ಳಿಕೆ ನಡೆಸಿದನೆಂದು ಇಮ್ಮಡಿ ಇಂದರಸನ 
ಕಾಲದ ಶಾಸನದಿಂದ ಊಹಿಸಬಹುದು. 


ಇಮ್ಮ ಡಿ ಇಂದರಸ”! 


ಕ್ರಿ.ಶ.1471ರ ಕಾಯ್ಕಿಣಿ ವೀರಗಲ್ಲು ಶಾಸನ”? ಮಹಾಮಂಡಲೇಶ್ವರ ಇಮ್ಮಡಿ ಇಂದರಸ (ಇಂದ್ರದೇವ 
ಒಡೆಯ)ನ ಆಳ್ವಿಕೆಯನ್ನು ಉಲ್ಲೇಖಿಸುತ್ತದೆ. ಈ ಶಾಸನದ ಪ್ರಕಾರ ಇವ್ಮುಡಿ ದೇವರಾಯನ ಮಗ 
ವಿರುಪಾಕ್ಷ ರಾಯನು ವಿಜಯನಗರದ ಅರಸನಾಗಿದ್ದಾಗ ಮಹಾಮಂಡಲೇಶ್ವರನ ಭೈರವದೇವ ಒಡೆಯ ಮತ್ತು 
ಅವನ ಸಹೋದರ ಮಲ್ಲಿರಾಯ ಒಡೆಯರು ನಗಿರೆ ಮತ್ತು ಹೊನ್ನಾವರ ರಾಜ್ಯವನ್ನು ಆಳುತ್ತಿದ್ದರು ಹಾಗೂ 
ಮಹಾಮಂಡಲೇಶ್ವರ ಇಂದರಸ ಒಡೆಯನು ಹಾಡುವಳ್ಳಿ ರಾಜ್ಯವನ್ನು ಆಳುತ್ತಿದ್ದನು. 


ಭೈರದೇವ ಮತ್ತು ಮಲ್ಲಿರಾಯ ನಡುವೆ ಭಿನ್ನಾಭಿಪ್ರಾಯಗಳು ಮಿತಿಮೀರಿ ಹಾಡುವಳ್ಳಿಯ ಇಮ್ಮಡಿ 
ಇಂದರಸ ಒಡೆಯನು ಮಲ್ಲಿರಾಯನೊಡನೆ ಯುದ್ದ ಮಾಡಿದಾಗ ಮಲ್ಲಿರಾಯನು ಸಾವನ್ನಪ್ಪಿದನು. ಹಾಡುವಳ್ಳಿಯ 
ಇಮ್ಹಡಿ ಇಂದರಸ ಒಡೆಯನು ನಗಿರೆಯ ಭೈರದೇವನ ಪಕ್ಷಕ್ಕೆ ಸೇರಿದ್ದನೆಂಬ ಭಾವನೆ ಈ ಶಾಸನದಿಂದ 
ಮೂಡುತ್ತದೆ. ಇಮ್ಮಡಿ ಇಂದರಸನ ಶಾಸನಗಳು ಘಟ್ಟದ ಮೇಲೆ ಮುಖ್ಯವಾಗಿ ಸಾಗರ ತಾಲೂಕಿನಲ್ಲಿ ಸಿಕ್ಕಿವೆ. 
ಅಂಥವುಗಳಲ್ಲಿ ಪ್ರಾಚೀನವಾದುದೆಂದರೆ ಹೊಗೆಕೆರೆ ಪಾರ್ಶ್ವನಾಥ ಬಸದಿಯಲ್ಲಿನ ಕ್ರಿ.ಶ.1487-88ರ ಶಾಸನ. 
ಅದು ಪದ್ಧಣ್ಣಮಂತ್ರಿಯು ಕಟ್ಟಿಸಿದ ಪಾರ್ಶ್ವನಾಥ ಬಸದಿಗೆ ಕ್ರಿ.ಶ.1499 ರಲ್ಲಿ ಇಮ್ಮಡಿ ಇಂದರಸನು ಹೊಗೆಕೆರೆ 
ಗ್ರಾಮವನ್ನು ದಾನ ನೀಡಿದ್ದನ್ನು, ಮತ್ತು ಕ್ರಿ.ಶ. 1518 ರಲ್ಲಿ ಸಂಗೀತಪುರದ ಮಹಾಮಂಡಳೇಶ್ವರ ಇಮ್ದಡಿ 
ಇಂದರಸ ಒಡೆಯನು ಬಸದಿಗೆ ಇನ್ನೊಂದು ದಾನ ನೀಡಿದ್ದನ್ನು ಉಲ್ಲೇಖಿಸಿದೆ. ಈ ಹಿನ್ನೆಲೆಯಲ್ಲಿ ಇಮ್ಮಡಿ 
ಸಾಳುವೇಂದ್ರ (ಇವ್ಹುಡಿ ಇಂದರಸ)ನು ಸಾಗರ, ಶಿವಮೊಗ್ಗ ಒಳಗೊಂಡಂತೆ ವಿಶಾಲ ಪ್ರಾಂತ್ಯದಲ್ಲಿ ಆಳ್ವಿಕೆ 
ನಡೆಸುತ್ತಿದ್ದನೆಂದು ತಿಳಿಯುತ್ತದೆ. ಇದಲ್ಲದೆ ಕ್ರಿ.ಶ.1491ರ ಬೀದೆನೂರು ತಾಮ್ರಪಟ ಶಾಸನ” 
ಮಹಾಮಂಡಳೇಶ್ವರ ಇಮ್ಮಡಿ ಒಡೆಯನು ಬಿದನೂರು ಪ್ರಾಂತ್ಯವನ್ನು ಈ ಸಂಗೀತಪುರ ರಾಜಧಾನಿಯಿಂದ 
ಆಳುತ್ತಿದ್ದುದನ್ನು ತಿಳಿಸುತ್ತದೆ. ಇಮ್ಮಡಿ ಇಂದರಸನ ಆಳ್ವಿಕೆಯಲ್ಲಿ ಹಾಡುವಳ್ಳಿ ರಾಜ್ಯ ತನ್ನ ಮೇರೆಗಳನ್ನು 
ವಿಸ್ತರಿಸಿತ್ತೆಂದು ಇದರಿಂದ ತಿಳಿಯುತ್ತದೆ. ಸಾಳುವೇಂದ್ರನ ಉತ್ತರಾಧಿಕಾರಿ ಮಹಾಮಂಡಳೇಶ್ವರ ದೇವರಸ 
ಒಡೆಯನ ಅತಿ ಪ್ರಾಚೀನ ಶಾಸನ ಕ್ರಿ.ಶ.1523ಕ್ಕೆ ಸೇರಿದ್ದು. ಕ್ರಿ.ಶ.1518 ಮತ್ತು 1523ರ ನಡುವೆ ಇಮ್ಮಡಿ 


48 ಖಳ 


ಸಾಳುವೇಂದ್ರನ ಆಳ್ವಿಕೆ ಮುಗಿದಿರಬೇಕು. ಇಮ್ಮಡಿ ಸಾಳುವೇಂದ್ರನು ಪಾಯಣ್ಣ ಕವಿಗೆ ಪ್ರೋತ್ಸಾಹ ನೀಡಿದ್ದನು. 
ಇವನು ಅಹಿಂಸ ಚರಿತ ಎಂಬ ಗ್ರಂಥವನ್ನು ಬರೆದಿದ್ದಾನೆ. 


ದೇವರಸ ಒಡೆಯ” 


ದೇವರಸ ಒಡೆಯನಿಗೂ ಇಮ್ಮಡಿ ಸಾಳುವೇಂದ್ರನಿಗೂ ಯಾವ ರೀತಿಯ ಸಂಬಂಧ ಇತ್ತೆಂಬುದು ತಿಳಿದಿಲ್ಲ. 
ಬಹುಶಃ ಇವನು ಮಗ ಅಥವಾ ತಮ್ಮನಾಗಬೇಕು*”. ದೇವರಸ ಒಡೆಯನು ಬಿದನೂರು ಮತ್ತು ಇತರ ರಾಜ್ಯಗಳನ್ನು 
ತನ್ನ ರಾಜಧಾನಿ ಸಂಗೀತಪುರದಿಂದ ಆಳುತ್ತಿದ್ದನೆಂದು ಇವನ ಏಕೈಕ ಶಾಸನದಿಂದ” ತಿಳಿಯುತ್ತದೆ. ದೇವರಸ 
ಒಡೆಯನ ನಂತರ ಗುರುರಾಜ ಒಡೆಯನು ಅಧಿಕಾರಕ್ಕೆ ಬಂದನು. 


ಗುರುರಾಜ ಒಡೆಯ 


ಗುರುರಾಜ ಒಡೆಯನನ್ನು ಉಲ್ಲೇಖಿಸುವ ಅತಿ ಪ್ರಾಚೀನ ಶಾಸನವೆಂದರೆ ಮೂಢಭಟ್ಕಳದ ಕ್ರಿ.ಶ.1527ರ 
ಶಾಸನ. ಇದು ವಿಜಯನಗರ ಅರಸ ಕೃಷ್ಣರಾಯನ ಕಾಲದಲ್ಲಿ ಇಮ್ಮಡಿ ಸಂಗೀರಾಯನ ಮಗ 
ಮಹಾಮಂಡಲೇಶ್ವರ ಗುರುರಾಯ ಒಡೆಯನು ಭಟ್ಕಳ ಮತ್ತು ಇತರ ಪ್ರಾಂತ್ಯಗಳನ್ನು ರಾಜಧಾನಿ 
ಸಂಗೀತಪುರದಿಂದ ಆಳುತ್ತಿದ್ದನೆಂದು ಹೇಳುತ್ತದೆ. ಗುರುರಾಯನ ಮಗ ಇಂದರಸನ ಉಲ್ಲೇಖವು ಕೂಡ ಈ 
ಶಾಸನದಲ್ಲಿದೆ. 

ಕ್ರಿ.ಶ.1530 ರ ಕಾಯ್ಕಿಣಿ ಶಾಸನದಲ್ಲಿ? ವಿಜಯನಗರದ ಅಚ್ಯುತರಾಯನ ಉಲ್ಲೇಖವಿದ್ದು ಗುರುರಾಜ 
ಒಡೆಯನು ನಗಿರೆಯ ಮಹಾಮಂಡಳೇಶ್ವರ ಸಾಳುವ ಕೃಷ್ಣರಸ ಒಡೆಯನ ಮೇಲೆ ದಂಡೆತ್ತಿ ಹೋದದ್ದನ್ನು, 
ನಗಿರೆಯ ಬಳಿ ಯುದ್ದವಾದದ್ದನ್ನು, ಈ ಯುದ್ಧದಲ್ಲಿ ಕೃಷ್ಣದೇವರಸ ವಿಜಯಿಯಾದದ್ದನ್ನು, ಗುರುರಾಜ 
ಒಡೆಯನು ಈಶ್ವರನಾಯಕನಲ್ಲಿ ಆಶ್ರಯ ಪಡೆದಿದ್ದನ್ನು ಮತ್ತು ಈಶ್ವರನಾಯಕನು ಶತ್ರುಗಳನ್ನು ಎದುರಿಸಿ 
ಸಾವನ್ನಪ್ಪಿದ್ದನ್ನು ತಿಳಿಸುತ್ತದೆ. ಇದರಿಂದ ನಗಿರೆ ಮತ್ತು ಹಾಡುವಳ್ಳಿಯ ಮನೆತನಗಳ ಸಂಘರ್ಷವು 
ಮುಂದುವರೆದಿತ್ತೆಂದು ತಿಳಿಯುತ್ತದೆ. ಗುರುರಾಜ ಒಡೆಯನ ಕೊನೆಯ ಶಾಸನ ಕ್ರಿ.ಶ.1532 ರ ಮೂಡಭಟ್ಕಳ 
ಶಾಸನ್‌!. 
ಚೆನ್ನಾ ದೇವಿ 


ಚೆನ್ನಾದೇವಿಯ ಕೆಲವು ಶಾಸನಗಳು ದೇವರಸ ಒಡೆಯನನ್ನು ಆಕೆಯ ಸಹೋದರ ಮಾವನೆಂದು 
ಉಲ್ಲೇಖಿಸುತ್ತವೆ”. ಭಟ್ಕಳದ 1545ರ ಶಾಸನದಲ್ಲಿ? ವಿಜಯನಗರದ ದೊರೆ ಸದಾಶಿವಮಹಾರಾಯನ ರಾಣಿ 
ಚೆನ್ನಮಾಂಬೆಯು ಸಂಗೀತಪುರ, ವೃತ್ತಪುರ ಮತ್ತಿತರ ರಾಜ್ಯಗಳನ್ನು ಆಳುತ್ತಿದ್ದಳೆಂದು ತಿಳಿಸುತ್ತದೆ. ಭಟ್ಕಳದ 
ಕ್ರಿ.ಶ.1542ರ್‌ ವೀರಗಲ್ಲು ಶಾಸನದಲ್ಲಿ ಹಾಡುವಳ್ಳಿ ಮತ್ತು ಪರಂಗರ (ಪೋರ್ತುಗೀಜ) ಕಪ್ತಾನನ ಸೈನ್ಯಗಳ 
ನಡುವೆ ಕದನವಾದುದನ್ನು ಹೇಳುತ್ತದೆ. ಇದು ಚೆನ್ನಮಾಂಬೆಯ ಆಳ್ವಿಕೆಯ ಉಲ್ಲೇಖವಿರುವ ಮೊದಲ ಶಾಸನ. 


ಸಧ್ಯ ಲಭ್ಯವಿರುವ ಪುರಾವೆಗಳನ್ನು ಪರಾಮರ್ಶೆ ಮಾಡಿದಾಗ ಕೆಳಗಿನಂತೆ ನಿರ್ಣಯಕ್ಕೆ ಬರುವದು 
ಸಮಂಜಸವೆನಿಸುತ್ತದೆ. ಮೊದಲನೇ ದೇವರಾಯನಿಗೆ ಮಗನಿದ್ದಾಗ್ಯೂ ಆತನು ಅಪ್ರಾಪ್ತ ವಯಸ್ಕನಾಗಿದ್ದರಿಂದ 


49 


ಅವನ ಚಿಕ್ಕಪ್ಪ ಗುರುರಾಜ ಒಡೆಯನು ಪಟ್ಟಕ್ಕೆ ಬಂದನು. ಕ್ರಿ.ಶ.1532 ರ ತರುವಾಯ ಮೊದಲನೆ ದೇವರಾಯನ 
ಮೊಮ್ಮಗ ಇಮ್ಮಡಿ ದೇವರಾಯನು ಕ್ರಿ.ಶ.1540 ರ ವರೆಗೆ ಆಳ್ವಿಕೆ ನಡೆಸಿದನು. ಇವನು ಬಹುಶಃ ಮಕ್ಕಳಾಗದೆ 
ತೀರಿಕೊಂಡನು. ಚೆನ್ನಮಾಂಬೆಯ ತಾಯಿ ಗುರುರಾಜ ಮತ್ತು ವೀರಮ್ಮನ ಮಗಳು. ಗುರುರಾಯನಿಗೆ ಗಂಡು 
ಸಂತಾನವಿಲ್ಲದ್ದರಿಂದ ಇಮ್ಮಡಿ ದೇವರಾಯನ ತರುವಾಯ ಸಿಂಹಾಸನವು ಚೆನ್ನಮಾಂಬೆಯ ಪಾಲಾಯಿತು. ಈಕೆ 
ವಿಜಯನಗರದ ದೊರೆ ಸದಾಶಿವರಾಯನನ್ನು ಮದುವೆಯಾಗಿದ್ದಳು. ಚೆನ್ನಮಾಂಬೆಯ ಶಾಸನಗಳು 
ಕ್ರಿ.ಶ.1542-1550ರವರೆಗೆ ದೊರೆತಿವೆ. ಆಕೆಯ ತಂಗಿ ಚೆನ್ನ ಭೈರಾದೇವಿಯು ನಗಿರೆಯ ಸಾಳುವ ಕೃಷ್ಣನನ್ನು 
ವರಿಸಿದ್ದಳು. ಚೆನ್ನಮಾಂಬೆಯ ರಾಜ್ಯದ ಮೇಲೆ ಕ್ರಿ.ಶ.1542ರಲ್ಲಿ" ಪೋರ್ತುಗೀಜರು ದಾಳಿ ಮಾಡಿದರು. 
ಪೋರ್ತುಗೀಜರ ಗೋವೆಯ ರಾಜ್ಯಪಾಲನಾಗಿದ್ದ ಡಿಸೌಜನು ಪೋರ್ತುಗೀಜರ ಸೈನ್ಯದ ಮುಂದಾಳತ್ವ ವಹಿಸಿದ್ದನು. 


ಈ ದಾಳಿಯಿಂದ ಭಟ್ಕಳದಲ್ಲಿ ಸಾಕಷ್ಟು ರಕ್ತಪಾತವಾಯಿತು. 
ಚೆನ್ನಭೈರಾದೇವಿ ಸಿಂಹಾಸನವನ್ನೇರುವದರೊಂದಿಗೆ ಹಾಡುವಳ್ಳಿ ವಂಶದ ಆಳ್ಸಿಕೆ ಕೊನೆಗೊಂಡಿತು. 


ಹೈವರಸ ಒಡೆಯ (ನಗಿರೆ ಮತ್ತು ಹಾಡುವಳ್ಳಿ) 


೪} OOOO 


ಒಂದನೇ ಸಂಗೀರಾಯ (ಕ್ರಿ.ಶ.1408-1445) ಮಲ್ಲಿರಾಯ 


V 


ಒಂದನೇ ಇಂದಿಗರಸ (ಸಾಳುವೇಂದ್ರ 1) (ಕ್ರಿ.ಶ.1445-1455) 


V 


ಎರಡನೇ ಸಂಗೀರಾಯ (ಕ್ರಿ.ಶ.1455-1470) ಬಸವಾಂಬ (ಎರಡನೇ ಸಂಗೀರಾಯನ ಪತ್ನಿ) 
V 
ಶಂಕರಾಂಬಾ (ಪತ್ನಿ) ಗುರುರಾಯ p (ಕ್ರಿ.ಶ.1527-1532) 
V 
ಎರಡನೇ ಇಂದಿಗರಸ (ಕ್ರಿ.ಶ.1470-1520) ವೀರಮ್ಮಳನ್ನು EN 
V V 
ಒಂದನೇ ದೇವರಸ ಒಡೆಯ (ಕ್ರಿ.ಶ.1520-1527) ಭೈರಾಂಬಾ 
RU ಚೆನ್ನಭೈರಾದೇವಿ 


(ವಿಜಯನಗರ ಸಾಮ್ರಾಟ (ನಗಿರೆ ಕೃಷ್ಣರಾಯ ಒಡೆಯನ ಪತ್ನಿ) 
ಇಮ್ದಡಿ ದೇವರಸ ಒಡೆಯ ಸದಾಶಿವರಾಯನ ಪತ್ನಿ) (ಕ್ರಿ.ಶ.1540-1550) 
(ಕ್ರಿ.ಶ.1532-1540) 


50 


ಕೆಳದಿಯ ನಾಯಕರು 


ಕರ್ನಾಟಕದಲ್ಲಿ ಆಳಿದ ಪ್ರಮುಖ ರಾಜವಂಶಗಳಲ್ಲಿ ಕೆಳದಿಯ ನಾಯಕರು ಒಬ್ಬರಾಗಿದ್ದಾರೆ. ವಿಜಯನಗರ 
ಸಾಮ್ರಾಜ್ಯದ ಸಾಮಂತರಾಗಿದ್ದರು. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಪ್ರಾಬಲ್ಯಕ್ಕೆ ಬಂದರೂ 
ವಿಜಯನಗರದ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡಿದ್ದರು. ಕರ್ನಾಟಕದ ಕರಾವಳಿಯಲ್ಲಿ ವಿದೇಶಿ ವ್ಯಾಪಾರ 
ಉಚ್ಚಾಯ ಸ್ಥಿತಿಯನ್ನು ಮುಟ್ಟಿದ ಈ ಸಮಯದಲ್ಲಿ ನಗಿರೆಯ ಸಾಳುವರಸರು ನಿರ್ಣಾಯಕ ಪಾತ್ರ ವಹಿಸಿದ್ದರು. 
ಇಷ್ಟೊತ್ತಿಗಾಗಲೇ ವಿಜಯನಗರದ ಭಾಗಗಳಾಗಿದ್ದ ಅರಗ, ಗುತ್ತಿ, ಬಾರ್ಕೂರು ಮತ್ತು ಮಂಗಳೂರುಗಳನ್ನು 
ಅಮರ ಮಾಗಣಿಯಾಗಿ ಪಡೆದು ಕೆಳದಿಯ ಸದಾಶಿವನಾಯಕ ಕರಾವಳಿ ಭಾಗದಲ್ಲೂ ತನ್ನ ಅಧಿಕಾರ 
ವಿಸ್ತ್ರರಿಸಿದ್ದನು'. ಕ್ರಿ.ಶ.1550 ರ ಅಂಕೋಲಾ ತಾಲೂಕಿನ ಉಳವರೆ ಶಾಸನ ಪ್ರಪ್ರಥಮವಾಗಿ ಕೆಳದಿ ನಾಯಕ 
ಹಾಗೂ ಗೇರುಸೊಪ್ಪೆಯ ಸಾಳುವ ರಾಜವಂಶಜರೊಡನೆ ಇರುವ ಸಂಪರ್ಕದ ಕುರಿತು ಹೇಳುತ್ತದೆ. ಗೇರುಸೊಪ್ಪೆಯ 
ಸಾಳುವ ಕೃಷ್ಣದೇವರಸ ಒಡೆಯನ ಅಧಿಕಾರ ವ್ಯಾಪ್ರಿಗೆ ಒಳಪಟ್ಟ ಉಳವರೆ ಗ್ರಾಮವನ್ನು ಸದಾಶಿವನಾಯಕನು ಹಣ 
ಸಂದಾಯ ಮಾಡಿ ಅದನ್ನು ಗೋಕರ್ಣದ ಮಹಾಬಲ ದೇವರ ಪೂಜೆ ವಿನಿಯೋಗಕ್ಕಾಗಿ ದಾನ ಮಾಡಿದನು. ಈ 
ದಾನವು ಮೊಸಗೆ, ಆಸಂತೆಯ, ಕಾಣಿಕೆ ಇತ್ಯಾದಿ ತೆರಿಗೆಗಳಿಂದ ಮುಕ್ತವಾಗಿತ್ತು ಎಂದು ತಿಳಿಸುತ್ತದೆ. ಕೆಳದಿಯ 
ಸದಾಶಿವನಾಯಕ ಸಾಳುವ ಕೃಷ್ಣದೇವರಸ ಒಡೆಯನಷ್ಟು ಪ್ರಬಲನಾಗಿರಲಿಲ್ಲವೆಂದು ಈ ಶಾಸನದಿಂದ ತಿಳಿಯುತ್ತದೆ. 
ಕೆಳದಿ ಸದಾಶಿವನಾಯಕನ ಅಳ್ಳಿಕೆಯ ಕೊನೆಯ ವರ್ಷ ಕ್ರಿ.ಶ.1565. ಈ ಸಮಯದಲ್ಲಿ ಮಹಾಮಂಡಲೇಶ್ವರ 
ಚೆನ್ನ ಭೈರಾದೇವಿ ರಾಣಿ ಗೇರುಸೊಪ್ಪೆ ಮತ್ತು ಹಾಡುವಳ್ಳಿಗಳನ್ನು ಒಳಗೊಂಡ ಹೈವ ಕೊಂಕಣ ರಾಜ್ಯಗಳನ್ನು 
ಆಳುತ್ತಿದ್ದಳು3. ಕೆಳದಿಯ ಸದಾಶಿವನಾಯಕನ ನಂತರ ಅಧಿಕಾರಕ್ಕೆ ಬಂದ ಸಂಕಣ್ಣ ನಾಯಕ ಮತ್ತು ಚಿಕ್ಕ ಸಂಕಣ್ಣ 
ನಾಯಕ ಹಿರಿಯ ವೆಂಕಟಪ್ಪರೊಡನೆ ಚೆನ್ನ ಭೈರಾದೇವಿ ರಾಣಿಯು ಹೋರಾಡಿದಳು. ಈ ರಾಣಿಯು 
ಪೋರ್ತಗೀಜರೊಡನೆ ಹೋರಾಡಿದ್ದಳೆಂದು ಫೆರಿಯಾಸೋಜ ಮತ್ತು ಪಿಂಟೊರವರು ದಾಖಲಿಸಿದ್ದಾರೆ””. 


ಕೆಳದಿ ವೆಂಕಟಪ್ಪ ನಾಯಕನ ಅಧಿಕಾರವಧಿಯಲ್ಲಿ ಕೆಳದಿ ಮತ್ತು ಗೇರುಸೊಪ್ಪೆ ಅರಸರ ಸಂಘರ್ಷಗಳು 
ತಾರಕ ಮಟ್ಟಕ್ಕೆ ಮುಟ್ಟಿದವು. ಚೆನ್ನಭೈರಾದೇವಿಯು ಕೆಳದಿಯ ಅರಸರ ವಿರುದ್ಧ ಬಿಜಾಪುರದ ಆದಿಲ್‌ಶಹನ ಸೃನಿಕ 
ಸಹಾಯವನ್ನು ಕೇಳಿದಳು. ಈ ಕೋರಿಕೆಯನ್ನು ಮನ್ನಿಸಿ ಕೆಳದಿ ಅರಸನ ವಿರುದ್ಧ ದಂಡನಾಯಕರನ್ನು ಕಳುಹಿಸಿದನು. 
ಕೆಳದಿಯ ಅರಸ ಘಟ್ಟದ ಮೇಲಿನ ಅನೇಕ ಕೋಟೆಗಳನ್ನು ವಶಪಡಿಸಿಕೊಂಡನು. ಆದರೆ ಬಿಜಾಪುರದಲ್ಲಿ 
ತಲೆದೋರಿದ ಆಂತರಿಕ ಬಂಡಾಯದಿಂದ ಕೆಳದಿಯ ವಿರುದ್ಧ ಕಳುಹಿಸಿದ ತನ್ನ ಸೇನಾನಾಯಕರನ್ನು ಹಿಂದಕ್ಕೆ 
ಕರೆಸಿಕೊಳ್ಳಬೇಕಾಯಿತು”'. ಹೀಗೆ ಕ್ರಿ.ಶ.1595ರ ಅಂತ್ಯದಲ್ಲಿ ಚೆನ್ನಭೈರಾದೇವಿಯು ಕೆಳದಿಯರ ಆಕ್ರಮಣವನ್ನು 
ಎದುರಿಸಬೇಕಾಯಿತು. ಇದರಿಂದ ಪಾರಾಗಲು ಬಿಜಾಪುರದ ನೆರವನ್ನು ಕೋರಿದಳೆಂದು ಬಿಜಾಪುರದ ಆಂತರಿಕ 
ಬಂಡಾಯದಿಂದ ಇವಳನ್ನು ರಕ್ಷಿಸಲು ಸಾಧ್ಯವಾಗಲಿಲ್ಲ ಎಂದು ತಿಳಿಯುತ್ತದೆ. 


ಕೆಳದಿಯ ವೆಂಕಟಪ್ಪನಾಯಕ ಲಕ್ಷದೇಶದ ದೊರೆಯೆನಿಸಿದ ದಳವಾಯಿ ಲಿಂಗಣ್ಣನಾಯಕನ ನೇತೃತ್ವದಲ್ಲಿ 
ಬಲವಾದ ಸೈನ್ಯವನ್ನು ಕಳುಹಿಸಿ ರಾಣಿಯನ್ನು ಸೆರೆ ಹಿಡಿದು ದಾವಿನಹಳ್ಳಿ, ಕರವೂರು, ಮೊರಬಡಿ, ಸಾಳನಾಡು, 
ಭಟ್ಕಳ, ಗೇರುಸೊಪ್ಪೆ, ಚಂದಾವರ, ಗೋವರ್ಧನಗಿರಿ, ವಡ್ಡಿಮೇದನಿ ಮುಂತಾದ ಆಕೆ ಆಳುವ ಪ್ರದೇಶಗಳನ್ನು 


51 


ವಶಪಡಿಸಿಕೊಂಡು ಅಲ್ಲಿರುವ "“ವಿಚಿತ್ತತರ ವಸ್ತುವಾಹನಾಂಬರ ರ್ಥಿದಿ ಸರ್ವಸ್ವಮಂ ಸ್ವಾಧೀನಗೈದ””” ಎಂದು 
ಕೆಳದಿನೃಪವಿಜಯ ಉಲ್ಲೇಖಿಸಿದೆ. ಗೇರುಸೊಪ್ಪೆ ರಾಣಿ ವಿರುದ್ಧ ಹಳೆಪೈಕರು ದಂಗೆ ಎದ್ದುದರಿಂದ 
ವೆಂಕಟಪ್ಪನಾಯಕನಿಗೆ ಗೇರುಸೊಪ್ಪೆ ವಶಪಡಿಸಿಕೊಳ್ಳಲು ಸುಲಭವಾಯಿತೆಂದು ಬುಕಾನನ್‌ ಉಲ್ಲೇಖಿಸಿದ್ದಾನೆ"”. 

ಕ್ರಿ.ಶ.1607 ರ ಅವಧಿಯಲ್ಲಿ ಗೇರುಸೊಪ್ಪೆ ರಾಜ್ಯ ಸಮಪೂರ್ಣವಾಗಿ ವೆಂಕಟಪ್ಪ ನಾಯಕನ 
ವಶವಾಯಿತೆಂದು ಪೋರ್ತುಗೀಜ ಪತ್ರದಿಂದ ತಿಳಿಯುತ್ತದೆ”. ಅಂದರೆ ವೆಂಕಟಪ್ಪ ನಾಯಕ ಮತ್ತು ಗೇರುಸೊಪ್ಪೆಯ 
ಚೆನ್ನಭೈರಾದೇವಿಯ ನಡುವೆ ಕ್ರಿ.ಶ.1607 ರ ಹೊತ್ತಿಗೆ ನಿರ್ಣಾಯಕ ಯುದ್ದ ನಡೆಯಿತೆಂದು ತಿಳಿಯುತ್ತದೆ. 
ಕ್ರಿ.ಶ.1660ರ ವೆಂಕಟಾಪುರ ಶಾಸನ?” ಕೆಳದಿಯ ಸದಾಶಿವರಾಯನ ಮರಿಮೊಮ್ಮಗ ಸಿದ್ಧಪ್ಪನಾಯಕನ ಮಗ 
ಕೆಳದಿಯ ವೆಂಕಟಪ್ಪ ನಾಯಕನನ್ನು ಉಲ್ಲೇಖಿಸುತ್ತದೆ. 


ಇದರಿಂದ ಕ್ರಿ.ಶ.1660 ರ ವರೆಗೂ ವೆಂಕಟಪ್ಪ ನಾಯಕ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ 
ಹಿಡಿತ ಹೊಂದಿದ್ದನೆಂದು ತಿಳಿಯುತ್ತದೆ. 


ಬೀಳಗಿಯ ಅರಸರು 


ಕ್ರಿ.ಶ. 15ನೇ ಶತಮಾನದ ಆದಿಭಾಗದಲ್ಲಿ ಬೀಳಗಿಯ ಅರಸು ಮನೆತನ ಉತ್ತರ ಕನ್ನಡ ಜಿಲ್ಲೆಯ ಘಟ್ಟ 
ಪ್ರದೇಶವಾದ ಸಿದ್ಧಾಪುರ ತಾಲೂಕಿನ ಬೀಳಗಿಯಿಂದ ಪ್ರಬುದ್ಧಮಾನಕ್ಕೆ ಬಂದಿತು. ಈ ಅರಸೊತ್ತಿಗೆ ಶಿವಮೊಗ್ಗ 
ಮತ್ತು ಉತ್ತರ ಕನ್ನಡ ಜಿಲ್ಲೆಯವರೆಗೆ ಮಾತ್ರ ತನ್ನ ಆಳ್ವಿಕೆ ಮಾಡಿತ್ತು. ಸಮಕಾಲೀನ ಅರಸು ಮನೆತನಗಳಾದ 
ಗೇರುಸೊಪ್ಲೆಯ ಸಾಳುವರಸರು, ಕೆಳದಿಯ ನಾಯಕರು, ಮರಾಠರು, ಬಹುಮನಿ ಸುಲ್ದಾನರು ಮತ್ತು ವಿಜಯನಗರ 
ಸಾಮ್ರಾಜ್ಯವನ್ನು ಎದುರಿಸಬೇಕಾಗಿತ್ತು. ಆಂಡಣ ಈ ವಂಶದ ಸಂಸ್ಥಾಪಕನಾಗಿದ್ದನು?'. ಐಸೂರು ಇವನ 
ಕಾರ್ಯಕ್ಷೇತ್ರವಾಗಿತ್ತು. ಇವನ ನಂತರ ಪಾರ್ಶ್ವ ಭೂಪನು ಈ ವಂಶದ ಎರಡನೇ ರಾಜನಾಗಿದ್ದನು”'. ಬಹುಶಃ 


ಇವನೆ ರಾಜಕೀಯ ಚಟುವಟಿಕೆಗಳು ಘಟ ಪ 


) ೪ 9 !, ) _ pd $m 
್ಸಿ ದೇಶವಾದ ಸಿದ್ಧಾಪುರ ಮತ್ತು ಸಾಗರ ಪ್ರದೇಶಗಳಿಗೆ 


ಸೀಮಿತವಾಗಿದ್ದವು. 
ಒಂದನೇ ಘಟೇಂದ್ರ ಒಡೆಯನು ಬೀಳಗಿ ರಾಜವಂಶದಲ್ಲಿ ಪ್ರಬಲ ಅರಸನಾಗಿದ್ದನು. ಬೀಳಗಿಯನ್ನು 


ರಾಜಧಾನಿಯನ್ನಾಗಿ ಮಾಡಿಕೊಂಡು ಬೇಡಕಣಿ ಕುಂಚಿ ಮುಗದನದೂರ ಪ್ರದೇಶಗಳಲ್ಲಿನ ಪ್ರಬಲ ಬುಡಕಟ್ಟು 


ಜನಾಂಗದವರನ್ನು ಸದೆ ಬಡೆದು ರಾಜಕೀಯವಾಗಿ ಪ್ರಬಲ ಅರಸನಾಗಿದ್ದನು””*. 
ಇಮ್ಮಡಿ ನರಸಿಂಹ 

ಇವನ ನಂತರ ಇವನ ಮಗ ಇಮ್ಮಡಿ ನರಸಿಂಹನು ಅಧಿಕಾರಕ್ಕೆ ಬಂದನು. ಇವನು ವಿಜಯನಗರ ಸಾಮ್ರಾಟ 
ಕೃಷ್ಣದೇವರಾಯನ ಸಮಕಾಲೀನನಾಗಿದ್ದನು. ಬಹುಮನಿ ಸುಲ್ತಾನರನ್ನು ಸೋಲಿಸುವಲ್ಲಿ ಕೃಷ್ಣದೇವರಾಯನಿಗೆ 
ಸಹಾಯ ಮಾಡಿದನು. ಈ ಅನುಪಮ ಸೇವೆಯನ್ನು ಪರಿಗಣಿಸಿ ಕೃಷ್ಣದೇವರಾಯನು ತನ್ನ ಮಗಳು ಹರಿಯಮ್ಮಳನ್ನು 
ಇವನಿಗೆ ಕೊಟ್ಟು ವಿವಾಹ ಮಾಡಿದನಲ್ಲದೆ ಪೆನುಗೊಂಡ, ಗುತ್ತಿ ಪ್ರಾಂತ್ಯಗಳ ಮೂರುಲಕ್ಷ ಆದಾಯವನ್ನು 


ಕೊಟ್ಟ ಮೌ, 


೨2 


ವೀರಪ್ಪ 


ಇಮ್ಮಡಿ ನರಸಿಂಹನ ನಂತರ ಇವನ ಮಗ ವೀರಪ್ಪನು ಅಧಿಕಾರಕ್ಕೆ ಬಂದನು. ಚೈನಬಸದಿಗೆ ದಾನಗಳನ್ನು 
ನೀಡಿ ಕಲಿಕಾಲದ ಧರ್ಮಪುತ್ರ ಎಂದು ಬಿರುದು ಪಡೆದನು. 


ರಂಗರಾಜ ಒಡೆಯ 


ವೀರಪ್ಪ ಮತ್ತು ವೀರಮ್ಮಾಜಿಯ ಮಗ ರಂಗಪ್ಪ ಒಡೆಯನು (ನರಸಪ್ಪ) ಅಧಿಕಾರಕ್ಕೆ ಬಂದನು. ಇವನು 
ನಗಿರೆಯ ರಾಣಿ ಚೆನ್ನಬೈರಾದೇವಿಯ ಆಳ್ವಿಕೆಗೆ ಒಳಪಟ್ಟ ಕರಾವಳಿ ಭಾಗದ ಪ್ರದೇಶಗಳನ್ನು ಆಕ್ರಮಿಸಿದನು ಎಂದು 
ಕ್ರಿ.ಶ. 1575ರ ಹಳದೀಪುರ ಶಾಸನದಿಂದ ತಿಳಿಯುತ್ತದೆ”. 


ಬೀಳಗಿ ಅರಸರು ನಗಿರೆ ಅರಸರ ಪ್ರದೇಶದ ಮೇಲೆ ಹಿಡಿತ ಸಾಧಿಸಲು ಪ್ರಯತ್ನಿಸಿ ಅಸಫಲರಾದರೆಂದು 
ಈ ಶಾಸನ ಸೂಚಿಸುತ್ತದೆ. ಬಹುಶಃ ಆರ್ಥಿಕ ಕಾರಣಗಳಿಂದಾಗಿ, ಅಂದರೆ ಕರಾವಳಿಯ ಮೇಲೆ ಹಿಡಿತ ಸಾಧಿಸಲು 
ಅವರು ಈ ಪ್ರಯತ್ನ ಮಾಡಿರಬಹುದು. ಆದರೆ ತದನಂತರ ಇವರ ಯಾವುದೇ ಶಾಸನ ಕರಾವಳಿಯಲ್ಲಿ 
ದೊರಕದಿರುವುದರಿಂದ ಅಂಥ ಪ್ರಯತ್ನವನ್ನು ಅವರು ಕೈಬಿಟ್ಟು ಘಟ್ಟ ಪ್ರದೇಶದ ಒಂದು ಸೀಮಿತ ಪ್ರದೇಶದಲ್ಲಿ 
ಮಾತ್ರ ಹಿಡಿತ ಉಳಿಸಿಕೊಂಡರೆಂದು ಊಹಿಸಬಹುದು. 


ಇಮ್ಮಡಿ ಘಟೇಂದ್ರ 


ರಂಗರಾಜ ಒಡೆಯನ ನಂತರ ಇವನ ಮಗ ಇಮ್ಮಡಿ ಘಟೇಂದ್ರ ಅಧಿಕಾರಕ್ಕೆ ಬಂದನು. ವಿಜಯನಗರ 
ಸಾಮ್ರಾಜ್ಯದ ಸಾರ್ವಭೌಮತ್ವ ಒಪ್ಪಿಕೊಂಡಿದ್ದನು್‌?. ಇವನ ಅಧಿಕಾರಾವಧಿಯಲ್ಲಿ ಬೀಳಗಿ ಮತ್ತು ಗೇರುಸೊಪ್ಪೆ 
ಅರಸು ಮನೆತನಗಳ ನಡುವೆ ಸಂಘರ್ಷಗಳು ಮುಂದುವರೆದವು. ಈ ಸಂಘರ್ಷದಲ್ಲಿ ನಗಿರೆಯ ಸೈನ್ಯವನ್ನು 
ಸಂಪೂರ್ಣವಾಗಿ ಧ್ವಂಸಗೊಳಿಸಿದನೆಂದೂ ವಿಜಯನಗರದ ವಿರುದ್ಧ ದಂಡೆತ್ತಿ ಬಂದ ನಿಜಾಂಶಾಹಿಗಳನ್ನು ಸೋಲಿಸಿ 
ವಿಜಯನಗರ ಸಾಮ್ರಾಟ ವೆಂಕಟಪತಿರಾಯನ ಮೆಚ್ಚುಗೆಗೆ ಪಾತ್ರನಾದನು*". ಇಮ್ಮಡಿ ಘಟೇಂದ್ರನು ಸೋಂದಾ 
ಅರಸ ಅರಸಪ್ಪನಾಯಕನ ಮಗಳು ವೀರಮ್ಹಾಂಬೆಯನ್ನು ಮದುವೆಯಾದನು”. ಇವರ ಮಗ ತಿಮ್ಮರಸ ಒಡೆಯ, 
ತಿಮ್ಮರಸ ಒಡೆಯನ ಮಗ ಮುಮ್ಮಡಿ ಘಟೇಂದ್ರ ಮುಮ್ಮಡಿ ಘಟೇಂದ್ರನ ಮಗ ನಾಲ್ಪಡಿ ಘಟೇಂದ್ರನೆಂದು ಕ್ರಿ.ಶ. 
1651ರ ಸಿದ್ದಾಪುರ ಶಾಸನ ನಾಲ್ಪಡಿ ಘಟೇಂದ್ರನ ವಂಶಾವಳಿಯನ್ನು ಉಲ್ಲೇಖಿಸುತ್ತದೆ. 
ತಿಮಪ 
& w 
Ah 
ದೇವಪ್ಪ 
¢ 
ತಮ್ಮಪ್ಪ 
) 
ಮುಮ್ಮಡಿ ಘಟೇಂದ್ರ 
ಸ್ರ 


ನಾಲ್ವಡಿ ಘಟೇಂದ್ರ 


೨3 


ಮುಮ್ಮಡಿ ಘಟೇಂದ್ರ 

ಮುಮ್ಮಡಿ ಘಟೇಂದ್ರನು ಕೆಳದಿ ರಾಜ್ಯದ ವಿರುದ್ಧ ಸೋಂದಾ ಅರಸರ ನೆರವನ್ನು ಕೋರಿದನು. 
ಇವರಿಬ್ಬರೂ ಕೆಳದಿಯ ಸದಾಶಿವನಾಯಕ ವೀರಭದ್ರನಾಯಕರ ನಡುವೆ ತಲೆದೋರಿದ ಭಿನ್ನಾಭಿಪ್ರಾಯದಿಂದ 
ಉಂಟಾದ ರಾಜಕೀಯ ಬಿಕ್ಕಟ್ಟಿನ ಲಾಭ ಪಡೆಯಲು ಯತ್ನಿಸಿದರೆಂದು ತಿಳಿಯುತ್ತದೆ. ಕೆಲವೆ ಸಮಯದಲ್ಲಿ ಬೀಳಗಿ 
ಮತ್ತು ಸೋಂದಾ ಅರಸರ ನಡುವೆ ಭಿನ್ನಾಭಿಪ್ರಾಯ ತಲೆದೋರಿತು*'. ಇದೇ ಸಂದರ್ಭದಲ್ಲಿ ಮುಮ್ಮಡಿ 
ಘಟೇಂದ್ರನು ಕೆಳದಿ ಸದಾಶಿವರಾಯನ ಮಗ ಭದ್ರಯ್ಯನಿಗೆ ತನ್ನ ಮಗಳನ್ನು ನೀಡಿ ವೈವಾಹಿಕ ಸಂಬಂಧ ಬೆಳೆಸಿದನು. 
ಸೋಂದಾ ಅರಸು ರಘುನಾಥ ನಾಯಕನ ಆಮಂತ್ರಣದ ಮೇರೆಗೆ ಮುಮ್ಮಡಿ ಘಟೇಂದ್ರನು ಬನವಾಸಿ ಉತ್ತ ವಕ್ಕೆಂದು 
ಹೋದಾಗ ಅಲ್ಲಿ ತರಿಕೇರೆ ಹನುಮನೊಂದಿಗೆ ಭಿನ್ನಾಭಿಪ್ರಾಯ ತಲೆದೋರಿ ರಾಜಧಾನಿ ಬಿಟ್ಟ ಇತರ ಕೆಲವೆ ದಿನಗಳಲ್ಲಿ 
ಮರಣವನ್ನಪ್ಪಿದನುಜ್‌. 


ನಾಲ್ಮಡಿ ಘಟೇಂದ್ರ 


ಈ ರಾಜಕೀಯ ಲಾಭ ಪಡೆದ ಕೆಳದಿ ಅರಸು ಬೀಳಗಿಯ ಮೇಲೆ ಹಿಡಿತ ಸಾಧಿಸಿದನು. ಈ ಸಂದರ್ಭದಲ್ಲಿ 
ನಾಲ್ಲಡಿ ಘಟೇಂದ್ರ ಮತ್ತು ಕಿರಿಯ ಸಹೋದರ ಸಿದ್ಧಪ್ಪ ಒಡೆಯ ಮತ್ತು ಮಂತ್ರಿಗಳು ಸಮಾಲೋಚಿಸಿ ಬಿಜಾಪುರದ 
ಸುಲ್ತಾನನನ್ನು ಸಂಧಿಸಿದಾಗ ಸುಲ್ತಾನನ ಫೆರ್ಮಾನಿನ ಮೇರೆಗೆ ಕೆಳದಿ ಅರಸರು ಬೀಳಗಿ ರಾಜ್ಯವನ್ನು ಬಿಟ್ಟುಕೊಟ್ಟರು. 
ನಾಲ್ಪಡಿ ಘಟೇಂದ್ರನು ಕೆಳದಿ ಚೆನ್ನಮ್ಮ ದೇವಿಯನ್ನು ವಿವಾಹವಾದನು. ಈ ದಂಪತಿಗಳಿಗೆ ಮಕ್ಕಳು (ವಾರಸುದಾರರು) 
ಇಲ್ಲದ ಕಾರಣ ಕೆಳದಿ ಅರಸರಿಗೆ ಬೀಳಗಿ ಅರಸೊತ್ತಿಗೆ ಮೇಲೆ ಮತ್ತೊಮ್ಮೆ ಹಿಡಿತ ಸಾಧಿಸಲು ಸದಾವಕಾಶ 
ದೊರೆತಂತಾಯಿತು. ಈ ಹಿನ್ನೆಲೆಯಲ್ಲಿ ಘಂಟೆ ಅಮ್ಹಾಜಿಯನ್ನು ಅಧಿಕಾರಕ್ಕೆ ತಂದರು. ಆದರೆ ಕೆಳದಿ ಅರಸರ 
ರಾಜಕೀಯ ಒತ್ತಡವನ್ನು ಒಪ್ಪಿಕೊಳ್ಳದ ಬೀಳಗಿಯ ಅರಸು ಮನೆತನದವರು ಶಿವಪ್ಪ ನಾಯಕನನ್ನು” 
ಪಟ್ಟಕ್ಕೇರಿಸಿದರು. ಇವನು ವಾರಸುದಾರನಿಲ್ಲದೆ ಮರಣ ಹೊಂದಿದನು. ಸಾಕುಮಗ ಇಮ್ಮಡಿ ಶಿವಪ್ಪನಾಯಕ” 
ಅಧಿಕಾರಕ್ಕೆ ಬಂದನು. ಇವನಿಗೂ ಸಂತಾನ ಇಲ್ಲದ ಕಾರಣ ಸಾಕುಮಗ ಸೋಮಶೇಖರ ನಾಯಕ” ಅಧಿಕಾರಕ್ಕೆ 
ಬಂದನು. ಇವನು ಗೋಕರ್ಣದ ಮಹಾಬಲದೇವನಿಗೆ ದಾನ ನೀಡಿದನು”. ಇವನ ಪತ್ನಿ ವೀರಮ್ಮಾಜಿ ಆಗಿದ್ದಳು. 


ಇವನ ನಂತರ ಮಗ ಇಮ್ಮಡಿ ಸೋಮಶೇಖರ ನಾಯಕನು ಅಧಿಕಾರಕ್ಕೆ ಬಂದನು3ೌ3. ಇವನ 
ಅಧಿಕಾರಾವಧಿಯಲ್ಲಿ ಬಾಜಿರಾಯನ ನೇತೃತ್ವದಲ್ಲಿ ಮರಾಠರು ಬೀಳಗಿ ಮೇಲೆ ದಾಳಿ ಮಾಡಿದರು. ಆದರೆ ಈ 
ದಾಳಿಗಳನ್ನು ಯಶಸ್ವಿಯಾಗಿ ಎದುರಿಸಿದನು. ಇವನ ನಂತರ ಇವನ ಮಗ ವೀರಭದ್ರನಾಯಕ”” ನಂತರ ಕ್ರಿ.ಶ. 
1752ರಲ್ಲಿ ಇವನ ಮಗ ಬಸವೇಂದ್ರನು್‌ ಅಧಿಕಾರಕ್ಕೆ ಬಂದನು. ಈ ಅವಧಿಯಲ್ಲಿ ಹೈದರಾಲಿ ಬೀಳಗಿಯ ಮೇಲೆ 
ದಾಳಿ ಮಾಡಿದನು”'. ಬಸವೇಂದ್ರನ ನಂತರ ಮುಮ್ಮಡಿ ಸೋಮಶೇಖರ ನಾಯಕ ಅಧಿಕಾರಕ್ಕೆ ಬಂದರೂ ಹೈದರಾಲಿ 
ಟಿಪ್ಪುಸುಲ್ಲಾನರು ಈ ಪ್ರದೇಶದ ಮೇಲೆ ಹಿಡಿತ ಸಾಧಿಸಿದ್ದರು. 1799ರಲ್ಲಿ ಟಿಪ್ಪುವಿನ ಮರಣದೊಂದಿಗೆ ಬೀಳಗಿ 
ಸಂಪೂರ್ಣವಾಗಿ ಬ್ರಿಟಿಷರ ವಶವಾಯಿತು. ಬ್ರಿಟಿಷರ ವಿರುದ್ದ ಬಂಡಾಯವೆದ್ದ ಮುಮ್ಮಡಿ ಸೋಮಶೇಖರ ನಾಯಕ 
ಕ್ರಿ.ಶ. 1800ರಲ್ಲಿ ಕೊಲ್ಲಲ್ಪಟ್ಟನು. ಆತನ ರಾಣಿಯರಿಗೆ ಮಾಶಾಸನ ನೀಡಲಾಯಿತು. ಹೀಗೆ ಬೀಳಗಿ ಬ್ರಿಟಿಷ 


ಆಧಿಪತ್ಯಕ್ಕೆ ಒಳಪಟ್ಟಿ ತು. 


5೨4 


ಬೀಳಗಿ ಅರಸರ ವಂಶಾವಳಿ 


ಒಂದನೇ ನರಸ 
oh 
ಒಂದನೇ ಘಟೇಂದ್ರ 
} 1 
ತಿಮ್ಮಪ್ಪ ಇಮ್ಮಡಿ ನರಸಿಂಹ (ಕ್ರಿ.ಶ. 1545-60) 
ದೇವಪ್ಪ ವೀರಪ್ಪ (ಕ್ರಿ.ಶ. 1550-1570) 
Wi }, 
ತಮ್ಮಪ್ಪ ರಂಗರಾಜ (ನರಸಪ್ಪ) (ಕ್ರಿ.ಶ. 1570-1580) 
ls } 
ಮುಮ್ಮಡಿ ಘಟೇಂದ್ರ (1599-1630) ಇಮ್ಮಡಿ ಘಟೇಂದ್ರ (ಕ್ರಿ.ಶ. 1580-1599) 
(ಮಕ್ಕಳಿಲ್ಲ) 
ಘಂಟೆ ಅಮ್ಮಾ ಜಿ 
l 
ನಾಲ್ಪಡಿ ಘಟೇಂದ್ರ (ಕ್ರಿ.ಶ. 1631-1651) 
(ಮಕ್ಕಳಿಲ್ಲ) 
y 
ಶಿವಪ್ಪ ನಾಯಕ (ಕ್ರಿ.ಶ. 1652-1667) 
(ದತ್ತುಮಗು) 


ಇಮ್ಮಡಿ ಶಿವಪ್ಪ ನಾಯಕ (ಕ್ರಿ.ಶ. 1667-1677) 


(ದತ್ತುಮಗು) 
L 
ಇಮ್ಮಡಿ ಸೋಮಶೇಖರ ನಾಯಕ (ಕ್ರಿ.ಶ. 1685-1730) 
J 
ವೀರಭದ್ರ (ಕ್ರಿ.ಶ. 1752-1769) 
J 
ಬಸವೇಂದ್ರ (ಕ್ರಿ.ಶ. 1752-1769) 


ಮುಮ್ಮಡಿ ಸೋಮಶೇಖರ ನಾಯಕ (ಕ್ರಿ.ಶ. 169) 


55 


ಸೋದೆಯ ಅರಸರು 


ಲಭ್ಯವಿರುವ ಗ್ರಂಥ ಮತ್ತು ಶಾಸನ ಆಕರಗಳಿಂದ ಸೋದೆ ಅರಸು ಮನೆತನದ ಆಳ್ವಿಕೆ ಕ್ರಿ.ಶ.1555 ರಲ್ಲಿ 
ಇಮ್ಮಡಿ ಅರಸಪ್ಪನಿಂದ ಆರಂಭವಾಯಿತು. ಈ ರಾಜ್ಯವು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯನ್ನು ಒಳಗೊಂಡಂತೆ 
ಕರಾವಳಿ ಭಾಗದಿಂದ ಗೋವಾ ರಾಜ್ಯದ ದಕ್ಷಿಣ ಭಾಗದವರೆಗೂ ವಿಸ್ತರಿಸಿತ್ತು. ವಿಜಯನಗರದ 
ಮಲ್ಲಿಕಾರ್ಜುನರಾಯನ (ಕ್ರಿ.ಶ.1446-1465) ಕಾಲದ ಪಂಚಲಿಂಗದಲ್ಲಿಯ ಶಾಸನ?” ಆನೆತಪ್ಪ ದಣ್ಣನಾಯಕನು 
ಸೇನಾನಾಯಕನಾಗಿದ್ದಾಗ ಲಿಂಗಗೌಡ, ಹುಲಿಗೌಡ ಮತ್ತು ಇತರರ ಮರಣವನ್ನು ಹೇಳುತ್ತದೆ. ಜೊತೆಗೆ ಸೋದೆಯ 
ರಾಮಣ್ಣನೆಂಬ ಹೆಸರಿದೆ. ಆದರೆ ನಾಯಕನೆಂಬ ಅಡ್ಡ ಹೆಸರು ಇಲ್ಲದಿರುವದು ಇವನು ಸೋದೆಯನ್ನು ಆಳುತ್ತಿದ್ದ 
ಅರಸನಾಗಿರಬಹುದೆಂದು ನಿರ್ಧರಿಸುವದು ಕಷ್ಟ. ಹುಲೆಕಲ್ಲಿನ ಛಲಗಾರ ಅರಣ್ಯದಲ್ಲಿಯ ಕ್ರಿ.ಶ.1478 ರ ಒಂದು 
ವೀರಗಲ್ಲಿ ನಲ್ಲಿ ಅರಸಪ್ಪನಾಯಕನ ಅನುಯಾಯಿಯ ಮರಣವನ್ನು ಉಲ್ಲೇಖಿಸಿದೆ. ಈ ಶಾಸನಗಳ ವ್ಯವಸ್ಥಿತ 
ಪರಿಶೀಲನೆಯಿಂದಾಗಿ ಸೋದೆಯ ಅರಸರ ಇತಿಹಾಸವನ್ನು ಈ ಕೆಳಗಿನಂತೆ ಪ್ರಾರಂಭಿಸಬಹುದು ಎಂದು ಪ್ರಾಜ್ಞರ 
ಅಭಿಪ್ರಾಯ. ವಿಜಯನಗರ ಇಮ್ಮಡಿ ವಿರುಪಾಕ್ಷನ ಕಾಲ ಅಂದರೆ ಕ್ರಿ.ಶ.1404 ರಿಂದ ಸೋದೆ ಪ್ರದೇಶವನ್ನು 
ನಾಯಕ ಎಂಬ ಬಿರುದುಳ್ಳ ಒಂದು ಮನೆತನ ಆಳುತ್ತಿತ್ತು. 


ಈ ಮನೆತನದಲ್ಲಿ ಒಬ್ಬಿಬ್ಬರಿಗೆ ಅರಸಪ್ಪ ನಾಯಕನೆಂಬ ಹೆಸರಿತ್ತು. ಈ ನಾಯಕರಲ್ಲಿ ಕೆಲವರಿಗೆ 
ಶ್ರೀಮನಾಳ್ವ ಮಹಾಪ್ರಭು ಎಂಬ ಬಿರುದಿತ್ತು. ಈ ಬಿರುದು ಕ್ರಿ.ಶ.1555 ರಿಂದ 1603 ರ ವರೆಗೆ ಸೋದೆಯನ್ನು 
ಆಳಿದ ಇಮ್ಮಡಿ ಅರಸಪ್ಪನಾಯಕನಿಗಿತ್ತು. 


ಈ ಎಲ್ಲ ಅಂಶಗಳಿಂದ ಕ್ರಿ.ಶ.1458 ರ ಶಾಸನಗಳಲ್ಲಿಯ ರಾಮಣ್ಣ, 1478 ರಲ್ಲಿಯ ಶಾಸನದ 
ಅರಸಪ್ಪನಾಯಕ ಒಂದೇ ನಾಯಕವಂಶಜರೆಂದು ಹೇಳಬಹುದು. ಅವರ ವಂಶಾವಳಿ ಹಿಂದಿನವರ ವಿವರ ಈ ರೀತಿ 
ರಚೆಸಬಹುದು. 


ಸಂಕಣ್ಣನಾಯಕ 


1 
ಅರಸಪ್ಪನಾಯಕ (ಒಂದನೇಯವನ ಮಗ) 


J 
ರಾಮಣ್ಣ (ಎರಡನೇಯವನೊಡನೆ ಇದ್ದ ಸಂಬಂಧ ತಿಳಿದಿಲ್ಲ) 


} 
ಇಮ್ಮಡಿ ಅರಸಪ್ಪನಾಯಕ (ಮೂರನೇಯವನೊಡನೆ ಇದ್ದ ಸಂಬಂಧ ತಿಳಿದಿಲ್ಲ) 


ಕ್ರಿ.ಶ.1568 ರ ತಾಮ್ರಪಟ ಶಾಸನವು್‌' ಇವನ ತಂದೆಯನ್ನು ಕೇವಲ ಅರಸನೆಂದಷ್ಟೆ ಹೇಳಿರುವುದು 
ಗಮನಾರ್ಹ ಅಂಶ. ಆದುದರಿಂದಲೇ ಇಮ್ಮಡಿ ಅರಸಪ್ಪನಾಯಕನ ಶಾಸನದಲ್ಲಿ ಇಮ್ಮಡಿ ಎಂಬ ಶಬ್ದವನ್ನು 
ಮೊದಲಿನ ಅರಸನಿಂದ ಪ್ರತ್ಯೇಕಗೊಳಿಸುವ ಸಲುವಾಗಿ ಬಳಸಲಾಗಿದೆ. ಈ ಶಾಸನದ ಪ್ರಕಾರ ಇವನಿಗೆ ಲಕ್ಷ್ಮಿ ಮತ್ತು 
ಅರಸಾ ಎಂದು ಮಕ್ಕಳಿದ್ದರು. ಈ ಅರಸಾ ಬನವಾಸಿ ಮಧುಕೇಶ್ವರ ದೇವಾಲಯದಲ್ಲಿಯ 1571 ರ ಶಾಸನದ” 


56 


ಅರಸಾದೇವಿ ಎಂದು ಕಾಣುತ್ತದೆ. ಕ್ರಿ.ಶ.1564 ರಲ್ಲಿ ಕೆಳದಿಯ ಅರಸು ಮನೆತನದ ಸದಾಶಿವರಾಯ, ಇಮ್ಮಡಿ 
ಅರಸಪ್ಪನಾಯಕರ ಮಧ್ಯ ಸಂಘರ್ಷ ಆರಂಭವಾಯಿತು. ಸಂಘರ್ಷದಲ್ಲಿ ಅರಸಪ್ರನಾಯಕನ ಬಂಟ ವೊದಲಗೌಡನ 
ಮಕ್ಕಳಾದ ಮಚಗರಡಿಯ ಗಿರಿನಾಯಕ ಮತ್ತು ಇವನ ಅಣ್ಣ ಯಮುನಾನಾಯಕರು ಮರಣ ಹೊಂದಿದರು ಎಂದು 
ಹುಲೇಕಲ್ಲಿನ ಮಾಸ್ತಿಕಾನ ಶಾಸನ ಹೇಳಿದೆ”. ಪೋರ್ತುಗೀಜರ ದಾಖಲೆಗಳ ಪ್ರಕಾರ ಪೋರ್ತುಗೀಜರೊಡನೆ ಇವನ 
ಸಂಬಂಧ ಸ್ನೇಹಮಯವಾಗಿತ್ತು. ಡಚ್ಚರು ಕನ್ನಡ ಕರಾವಳಿ ಜಿಲ್ಲೆಯ ಕಡಲ ತೀರವನ್ನು ಆಕ್ರಮಿಸಿಕೊಳ್ಳಲು 
ಯತ್ನಿಸಿದರು. ಆಗ ಪೋರ್ತುಗೀಜರ ಸಹಾಯದಿಂದ ಹಿಮ್ಮೆ ಟ್ವಿಸಿದನು"”. 


ಸವಾಯಿ ರಾಮಚಂದ್ರ ನಾಯಕ 


ಸೋದೆ ಅರಸರು ಸುಮಾರು 230 ವರ್ಷಗಳ ಕಾಲ ಆಳ್ಸಿಕೆಯ ಕಾಲದಲ್ಲಿ ಸವಾಯಿ ರಾಮಚಂದ್ರ ನಾಯಕನ 
ಕಾಲದಿಂದ ಅವರ ಅಧಿಕಾರವು ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲೂ ವಿಸ್ತರಿಸಿತ್ತೆಂದು ತಿಳಿಯುತ್ತದೆ. 


ಇವನ ಕಾಲದ ಶಾಸನಗಳಿಂದಲೂ ಸ್ವಲ್ಪ ಮಟ್ಟಿಗೆ ಕೆಳದಿನ್ನಪವಿಜಯದಿಂದಲೂ ಸವಾಯಿರಾಮಚಂದ್ರನ 
ಈ ಕುರಿತು ಕೆಲವು ಅಂಶಗಳು ಬೆಳಕಿಗೆ ಬರುತ್ತವೆ. ಕ್ರಿ.ಶ.1670 ರಲ್ಲಿ ಇವನ ಸಂಬಂಧಿಕರು ಇವನ ವಿರುದ್ದ ದಂಗೆ 
ಎದ್ದರು. ಆದರೆ ಅದನ್ನು ಯಶಸ್ವಿಯಾಗಿ ಅಡಗಿಸಿದನು". ಪ್ರಾಬಲ್ಯಕ್ಕೆ ಬಂದ ಇವನು ತನ್ನ ರಾಜ್ಯವನ್ನು ಕರಾವಳಿ 
ಭಾಗದಲ್ಲೂ ವಿಸ್ತರಿಸಲು ಯತ್ನಿಸಿದನು. ಕ್ರಿ.ಶ.1672 ರಲ್ಲಿ ಇವನ ಸೇನಾದಂಡನಾಯಕ ಗೋವಿಂದನಾಯಕನು 
ಆದಿಲ್‌ಷಾಹಿಗಳ ವಶದಲ್ಲಿದ್ದ ಅಂಕೋಲವನ್ನು ಮತ್ತು ಮಿದಿಗೆ (ಮಿರ್ಜಾನ) ಕೋಟೆಯನ್ನು ವಶಪಡಿಸಿಕೊಂಡು 
ಹನುಮನಾಯಕನೆಂಬ ಅಧಿಕಾರಿಯನ್ನು ನೇಮಿಸಿದನು. ಆದುದರಿಂದ ಕೆಳದಿಯ ಚೆನ್ನಮಾಜಿ ತನ್ನ ಅಧಿಕಾರಿ 
ತಮ್ಮ ಣೃನಾಯಕನನ್ನು ಕಳುಹಿಸಿ ಆ ಕೋಟೆಯನ್ನು ಮತ್ತೆ ತನ್ನ ವಶಕ್ಕೆ ತೆಗೆದುಕೊಂಡಳು. ಈ ಅರಸನ ಆಳ್ಳಿಕೆಯ 
ಕಾಲದಲ್ಲಿ ಮರಾಠಾರೊಡನೆ ಸಂಪರ್ಕವೇರ್ಪಟ್ಟಿತ್ತು. ಕೆಲವು ಮರಾಠಾ ದಾಖಲೆಗಳ ಪ್ರಕಾರ ಈ ಸೋದೆ ಅರಸನು 
ಛತ್ರಪತಿ ಶಿವಾಜಿಗೆ ಅಧೀನನಾಗಿದ್ದನೆಂದು ತೋರುತ್ತದೆ. ಕ್ರಿ.ಶ.1682 ರಲ್ಲಿ ಇವನ ಆಳ್ವಿಕೆ ಮುಕ್ತಾಯವಾಯಿತು. 
ಇವ್ಮುಡಿ ಸದಾಶಿವರಾಯ (ಕ್ರಿ.ಶ.1682-1718) 

ಇವ್ಮುಡಿ ಸದಾಶಿವರಾಯನು ಸವಾಯಿ ರಾಮಚಂದ್ರನಾಯಕನ ತಮ್ಮ ಪ್ರಾಯಶಃ ಇಮ್ಮಡಿ 
ಸದಾಶಿವರಾಯನ ಅಣ್ಣಂದಿರು ಅಕಾಲಮರಣಕ್ಕೆ ತುತ್ತಾಗಿದ್ದರೇನೊ? ಆದುದರಿಂದ ಇಮ್ಮಡಿ ಸದಾಶಿವರಾಯನು 
ಅಧಿಕಾರಕ್ಕೆ ಬಂದನು. ಈ ಉಲ್ಲೇಖ ಕೆಳದಿನೃಪವಿಜಯದಲ್ಲಿ' ಮತ್ತು ಮರಾಠಾ ಬಖ್ಯೆರುಗಳಲ್ಲಿಯೂ 
ಉಲ್ಲೇಖವಿದೆ. ಇದರಂತೆಯೆ ಇವನ ಮಗನನ್ನು ಇಮ್ಮಡಿ ಬಸವಲಿಂಗನೆಂದು ಹೆಸರಿಸಿದೆ. ಕ್ರಿ.ಶ.1686-87 ಕೆಳದಿ 
ಚೆನ್ನಮ್ಮಾಜಿ ಸಾಕುಮಗಳಾದ ಮರಿಚೆನ್ನಮ್ಮಾಜಿಯ ಮದುವೆ ಸಂದರ್ಭದಲ್ಲಿ ಕೆಳದಿಯರು ವಶಪಡಿಸಿಕೊಂಡ 
ರಾಜ್ಯಗಳನ್ನು ಹಿಂತಿರುಗಿಸಬೇಕೆಂಬ ಸದಾಶಿವರಾಯನ ಬೇಡಿಕೆಯನ್ನು ರಾಣಿ ಮನ್ನಿಸಿದಳು. ಇದಕ್ಕಿಂತ ಸ್ವಲ್ಪ ಮುಂಚೆ 
ಅಂದರೆ ಕ್ರಿ.ಶ. 1685ರ ಇಂಗ್ಲಿಷ್‌ ದಾಖಲೆಗಳ ಪ್ರಕಾರ ಹಾಗೂ ಮರಾಠಾ ಬಖ್ಯೆರುಗಳು ಸೋದೆ ಅರಸನ 
ವಶದಲ್ಲಿದ್ದ ಕಾರವಾರ ಕೋಟೆಯನ್ನು ಮೊಘಲರು ಆಕ್ರಮಿಸಿಕೊಂಡಿದ್ದರೆಂದೂ, ಈ ಅರಸನು ಮೊಘಲರಿಗೆ 


ಕಪ್ಪಕಾಣಿಕೆ ಕೊಟ್ಟನೆಂದೂ ತಿಳಿಸುತ್ತವೆ. 


57 4 


ಇಷ್ಟೊತ್ತಿಗಾಗಲೆ ಆದಿಲ್‌ಷಾಹಿಗಳ ಪ್ರಾಬಲ್ಯ ನಶಿಸಿದ್ದರಿಂದ ಸದಾಶಿವರಾಯನು ಗಂಗಾವಳಿ ನದಿಯ ಉತ್ತರಕ್ಕೂ 
ತನ್ನ ರಾಜ್ಯ ವಿಸ್ತರಿಸತೊಡಗಿದನು. ಇದರಿಂದ ಗೋವಾದ ಪೋರ್ತುಗೀಜರೊಡನೆ ಸಂಬಂಧ ಬೆಳೆಯಿತು. ಇವರ 
ನಡುವೆ ನಡೆದ ಕ್ರಿ.ಶ.1697 ಮತ್ತು 1706 ರ ಒಡಂಬಡಿಕೆಯಿಂದ್‌್‌ ಪೋರ್ತುಗೀಜರಿಗೆ ವ್ಯಾಪಾರ ಅಭಿವೃದ್ಧಿಗೂ 
ಹಾಗೂ ಸೋದೆ ಅರಸನಿಗೆ ಆರ್ಥಿಕ ಲಾಭದ ಜೊತೆಯಲ್ಲಿ ಮರಾಠರ ದಾಳಿ ಎದುರಿಸಲು ಪೋರ್ತುಗೀಜರ ನೆರವು 
ದೊರೆಯುವಂತಾಯಿತು. ಕ್ರಿ.ಶ.1698 ರಲ್ಲಿ ಸೋದೆ ರಾಜ್ಯದ ಮೇಲೆ ನಡೆದ ಮರಾಠರ ದಾಳಿಯಲ್ಲಿ ಬ್ರಿಟಿಷರ 
ಕೈವಾಡವಿದೆ ಎಂದು ಶಂಕಿಸಿ ಬ್ರಿಟಿಷರಿಗೆ ಮೆಣಸಿನ ಕಾಳು ಒದಗಿಸಲು ನಿರಾಕರಿಸಿದನು. ಆದ್ದರಿಂದ ಇಂಗ್ಲೀಷರು 
ಹೊನ್ನಾವರ ಮತ್ತು ಭಟ್ಕಳದ ವ್ಯಾಪಾರಸ್ಥರೊಡನೆ ಮಾತುಕತೆ ನಡೆಸಿದರು. ಇದರಿಂದ ಸಿಟ್ಟಿಗೆದ್ದ ಸದಾಶಿವರಾಯ 
ಣರವಾರದಲ್ಲಿದ್ದ ಇಂಗ್ಲೀಷ ವ್ಯಾಪಾರ ಕೋಟೆಗೆ ಮುತ್ತಿಗೆ ಹಾಕಲು ಯೋಚಿಸಿದನು”. ಆದರೆ ಇದೇ 
ಸಮಯದಲ್ಲಿ ಮರಾಠರ ದಾಳಿಯಿಂದಾಗಿ ಇವನ ಪ್ರಯತ್ನ ಕೈಗೂಡಲಿಲ್ಲ. ಕಾರವಾರ ಪ್ರದೇಶದಲ್ಲಿ ಆಂಗ್ಲರ 
ಚಟುವಟಿಕೆಗಳನ್ನು ನಿಯಂತ್ರಿಸಲು ಕಾಳಿನದಿ ದಂಡೆಯ ಮೇಲೆ ಸದಾಶಿವಗಡದ ಎತ್ತರದ ಸ್ಥಳದಲ್ಲಿ ಕ್ರಿ.ಶ.1705ರಲ್ಲಿ 
ಕೋಟೆಯನ್ನು ಕಟ್ಟಿದನು"''. ಇಮ್ಮಡಿ ಸದಾಶಿವನ ಆಳ್ವಿಕೆಯು ಬಹು ಮಟ್ಟಿಗೆ 1718ರ ತನಕ ನಡೆಯಿತು. 


ಇವ್ಲುಡಿ ಬಸವಲಿಂಗರಾಯ (ಕ್ರಿ.ಶ.1718-1745) 


ಇವನು ಪಟ್ಟಕ್ಕೆ ಬಂದ ಸ್ವಲ್ಪ ಸಮಯದಲ್ಲಿ ಯೆ ತನ್ನ ರಾಜ್ಯ ವಿಸ್ತಾರದ ಕಾರ್ಯ ಪ್ರಾರಂಭಿಸಿದನು. ಮರಾಠಾ 
ಬಖ್ಯೆರುಗಳ ಇವನ ಸೇನಾನಾಯಕನು ಮಹೇಂದ್ರಗಡ, ಕದ್ರಾ, ಮಧುರಗಡ, ಗೋವಾಗಳನ್ನು ಗೆದ್ದುಕೊಂಡನು. 
ಯಲ್ಲಾಪುರ ಮತ್ತು ಪೊಂಡಾದ ದೇಸಾಯಿಗಳು ಇವನ ಅಧೀನರಾದರು"". ಇವನು ಇಂಗ್ಲೀಷರೊಡನೆ ಸಂಘರ್ಷಕ್ಕೆ 
ಇಳಿದನು. ಸದಾಶಿವಗಡದ ಕೋಟೆ ಕಾರವಾರದ ಇಂಗ್ಲೀಷರನ್ನು ಇಕ್ಕಟ್ಟಿಗೆ ಸಿಲುಕಿಸಿತ್ತು. ಸದಾಶಿವರಾಯನು 
ಇಷ್ಟೊತ್ತಿಗಾಗಲೆ ಕಾರವಾರ ಹತ್ತಿರದ ನಂದ್ಯಾಳದ (ನಂದನಗದ್ದಾ ನಂದವಾಡ) ಇಂಗ್ಲೀಷರ ಕೋಟೆಯನ್ನು 
ಹಾಳುಗೆಡವಿದ್ದನು. ಈ ಎಲ್ಲ ಕಾರಣಗಳಿಂದ ಬಸವಲಿಂಗರಾಯನಿಗೆ ಕಾರವಾರ ಕರಾವಳಿ ಭಾಗದಲ್ಲಿ ಇಂಗ್ಲೀಷರ 
ಹಡಗುಗಳ ಓಡಾಟವನ್ನು ಹಾಗೂ ವ್ಯಾಪಾರ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸುವಲ್ಲಿ 
ಯಶಸ್ವಿಯಾದನು. ಕ್ರಿ.ಶ. 1716-17 ರಲ್ಲಿ ಇವರಿಬ್ಬರ ನಡುವೆ ಘರ್ಷಣೆ ನಡೆಯಿತು?'3. ಈ ಸಂದರ್ಭದಲ್ಲಿ 
ಕಾರವಾರದ ಇಂಗ್ಲೀಷ ಮುಖಂಡನು ಮುಂದೆ ಸಂಭವಿಸಬಹುದಾದ ತೊಂದರೆಗಳನ್ನು ನಿರೀಕ್ಷಿಸಿ ಮುಂಬೈಯ 
ಇಂಗ್ಲೀಷ ಗವರ್ನರನ ನೆರವು ಕೋರಿದನು. ಆದರೆ ಈ ನೆರವು ಸಿಗುವ ಮುಂಚೆಯೇ ಸೋದೆಯ ಅರಸು ಇಂಗ್ಲೀಷರ 
ಕಾರಖಾನೆಯನ್ನು ಮುತ್ತಿಗೆ ಹಾಕಿ ಅವರನ್ನು ಸೋಲಿಸಿದನು ಮತ್ತು ಮುಂಬೈಯಿಂದ ಕಾರವಾರ ಕಾರಖಾನೆಗೆ 
ಸಂಬಾರ ಪದಾರ್ಥಗಳು ಪ್ರವೇಶವಾಗದಂತೆ ಮಾಡಿದನು. ಕೊನೆಗೆ ಇಂಗ್ಲೀಷರು ಸೋದೆಯ ಅರಸರೊಂದಿಗೆ ಶಾಂತಿ 
ಸಂಧಾನ ಮಾಡಿಕೊಳ್ಳ ಬೇಕಾಯಿತು. ಇದರ ಪ್ರಕಾರ ಘರ್ಷಣೆ ಕಾಲದಲ್ಲಿ ಸೋದೆಯ ಅರಸರು ವಶಪಡಿಸಿಕೊಂಡಿದ್ದ 
ಹಡಗುಗಳನ್ನು ಅವರಿಗೆ ಬಿಟ್ಟುಕೊಡಲಾಯಿತು ಮತ್ತು ಇಂಗ್ಲೀಷರು ಸೋದೆ ಅರಸನಿಗೆ ಹೇರಳ ಧನವನ್ನು ಕೊಡಲು 
ಒಪ್ಪಿದರು". ಈ ಘಟನೆಯಿಂದ ಸೋದೆ ಅರಸರ ಮೇಲಿನ ಪೋರ್ತುಗೀಜರ ಪ್ರಭಾವ ಬಲವಾಯಿತು. ಇವರಿಬ್ಬರ 
ನಡುವಿನ ಒಡಂಬಡಿಕೆಯು ಸೋದೆ ಮತ್ತು ಪೋರ್ತ್ಷುಗೀಜರ ನಡುವಿನ ಸ್ನೇಹವನ್ನು ಬಿಂಬಿಸುತ್ತದೆ. 
ಪೋರ್ತುಗೀಜರು ಸೋದೆಯ ರಾಜ್ಯಕ್ಕೆ ಇತರ ಯುರೋಪಿಯನ್ನ್‌ ರನ್ನು ಬಿಡಬಾರದೆಂದು ಇವ್ಮುಡಿ 


ಬಸವಲಿಂಗನಾಯಕನನ್ನು ಒಡಂಬಡಿಸಿದರು. 


58 


ಇವನ ಆಡಳಿತ ಕಾಲದಲ್ಲಿ ಮರಾಠರ ನಿರಂತರ ದಾಳಿಗಳು ನಡೆಯುತ್ತಿದ್ದವು. ಈ ಪರಿಸ್ಥಿತಿಯು ಸೋದೆ 
ಅರಸನು ಪೋರ್ತುಗೀಜರ ಸಹಾಯ ಪಡೆಯುವಂತೆ ಒತ್ತಾಯಿಸಿತು. 


ಮುಮ್ಮಡಿ ಸದಾಶಿವರಾಯ (ಕ್ರಿ.ಶೆ.1745-1763) 

ಕ್ರಿ.ಶ.1745 ರಲ್ಲಿ ಇಮ್ಮಡಿ ಬಸವಲಿಂಗನಾಯಕನ ನಂತರ ಮುಮ್ಮಡಿ ಸದಾಶಿವರಾಯನು 
ಗದ್ದುಗೆಯನ್ನೇರಿದನು. ಇವನ ಕಾಲದಲ್ಲಿಯೂ ಮರಾಠರು ಪದೇ ಪದೇ ದಾಳಿಗಳನ್ನು ನಡೆಸಿದರು. 

ಕ್ರಿ.ಶ.1750 ರಲ್ಲಿ ಮಿರ್ಜಾನ್‌, ಅಂಕೋಲಾ, ಶಿವೇಶ್ವರ, ಕದ್ರಾ, ಕಾರವಾರ ಮತ್ತು ಪೋಂಡಾ 
ಪ್ರದೇಶಗಳನ್ನು ಬಿಟ್ಟುಕೊಡಬೇಕಾಯಿತು. ಆದರೆ ಮರಾಠರಿಗೆ ಕಪ್ಪ ಸಲ್ಲಿಸುವದರ ಮುಖಾಂತರ ಈ ಪ್ರದೇಶಗಳನ್ನು 
ಮುಮ್ಮಡಿ ಸದಾಶಿವರಾಯ ಪುನಃ ತನ್ನ ಸ್ವಾಧೀನಕ್ಕೆ ಪಡೆದುಕೊಂಡನು. ಕ್ರಿ.ಶ.1758 ರಲ್ಲಿ ಬಾಕಿ ಕಪ್ಪ ವಸೂಲಿ 
ಮಾಡುವ ನೆಪದಲ್ಲಿ ಮರಾಠರು ಸೋದೆ ರಾಜ್ಯಕ್ಕೆ ಮುತ್ತಿಗೆ ಹಾಕಿದರು. ಈ ಸಂದರ್ಭದಲ್ಲಿ ಇವನಿಗೆ ಪೋರ್ತುಗೀಜರ 
ಸಹಾಯ ಸಿಗಲಿಲ್ಲ. ಆದರೂ ಪೋರ್ತುಗೀಜ ವೈಸರಾಯನ ಸಹಾಯದಿಂದ ಪೊಂಡಾವನ್ನು ಪಡೆದುಕೊಂಡನು". 


ಇಂತಹ ಸಂದಿಗ್ದ ಸಮಯದ ಲಾಭ ಪಡೆಯಲು ಹವಣಿಸಿ ಸದಾಶಿವಗಡ ಕೋಟೆಯನ್ನು ವಶಪಡಿಸಿಕೊಳ್ಳಲು 
ಪ್ರಯತ್ನಿಸಿದ್ದರಿಂದ ಇವರಿಬ್ಬರ ನಡುವೆ ಸಂಘರ್ಷ ಉಂಟಾಗಿ ಮುಮ್ಮಡಿ ಸದಾಶಿವರಾಯನು ಪೋರ್ತುಗೀಜರ 
ಹಡಗುಗಳನ್ನು ವಶಪಡಿಸಿಕೊಂಡನು. ಆದರೆ ಇವನ ರಾಜ್ಯಕ್ಕೆ ಅವರು ಮುತ್ತಿಗೆ ಹಾಕುವ ಬೆದರಿಕೆ ತೋರಿದ್ದರಿಂದ 
ಪೋರ್ತುಗೀಜರಿಗೆ ಹಡಗುಗಳನ್ನು ಬಿಟ್ಟು ಕೊಡಬೇಕಾಯಿತು”'5, 1760 ರಲ್ಲಿ ಹಿಂದೂ ದೇವಾಲಯದ ಬಳಿ 
ಕ್ರಿಶ್ಚಿಯನ್ನರ ಮೆರವಣಿಗೆಯನ್ನು ತಡೆದರೆಂಬ ನೆಪದಿಂದ ಸೋದೆ ಅರಸರ ಮೇಲೆ ಯುದ್ಧ ಘೋಷಿಸಿದರು ಮತ್ತು 
ಸದಾಶಿವಗಡ, ಕುರ್ಮಗಡ ಗೋವಾಗಳನ್ನು ವಶಪಡಿಸಿಕೊಂಡರು”''. ಈ ಹಿನ್ನೆಲೆಯಲ್ಲಿ ಕ್ರಿ.ಶ.1761 ರಲ್ಲಿ 
ಮುಮ್ಮಡಿ ಸದಾಶಿವರಾಯನು ಪೋರ್ತುಗೀಜರಿಗೆ ಹಣ ನೀಡಿದನು. ಇದಕ್ಕೆ ಪ್ರತಿಯಾಗಿ ಸಾಲಸೆಟ್‌ನ ನಾಲ್ಕು 
ಹಳ್ಳಿಗಳನ್ನು ಮುಮ್ಮಡಿ ಸದಾಶಿವರಾಯನಿಗೆ ಬಿಟ್ಟುಕೊಟ್ಟರು. ಕ್ರಿ.ಶ.1767 ರಲ್ಲಿ ಈ ಒಡಂಬಡಿಕೆ 
ಊರ್ಜಿತಗೊಂಡು ಕುಂಗಡ (ಕೂವರ್ಕಿಗಡ) ಗೋವಾಗಳನ್ನು ಸೋದೆ ಅರಸನಿಗೆ ಬಿಟ್ಟುಕೊಡಲಾಯಿತು”'”. 

ಇಂಗ್ಲೀಷರ ಮತ್ತು ಮುಮ್ಮಡಿ ಸದಾಶಿವರಾಯನ ಸಂಬಂಧಗಳು ಚೆನ್ನಾಗಿರಲಿಲ್ಲ. ಒಂದು ಸಲ 
ಮರಾಠರನ್ನು ಎದುರಿಸಲು ಇಂಗ್ಲೀಷರ ಸಹಾಯ ಬೇಡಿದನು. ಆದರೆ ಅವರು ಸರಿಯಾದ ಪ್ರತಿಕ್ರಿಯೆ ನೀಡಲಿಲ್ಲ. 
ಆದ್ದರಿಂದ ಕಾರವಾರದ ಬಳಿ ಹಳ್ಳಿಗಳಲ್ಲಿ ವ್ಯಾಪಾರ ಮಾಡಲು ಅವಕಾಶ ಮಾಡಿಕೊಡುವದಾಗಿ ಫ್ರೆಂಚರಿಗೆ 
ಮಾತುಕೊಟ್ಟು ಅವರ ಸಹಾಯ ಕೇಳಿದನು”. ಇದನ್ನು ಅರಿತು ಇಂಗ್ಲೀಷರು ಮುಮ್ಮಡಿ ಸದಾಶಿವರಾಯರೊಡನೆ 
ಮಾತುಕತೆಗೆ ತಮ್ಮ ಪ್ರತಿನಿಧಿಯನ್ನು ಅವಸರವಾಗಿ ಕಳುಹಿಸಿಕೊಟ್ಟರು. ಆದರೆ ಕ್ರಿ.ಶ.1762 ರಲ್ಲಿ ಪೋರ್ತುಗೀಜರ 
ಪ್ರಭಾವದಿಂದ ಆಂಗ್ಲರನ್ನು ಕಾರವಾರ ಬಿಡುವಂತೆ ಮಾಡಿದನು. 


ಕ್ರಿ.ಶ.1763 ರಲ್ಲಿ ಮೈಸೂರಿನ ಹೈದರಾಲಿಯ ಸೇನಾನಾಯಕನಾದ ಪುಜೀದ್‌ ಖಾನ್‌ ಸೋದೆ ರಾಜ್ಯವನ್ನು 
ಗೆದ್ದುಕೊಂಡು ಅಂಕೋಲಾ, ಶಿವೇಶ್ವರ, ಪೀರಘಡ ಮೊದಲಾದ ಸ್ಥಳಗಳಲ್ಲಿಯ ಕೋಟೆಗಳನ್ನು 


ವಶಪಡಿಸಿಕೊಂಡನು. ಮುಮ್ಮಡಿ ಸದಾಶಿವರಾಯನ ತನ್ನ ರಾಜ್ಯವನ್ನು ಉಳಿಸಿಕೊಳ್ಳುವ ಪ್ರಯತ್ನಗಳು 


59 


ನಿರರ್ಥಕವಾದವು. ಸೋಂದಾ ರಾಜ್ಯವು ಮೈಸೂರು ರಾಜ್ಯದಲ್ಲಿ ಸೇರಿಹೋಯಿತು. ಮುಮ್ಮಡಿ ಸದಾಶಿವರಾಯನು 
ಪೋರ್ತುಗೀಜರು ನೀಡಿದ ಕೆಲವು ಸವಲತ್ತುಗಳೊಂದಿಗೆ ಗೋವೆಯ ಬಾಂದೊಡದಲ್ಲಿ ನೆಲೆಸಿದನು. ಹೀಗೆ 
ಸೋಂದಾ ಅರಸರ ಆಳ್ವಿಕೆ ಕೊನೆಗೊಂಡಿತು. 

ಸೋದೆ ಅರಸರ ವಂಶಾವಳಿ 


ಒಂದನೇ ಅರಸಪ್ಪ (ಕ್ರಿ.ಶ.1530-1555) 


} 
ಇಮ್ಮಡಿ ಅರಸಪ್ಪ (ಕ್ರಿ.ಶ.1555-1603) 


——— 


ಅರಸಾದೇವಿ ಲಕ್ಷ್ಮಿದೇವಿ ರಾಮಚಂದ್ರ ವೀರಮ್ಮ 
(ಚೆನ್ನಮ್ಮಳನ್ನು ವಿವಾಹವಾಗಿದ್ದ)  (ಬೀಳಗಿಯ ಇಮ್ಮಡಿ ಘಟೇಂದ್ರನ ಪತ್ನಿ) 
ಕ್ರಿ.ಶ.1603-ಕ್ರಿ.ಶ.1618 
Ns 
ರಘುನಾಥನಾಯಕ (ಕ್ರಿ. ಶ.1668-ಕ್ರಿ.ಶ.1638) 
} 
ಮಧುಲಿಂಗ (ಕ್ರಿ.ಶ.1638-ಕ್ರಿ.ಶ.1655) 


J } 
ಸವಾಯಿ ರಾಮಚಂದ್ರ ಇಮ್ಮಡಿ ಸದಾಶಿವರಾಯ 
(ಕ್ರಿ.ಶ.1655-1682) (ಕ್ರಿ.ಶ.1682-ಕ್ರಿ.ಶ.1718) 
¥ 
ಪತ್ನಿ ಸಾಂತಮ್ಮ 


ಇಮ್ಮಡಿ ಬಸವಲಿಂಗ (ಕ್ರಿ.ಶ.1718-1745) 


L 
ಮುಮ್ಮಡಿ ಸದಾಶಿವ (ಕ್ರಿ.ಶ.1745-ಕ್ರಿ.ಶ.1763) 


pS Ta 
ಇ 
x 
2ಬಿ 
YL 


RS 14 PRBS CABS CABS JABS LARS CABS CABS CABS CARS 0a 
EEE EEE TN 


60 


ಅಡಿಟಿಪ್ಪ ಣೆಗಳು 


JF 


» ಲು ಬ 


ಮಹಾವಂಶ, ಅಧ್ಯಾಯ XII, ಪು. 82. 

ಸಿ.ಇ. ಐ, ಸಂ.]1, ಪುಟ 46. 

ದೇಸಾಯಿ ಪಿ. ಬಿ., ಹಿಸ್ಪಿ ಆಫ್‌ ಕರ್ನಾಟಕ, ಪು. 47. 

ಕೃಷ್ಣನ್‌ ಕೆ. ಜಿ. ಉಟ್ಟಂಕಿತ ಸಂಸ್ಕೃತ ವಿದ್ಯಾ ಅರಣ್ಯ ಎಪಿಗ್ರಾಪ್ಸ್‌, ಸಂ. 11, ನಂ. 178 
ಸಿಕೆ. ಐ, ಸಂ] ನಂ.7. 

ನರಸಿಂಹಮೂರ್ತಿ ಎ. ವಿ, "ಸಮ್‌ ಆ್ಯಸ್ಪೆಕ್ಟಸ್‌ ಆಫ್‌ ಅರ್ಲಿ ಹಿಸ್ಟಾರಿಕ್‌ ಲ್ಕಂಡ್‌ ನೂಮಿಸ್‌ಮಾಟಿಕ್ಸ್‌ ಆಫ್‌ 
ಕರ್ನಾಟಕ, ಪು. 34. 

ಸಿ.ಕೆ. ಐ, ಸಂ.1, ಪೀಠಿಕೆ ಪು. XXVIl. 

ಎ. ಕ. ಸಂ. VI], ನಂ. 264. 

ಎ. a. ಸಂ. XXXIV, ಪು. 239. 

ಸಿ.ಕೆ. ಇ, ಸಂ.1, ಪೀಠಿಕೆ, ಪು. XIX. 

ಕೃಷ್ಣನ್‌ ಕೆ.ಜಿ, ಪೂರ್ವೋಕ್ಕ, ನಂ.172. 


ವಿ. ವಿ. ಮಿರಾಶಿ, ಎ ನೋಟ್‌ ಆನ್‌ ದಿ ಬನವಾಸಿ ಇನ್ಸ್‌ ಕ್ರಿಪ್ಪನ್ಸ್‌ ಆಫ್‌ ವಿಣ್ಣುಕಡ ಚುಟುಕುಲಾನಂದ 
ಸಾತಕರ್ಣಿ, ವರ್ಷ ಆರ್ಕಿಯೊಲೊಜಿಕಲ್‌ ಸ್ಪಡೀಸ್‌, ಸಂ. 11 ನಂ. 201. 


ಪೂರ್ವೋಕ್ತ, ನಂ. 12 ಪು. 49-52. 

ಎ. ಇ, ಸಂ. XXXIV, ಪು. 202. 

ರಘುನಾಥಭಟ್‌ ಎಚ್‌. ಆರ್‌., ಕರ್ನಾಟಕ ಶಾಸನ ಕಲೆ, ಪು. 119. 

ಎ ಇ. ಸಂ೫X೫೫ಪು.24, ಕೃಷ್ಣನ್‌ ಕೆ.ಜಿ. ಪೂರ್ಮೋಕ್ತ, ಸಂ. 11, ನಂ. 201. 
ನರಸಿಂಹಮೂರ್ತಿ ಎ. ವಿ., ಕಾಯಿನ್ಸ್‌ ಆಫ್‌ ಕರ್ನಾಟಕ, ಪು. 45-46. 
ಸಿಕೆ. ಐ,ಸಂ.l, ನಂ.1. 

. aw. ಸಂ. XXXI], ಪು. 217-219. 

ಸಿ. ಕೆ. ಐ, ಸಂ.1, ನಂ. 26. 

ಎ. ಇ. ಸಂ. XXIV ಪು. 143-145. 

ಪೂರ್ವೋಕ್ತ, ಸಂ. XXX1, ಪು. 230-234. 

ಪೂರ್ಮೋಕ್ತ, ಸಂ. XX111, ಪು. 70-75. 

ಪೂರ್ವೋಕ್ತ, ಸಂ. X೫1, ಪು. 234-236. 


61 


23. 
24. 
25, 
26. 
27. 
28. 
20. 
30. 
33 
32: 
33. 
34. 
35. 
36. 
37. 
38. 
39. 
40). 
4]. 
42. 
43. 
44, 
45. 


46. 
47. 
48. 


ಪೂರ್ಮೋಕ್ತ, ಸಂ. XXIV, ಪು. 337. 
ಸಿಐ. ಐ. ಸಂ.1ಪು.46. 
ಪೂರ್ವೋಕ್ತ, ಸಂ.1, ಪು. 46-47. 
ಎ. ಇ. ಸಂ. XXVI, ಪು. 337-38. 


ಆರ್ಕಿಯೊಲೋಜಿಕಲ ಸರ್ವೆ ಆಫ್‌ ವೆಸ್ಪರ್ನ ಇಂಡಿಯಾ, ಸಂ. IV, ಪು. 30 ಮತ್ತು ಪು 


ಎ. ಇ. ಸಂ. XX, ಪು. 90. 

ಜಯಸ್ವಾಲ ಕೆ.ಪಿ, ಹಿಂದು ಪಾಲಿಟಿ (ದ್ವೀ. ಮು.) ಪು 80 
ಎ. ಇ ಸಂ XXIV, ಪು. 145. 

ಎನಲ್ಲ್‌ ಆಫ್‌ ಭಂಡಾರಕರ, ಒರಿಯಂಟಲ್‌ ರಿಸರ್ಚ ಇನ್‌ಸ್ಟಿ ಟ್ಕೂಟ, ಸಂ. XXIV, ಪು 
ಸಿ.ಕೆ. ಐಸಂ.1, ನಂ.8, ಸಾಲು 20. 

ಎ. ಇ ಸಂ. XXIV, ಪು. 145. 

ಪೂರ್ವೋಕ, ಅಡಿಟಿಪ್ಪಣೆ ನಂ. 33, ಪು. 144. 

ಸಿಕೆಐ ಸಂ ಪುು175-177. 

ನ್ಯೂ ಇಂಡಿಯನ್‌ ಎಂಟಿಕ್ಟಿರಿಂ ಸಂ. IV ಪು. 181-183. 
ಎಇ ಸಂ.ಖVlಪು.l. 

a. ಇ. ಸಂ. XXXII, ಪು. 293-296. 

ಎ. %. ಸಂ. XXVIII, ಪು. 70-75. 

ಎ. ಇ ಸಂ. XXX], ಪು. 234-236. 


ಎ. ಇ. ಸಂ. XXX1 ಪು. 232-234. 

ಎ. ಇ ಸಂ XXX1 ಪು. 233. 

ಎ. ಇ. ಸಂ XXXII, ಪು. 61-64. 

ಪಿ. ಕೆ. ಆರ್‌. ಬಿ. ಪಿ, 1941-46, ಪು. 12. 


8ನ, 


, 20-22. 


ಸಿಂಘ್‌ ಎಂ. ಆರ್‌., ಎಕ್ರಿಟಿಕಲ್‌ ಸ್ಪಡಿ ಆಫ್‌ ದ ಜಿಯಾಗ್ರಾಫಿಕಲ್‌ ಡೆಟಾ ಇನ್‌ ದ ಅರ್ಲಿ ಪುರಾಣಸ್‌ 


ಪು. 161-62. 
ಸಿಂಘ್‌ ಎಂ. ಆರ್‌., ಪೂರ್ವೋಕ್ತ, ಪು. 12. 


ಸಿಂಘ್‌ ಎಂ. ಆರ್‌., ಪೂರ್ಮೋಕ್ತ, ಪು. 162. 


ಸಿಂಘ್‌ ಎಂ. ಆರ್‌., ಪೂರ್ಮೋಕ್ತ, ಪು. 161, ಎಂ. ಎನ್‌. ದತ್ತ, ವಿಷ್ಣು ಪುರಾಣ ಭಾಗ IV 


62 


ಪು. 297. 


49, ಸಿಂಘ್‌ ಎಂ. ಆರ್‌., ಪೂರ್ಮೋಕ್ತ, ಪು. 162. 
50. ಸಿಂಘ್‌ ಎಂ. ಆರ್‌., ಪೂರ್ವೋಕ್ತ, ಪು. 49. 
51. ಸಿಂಘ್‌ ಎಂ. ಆರ್‌. ಭಾ ಪು. 4 
52. ಸಿಂಘ್‌ ಎಂ. ಆರ್‌., ಪೂರ್ವೋಕ್ತ, ಪು. 49. 

53. ವಿಟ್ಟಂ ಮಣಿ, ಪುರಾಣಿಕ್‌ ಎನ್‌ಸೈ ಕ್ಲೋಪಿಡಿಯಾ, ಪು. 403. 


54. ಪಾರ್ಗೆಟರ್‌ ಎಫ್‌. ಇ. ಎನ್ನಿಯೆಂಟ ಇಂಡಿಯನ್‌ ಹಿಸ್ಟಾರಿಕಲ್‌ ಟ್ರೇಡಿಷನ್ಸ್‌, ಪು. 204. 


೨55. ಸಿಕೆ ಐ.ಸಂ.[, ನಂ.5, “ಅರಕೆಲ್ಲ” ಎಂಬುದಾಗಿ ಇತ್ತೀಚೆ ಕೆ.ವಿ. ರಮೇಶ್‌ ಅವರು 
ಸ್ಪಷ್ಟಪಡಿಸಿದ್ದಾರೆ 
56. ಸಿ.ಕೆ ಐಸಂ.], ನಂ.26 


೨57. ಎ.ಇ. ಸಂ. ೫೫X೫1, ಪು. 236. ರಮೇಶಕೆ. ವಿ. ಹಿಸ್ಪಿ ಆಫ್‌ ಸೌಥ ಕೆನರಾ ಪು. 88. 
58. ಸಿಕೆ ಐಸಂ.[, ನಂ.33. 

ಸ ವಿಟ್ಟಂ ಮಣಿ, ಪೂರ್ವೋಕ್ತ, ಪು. 403. 

60. ಸಿಕೆ ಐಇಸಂ.[, ನಂ. 36. 

61. ಸಿ.ಕೆ ಐಸಂ.[, ನಂ.40. 

62. ಸಿಕೆ ಐಸಂ.1 ನಂ.15. 

63. ಸಿ.ಕೆ ಐಸಂ.1, ನಂ.26. 

64. ಎaಸಂXXIl, ಪು. 70-75. 

65. ಎ «ಇಸಂXXXl, ಪು.273-276. 

66. ಎ ಇಸಂXXIಪು. 173-179. 

67. ಪಿ.ಕೆ. ಆರ್‌.ಬಿ. ಪಿ. 1941-56 ಪು. 5. 

68. ಡಿ.ಎಲ್‌.ಎಸ್‌.ಸಿ. ಐ. 1940-4], 42-43 ನಂ. 17, ಪಿ.ಕೆ.ಆರ್‌.ಬಿ.ಪಿ., 1941-1946, ಪು. 6-7. 


ಗಣಪತಿಗೌಡ ಎಸ್‌. ಮೈ ನರ ಡೈ ನಾಸ್ಟಿಸ್‌ ಆಫ್‌ ಉತ್ತರ ಕನ್ನ ಡ ರೀಜನ್‌, ಅಪ್ರಕಟಿತ ಪಿಚ್‌.ಡಿ. ಪ್ರಬಂಧ, 
ಕ. ವಿ. ವಿ, ಧಾರವಾಡ, ಪು. 331-334 


69.  ಡಿ.ಎಲ್‌.ಎಸ್‌.ಸಿ.ಐ., 1941-42, ನಂ. 20, ಗಣಪತಿಗೌಡ ಎಸ್‌., ಪೂರ್ವೋಕ್ತ, ಪು. 340-42. 
10. ಎಸ್‌. ಐ. ಇ. ಸಂ. XVI, ನಂ. 88, ಪು. 348-52. 

711. ಎ. ಆರ್‌. ಐ. ಇ, 1939-40, ಅಪೆ "ಬಿ', ನಂ. 113. 

72. ಎ.ಆರ್‌. ಐ. ಇ, 1939-40, ಅಪೆ "ಬಿ', ನಂ. 39. 


63 


73. 
74. 
75. 
76. 
TT: 
78. 
79. 
80. 
81. 


82. 


83. 


84. 


85. 
86. 
87. 


88. 


89. 


90. 


91. 


92, 


ಅಪ್ರಕಟಿತ ಹೊಸ ಶಾಸನ, ಅನು. ನಂ. 192 (ಅಂಗಡಿಬೈಲ್‌). 
ಎ. ಕ. ಸಂ. VIIl, ನಂ. 99. 
ಪಿ. ಕೆ. ಆರ್‌. ಬಿ. ಪಿ. 1941-46, ಪು. 6-7. 
ಪಿ. ಗುರುರಾಜ ಭಟ್‌, ಸ್ಪಡೀಸ್‌ ಇನ್‌ ತುಳವ ಹಿಸ್ಪಿ ್ಯಂಡ ಕಲ್ಪರ್‌, ಪು. 126-128. 
ಗುರವ ಆರ್‌. ಎನ್‌. ಕಾರವಾರ ಜಿಲ್ಲೆಯ ಶಾಸನಗಳು, ಪು. 51-56. 
ಗೋಪಾಲ ಬಿ. ಆರ್‌., ಮೈನರ ಡೈನಾಸ್ಟೀಸ್‌ ಆಫ್‌ ಸೌಥ ಇಂಡಿಯಾ ಕರ್ನಾಟಕ ಸಂ. 7 ಪು. 74-75. 
ಸೂರ್ಯನಾಥ ಕಾಮತ ಯು., ಉತ್ತರ ಕನ್ನಡ ಡಿಸ್ಪಿಕ್ಸ್‌ ಗೆಜೆಟಿಯರ್‌, ಪು. 121-122. 
ಡಿ. ಎಲ್‌. ಎಸ್‌.ಸಿ. ಐ., 1941-42, ನಂ. 17, 20, 23. 


ಡಿ. ಎಲ್‌. ಎಸ್‌. ಸಿ. ಐ. 1941-42, ನಂ. 20, ಶ್ರೀನಿವಾಸ ಪಾಡಿಗಾರ ಮತ್ತು ಗಣಪತಿಗೌಡ 
“ಪೊನ್ನವುರ ಪುರವರಾಧೀಶ್ವರ ಕಾಮದೇವರಸನ ಹಳದೀಪುರ ಚಂಡೇಶ್ವರ ವೀರಗಲ್ಲು ಶಾಸನ ಶಕವರ್ಷ 
1002” ಕರ್ನಾಟಕ ಭಾರತಿ 23/2, ಪು. 6-13. 


ಎ. ಕ. ಸಂ. VIL, ನಂ. 99. 


ನಾಯಕ ಸದಾನಂದ, “ಸಾಹಿತ್ಯ ಸಂಶೋಧನೆ ಮತ್ತು ಸಮಾಲೋಚನೆ"; Ek 88-91, ಕರ್ನಾಟಕ ಭಾರತಿ 
22/3 ಪು. 88-91. ಗಣಪತಿಗೌಡ ಎಸ್‌., ಪೂರ್ಮೋಕ್ತ, ಸಂ. 9-10, ಪು. 379-394. 


ಎ. ಕ. ಸಂ. VIL, ನಂ. 99, ಗಣಪತಿಗೌಡ ಎಸ್‌., ಪೂರ್ಮೋಕ್ತ, ನಂ. 7 ಮತ್ತು 8, ಪು. 351-364, 
365-378. 


ಎ. ಕ. ಸಂ. VIL, ನಂ. 99, ಪು. 65-67. 
ಎ. ಕ. ಸಂ. VIL, ನಂ. 99, ಪು. 65-67. 


ಶೀನಿವಾಸ ಪಾಡಿಗಾರ ಮತ್ತು ಗಣಪತಿಗೌಡ ಎಸ್‌., "ತ್ರಿಭುವನಮಲ್ಲ ಮಲ್ಲಿದೇವನ ಕಾಲದ ತುಂಬೊಳ್ಳಿ 
ಶಾಸನ, (ಶಕವರ್ಷ 1062), ಕರ್ನಾಟಕ pi Ao. XXII], ಸಂ. 3-4, ಪು. 351-364, 
ಪತಿಗೌಡ ಎಸ್‌., ಪೂರ್ಮೋಕ್ತ, ನಂ. 7, ಪು. 351-64. 


ಪಿ. ಕೆ. ಆರ್‌. ಬಿ. ಪಿ. 1941-46, ಪು. 6-7, ಡಿ. ಎಲ್‌. ಎಸ್‌.ಸಿ. ಐ., 1941-42, ನಂ. 17. 
ಗಣಪತಿಗೌಡ ಎಸ್‌., ಪೂರ್ಮೋಕ್ತ, ನಂ. 4, ಪು. 343-345. 
ಪಿ.ಕೆ.ಆರ್‌.ಬಿ.ಪಿ., 1941-46, ಪು. 6-7, ಡಿ.ಎಲ್‌.ಎಸ್‌.ಸಿ.ಐ., 1941-42, ನಂ. 34, 
ಗಣಪತಿಗೌಡ ಎಸ್‌., ಪೂರ್ಮೋಕ್ತ, ನಂ. 2, ಪು. 335-339. 
ಪಿ.ಕೆ.ಆರ್‌.ಬಿ.ಪಿ., 1941-46, ಪು. 6-7, ಡಿ. ಎಲ್‌.ಎಸ್‌.ಸಿ. ಐ., 1941-42, ನಂ. 34, 
ಪತಿಗೌಡ ಎಸ್‌. ಪೂರ್ಮೋಕ್ತ, ನಂ. 2, ಪು , 335-339. 
ಎಸ್‌. ಐ. ಐ., ಸಂ. XVII, ನಂ. 88. 


64 


93.  ್ರೀನಿವಾಸ ಪಾಡಿಗಾರ ಮತ್ತು ಗಣಪತಿಗೌಡ, "ತ್ರಿಭುವನಮಲ್ಲ ಮಲ್ಲಿದೇವನ ಕಾಲದ ತುಂಬೊಳ್ಳಿ ಶಾಸನ, 
ak 1062)’, ಕರ್ನಾಟಕ ಭಾರತಿ, ಸಂ. X11, ಸಂ. 3-4, ಗಣಪತಿಗೌಡ ಎಸ್‌., ಪೂರ್ವೋಕ್ತ, 
ನಂ.7, ಪು. 351-364. 


94, ಎ.ಕ.ಸಂ.ಳ1L, ನಂ. 99, ಪು. 65-67. 

95. ಎ.ಕ.ಸಂ.ಭ1, ನಂ.99, ಪು. 65-67. 

96. ಗೋಪಾಲ ಬಿ. ಆರ್‌., ಮೈನರ ಡೈನಾಸ್ಟಿಸ್‌ ಆಫ್‌ ಸೌಥ ಇಂಡಿಯಾ ಕರ್ನಾಟಕ, ಪು. 52-53. 
97. ಗೋಪಾಲ ಬಿ. ಆರ್‌. ಪೂರ್ವೋಕ್ತ, ಪು. 34. 

98.  ಗಣಪತಿಗೌಡ ಎಸ್‌., ಪೂರ್ಮೋಕ್ತ, ಪು. 351-364. 


99, ಪಿ.ಕೆ.ಆರ್‌.ಬಿ.ಪಿ. 1941-46 ಪು. 6-7, ನಾಯಕ ಸದಾನಂದ, ಸ ಸಾಹಿತ್ಯ ಸಂಶೋಧನೆ ಮತ್ತು 
ಸಮಾಲೋಚನೆ, ಕರ್ನಾಟಕ ಭಾರತಿ, ಸಂ. XX11/3, ಪು. 92-97. 


100. ನಾಯಕ ಸದಾನಂದ, ಪೂರ್ವೋಕ್ಕ, ಪು. 88-91. 


101. ಪಿ.ಕೆ.ಆರ್‌.ಬಿ.ಪಿ., 1941-46 ಪು. 6-7, ನಾಯಕ ಸದಾನಂದ, A ಕರ್ನಾಟಕ ಭಾರತಿ, 
Ao. XXII ಸಂ. 111, ಪು. 92-97, ಗಣಪತಿಗೌಡ ಎಸ್‌., ಪೂರ್ವೋಕ್ತ, ಪು. ಪು. 365-378. 


102. ಗಣಪತಿಗೌಡ ಎಸ್‌., ಪೂರ್ವೋಕ್ತ, ಪು. 351-364. 

103. ಗಣಪತಿಗೌಡ ಎಸ್‌., ಪೂರ್ಮೋಕ್ತ, ಪು. 351-364. 

104. ಗೋಪಾಲ ಬಿ. ಆರ್‌. ದಿ ಚಲುಕ್ಕಾಸ್‌ ಆಫ್‌ ಕಲ್ಯಾಣ ಆ್ಯಂಡ ದ ಕಳಚೂರಿಸ, ಪು. 316-317. 
105. ಗಣಪತಿಗೌಡ ಎಸ್‌., ಪೂರ್ಮೋಕ್ತ, ಪು. 385-392. 

106. ಡಿ. ಎಲ್‌. ಎಸ್‌.ಸಿ. ಐ., 1941-42, ನಂ. 17. 

107. ಗಣಪತಿಗೌಡ ಎಸ್‌., ಪೂರ್ಮೋಕ್ತ, ಪು. 385. 

108. ಡಿ. ಎಲ್‌. ಎಸ್‌.ಸಿ. ಐ. 1941-42, ನಂ. 17, 20, 23. 


109. ಶ್ರೀನಿವಾಸ ಪಾಡಿಗಾರ, “ಕದಂಬ ಕೀರ್ತಿದೇವರಸನ ಮುಗದೂರು ವೀರಗಲ್ಲು ಶಾಸನ”, ಕರ್ನಾಟಕ 
ಭಾರತಿ, 24/1, ಪು. 118-121. 


110. ಡಿ.ಎಲ್‌.ಎಸ್‌.ಐ., 1941-42 ನಂ. 37. 

111. @ಿ.ಎಲ್‌.ಎಸ್‌.ಐ. 1941-42 ನಂ. 38. 

112. ಎ. ಕ, VI ಪು. 276. 

113. ಎ... XXVIL ಪು. 157-163. 

114. ಗಣಪತಿಗೌಡ ಎಸ್‌., ಪೂರ್ವೋಕ್ತ, ಪು. 393-397. 
115. ಗಣಪತಿಗೌಡ ಎಸ್‌., ಪೂರ್ಮೋಕ್ತ, ಪು. 393-397. 


65 


116. 
117. 
118. 
119. 
120. 
2 
122: 
123, 
124. 
125. 
126. 
IZ 
128. 
129. 
130. 
131. 


=. a ಸo. XXVIL, ಪು. 157-163. 


ಗಣಪತಿಗೌಡ ಎಸ್‌., ಪೂರ್ಮೋಕ್ತ, ಪು. 398-400. 


ಎ. ಕ. 


ಸಂ. VIL, ನಂ. 30. 


ಡಿ.ಎಲ್‌. ಎಸ್‌.ಸಿ.ಐ., 1941-42, ನಂ. 29. 


ಎ. ಕ. 


ಎ. ಆರ್‌. ಎಸ್‌. ಐ. ಇ. 1939-40, ನಂ. 110. 


ಸಂ. VIL, ನಂ. 117. 


ಡಿ. ಎಲ್‌. ಎಸ್‌.ಸಿ. ಐ., 1941-42, ನಂ. 21. 


ಡಿ. ಎಲ್‌. ಎಸ್‌.ಸಿ.ಐ., 1941-42, ನಂ. 27. 


ಡಿ. ಎಲ್‌. ಎಸ್‌.ಸಿ. ಐ., 1941-42, ನಂ. 31. 


ಡಿ.ಎಲ್‌. ಎಸ್‌.ಸಿ.ಐ., 1941-42, ನಂ. 24. 


ಎ. ಆರ್‌. ಐ. ಇ. 1939-40, ನಂ. 10. 


ಡಿ. ಎಲ್‌. ಎಸ್‌.ಸಿ.ಐ. 1941-42, ನಂ. 26. 


ಡಿ. ಎಲ್‌. ಎಸ್‌.ಸಿ. ಐ. 1941-42, ನಂ. 27. 


ಡಿ.ಎಲ್‌. ಎಸ್‌.ಸಿ. ಐ. 1941-42, ನಂ. 28. 


ಎಂ. ಎ. ಆರ್‌., 1929, ಪು. 71. 


ಸೂರ್ಯನಾಥ ಕಾಮತ ಯು., ಉತ್ತರ ಕನ್ನಡ ಡಿಸ್ಪಿಕ್ಟ್‌ ಗೆಜೆಟಿಯರ, ಪು. 122. 


ಸೂರ್ಯನಾಥ ಕಾಮತ ಯು., ಪೂರ್ಮೋಕ್ತ, ಪು. 123. 


ಕೆ. ಐ. 


ಸಂ. VL, ನಂ. 78. 


ಎಂ. ಎ. ಆರ್‌., ನಂ. 108. 


ಐ. "ಐ. 


ಎ. ಇ. ಸಂ. ೫೫1%, ಪು. 29-32, ಗದ್ರೆ ಎ. ಎಸ್‌. 


ಸಂ. XXI%X, ಪು. 29-32. 


ಸ್ಟೇಟಸಂ.1, ಪು. 64, 


ಡಿ. ಎಲ್‌. ಎಸ್‌.ಸಿ. ಐ. 1941-42, ನಂ. 20. 


ಐ "ಐ. 


ಕೆ. ಐ. 


ಕೆ. ಐ. 


ಕೆ. ಐ. 


ಸಂ. XXIX, ಪು. 29-32. 
ಸಂ., V, ನಂ. 17. 
ಸಂ., ್ಭ, ನಂ. 19. 
ಸಂ., ್ಭ, ನಂ. 18. 


66 


, ಇಂಪೊರ್ಟೆಂಟ ಇನ್‌ 


pe) 
ಸ ಕ್ರಿಪ್ಪ 


b- C6732 


ನ್‌ ಆಫ್‌ ಬರೋಡಾ 


~ 


142. 
143. 
144. 
145. 
146. 
147. 
148. 
149. 
150. 
151. 
152. 
153. 
154. 
155. 


156. 
157. 
158. 
159. 
160. 
161. 
162. 
163. 
164. 
165. 
166. 
167. 


ಎ. ಕ. ಸಂ. VIL, ನಂ.117. 

ಕೆ. ಐ. ಸಂ.11 ಭಾಗ1, ನಂ.2. 

ಡಿ. ಎಲ್‌. ಎಸ್‌.ಸಿ. ಐ. 1940-4], ನಂ. 46. 

ಡಿ. ಎಲ್‌. ಎಸ್‌. ಸಿ. ಐ. 1940-41, ನಂ. 47. 

ಡಿ. ಎಲ್‌. ಎಸ್‌.ಸಿ. ಐ. 1940-41, ನಂ. 48. 

ಡಿ. ಎಲ್‌. ಎಸ್‌.ಸಿ. ಐ. 1940-4], ನಂ. 49. 

ಸೂರ್ಯನಾಥ ಕಾಮತ ಯು., ಉತ್ತರ ಕನ್ನಡ ಡಿಸ್ಪಿಕ್ಸ್‌ ಗೆಜೆಟಿಯರ, ಪು. 122-123. 
ಸೂರ್ಯನಾಥ ಕಾಮತ ಯು., ಉತ್ತರ ಕನ್ನಡ ಡಿಸ್ಪಿಕ್ಸ್‌ ಗೆಜೆಟಿಯರ್‌, ಪು. 122. 
ಡಿ. ಎಲ್‌. ಎಸ್‌.ಸಿ. ಐ., 1940-41, ನಂ. 49. 

ಎಂ. ಎ. ಆರ್‌., 1929, ಪು. 171. 

ಡಿ.ಎಲ್‌. ಎಸ್‌.ಸಿ.ಐ., 1940-41, ನಂ. 50. 

ಡಿ.ಎಲ್‌. ಎಸ್‌.ಸಿ.ಐ. 1940-4], ನಂ. 52-53. 

ಕೆ. ಐ. ಸಂ.], ನಂ. 34. 


ಎಸ್‌. ವ್ನಿ. ಪಾಡಿಗಾರ, “ಇಮ್ಮಡಿ ಹರಿಹರನಕಾಲದ ಹೊಸ ಶಾಸನ, ವಿಜಯನಗರ ಅಧ್ಯಯನ, 
ಸಂ.1V, ಪು. 64-67. 


ಡಿ. ಎಲ್‌. ಎಸ್‌.ಸಿ. ಐ., 1941-42, ನಂ. 58. 
ಎ. ಆರ್‌.ಎಸ್‌. ಐ. ಇ., 1939-40, ನಂ. 112. 
ಕೆ. ಐ. ಸಂ.], ನಂ. 36. 

ಡಿ. ಎಲ್‌. ಎಸ್‌.ಸಿ. ಐ., 1940-41, ನಂ. 58. 
ಡಿ. ಎಲ್‌. ಎಸ್‌.ಸಿ.ಐ., 1940-41, ನಂ. 55. 
ಪುರ್ಮೋಕ್ತ, ನಂ. 58. 

ಡಿ. ಎಲ್‌. ಎಸ್‌.ಸಿ. ಐ., 1940-41, ನಂ. 59. 
ಡಿ. ಎಲ್‌. ಎಸ್‌.ಸಿ.ಐ., 1940-41, ನಂ. 60. 

ಎ. ಆರ್‌.ಎಸ್‌. ಐ. ಇ., 1939-40, ನಂ. 112. 
ಡಿ. ಎಲ್‌. ಎಸ್‌.ಸಿ.ಐ., 1940-41, ನಂ. 61. 
ಕೆ.ಐ.ಸಂ. VI, ನಂ. 64. 


ಡಿ. ಎಲ್‌. ಎಸ್‌.ಸಿ. ಐ., 1941-42, ನಂ. 63. 


67 


168.- ಕೆ.ಐ.ಸಂ.1, ನಂ. 47. 
169. ಕೆ.ಐ.ಸಂ.1[, ನಂ.48. 
170. ಕೆ.ಐ.ಸಂ.1, ನಂ. 50. 
171. ಕ.ಐ.ಸಂ.[, ನಂ.56. 
172. ಕೆ.ಐ.ಸಂ.[, ನಂ.58. 


173. ಕಾಮತ ಸೂರ್ಯನಾಥ ಯು, ತುಳುವಾಸ್‌ ಇನ್‌ ವಿಜಯನಗರ ಟೈಮ್ಮ (ಅಪ್ರಕಟಿತ ಪಿಎಚ್‌.ಡಿ. 
ಮಹಾಪ್ರಬಂಧ ಮುಂಬೈ ವಿಶ್ವವಿದ್ಯಾಲಯ) ಪು. 77. 


174. ಎಸ್‌. ಐ. ಐ., ಸಂ. ್ಭVIIl ನಂ. 202. 
175. ಎಸ್‌. ಇ. ಇ., ಸಂ. VII ನಂ. 207. 
176. ಎಂ. ಎ. ಆರ್‌., 1928, ನಂ. 111-112. 
177. ಡಿ.ಎಲ್‌.ಎಸ್‌.ಸಿ.ಐ., 1941-42, ನಂ. 25 & 28. 
178. ಎಂ. ಎ. ಆರ್‌., 1928, ನಂ. 108. 
179. ಎಂ. ಎ. ಆರ್‌., 1928, ನಂ. 108. 
180. ಎಂ. ಎ. ಆರ್‌., 1928, ನಂ. 169. 
181. ಕೆ.ಐಸಂ.1, ನಂ. 34. 

182. ಕೆ.ಐಸಂ.1, ನಂ. 34. 

183. ಕೆ.ಐ.ಸಂ.1, ನಂ. 45. 

184. ಕೆ.ಐ.ಸಂ.1, ನಂ.42 ಮತ್ತು 47. 

185. ಕೆ.ಐ.ಸಂ.1, ನಂ.42. 

186. ಕ.ಐ,ಸಂ. I, ನಂ. 42. 

187. ಕೆ.ಐ.ಸಂ.1, ನಂ. 48. 

188. ಕೆ.ಐ.ಸಂ.1, ನಂ. 50. 

189. ಕೆ.ಐ.ಸಂ.1, ನಂ. 56. 

190. ಎಸ್‌. ಐ. ಇ., ಸಂ. V1, ನಂ. 202. 
190. ಎಸ್‌. ಐ. ಐ., ಸಂ. V1], ನಂ. 203. 
192. ಎಸ್‌. ಐ. ಐ, ಸಂ. VIL, ನಂ. 203. 
193. ಎಸ್‌. ಇ. ಐ, ಸಂ. VIL, ನಂ. 202. 


68 


194, 
195. 
196. 
197. 
198. 
199. 
200. 
201. 
202. 
203. 
204. 
205. 
206. 
207. 
208. 
209. 


210. 
211; 
212: 
213. 
214. 


215. 
216. 
217. 
218. 


ಕೆ.ಐ.ಸಂ.1, ನಂ. 62. 

ಕೆ.ಐ.ಸಂ.1, ನಂ. 61. 

ಎಸ್‌. ಇ. ಐ. ಸಂ. VI], ನಂ. 207. 
ಕೆ.ಐ.ಸಂ.1, ನಂ. 62. 

ಕೆ.ಐ.ಸಂ.1, ನಂ. 64. 

ಕೆ.ಐ.ಸಂ. 1, ನಂ. 64. 

ಕೆ.ಐ.ಸಂ. 1, ನಂ. 67. 

ಎ. ಕ.ಸಂ.[, ನಂ. 

ಕೆ.ಐ.ಸಂ. 111, ಭಾಗ1, ನಂ. 72. 

ಕೆ.ಐ.ಸಂ. 11], ಭಾಗ1, ನಂ. 68 ಮತ್ತು 69. 
ಎಂ. ಎ. ಆರ್‌., 1916, ಪು. 69. 

ಕೆ.ಐ.ಸಂ. VI, ನಂ. 69. 

ವಸಂತಮಾಧವ ಕೆ.ಜಿ., ರಿಲಿಜನ್ಸ್‌ ಆಫ್‌ ಕೋಸ್ಟಲ್‌ ಕರ್ನಾಟಕ, ಪು. 149. 
ಕೆ.ಐ.ಸಂ. 11, ಭಾಗ], ನಂ. 71. 

ಕೆ.ಐ.ಸಂ. 111, ಭಾಗ1, ನಂ. 71. 


ಕೆ.ಐ.ಸಂ. 111, ಭಾಗ1, ನಂ.72. ಗುರುರಾಜ ಭಟ್‌, ಪಿ. ಸ್ಪಡೀಸ್‌ ಇನ್‌ ತುಳುವ ಹಿಸ್ಪಿ ಲ್ಯಂಡ್‌ 
ಕಲ್ಪರ್‌, ಅಡಿಟಿಪ್ರಣೆ ನಂ. 41. 


ಕೆ.ಐ.ಸಂ. 11], ಭಾಗ1, ನಂ. 72. 
ಕೆ.ಐ.ಸಂ. 11], ಭಾಗ1, ನಂ. 79. 
ಎ. ಆರ್‌. ಎಸ್‌. ಐ. 1939-40, ಎಪೆ. ಬಿ, ನಂ. 113. 
ಕೆ.ಐ.ಸಂ. 111, ಭಾಗ1, ನಂ. 80. 


ವಸಂತ ಮಾಧವ ಕೆ.ಜಿ., ಪೊಲಿಟಕಲ ಹಿಸ್ಪಿ ಆಫ್‌ ಕೆನರಾ (ಅಪ್ರಕಟಿತ ಪಿಎಚ್‌.ಡಿ. ಪ್ರಬಂಧ, ಕ.ವಿ.ವಿ) 
ಪು. 356. 


ಎ. ಆರ್‌. ಎಸ್‌. ಐ. 1929-30, ನಂ. 540 ಮತ್ತು 542. 
ಗುರುರಾಜ ಭಟ್‌ ಪಿ, ಪೂರ್ವೋಕ್ತ, ಪು. 356. 
ಎಂ. ಎ. ಆರ್‌., 1928, ನಂ. 540 ಮತ್ತು 542, ಡಿ.ಎಲ್‌. ಎಸ್‌.ಸಿ. ಐ., 1940-4], ನಂ. 67. 


ವಸಂತ ಮಾಧವ ಕೆ.ಜಿ, ಪೂರ್ವೋಕ್ಕ, ಪು. 356. 


69 


ಶಾಸ್ತ್ರಿ ಬಿ. ಎಸ್‌., ಪೋರ್ತುಗೀಸ್‌ ಇನ್‌ ಕೆನರಾ ಪು. 100. 


ಡಿ. ಎಲ್‌. ಎಸ್‌.ಸಿ.ಐ., 1941-42, ನಂ. 67. 
ಡಿ. ಎಲ್‌, ಎಸ್‌.ಸಿ. ಐ., 1941-42, ನಂ. 67. 
ವಸಂತಮಾಧವ ಕೆ.ಜಿ. ಪೂರ್ವೋಕ್ತ, ಪು. 357. 


ವಸಂತಮಾಧವ ಕೆ.ಜಿ., ಪೂರ್ವೋಕ್ತ, ಪು. 358. 


“J 


ಶಾಸ್ತ್ರಿ ಬಿ. ಎಸ್‌., ಪೂರ್ಮೋಕ್ತ, ಪು. 97. 


ವಸಂತಮಾಧವ ಕೆ.ಜಿ. ಪೂರ್ಮೋಕ, ಪು. 358. 


ಈ 
ವಸಂತಮಾಧವ ಕೆ.ಜಿ., ಪೂರ್ವೋಕ್ತ, ಪು. 358. 


ವಸಂತಮಾಧವ ಕೆ.ಜಿ., ಪೂರ್ಮೋಕ್ತ, ಪು. 358, ಬಿ.ಎಸ್‌. ಶಾಸ್ತಿ, ಪೂರ್ವೋಕ್ತ, ಪು. 98. 


ಬಿ. ಎಸ್‌. ಶಾಸ್ತ್ರಿ, ಪೂರ್ಮೋಕ್ತ, ಪು. 299. 
ವಸಂತಮಾಧವ ಕೆ.ಜಿ., ಪೂರ್ಮೋಕ್ತ, ಪು. 360 


360. 
ವಸಂತಮಾಧವ ಕೆ.ಜಿ. ಪೂರ್ವೋಕ್ತ, ಪು. 360. 


ಕ್ವಾರ್ಟರ್ಲಿ ಜರ್ನಲ್‌ ಆಫ್‌ ಮಿಧಿಕ್‌ ಸೊಸೈಟಿ, ಪು. 51-52. 


3) 
ಕೆ.ಐ.ಸಂ. 1, ನಂ. 39. 


ಕೆ.ಐ.ಸಂ.1, ನಂ. 38. 
ಕೆ.ಐಸಂ.1, ನಂ. 39. 


ಕಾಮತ ಸೂರ್ಯನಾಥ ಯು., ಪೂರ್ವೋಕ್ತ, ಪು. 235. 


ಕೆ.ಐ.ಸಂ.1, ನಂ. 40. 
ಕೆ.ಐ.ಸಂ. 1, ನಂ. 41. 
ಕೆ.ಐ.ಸಂ.1, ನಂ. 42. 
ಕೆ.ಐ.ಸಂ.1, ನಂ. 44. 
ಕೆ.ಐ.ಸಂ.1, ನಂ. 45. 
ಕೆ.ಐ.ಸಂ.1, ನಂ. 46. 
ಕೆ.ಐ.ಸಂ. 1, ನಂ. 47. 
ಕೆ.ಐ.ಸಂ.1, ನಂ. 48. 
ಕೆ.ಐ.ಸಂ.1, ನಂ. 49. 
ಕೆ.ಐ.ಸಂ.1, ನಂ. 50. 


70 


246. ಕೆ.ಐ.ಸಂ.1, ನಂ. 51. 

247. ಎ. ಆರ್‌. ಎಸ್‌. ಐ. 1929-30, ನಂ. 537. 

248. ಪಿ.ಗುರುರಾಜ ಭಟ್‌, ಸ್ಪಡೀಸ್‌ ಇನ್‌ ತುಳುವ ಹಿಸ್ಪಿ ಲ್ಯಂಡ ಕಲ್ಪರ್‌. ಪು. 120. 
249. ಎ. ಆರ್‌. ಎಸ್‌. ಐ. 1929-30, ನಂ. 537. 

250. ಎ.ಕ. ಸಂ. VII ನಂ. 164. 


251. ಸೂರ್ಯನಾಥ ಕಾಮತ ಯು, ಉತ್ತರ ಕನ್ನಡ ಡಿಸ್ಪಿಕ್ಸ್‌ ಗೆಜೆಟಿಯರ್‌, ಈ ಹಾಡುವಳ್ಳಿ ಅರಸನನ್ನು 
ಒಂದನೇ ಇಂದ್ರನೆಂದು ಗುರ್ತಿಸಿದ್ದಾರೆ. ಪು. 134. 


252. ಕೆ.ಐ.ಸಂ.1, ನಂ. 61. 

253. ಎ.ಕ. ಸಂ. VII ನಂ. 163. 

254. ಎ.ಕ.ಸಂ. VII ನಂ. 164. 

255. ಎ. ಆರ್‌. ಎಸ್‌. ಐ., 1929-30, ನಂ. 539. 

256. ಪಿ.ಗುರುರಾಜ ಭಟ್‌, ಸ್ಟಡೀಸ್‌ ಇನ್‌ ತುಳುವ ಹಿಸ್ಪಿ ಎಂಡ ಕಲ್ಪರ್ರ ಅಡಿಟಿಪ್ಪಣೆ ನಂ. 18 ಪು. 123. 
2571. ಪಿ.ಗುರುರಾಜ ಭಟ್‌, ಪೂರ್ಮೋಕ್ತ, ಅಡಿಟಿಪ್ರಣೆ ನಂ. 18 ಪು. 123. 

258. ಎ. ಆರ್‌. ಐ. ಇ. 1929-30, ನಂ. 539. 

259. ಕೆ.ಐ.ಸಂ.1, ಭಾಗ1, ನಂ.70. 

260. ಕೆ.ಐ.ಸಂ.1, ಭಾಗ1, ನಂ.71. 

261. ಕೆ.ಐ.ಸಂ.1, ಭಾಗ1, ನಂ. 78. 

262. ಕೆ.ಐ.ಸಂ.1, ಭಾಗ1, ನಂ.75, 76, 77. 

263. ಕೆ.ಐ.ಸಂ.1, ಭಾಗ], ನಂ. 77. 

264. ಕೆ.ಐ.ಸಂ.1, ಭಾಗ1, ನಂ. 76. 

265. ಕಾಮತ ಸೂರ್ಯನಾಥ ಯು,, ಪೂರ್ವೋಕ್ತ, ಪು. 134. 

266. ಎಸ್‌. ಇ. ಐ. ಸಂ. VIL, ನಂ. 297, ಡಿ. ಎಲ್‌. ಎಸ್‌.ಸಿ. ಐ., 1940-4], ನಂ. 67. 
267, ಎಸ್‌. ಇ. ಇ. ಭಾಗ1] ನಂ. 644. 

268. ಕೆ. ಐ. ಸಂ.ಖI, ನಂ. 11. 

269. ಎ. ಆರ್‌. ಐ. ಇ, 1950-51, ನಂ.24, ಎಕ. ಸಂ. VII ನಂ. 57. 


2710. ಫೆರಿಯಾ ಸೋಜ, ಎಶಿಯಾ ಡ ಪೋರ್ತುಗೀಸ್‌, ಪು. 472, ಫಾದರ ಹೆರಾಸ್‌, ಅರವೀಡು ದೇಶದಿಂದ 
ಉಲ್ಲೇಖ ಪು. 293. 


71 


271. ವಸಂತ ಮಾಧವ ಕೆ.ಜಿ. ಪೂರ್ಮೋಕ್ತ, ಪು. 360. 

272. ಕೆಳದಿನೃಪವಿಜಯ, ಸಂಧಿ5, ಪದ್ಯ 41-42. 

273. ಬುಕಾನನ್‌, ಎ ಜರ್ನಿ ಥ್ರೂ ಮದ್ರಾಸ್‌, ಮೈಸೂರ್‌, ಕೆನರಾ ಆಂಡ್‌ ಮಲಬಾರ, ಸಂ. 11. ಪು. 316. 

274. ಬಿ.ಎಸ್‌.ಶಾಸ್ತ್ರಿ, ಪೋರ್ತುಗೀಸ್‌ ಇನ್‌ ಕೆನರಾ, ಪು. 179, ವಸಂತ ಮಾಧವ ಕೆ.ಜಿ. ಪೂರ್ಮೋಕ್ತ, 
ಪು. 260 

275. ಡಿ. ಎಲ್‌. ಎಸ್‌.ಸಿ. ಐ., 1940-41], ನಂ. 76. 


2716. ಬೀಳಗಿ ಅರಸುಗಳ ವಂಶಾವಳಿ, ಆಶ್ವಾಸ Il ನುಡಿ. 

2711. ಎ.ಕ.ಸಂಳ॥ಪು. 60. 

2718. ಬೀಳಗಿ ಅರಸುಗಳ ವಂಶಾವಳಿ, ಆಶ್ವಾಸ1, ನುಡಿ 9-10. 

279. ವಸಂತ ಮಾಧವಕೆೆ. ಜಿ, ಪೂರ್ಮೋಕ್ತ, ಪು. 337, ಕ್ವಾರ್ಟರ್ಲಿ ಜರ್ನಲ್‌ ಆಫ್‌ ಮಿಥಿಕ್‌ ಸೊಸೈಟಿ, 
ಸಂ. X11 ಪು. 756. 

280. ವಸಂತ ಮಾಧವಕೆ. ಜಿ., ಪೂರ್ವೋಕ್ತ, ಪು. 337. 

281. ಡಿ.ಎಲ್‌.ಎಸ್‌.ಸಿ.ಐ., 1941-42, ನಂ. 67. 

282. ವಸಂತ ಮಾಧವಕೆ. ಜಿ, ಪೂರ್ವೋಕ್ತ, ಪು. 339. 

283. ಡಿ.ಎಲ್‌.ಎಸ್‌.ಸಿ.ಐ., 1941-42, ನಂ. 67. 

284. ಬೀಳಗಿ ಅರಸುಗಳ ವಂಶಾವಳಿ, ಆಶ್ವಾಸ1, ನುಡಿ 120. 

285. ಬೀಳಗಿ ಅರಸುಗಳ ವಂಶಾವಳಿ ಆಶ್ವಾಸ1, ಎಂ. ಎ. ಆರ್‌. 1943, ಪು. 122. 

286. ಕೆ.ಐ.ಸಂ.ಳ, ನಂ.73. 

287. ವಸಂತ ಮಾಧವಕೆ. ಜಿ. ಪೂರ್ವೋಕ್ತ, ಪು. 340. 

288. ಬೀಳಗಿ ಅರಸುಗಳ ವಂಶಾವಳಿ, ಆಶ್ವಾಸ], ನುಡಿ 129. 

289. ಬೀಳಗಿ ಅರಸುಗಳ ವಂಶಾವಳಿ ಆಶ್ವಾಸ1, ನುಡ 141-142. 

290. ಪೂರ್ಮೋಕ್ತ, ಆಶ್ವಾಸ1, ನುಡಿ 141-142. 

291. ಬೀಳಗಿ ಅರಸುಗಳ ವಂಶಾವಳಿ ಆಶ್ವಾಸ1, ನುಡಿ 146-147. 

292. ಎ.ಆರ್‌.ಎಸ್‌.ಐ.ಇ. 1940-4], ಅಪೆ. "ಎ', ನಂ. 17. 

293. ಬೀಳಗಿ ಅರಸುಗಳ ವಂಶಾವಳಿ, ಆಶ್ವಾಸ1, ನುಡಿ 146-47. 

294. ವಸಂತ ಮಾಧವಕೆ. ಜಿ. ಪೂರ್ಮೋಕ್ತ, ಪು. 344. 

295. ಬೀಳಗಿ ಅರಸುಗಳ ವಂಶಾವಳಿ, ಆಶ್ವಾಸ1], ನುಡಿ 14-15. 

296. ಬೀಳಗಿ ಅರಸುಗಳ ವಂಶಾವಳಿ ಆಶ್ವಾಸ 1, ನುಡಿ 51-53. 

291. ಸೂರ್ಯನಾಥ ಕಾಮತ ಯು. ಪೂರ್ಮ್ವೋಕ್ತ, ಪು. 138. 

298. ಸೂರ್ಯನಾಥ ಕಾಮತ ಯು., ಪೂರ್ಮೋಕ್ತ, ಪು. 138. 


72 


299. 
300. 
301. 


302. 
303. 
304. 
305. 
306. 


307. 
308. 
309. 
310. 
ALL; 
312: 
313: 
314. 
415. 
316. 
317. 
318. 
319. 
320. 


ಎ.ಆರ್‌. ಎಸ್‌. ಐ.ಇ., 1939-40, ನಂ. 58. 

ಎ.ಆರ್‌. ಎಸ್‌. ಐ.ಇ., 1939-40, ನಂ. 10. 

ಕುಂದಣಗಾರ ಕೆ.ಜಿ. "ಸ್ವಾದಿಯ ತಾಮ್ರಪಟ ಶಾಸನಗಳು' ಜಯಕರ್ನಾಟಕ 1926-27 ಧಾರವಾಡ ಸಂ.4 
ಪು. 360-62. 

ಎಸ್‌. ಐ. ಐ. ಸಂ. ೫%, ನಂ. 241, ಎ.ಆರ್‌.ಎಸ್‌.ಐ.ಇ., 1939-40, ಅಪೆ, "ಇ' ನಂ. 121. 
ಎಸ್‌. ಐ. ಐ. ಸಂ. Xಸ, ನಂ. 24], ಎ.ಆರ್‌.ಎಸ್‌.ಐ.ಇ., 1939-40, ಅಪೆ, "ಬಿ' ನಂ. 23. 
ವಸಂತ ಮಾಧವ ಕೆ.ಜಿ. ಪೂರ್ವೋಕ್ತ, ಪು. 369. 

ವಸಂತ ಮಾಧವ ಕೆ.ಜಿ. ಪೂರ್ವೋಕ, ಪು. 372. 


ಹೆಗಡೆ ಪಿ.ಆರ್‌., ಸೋಂದಾ ಎ ಕಲ್ಪರಲ್‌ ಸ್ಪಡಿ (ಅಪ್ರಕಟಿತ ಎಂ.ಫಿಲ್‌ ಪ್ರಬಂಧ, ಕರ್ನಾಟಕ 
ವಿಶ್ವವಿದ್ಯಾಲಯ ಧಾರವಾಡ) ಪು. 40). 


ಕೆಳದಿನೃಪವಿಜಯಂ, ಅ. IX, ಏಳರ ನಂತರದ ಗದ್ಯಭಾಗ. 
ವಸಂತ ಮಾಧವ ಕೆ.ಜಿ. ಪೂರ್ವೋಕ್ತ, ಪು. 370. 
ಹೆಗಡೆ ಪಿ.ಆರ್‌., ಪೂರ್ವೋಕ್ತ, ಪು. 42. 


ವಸಂತ ಮಾಧವ ಕೆ.ಜಿ., ಪೂರ್ವೋಕ್ತ, 373. 


& 


ವಸಂತ ಮಾಧವ ಕೆ.ಜಿ. ಪೂರ್ವೋಕ್ತ. ಪು. 375. 


೬ 


ವಸಂತ ಮಾಧವ ಕೆ.ಜಿ., ಪೂರ್ಮೋಕ್ತ, 376. 


[s 


PL 


& 


ವಸಂತ ಮಾಧವ ಕೆ.ಜಿ., ಪೂರ್ಮೋಕ್ತ, 
376. 
378. 


ವಸಂತ ಮಾಧವ ಕೆ.ಜಿ, ಪೂರ್ವೋಕ್ತ, 


& 


ವಸಂತ ಮಾಧವ ಕೆ.ಜಿ, ಪೂರ್ಮೋಕ್ತ, 


ಈ 


379. 
379, 


ಈ 


ವಸಂತ ಮಾಧವ ಕೆ.ಜಿ., ಪೂರ್ವೋಕ್ತ, 


ವಸಂತ ಮಾಧವ ಕೆ.ಜಿ., ಪೂರ್ವೋಕ್ತ, 


& 


ವಸಂತ ಮಾಧವ ಕೆ.ಜಿ, ಪೂರ್ವೋಕ್ತ, ಪು. 379. 


& 


ವಸಂತ ಮಾಧವ ಕೆ.ಜಿ., ಪೂರ್ವೋಕ್ತ, ಪು. 379-380. 


ವಸಂತ ಮಾಧವ ಕೆ.ಜಿ. ಪೂರ್ಮೋಕ್ತ, ಪು. 360. 


73 


3chaplet 


ಅಧ್ಯಾಯೆ 8 ಖೂರ 


ಆಡಳತ 


ರಾಜ, ಮಂತ್ರಿ, ಸೈನ್ಯ, ಸಂಧಿವಿಗ್ರಹಿ, ಕೋಶ, 


ಅಧಿಕಾರಿ ನಾಡು, ಗ್ರಾಮ 


ಒಂದು ದೇಶ, ರಾಜ್ಯ, ನಾಡು, ಗ್ರಾಮ ಇವು ಒಂದು ದೇಶದ ರಾಜ್ಯಾಂಗದ ಪ್ರಮುಖ ಘಟಕಗಳಾಗಿವೆ. ಆಡಳಿತ 
ಎಂಬ ಪದ ನೀತಿ ನಿಯಮಗಳಿಂದ ಜನ ಸಾಮಾನ್ಯರ ಹಿತರಕ್ಷಣೆ ಮಾಡುವುದೆಂದು ಅರ್ಥ ನೀಡುತ್ತದೆ. ರಾಜ್ಯಾಂಗದ 
ಪ್ರಮುಖ ಘಟಕಗಳೆಂದರೆ ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗ. ಈ ಮೂರು ಘಟಕಗಳನ್ನು ಪ್ರಾಚೀನ 
ಭಾರತದ ಆಡಳಿತ ವ್ಯವಸ್ಥೆಯಲ್ಲಿ ಏಳು ಅಂಶಗಳಲ್ಲಿ ವಿಭಜಿಸಲಾಗಿತ್ತು. ಅವುಗಳೆಂದರೆ ರಾಜ, ಅಮಾತ್ಯ, ಜನಪದ, 
ದುರ್ಗ, ಕೋಟೆ, ಸೈನ್ಯ ಮತ್ತು ಮಿತ್ರ. ಪ್ರಾಚೀನ ಭಾರತದಲ್ಲಿ ರಾಜನೇ ದೇಶದ ಸಾರ್ವಭೌಮನಾಗಿದ್ದನು. ಶೃತಿ, 
ಸ್ಕೃತಿಗಳಲ್ಲಿ ಉಕ್ತವಾದ ಧಾರ್ಮಿಕ ನೀತಿಗಳು ಮತ್ತು ಸಾಂಪ್ರದಾಯಿಕವಾಗಿ ನಡೆದು ಬರುತ್ತಿದ್ದ ಪದ್ದತಿಗಳು ರಾಜನು 
ಒಳಗೊಂಡಂತೆ ಎಲ್ಲ ವ್ಯವಹಾರಗಳ ನಿರ್ದೇಶಕ ಸೂತ್ರವಾಗಿದ್ದವು. ದುಷ್ಟನಿಗ್ರಹ, ಶಿಷ್ಠಪರಿಪಾಲನ, ಆತ್ಮ ರಕ್ಷಣೆ ಮತ್ತು 
ಧರ್ಮ ಪರಿಪಾಲನೆಯ ನಾಲ್ಕು ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗಿತ್ತು. ಈ ಎಲ್ಲ ಕಾರ್ಯಗಳನ್ನು ಸಮರ್ಪಕವಾಗಿ 
ನಿಭಾಯಿಸಲು ಆಡಳಿತಾಂಗದ ಗಾತ್ರ ಮತ್ತು ರಾಜ್ಯ ವಿಸ್ತಾರಕ್ಕನುಗುಣವಾಗಿ ಅಧಿಕಾರ ವಿಕೇಂದ್ರಿಕರಣ ಪದ್ಧತಿಯನ್ನು 
ರೂಪಿಸಲಾಗಿತ್ತು'. ಮೂರು ಅಂತಸ್ತಿನ ಆಡಳಿತ ಪದ್ದತಿಯನ್ನು ಈ ಪ್ರದೇಶದಲ್ಲಿ ಸಂಘಟಿಸಲಾಗಿತ್ತೆಂದು ಶಾಸನೀಯ 


ಉಲ್ಲೇಖಗಳಿಂದ ತಿಳಿಯುತ್ತದೆ. ಕೇಂದ್ರ ಸರಕಾರ, ಪ್ರಾಂತೀಯ ಆಡಳಿತ ಮತ್ತು ಗ್ರಾಮಾಡಳಿತ. 


ಗ್ರಾಮಗಳ ಮತ್ತು ನಗರಗಳ ಮೊತ್ತವೆ ರಾಜ್ಯವಾಗಿತ್ತು. ಕೇಂದ್ರದಲ್ಲಿ ರಾಜನ ಜೊತೆಗೆ ಸಾಮಾನ್ಯವಾಗಿ ರಾಜ 
ಕುಟುಂಬದ ಇತರರು ಆಡಳಿತದಲ್ಲಿ ಭಾಗವಹಿಸುತ್ತಿದ್ದರು. ಬುದ್ಧಿವಂತ ಮಂತ್ರಿಗಳು ರಾಜನಿಗೆ ಸಲಹೆ ಸೂಚನೆಗಳನ್ನು 
ನೀಡುತ್ತಿದ್ದರು. ಸೈನ್ಯ, ಕಂದಾಯ, ಧರ್ಮ ನ್ಯಾಯಪಾಲನೆ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಬೇರ ಬೇರೆ ಅಧಿಕಾರಿಗಳು 
ಇರುತ್ತಿದ್ದರು. ಹಾಗೆಯೇ ರಾಜ್ಯದ ಕೋಶ ದಾಖಲೆಗಳು ನಾಣ್ಯ ಛಾಪಣೆ ಅರಮನೆಯ ವ್ಯವಹಾರಕ್ಕೂ ಬೇರೆ ಬೇರೆ 
ಅಧಿಕಾರಿಗಳು ಇರುತ್ತಿದ್ದರು". ಪ್ರಾಂತ್ಯಾಡಳಿತವೂ ಕೇಂದ್ರ ಸರಕಾರದ ಮಾದರಿಯಲ್ಲಿದ್ದವು. ಗ್ರಾಮವು ಆಡಳಿತದ 
ಸಣ್ಣ ಘಟಕವಾಗಿತ್ತು. ಗ್ರಾಮ, ಪ್ರಾಂತ್ಯ ಮತ್ತು ರಾಜ್ಯ (ರಾಷ್ಟ್ರ)ಗಳ ನಡುವೆ ಪರಸ್ಪರ ಹೊಂದಾಣಿಕೆ ಮತ್ತು ಸಮನ್ವಯತೆ 
ಇತ್ತು. ಹೀಗೆ ಆಡಳಿತ ಘಟಕಗಳಾದ ರಾಜ, ಮಂತ್ರಿ ಪರಿಷತ್ತು, ಕಂದಾಯ, ಸೈನ್ಯಾಡಳಿತ, ನ್ಯಾಯಾಡಳಿತ, 
ಪ್ರಾಂತ್ಕಾಡಳಿತ, ಗ್ರಾಮಾಡಳಿತಗಳ ಕುರಿತು ಈ ಪ್ರದೇಶಗಳ ಶಾಸನಗಳಲ್ಲಿ ಉಲ್ಲೇಖಿಸಿದಂತೆ ಈ ರೀತಿಯಲ್ಲಿ 
ವಿವರಿಸಬಹುದು. 
ರಾಜ 

ಭಾರತೀಯ ಶಾಸ್ತ್ರಕಾರರು "ರಾಜನ್‌' ಎಂಬ ಪದವು "ರಂಜಾ' ಎಂಬ ಧಾತುವಿನಿಂದ ಬಂದಿದೆ ಎಂದು 
ಅರ್ಥೈಸಿದ್ದಾರೆ 3, ದೇಶದಲ್ಲಿ ಅರಾಜಕತೆ ಉಂಟಾಗಿ ಮತ್ತ್ಯನ್ಯಾಯ ತಾಂಡವವಾಡುವಾಗ ಅದರ ಉಪಟಳದಿಂದ 
ತಪ್ಪಿಸಿಕೊಳ್ಳಲು ಜನರು ಇಚ್ಛಿಸಿದ್ದರ ಫಲವಾಗಿ ರಾಜ ಪದವಿಯು ಉಗಮವಾಯಿತೆಂದು ಕೌಟಿಲ್ಯ ಹೇಳಿದ್ದಾನೆ". ಈ 
ಹಿನ್ನೆಲೆಯಲ್ಲಿ ಪ್ರಜೆಗಳ ಯೋಗಕ್ಲೇಮಕ್ಕಾಗಿ, ಪ್ರಜಾಪಾಲನೆಯೇ ನಿಜವಾದ ಯಜ್ಞ ಎಂಬ ಭಾವನೆ 
ಸಾರ್ವತ್ರಿಕವಾಗಿತ್ತು. ಪ್ರಜೆಗಳ ನಾಯಕನಾದ ರಾಜನನ್ನು ದೈವದ ಮಟ್ಟಕ್ಕೆ ಏರಿಸಿದ್ದು, ರಾಜನು ಬಾಲಕನೇ ಆಗಿದ್ದರೂ 
ಅವನನ್ನು ಮನುಷ್ಯ ಎಂದು ಕರೆದು ಅವಮಾನ ಪಡಿಸಕೂಡದು. ಏಕೆಂದರೆ ದೊಡ್ಡ ದೇವತೆಯು ಮನುಷ್ಯ ರೂಪದಲ್ಲಿ 


ಕಾಣಿಸಿಕೊಂಡಿದ್ದಾನೆಂದು ಮನು ಉಲ್ಲೇಖಿಸಿದ್ದಾನೆ”. ರಾಜನ ಈ ದೈವಾಂಶ ಸಂಭೂತನೆಂಬ ಪರಿಕಲ್ಪನೆ ನಮ್ಮ 


74 


ದೇಶದಲ್ಲಿ 19ನೇ ಶತಮಾನದವೆರಗೂ ಬಲವಾಗಿ ಬೇರೂರಿತ್ತೆಂದರೆ ತಪ್ಪಾಗಲಾರದು. ಈ ಹಿನ್ನೆಲೆಯಲ್ಲಿ ಶಿಷ್ಟ ಜನರ 
ಪರಿಪಾಲನೆ, ಸಾಮಾಜಿಕ ಕಲ್ಯಾಣ ಕಾರ್ಯಗಳು ಧರ್ಮಕ್ಕೆ ಸಂಬಂಧಿಸಿದಂತೆ ದತ್ತಿ ದಾನಗಳನ್ನು ನೀಡುವುದು ನ್ಯಾಯ 
ಪರಿಪಾಲನೆ ಇತ್ಯಾದಿ ಕಾರ್ಯಗಳನ್ನು ಕೈಗೊಂಡು ಜನಸಾಮಾನ್ಯರಲ್ಲಿ ಜನಪ್ರಿಯರಾಗಿ ಅನೇಕ ಬಿರುದುಗಳನ್ನು ಧರಿಸಿ 
ಪ್ರತಿಷ್ಠಿತ ಸ್ವಾನ ಮಾನ ಪಡೆದಿದ್ದರು. ಉದಾಹರಣೆಗೆ ಹೊನ್ನಾವರ ತಾಮ್ರಪಟ ಶಾಸನವು ರಾಜನನ್ನು ಕುರಿತು ಈ 
ಕೆಳಗಿನಂತೆ ಉಲ್ಲೇಖಿಸುತ್ತದೆ. 

ಸಿದ್ಧಂ ಜಯತ್ಕಾ ಮಿತ ಗುಣಭರಿದ ಬುದ್ಧಸ್ಸತ್ವ ಸಮಾಶ್ರಯಃ ಶುದ್ಧೋದನ ಕುಲೋದ್ಧೂತಃ ಪದ್ಮಪತ್ರ 
ನಿಭೇಕ್ಷ್ಮ ಣಃ ಕೈಕೇಯ ಕುಲಸಂಭೂತ ಸ್ತದ್ವದ ಬುದ್ಧ ಜಿನಾಲಯಃ ಜಯತಾತ ಸುಚಿರಂ ಕೆಲ್ಲ ಶ್ಚಿತ್ರಸೇನಃ ಪ್ರಜಾಹಿತಃ 
ವಿಜಯಾಂಬುದ್ವೀಪೇ ಪರಮಗುಣಗಣಾಲಂಕೃತ ಕಲಯ ದೇಹಃ ಫ್ರೀ ಚಿತ್ರಸೇನ ಮಹಾಕೆಲ್ಲ: ಶ್ರೀ ರವಿಮಹಾರಾಜ 
ರಾಜ್ಯಂ. 

ಅದೇ ರೀತಿ ಚಂದಾವರ ಕಾದಂಬ ಬೀರದೇವರಸನ ಚಂದಾವರ ಶಾಸನವು' ರಾಜನ ಬಿರುದು ಮತ್ತು 
ಪ್ರಶಸ್ತಿಗಳನ್ನು ಈ ಕಳಗಿನಂತೆ ಉಲ್ಲೇಖಿಸುತ್ತದೆ. 


ಪ್ರೀ ಪರಿಪೂರ್ಣ ನೃಕೇಸರಿಣೇ ನಮಃ ನಿತ್ಯಾನಂದಮಯಂ ವಂದೇ ಪರಿಪೂರ್ಣ ನೃಕೇಸರಿಮ ಲಕ್ಷ್ಮೀ ಕುಚ 
ಯುಗೋಲ್ಲಾಸಿ ವಕ್ಷೇಸಂ ಭಕ್ತ ರಕ್ಷಕಂ ನಮಸ್ತುಂಗ ಶಿರಶ್ಚುಂಭಿ ಚಂದ್ರಚಾಮರಚಾರ ವೇ ತ್ರೈಲೊಕ್ಕ ನಗರಾಂಭ 
ಮೂಲಸ್ತಂಭಾಯ ಶಂಭವೇ ಸಮಧಿಗತ ಗತಪಂಚ ಮಹಾಶಬ್ದ ಮಹಾಮಹೇಶ್ವರಂ ತ್ರ್ಯಕ್ಷಕ್ಷಮಾ ಸಂಭವಂ 
ಚತುರಾಶಿತಿ ನಗರಾಧಿಷ್ಠಿ ತಂ ಲಲಾಟಲೋಜನಂ ಚತುರ್ಭುಜ ಜಗದ್ಧಿದಿತಾ [ಪ] ದಶಾಶ್ವಮೇಧಹಯಜ್ಞ 
ದೀಕ್ಷಾ ವೀಕ್ಷಿ ತಂ ಹಿಮವದ್ಗಿಂದ್ರ [ರುಂದ್ರ] ಭುಜಗ ಸಂಸ್ಥಾಪಿತ ಶಿಲಾಸ್ತಂಭ ಬದ್ಧ ಮದಗಜ ಮಹಾಪ್ರೀ 
ಮಹಿಮಾಭಿರಾಮ ಕಾದಂಬ ಚಕ್ರವರ್ತಿ ಮಯೂರವರ್ಮ ಕುಲಭೂಷಣ ಪೆಮ್ಮ ಟ್ಟಿ ತೂರ್ಯ್ಯುನ್ಸಿ ಗೋ [ನಿರ] 
ಶಣಂ ಶಾಕ್ಟಾಚರೇಂದ್ರದ್ವಿಜ ವಿರಾಜಮಾನ ಮಾನೋತ್ತುಂಗ ಸಿಂಹಲಾಂಚ್ಛನಂ ದತ್ತಾರ್ತೀ ಕಾಂಚನಂ ಸಮರ 
ಜಯಕಾರಣಂ ಕಡಂಬ್ರಾಭರಣ (ರಣ) ಬನವಾಸಿ ಪುರವರಾಧೀಶ್ವರಂ ಜಯಂತೀ ಮಧುಕೇಶ್ವರ 
ದೇವಲಬ್ದುದ್ವರಪ್ರಸಾದಂ ಮಾರ್ಕೊಳುವರಗಂಡ ಗಂಡಭಂಡಾರನಜ್ವನ ಸಿಂಗ ಸಾಹಸೋತ್ತುಂಗ ಸಹಜ 
ಮೃಗಮದ್ದಾಮೋದಂ ಲೀ ಗೋಕರ್ಣ್ಯ್ಣ (ಕರಣ) ಮಹಾಬಲದೇವ ದಿಬ್ಯ ಲೀಪಾದ ಪದ್ಧಾರಾಧಕಂ ಪ್ರಭಳಸಾಧಕಂ 
ಹುಸಿವರಸೂಲ (ಶೂಲ) ಚಲದಂಕರಾಮ ನಿಗ ಳಂಕಮಲ್ಲ ಗಂಡರದಾವಣಿ ಕಲಿಗಳ ಮೊಗದ ಕೈ ಸುಭಟ ಚೂಡಾಮಣಿ 
ಸತ್ಕೊ್ಯಕ್ತಿಕಾಮಿಣಿಲೋಲರು ಮಪ್ತೆ ಪಶ್ರೀಮತ್ರ್ತಿಭುವನಮಲ್ಲ ಪ್ರತಾಪ ವೀರಬೈರದೇವರಸರ 
ವಿಜಯರಾಜ್ಯಮುತ್ತ ರೋತ್ತರಾಭಿವೃದ್ಧಿ ಪ್ರವದ್ಧಮಾನ ನಮಾಚಂದ್ರಾರ್ಕ್ಯಣ ತಾರಂಬರಂ ಚಂದ್ರಿಕಾಪುರದ 
ನೆಲೆವೀಡಿನೊಳುಸುಖ ಸಂಕತ್ತರಾ ವಿನೋದದಿಂ ರಾಜ್ಯಂಗೈಯುತ್ತಮಿರೆ. ಇದರಿಂದ ಅರಸನು ಸಮಾಜದಲ್ಲಿ 
ಎಷ್ಟೊಂದು ಉನ್ನತ ಸ್ಥಾನಮಾನವನ್ನು ಹೊಂದಿದ್ದನೆಂದು ತಿಳಿದು ಬರುತ್ತದೆ. 


ಇಡಗುಂಜಿಯಕ್ರಿ.ಶ. 1348ರ ಶಾಸನವು ಆಳುಪ ಅರಸನ ಬಿರುದುಗಳನ್ನು ಕುರಿತು ಈ ರೀತಿ ಉಲ್ಲೇಖಿಸುತ್ತದೆ. 


1 


ಪ್ರೀಮತ್ತಂಡ್ಯ ಚಕ್ರವರ್ತಿ ಅರಿರಾಯ ಬಸವ ಸಂಖರಾಯ ಗಜಂಕು[ಶ] ಶ್ರೀ ವೀರ ವೀರಸೋಮಿದೇವಳ್ಳೇಂದ್ರ 
ದೇವರಸರು ಎಂದು ಆಳುಪ ಅರಸನನ್ನು ಪರಿಚಯಿಸುತ್ತ ದೆ. 

ಅದೇ ರೀತಿಯಾಗಿ ಗುಂಡಬಾಳ ಶಾಸನವು ಅರಸನು ದೈವಾಂಶ ಸಂಭೂತನಾಗಿದ್ದನೆಂದು ಅಥವಾ ರಾಜನ 
ಘನತೆಯನ್ನು ದೈವತ್ವಕ್ಕೆ ಹೋಲಿಸುವಲ್ಲಿ ಪ್ರಸ್ತುತ ಶಾಸನವು ಈ ಕೆಳಗಿನಂತೆ ಉಲ್ಲೇಖಿಸುತ್ತದೆ. 

ಕಲಿಗೀ ಮಲ್ಲ ಮಹೀಭುಜಂಗೆ ಪದಪಿಂತಮ್ಮುಳ್ಳವಂ, ಪಟ್ಟುವವೊಲಾ ಶ್ರೀ ಭೂಮಿಪಾಳಂ.... ಪ್ರಸ್ತುತ 
ಕಾಂನ್ರೆಗಂ, ಪ್ರಿಯಸುತಂ ಸೌಂದರ್ಯಕಾಮಂ ಬುಧೋತ್ಕರರಾಗಂ ನಿವಿರಲ್ಕೆ ಕೊಟ್ಟು ಜಲಾಧಿತಮಗಾಧಿಪಂ ಪವನಜಂ 


ಕಳಾಮಂಫ್ರಪಂ ಶಂಕರಂ ಕುಲಿಶಾಸ್ತ್ರಂ ಕುಸುಮಾಯುಧಂ ಹರಿಕುಳಂ ಗಾಂಭೀರ್ಯ್ಯಮಂ ಧೈರ್ಯಮಂ ಬಲಮಂ 
ದಾನಮನಾಜ್ಞೆಯಂ ವಿಭಮಂ ಸೌಂದರ್ಯಂಶೌರ್ಯಂ ಎಂಬಿತ್ಯಾದಿ ಬಿರುದುಗಳಿಂದ ಶಿಶುಗಲಿಯ ಪಾಂಡ್ಯ ಅರಸು 


ಹೊಗಳಲ್ಪಟ್ಟಿದ್ದಾನೆ. 

ರಾಜಕೀಯ ಭದ್ರತೆಗಾಗಿ ಸುಮಧುರ ಬಾಂಧವ್ಯಕ್ಕಾಗಿ ರಾಜವಂಶಗಳ ನಡುವೆ ವೈವಾಹಿಕ ಸಂಬಂಧಗಳು 
ಏರ್ಪಡುತ್ತಿದ್ದವು. ಉದಾಹರಣೆಗೆ ಗೋವೆಯ ಕದಂಬ ರಾಜ ಇಮ್ಮಡಿ ಜಯಕೇಶಿಯು ಕಲ್ಯಾಣ ಚಾಲುಕ್ಯ 
ರಾಜಕುಮಾರಿ ಮೈಳಲದೇವಿಯನ್ನು ವಿವಾಹವಾದನೆಂದು ಅವರಿಬ್ಬರಿಗೆ ಪರ್ಮಾಡಿ ಮತ್ತು ವಿಜಯಾದಿತ್ಯರೆಂಬ 
ಮಕ್ಕಳು ಜನಿಸಿದರೆಂದು ವಿಜಯಾದಿತ್ಯನ ಸದಾಶಿವಗಡ ತಾಮ್ರಪಟ ಶಾಸನ'” ದಿಂದ ತಿಳಿಯುತ್ತದೆ. 

ಕ್ರಿ.ಶ. 1336 ರ ಶಿರಾಲಿ ಶಾಸನವು'' ಹೊಯ್ದಳ ಇಮ್ಮಡಿ ಬಲ್ಲಾಳದೇವನು ಅಳುಪ ರಾಜಕುಮಾರಿ 
ಕಿಕ್ಕಾಯಿತಾಯಿಯನ್ನು ವಿವಾಹವಾಗಿದ್ದನೆಂದು ಮಂತ್ರಿ ವೈಜಪಸಹಾಣಿ ಮತ್ತು ಅಧಿಕಾರಿಗಳು ಸೇರಿ ಉಳುಗೋಡು 


ನರಸಿಂಹ ದೇವಾಲಯಕ್ಕೆ ದಾನ ನೀಡಿದಳೆಂದು ಉಲ್ಲೇಖಿಸುತ್ತದೆ. 


ಹೀಗೆ ರಾಜನು ಆಡಳಿತದ ಪರಮೋಚ್ಛ ನಾಯಕನಾಗಿದ್ದನೆಂದು ಈ ಭಾಗದಲ್ಲಿ ಲಭ್ಯವಾದ ಶಾಸನಗಳಿಂದ 
ತಿಳಿದುಬರುತ್ತದೆ. 


ಮಂತ್ರಿಮಂಡಳ 


ರಾಜನು ಆಡಳಿತದ ಅನುಕೂಲಕ್ಕಾಗಿ ಮತ್ತು ಸಾಮ್ರಾಜ್ಯದ ಭದ್ರ ಆಡಳಿತ ನಿರ್ವಹಣೆಗಾಗಿ ಮಂತ್ರಿಗಳನ್ನು 
ನೇಮಿಸುತ್ತಿದ್ದನು. ಮಂತ್ರಿ ಮತ್ತು ರಾಜರು ರಥದ ಎರಡು ಚಕ್ರಗಳಂತೆ ಎಂದು ಕೌಟಿಲ್ಯ ಉಲ್ಲೇಖಿಸಿದ್ದಾನೆ. ವ್ಯಕ್ತಿಗಳು 
ಯಾರೇ ಆಗಲಿ ಅವರು ಉತ್ತಮವಂಶಸಂಭೂತರು, ವಿವೇಕಿಗಳು, ಧೀರರೂ ಪ್ರಮಾಣಿಕರೂ ಆಗಿದ್ದರೆ ಅಂಥವರನ್ನು 
ಮಂತ್ರಿಗಳನ್ನಾಗಿ ನೇಮಿಸಿಕೊಳ್ಳ ಬೇಕೆಂದು ಬಾಹುದಂತಿ ಎಂಬುವಳು ತಿಳಿಸಿದ್ದಾಳೆ'. ಮಂತ್ರಿ ಪದವಿಯು 
ವಂಶಪಾರಂಪರಗತವಾಗಿದ್ದರೂ ಮಂತ್ರಿಗಳ ಆಯ್ಕೆಯೂ ಪೂರ್ಣವಾಗಿ ಅವರವರ ಯೋಗ್ಯತೆಗೆ ಅನುಗುಣವಾಗಿ 
ನಡೆಯುತ್ತಿತ್ಲೆಂದು ಸ್ಪಷ್ಟವಾಗುತ್ತದೆ. 

ಈ ಪ್ರದೇಶದಲ್ಲಿ ಲಭ್ಯವಾಗಿರುವ ಶಾಸನಗಳಲ್ಲಿ ಮಂತ್ರಿಗಳನ್ನು ವಿವಿಧ ಹೆಸರುಗಳಲ್ಲಿ ಉಲ್ಲೇಖಿಸಿದ್ದು, 
ಆಡಳಿತಾತ್ಮಕ ಮತ್ತು ಧಾರ್ಮಿಕ ಕಾರ್ಯಗಳಂತಹ ಹಲವಾರು ಕ್ಷೇತ್ರಗಳಲ್ಲಿಯೂ ಮಹತ್ವದ ಸ್ಥಾನಮಾನ ಪಡೆದು 


76 


ಆ ಕ್ಷೇತ್ರಗಳಲ್ಲಿ ಪ್ರತಿಷ್ಠಿತರಾಗಿದ್ದರೆಂದು ತಿಳಿಯುತ್ತದೆ. ದಂಡಾಧೀಪ'”, ಮಹಾಪ್ರಧಾನ 14, ಮಹಾಪ್ರಚಂಡ ", 
ಮಹಾಮಾತ್ತ'5, ಸಂಧಿವಿಗಹಿ'', ವೆಗ್ಗಡೆ'? ವೈಜಪ ಸಹಾಣಿ” ಇವರೆಲ್ಲರೂ ಮಂತ್ರಿ ಪರಿಷತ್ತಿನ ಪ್ರಮುಖರಾಗಿದ್ದರು. 
ಫ್‌ ಖ NA ಲ pd ದಿ ra) 
ಈ ಎಲ್ಲ ಉಲ್ಲೇಖಗಳನ್ನು ಗಮನಿಸಿದಾಗ ಮಂತ್ರಿಗಳಾಗಿಯೂ ಕೆಲವು ಬಾರಿ ಪ್ರಾಂತ್ಯಾಧಿಕಾರಿಗಳಾಗಿಯೂ ಸೃನಿಕ 
ಕ್ಷೇತ್ರಗಳಲ್ಲಿಯೂ ಕರ್ತವ್ಯ ನಿಭಾಯಿಸಿ ಆಡಳಿತ ಅನುಭವ ಪಡೆದಿದ್ದಿರಬೇಕು. "ದಂಡನಾಯಕ' ಎಂಬ ವಿಶೇಷಣ 
ಸಾಮಾನ್ಯವಾಗಿ ಎಲ್ಲ ಅಧಿಕಾರಿಗಳಿಗೆ, ಆಡಳಿತಾಧಿಕಾರಿಗಳಿಗೆ ಬಳಕೆಯಾಗಿರುವುದನ್ನು ಗಮನಿಸಿದರೆ ಅದೊಂದು 
ಆಡಳಿತ ಸೇವೆಯಲ್ಲಿನ ಅರ್ಹತೆಯಾಗಿರಬೇಕೆನಿಸುತ್ತದೆ. ಪ್ರತಿಯೊಬ್ಬನ ಸಾಮರ್ಥ್ಯವನ್ನು ಸಹಜ ರೀತಿಯಲ್ಲಿ 
ಗುರ್ತಿಸಲು ಸೈನ್ಯ ಕ್ಷೇತ್ರ ಯೋಗ್ಯ ತಾಣವಾಗಿದ್ದರಿಂದ ಮಂತ್ರಿಮಂಡಳದ ಸದಸ್ಯರೆಲ್ಲರೂ ಸೇನಾ ಸೇವೆಯಿಂದ 
p ಎ ಶಿ 
ಬಂದಿರುವಲ್ಲಿ ಒಂದು ಅರ್ಥವಿದೆ. ಈ ಎಲ್ಲ ಅಂಶಗಳನು ಗಮನಿಸಿದಾಗ ಪ್ರತಿಷ್ಠಿತ ಮಂತ್ರಿ ಪದವಿಗೆ ಪ್ರತಿಭೆ, 
[ae ಣು p 
ಯೋಗ್ಯತೆ ಮತ್ತು ನಿಷ್ಠೆಯಂತಹ ಗುಣಗಳು ಹೊಂದಿರಬೇಕೆಂದು ಕರಾವಳಿ ಭಾಗದ ಶಾಸನೀಯ ಉಲ್ಲೇಖಗಳಿಂದ 
ತಿಳಿಯುತ್ತದೆ. 
ಹಳದೀಪುರ ತಾಮ್ರಪಟ ಶಾಸನವು ಮಂತ್ರಿಯನ್ನು ಕುರಿತು ಈ ಕೆಳಗಿನಂತೆ ಉಲ್ಲೇಖಿಸುತ್ತದೆ. ಮಂತ್ರಿ 
ಪುರೋಹಿತ ಶ್ರೀಕರಣಮುಂ ಸಾಸಿರ್ವ್ವರುಂ ಆರುನೂರ್ವೃರುಂ ಸಹಿತಂ ತಮ್ಮ ಪ್ರಸಾದ ಪರನೊಪ್ಪಂಗೆ ಆರಿದ 
(ಹಾರಿತು) ಗೋತ್ರಜಂಗೆ ಸಂಗಿತಲೆ ಪಣಯಾರಂಗೆ ಕಾಸಂಪಲ್ಲಿಯ ಸಮಭಾಗಮಾನ ಚಂದ್ರಸೂರ್ಯರುಳ್ಳವ್ವೈನಂ 
ಸವಣ ವಿರುದ್ಧ ರಹಿತಂ ಗೋಪಾಲದೇವರಕೊಟ್ಟ ಭಕ್ತಾನು ಭಕ್ತಂ ಸಲುತ್ತಿಳ್ಳುದು. 
ಗುಂಡಬಾಳ ಶಾಸನವು ಕಾಮದೇವರಸನ ದಂಡಾದೀಶನಾದ ಮಾಚ ದಂಡಾಧೀಪನು ಚಂದಾವರ, 
ಹರಿಯಟ್ಟಾ, ಮುಟ್ಟಾ, ಶಿಶುಗಲೀಪುರಗಳಲ್ಲಿ ಜಿನಾಲಯಗಳನ್ನು ನಿರ್ಮಿಸಿದನೆಂದು ಉಲ್ಲೇಖಿಸುತ್ತದೆ. 


ಶಿರಾಲಿಯಕ್ರಿ. ಶ. 1336ರ ಶಾಸನವು” ಮಂತ್ರಿಗಳು ಮತ್ತು ಅಧಿಕಾರಿಗಳು ಕೇವಲ ಆಡಳಿತದಲ್ಲಷ್ಟೇ ಅಲ್ಲದೇ 
ಸಾಮಾಜಿಕ, ಧಾರ್ಮಿಕ ಮತ್ತು ಇನ್ನಿತರ ಕಾರ್ಯಗಳಿಗಾಗಿ ದಾನದತ್ತಿಗಳನ್ನು ನೀಡುತ್ತಿದ್ದರೆಂದು ಈ ಕೆಳಗಿನಂತೆ 
ಉಲ್ಲೇಖಿಸುತ್ತದೆ. 

ಪ್ರಜಾಪತಿ ಸಂವತ್ಸರದ ಮಾರ್ಗಶಿರ ಬಹುಳ ಅಮವಾಸ್ಯೆ ಶನಿವಾರ ಸೂರ್ಯಗ್ರಹಣದಲು ಪ್ರೀಮತು 
ಸೋಯಿದೇವರಸರು ರಾಜ್ಯಂಗೆಯ್ದಲ್ಲಿ ವೈಜಪ ಸಾ(ಹಣಿ)ಯ ಪ್ರಧಾನಿಕೆಯಲು ಅಜಂಣನ ಅಧಿಕಾರದಲ್ಲಿ 
ಉಳಿಗೋಡ ನರಸಿಂಹ ದೇವರ ಅಮೃತಪಡಿಗೆ (ಗೌ) ಲಮಗ(ದ್ದೆ). ಮೂಡೆಯಲು ಹತ್ತು ಮೂಡೆಗದ್ದೆಯ ತೆಲುವು 
ಕೊಟ್ಟ ಸರ್ವಮಾನ್ಯನಂ ಮಾಡಿ ದಾರಾಪೂರ್ವಕವಾಗಿ....... 

ಈ ರೀತಿಯಲ್ಲಿ ಕರಾವಳಿ ಭಾಗದ ಶಾಸನಗಳು ಮಂತ್ರಿಗಳು ಕೇವಲ ಮಂತ್ರಿಗಳಾಗಿರದೆ ಇನ್ನಿತರ 


ಕಾರ್ಯಗಳಲ್ಲೂ ಭಾಗವಹಿಸುತ್ತಿದ್ದರು ಮತ್ತು ದಾನ ದತ್ತಿಗಳನ್ನು ನೀಡುತ್ತಿದ್ದರೆಂದು ಉಲ್ಲೇಖಿಸುತ್ತವೆ. 
ಕಂದಾಯ 


ದೇಶದ ಅಭಿವೃದ್ಧಿಗೆ ಆರ್ಥಿಕ ಸಂಪನ್ಮೂಲಗಳ ಕ್ರೋಢಿಕರಣ ಅತ್ಯಗತ್ಯವೆಂದು ಕೌಟಿಲ್ಯನು ಹೇಳಿದ್ದಾನೆ. 
ರಾಜ್ಯದ ಸಪ್ತಾಂಗಗಳಲ್ಲಿ ಕೋಶವು ಒಂದಾಗಿದ್ದು ಇದು ಖಜಾನೆ, ಆದಾಯ ಎಂಬ ಅರ್ಥ ನೀಡುತ್ತದೆ. ಕೋಶವನ್ನು 


71 


ತುಂಬುವ ಹಾದಿಯಲ್ಲಿ ಕಂದಾಯ ಪದ್ಧತಿಯು ಒಂದಾಗಿದೆ. ಭೂಮಿಯ ಆದಾಯವೇಸರ್ಕಾರದ ಖಜಾನೆಗೆ ಪ್ರಮುಖ 
ಮೂಲವಾಗಿತ್ತು. ತದನಂತರ ವ್ಯಾಪಾರ, ವಾಣಿಜ್ಯ ಮತ್ತು ಸಾಮಾಜಿಕ, ಧಾರ್ಮಿಕ ಚಟುವಟಿಕೆಗಳ ಮೇಲೂ 
ಕಂದಾಯವನ್ನು ಆಕರಿಸುವ ಪರಿಪಾಠ ಬೆಳೆಯಿತು. ರಾಜನು ದೇಶವನ್ನು ರಕ್ಷಿಸುವುದಕ್ಕೆ ಪ್ರಜೆಗಳು ಹಿಂತಿರುಗಿ ಕೊಡುವ 
ಪ್ರತಿಫಲವೇ ತೆರಿಗೆಗಳಂದು ಸ್ಮೃತಿಗಳು ತಿಳಿಸುತ್ತವೆ. (ಗೌತಮ ಸಂಹಿತೆ ಮತ್ತುನಾರದ ಸ್ಮೃತಿಗಳು). ಧರ್ಮದಿಂದ 
ರಾಜ್ಯವನ್ನಾಳುವ ರಾಜನಿಗೆ ದೇಶದಲ್ಲಿ ಬೆಳೆಯುವ '/ ಭಾಗವು ರಾಜ್ಯ ಬೊಕ್ಕಸಕ್ಕೆ ಸಲ್ಲಿಸಬೇಕೆಂದು ವಸಿಷ್ಕನು 
ಅಭಿಪ್ರಾಯಪಟ್ಟಿದ್ದಾನೆ. ಇದು ರಾಜನಿಗೂ ಪ್ರಜೆಗಳಿಗೂ ನಡುವೆ ಒಂದು ಒಪ್ಪಂದವಿದ್ದಂತೆ, ರಾಜನು ತನ್ನ 
ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸದಿದ್ದರೆ ಪ್ರಜೆಗಳಿಂದ ಪಡೆದ ತೆರಿಗೆಯನ್ನು ಹಿಂದಿರುಗಿಸಬೇಕೆಂಬ ನಿಯಮವೂ 


ಇದ್ದಿತು. ಆದರೆ ಇದನ್ನು ಕಾರ್ಯಗತಗೊಳಿಸಿದ ನಿದರ್ಶನಗಳು ಕಂಡುಬರುವುದಿಲ್ಲ ಭಳ 


ಪ್ರಾಚೀನ ಕಾಲದಲ್ಲಿ ಒಂದು ರಾಜ್ಯದ ಆರ್ಥಿಕ ಸುಭದ್ರತೆಗೆ ಭೂಮಿಯೆ ಮೂಲವಾಗಿತ್ತು. ರೈತನೇ ನಿಜವಾದ 
ಭೂಮಿಯ ಒಡೆಯನಾಗಿದ್ದು ಆತನು ನೀಡುವ ಕಂದಾಯ ರಾಜನು ದೇಶವನ್ನು ರಕ್ಷಿಸುವುದಕ್ಕಾಗಿ ಕೊಡುವ ಹಣವೆ 
ಹೊರತು ಮತ್ತೇನೂ ಅಲ್ಲವೆಂದು ಎಂ. ಚಿದಾನಂದಮೂರ್ತಿ ಯವರು ಅಭಿಪ್ರಾಯಿಸಿದ್ದಾರೆ *. ಭೂಮಿಯ 


ಆದಾಯವೇ ಆರ್ಥಿಕ ಮೂಲಾಧಾರವಾಗಿತ್ತೆನ್ನುವುದಕ್ಕೆ ತುಂಬೊಳ್ಳಿ ಶಾಸನದ * ಉಲ್ಲೇಖ ಉತ್ತಮ ನಿದರ್ಶನವಾಗಿದೆ. 


ತುಂಬವಳ್ಳಿಯಿಂದೊಳಗೆ ನಂದಾವೆಳಗಿಂಗೆ ಗದ್ಯಾ ಅಳ್ಳವಕ್ಕಿಯ ತೋಟದ ಭೂಮಿಯಿಂ ತೆರೆಯರಡು ತಿಂಗಳ 
ಭಾರತಕ್ಕೆ ಗದ್ಮಾ 1 ದೇವರ ನೈವೇದ್ಯಕ್ಕೆ ಹಲ್ಲಿನಿಯ ಕಾರಗದ್ದೆ ಮೂಡೆಯಯ್ದು ತೆಂಗಿನ ಖಣ್ಣದ ಗದ್ದೆಮೂಡೆ 
ನಾಲ್ಕುನ್ಹು ಮ್ಲೂಡೆಯಾ ಚೈತ್ರಕ್ಕಂಯಿರ್ಪ್ಫೊತ್ತಿನ ನಿವೇದ್ಯಕ್ಕೆ ಮೂಡೆ ಮೂವತ್ತು ಹಲ್ಲಿನಿಯ ಹರೆಯವಂಗೆ 
ಮೂಡೆಯೂಲು ಶಾನ್ನಿಯ ಮಾಣಿಗೆ ಹಳವೂರ ನಾಗವಲಿಯ ಕಾರುಗದ್ದೆ ಮೂಡೆ ಮೂರರಮನೆಯ ಕೆಳಗಣ 
ಮಕ್ಕಿಯಲ್ಲಿಯ ಹಲಸೊಳಗಾಗಿಯಗ್ರಕ್ಕೆ ಮೂಡೆ ಯೊಂಬತ್ತು 

ಹೀಗೆ ತೆರಿಗೆಯ ಸಂದಾಯಿಸುವುದರ ಬಗ್ಗೆ ಮತ್ತು ಅದರ ವಿವಿಧ ಕಾರ್ಯಗಳಿಗೆ ಹಂಚಿಕೆಯ ಕುರಿತು ತುಂಬೊಳ್ಳಿ 
ಶಾಸನ ಉಲ್ಲೇಖಿಸುತ್ತದೆ. 

ಬೈಲೂರಿನ” ಕ್ರಿ. ಶ. 1433ರ ಶಾಸನವು ಧಾರ್ಮಿಕ ಕಾರ್ಯಗಳಿಗೆ ನೀಡಿದ ದತ್ತಿಯ ಮೇಲಿನ ತೆರಿಗೆಯನ್ನು 
ವಿನಾಯಿತಿಗೊಳಿಸಲಾಗಿತ್ತೆಂದು ಈ ಕೆಳಗಿನಂತೆ ಉಲ್ಲೇಖಿಸುತ್ತದೆ. ಉದಾಹರಣೆಗೆ 

ತೆರು ಮುಡಗಡಿ ದೇವರ ಧರ್ಮ ಅರುಗಡಿ ಮನೆಹಣ ನೊಗಹಣ ಒಕ್ಕಲು ಗುತ್ತಿಗೆ ಕಾಣಿಕೆ ಖಡಾಯ 
ಬೆಳಾಕರಣೆ ಬೆಳುದಂಡಎಸೆಒಸಗೆ ಬಿಜ್ಜಬಿಡಾರ ಮತ್ತು ಗಾಯಿ ಮೊದಲಾಗಿ ಆಉಡು ಸಲ್ಲ ಸರ್ವ್ವಮಾನ್ಯವಾಗಿ 
ದೇಷಸಮಸ್ತರು ಕಾಇದ ಕಾದ ಪ್ರೀಪದಂಗಳು ಸರ್ವಮಾನ್ಯವಾಗಿ ಕೊಟ್ಟ ಧರ್ಮಸ್ಥಳಕೆ ದೇಷಸಮಸ್ತರು ಒಪ್ಪಿ 
ಸರ್ವಮಾನ್ಯವಾಗಿ ಕಾಣದ ಕೊಟ್ಟ ಯಿ ಧರ್ಮ ಸ್ಥಳಗಳನ್ನು ಬದ್ದು ಈ ಪುರಾಣವನು ನಡೆಸಿ ತಂನ್ನ ತನ್ನ ಸಂತಿ 
ಉಳಂನ ಬರ ಹಿರಿಯಕಾಗಿ ಹುಟ್ಟುವರೆ ಆಚಂದ್ರಾಕ್ಕಸ್ಥಾವಿ ಯಾಗಿ ಸುಖದಿಂದ ಬಾಳುವರು ಹುಟ್ಟಿದವನ ಬಸಲು 


ಸಲ್ಲಿಕೊಟ್ಟವನ ಅರ್ತ್ರ್ವಸಲ್ಲ 


[se] 


78 


ವಿಜಯನಗರದ ಅರಸು ಸಾಳುವ ದೇವರಸನ ಶಾಸನವು ಸತ್ರಕ್ಕೆ ನೀಡಿದ ದಾನದ ಮೇಲಿನ ತೆರಿಗೆಯನ್ನು 
ವಿನಾಯಿತಿಗೊಳಿಸಿದ್ದನ್ನು ಈ ಕೆಳಗಿನಂತೆ ತಿಳಿಸುತ್ತದೆ. 


ಗಣಪತಿ ಭಟ್ಟ, ಶಂಭು ಭಟ್ಟ, ಸಣ ಭಟ್ಟರೂ ಯೀ ಮೂವರಿ ತಮ್ಮ ಹೆಸರಲ್ಲೂರ ಕಾಲಂಗೆ ಸಾಧನ ವಸು 
ಚಿರಮ್‌ ಕೊಟ್ಟು ಹಡದ ವೃತ್ತಿಗಳನ್ನು ಮಾಡಿಸುತ್ತ ಬಹುದು ಯಿ ಬಾರದಂತ ಸ್ಥಳಂಗಳೆಲ್ಲವಕ್ಕು ಆಕರ ಅಣ್ಯಯ 
ಕಾಣಿಕೆ ಕಟ್ಟಾ(ಡ)ಯ ಬಿಟ್ಟಿ ಬಿರಾಡ ಯಾಕಪ್ಪಣೆ ಊರು ವರಾಡ ದೇಶವರಾಡ ಮುಂತಾದ ಉಪದ್ರವ ಉನಿಲ್ಲದೆ 
ಸರ್ವಬಾಧಾ ಪರಿಹಾರವಾಗಿ ಸರ್ವಮಾನ್ಯವಾಗಿ ಧಾರೆಯನೆರೆದು ಪಿರಿಟಿ ಬಿಟ್ಟೆ ಉಯೆಂದು ದೇವರಾಯ ವಡೆಯರು 
ಕೊಟ್ಟ ಧರ್ಮಶಾಸನಯಿತಪ್ಪದಕ್ಕೆ ಸಾಕ್ಷಿಗಳು ಆದಿತ್ಯ ಚಂದ್ರಾವನಿಲೋಲನಶ್ಚಿ ದಾನಪಾಲನಯೋರ್ಮಧ್ಯೇಸ್ವದತ್ತಾಂ 
ಪರದತ್ತಾಂವಾ ತಾಮ್ರದ ಪಟ್ಟಿವಂದು. 

ಕಂದಾಯ ಸಂಗ್ರಹಣೆ ಮತ್ತು ಅದನ್ನು ಸರಿಯಾಗಿ ಉಪಯೋಗಿಸಿ ಜನ ಸಾಮಾನ್ಯರ ಮತ್ತು ಸಮಾಜದ 
ಅಭಿವೃದ್ಧಿ ಸಾಧಿಸುವುದೇ ಆಡಳಿತದ ಯಶಸ್ಸಿನ ಗುಟ್ಟಾಗಿದೆ. ಕಂದಾಯ ಮಂತ್ರಿ ಒಳಗೊಂಡಂತೆ ಪ್ರಾಂತ್ಯ (ಸೀಮೆ) 
ನಾಡು ಮಾಗಣಿ ಮತ್ತು ಗ್ರಾಮ ಮಟ್ಟದಲ್ಲಿ ತೆರಿಗೆ ಸಂಗ್ರಹಿಸುವ ಪದ್ದತಿ ಈ ಭಾಗದಲ್ಲಿತ್ತು. ಹೆಜ್ಜೆಣಕಕಾರ”, ಭಂಡಾರಕ 
ಕಾರಭಾರಿ ಗೌಡ (ಊರಗೌಡ)” ರು ಪ್ರಮುಖತೆರಿಗೆ ಸಂಗ್ರಹಕ ಅಧಿಕಾರಿಗಳಾಗಿದ್ದರು. 

ಭೂಕಂದಾಯ ರಾಜ್ಯಾದಯದ ಮೂಲವಾಗಿತ್ತು. ಭೂಮಿಯ ಫಲವತ್ತತೆ ನೀರಾವರಿ ಸೌಲಭ್ಯ ಮತ್ತು ಕೃಷಿ 

ಉತ್ಪಾದನಾ ವಸ್ತು ಗಳನ್ನಾಧರಿಸಿ ತೆರಿಗೆ ಸಂಗ್ರಹಿಸುತ್ತಿದ್ದರು. ಬಿಳುದಂಡ್‌', ಅಸಂತಿಗೆ , ಬಿರಾಡ"', ಸಿದ್ದೆಯ *, 
ತೇರು ಪ್ರಮುಖ ತೆರಿಗೆಗಳಾಗಿದ್ದವು. ಈ ಪ್ರದೇಶದಲ್ಲಿ ವಾಣಿಜ್ಯ ತೆರಿಗೆಗಳು ಪ್ರಮುಖಸ್ಥಾನ ಪಡೆದಿದ್ದವು. ಕಡ್ಡಾಯ 
ದೇಶವರಾಜ*, ಊರುವರಾಡ ” , ಗುತ್ತಿಗೆಕಾಣಿಕೆ"', ಕಾಣಿಕೆ "' ವಕ್ಕು ಆಕರ". 


ಹಬ್ಬ ಹರಿದಿನಗಳಲ್ಲಿ ಜಾತ್ರೆಗಳ ಸಮಯದಲ್ಲಿ ತೆರಿಗೆ ಸಂಗ್ರಹಿಲಾಗುತ್ತಿತ್ತು. ಉದಾಃ ಹಬ್ಬಕಾಣಿಕೆ "3, 
ಕಡ್ಡಾಯ" ವೊಸಗೆಳ್‌, ಸಿದ್ದಾದಾಯ"” ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಿ ಅವರಿಂದ ದಂಡ"', ಅನ್ಯಾಯ", ಯಾಶಪ್ಪಣೆ” 
ಆದಾಯದ ಮೂಲಗಳಾಗಿದ್ದವು. 

ಮನೆಹಣ್‌ (ಮನೆಮೇಲೆ ತೆರಿಗೆ, ನೊಗಹಣ್‌' (ಹಸನು ಮಾಡಿದ ಕೃಷಿ ಯೋಗ್ಯಭೂಮಿ) ಗುತ್ತಿಗೆ ಕಾಣಿಕೆ 
(ಗುತ್ತಿಗೆ ನೀಡಿದ ವಸ್ತುವಿನ ಮೇಲೆ ತೆರಿಗೆ ವರಡ ಸರಡ ಇವು ಇತರೆ ಕಂದಾಯದ ಮೂಲಗಳಾಗಿದ್ದವು. 
ಬಾರ್ಕೂರಿನ ಮಹಾಪ್ರಧಾನ ತಿಮ್ಮಣ್ಣ ಒಡೆಯನು ಹೊನ್ನಾವರದ ಹಂಜಮಾನದ ನಾಯಕ 
ಉಮರಮರಕಾಲನ ವಿರುದ್ಧ ದಂಡೆತ್ತಿ ಬಂದದ್ದನ್ನು ಕಾಯ್ಕಿಣಿ ಶಾಸನ ಉಲ್ಲೇಖಿಸುತ್ತದೆ. ಬಹುಶಃ ತೆರಿಗೆಯ 
ಕುರಿತು ಇವರಿಬ್ಬರ ನಡುವೆ ಭಿನ್ನಾಭಿಪ್ರಾಯ ತಲೆದೋರಿರಬೇಕು. 


ವಿಜಯನಗರ ಮತ್ತು ವಿಜಯನಗರೋತ್ತರ ಕಾಲದಲ್ಲಿ ತೆರಿಗೆಗಳು ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನವಾಗಿದ್ದವು. 
ಈ ಕಾಲದಲ್ಲಿ ವಾಣಿಜ್ಯ ತೆರಿಗೆಗಳನ್ನು ಸಂಗ್ರಹಿಸುವ ಕೇಂದ್ರಗಳಿದ್ದವು. ಉದಾಹರಣೆಗೆ ದೇವಾಲಯಕ್ಕೆ ಬರುವ 
ಆದಾಯಕ್ಕೆ ಮಿಡಿಜೆ (ಮಿರ್ಜಾನ)ಯ ಸುಂಕದಿಂದ ವಿನಾಯ್ತಿ ಪಡೆದಿತ್ತೆಂದು ಸೋಂದಾ ಶಾಸನ” ಉಲ್ಲೇಖಿಸುತ್ತದೆ. 
ಅಂತೆಯೆ ಸುಂಕೇರಿ, ಚಂದಾವರ, ಹೊನ್ನಾವರ, ಭಟ್ಕಳ ಇವು ಈ ಪ್ರದೇಶದ ತೆರಿಗೆ ಸಂಗ್ರಹ ಕೇಂದ್ರಗಳಾಗಿದ್ದವೆಂದು 


79 


ರಕ್ಟಣೆ 

ದೇಶದ ಆಸ್ಲಿ ಮತ್ತು ಜನರನ್ನು ಶತ್ರುಗಳಿಂದ ರಕ್ಷಿಸಲು ಮತ್ತು ದೇಶವನ್ನು ಆಂತರಿಕ ಕ್ಲೊ €ಭೆಗಳಿಂದ ರಕ್ಷಿಸಲು 
ಸೈನ್ಯದ ಪಾತ್ರ ಬಹಳ ಮುಖ್ಯವಾಗಿದೆ. ರಾಜನು ಸೈನ್ಯದ ಪರಮೋಚ್ಛ ನಾಯಕನು. ನಂತರ ದಣ್ಣಾಯಕ 
ಮಹಾಪ್ರಧಾನರು ದಂಡಾಧಿಕಾರಿ ಸೈನ್ಯದ ಉಸ್ತುವಾರಿ ನೋಡಿಕೊಳ್ಳುವ ಮಂತ್ರಿಗಳು ಮತ್ತು ಅಧಿಕಾರಿಗಳಾಗಿದ್ದರು. 
ಸಾಂಪ್ರದಾಯಿಕವಾಗಿ ಕಾಲ್ಲಳ, ಅಶ್ವದಳ, ಗಜದಳ ರಥಗಳು ಮತ್ತು ನೌಕಾಬಲವೆಂದು ವಿಭಾಗಿಸಲಾಗಿದೆ. 

ಈ ಪ್ರದೇಶದಲ್ಲಿ ಕಾಲ್ದಳ, ಅಶ್ವದಳ ಮತ್ತು ಗಜದಳಗಳು ಮಹತ್ವದ ಸ್ಥಾನ ಪಡೆದಿದ್ದವು. ಪೊನ್ನಮ್ಮ ರಾಜನು 
ಶತ್ರುಗಳ ರಾಜ್ಯವನ್ನು ಸೋಲಿಸಿ ಆನೆಯನ್ನು ಹಿಮ್ಮೆ ಟ್ಟಿಸಿದನೆಂದು ಕ್ರಿ.ಶ. 978ರ ಕೆಕ್ಕಾರ ಶಾಸನ ಉಲ್ಲೇಖಿಸುತ್ತದೆ”. 
ಕೆಕ್ಕಾರದ ಇನ್ನೊಂದು ಶಾಸನ ಕುದುರೆ ಹೆಬ್ಬಾರುವ ಅಶ್ವದಳದ ಸೈನಿಕನನ್ನು ಉಲ್ಲೇಖಿಸುತ್ತದೆ ಈ 

ಅದೇ ರೀತಿಯಲ್ಲಿ ಕುಮಟಾ ತಾಲೂಕಿನ ವಾಳಗಳ್ಳಿ, ಗೋಕರ್ಣ, ಅಂಕೋಲಾ ತಾಲೂಕಿನ ಮೊಗಟಾ, ಬಾವಿಕೇರಿ 
ಮತ್ತು ವಂದಿಗೆಯ ಸ್ತಂಭ ಹಾಗೂ ಫಲಕ ವೀರಗಲ್ಲುಗಳಲ್ಲಿ, ಹೊನ್ನಾವರ ತಾಲೂಕಿನ ಕೆಕ್ಕಾರ, ಹಳದೀಪುರ 
ವೀರಗಲ್ಲುಗಳ ಶಿಲ್ಪ ಪಟ್ಟಿಕೆಯಲ್ಲಿ ಸಮಗ್ರ ಚಿ ತ್ರಣವನ್ನು ಬಿಂಬಿಸಲಾಗಿದೆ. ಸು. 10-12ನೇ ಶತಮಾನಕ್ಕೆ ಸೇರುವ 
ಈ ವೀರಗಲ್ಲುಗಳಲ್ಲಿ ಭರ್ಚಿ, ಗುರಾಣಿ, ಈಟಿ, ಖಡ್ಗ ಇತ್ಯಾದಿ ಆಯುಧಗಳನ್ನು ಹಿಡಿದು ಯುದ್ಧ ಮಾಡುತ್ತಿರುವ 
ದೃಶ್ಯ, ಅಶ್ವಗಳ ಉಪಯೋಗ ಮತ್ತು ವಿವಿಧ ಆಭೂಷಣಗಳನ್ನು ತೊಟ್ಟು ಧ್ವಜ ಪತಾಕೆಗಳನ್ನು ಹಿಡಿದುಕೊಂಡು 
ಹೋಗುವ ದೃಶ್ಯಗಳು ಪ್ರಾಚೀನ ಕಾಲದಲ್ಲಿ ಈ ಪ್ರದೇಶದ ಯುದ್ಧ ಶೈಲಿಯ ಚಿತ್ರಣ ನೀಡುತ್ತವೆ. 


ಕೋಟೆಗಳು 


ಪ್ರಾಚೀನ ಕಾಲದ ರಕ್ಷಣಾ ವ್ಯವಸ್ಥೆಯಲ್ಲಿ ಕೋಟೆಗಳು ಮಹತ್ವದ ಸ್ಥಾನ ಪಡೆದಿದ್ದವು. ಒಂದು ಪ್ರದೇಶದ 
ಜನರು ಸಂಪತ್ತನ್ನು ರಕ್ಷಿಸಲು ಕೋಟೆಗಳು ನಿರ್ಣಾಯಕ ಪಾತ್ರ ವಹಿಸಿದ್ದವು. ಉತ್ತರಕನ್ನಡ ಜಿಲ್ಲೆಯ ಕರಾವಳಿ 
ಭಾಗದಲ್ಲಿರುವ ಕೋಟೆಗಳು ನದಿ ಮುಖಜ ಭೂಮಿಗೆ ಅಥವಾ ಸಮುದ್ರಕ್ಕೆ ಹೊಂದಿ ಕೊಂಡಿರುವುದು ವಿಶೇಷವಾಗಿದೆ. 
ಗೋವೆಯ ಕದಂಬ ದೊರೆ ಒಂದನೇ ಜಯಕೇಶಿ ಹೊನ್ನಾವರದಲ್ಲಿ ಕೋಟೆಯನ್ನು ಕಟ್ಟಿದ್ದನೆಂದು ಹಳದೀಪುರ ಶಾಸನ 
ಉಲ್ಲೇಖಿಸುತ್ತದೆ. ಆ ಕೋಟೆಯ ಮೇಲೆ ನಿಯಂತ್ರಣ ಸಾಧಿಸಲು ಹೊನ್ನಾವರ ಪುರವರಾಧೀಶ್ವರ ಕಾಮದೇವನಿಗೂ 
ಗೋಕರ್ಣ ಪುರವರಾಧೀಶ್ವರ ನಾಗವರ್ಮರಸನ ನಡುವೆ ಸಂಘರ್ಷ ನಡೆಯುತ್ತಿತ್ತೆಂದು ಕೆಕ್ಕಾರ ಶಾಸನದಿಂದ” 
ತಿಳಿಯುತ್ತದೆ. ಹೀಗೆ ಕ್ರಿ.ಶ. 11 ನೇ ಶತಮಾನದಿಂದಲೇ ಈ ಪ್ರದೇಶದಲ್ಲಿ ಕೋಟೆಯ ನಿರ್ಮಾಣ ಕಾರ್ಯ ನಡೆದಿತ್ತೆಂದು 


ತಿಳಿಯುತ್ತದೆ. 


ಹರಿಟಾ ಕೋಟೆಯೂ ಈ ಪ್ರದೇಶದ ಪ್ರಾಚೀನ ಕೋಟೆಯಾಗಿತ್ತೆಂದು ಅಲ್ಲಿ ದೊರೆತಿರುವ ಅವಶೇಷಗಳಿಂದ 
ತಿಳಿಯುತ್ತದೆ. ಕುಮಟಾದಿಂದ ಈಶಾನ್ಯಕ್ಕೆ ಸುಮಾರು8 ಕಿ. ಮೀ. ದೂರದಲ್ಲಿ ಹರಿಟಾ ಗ್ರಾಮವಿದೆ. ಅಘನಾಶಿನಿ ನದಿಯ 


ದಂಡೆ ಮೇಲಿರುವ ಈ ಹಳ್ಳಿ ಅರಣ್ಯಾವೃತ್ತವಾಗಿದ್ದ ರಿಂದ ಇದೊಂದು ವನದುರ್ಗವಾಗಿರಬೇಕು. 


81 


ಉಪ್ಪಿನ ಪಟ್ಟಣ, ಕತಗಾಲ, ದಿವಗಿ, ಕುಮಟಾ ವ್ಯಾಪಾರ ಮಾರ್ಗಕ್ಕೆ ಮಧ್ಯವರ್ತಿ ಸ್ಥಳವಾಗಿತ್ತು. ಚಂದಾವರ 
ಕದಂಬ ಅರಸು ತ್ರಿಭುವನಮಲ್ಲದೇವನ ಗುಂಡಬಾಳ ಶಾಸನದಲ್ಲಿ” ಹರಿಟಾವನ್ನು ಉಲ್ಲೇಖಿಸಿರುವುದು ಗಮನೀಯ 


ಅಂಶವಾಗಿದೆ. 


ಅಂಗಡಿ ಕೋಟೆ 


ಅಂಗಡಿ ಕಾರವಾರದಿಂದ ಈಶಾನ್ಯ ದಿಕ್ಕಿಗೆ 12 ಕಿ. ಮೀ. ದೂರದಲ್ಲಿದೆ. ಸದಾಶಿವಗಡದಿಂದ 5ಕಿ.ಮೀ. 
ದೂರದಲ್ಲಿದೆ. ಶಿಥಿಲಾವಸ್ಥೆಯಲ್ಲಿರುವ ಅಂಗಡಿಕೋಟೆ ಗೋವೆಯ ಕಾದಂಬರ ಕಾಲದಿಂದಲೂ ಮಹತ್ವದ ಸ್ಥಾನ 
ಪಡೆದಿತ್ತೆಂದು ಸಮೀಪದಲ್ಲಿ ದೊರೆತಿರುವ ಗೋವ ಕಾದಂಬ ಅರಸು ಪೆರ್ಮಾಡಿದೇವನ ವೀರಗಲ್ಲು ಶಾಸನ”* ದಿಂದ 
ತಿಳಿಯುತ್ತದೆ. ತದನಂತರ ವಿಜಯನಗರ ಸಾಮ್ರಾಜ್ಯದ ಆಳ್ಳಿಕೆಗೆ ಒಳಪಟ್ಟಿತ್ತೆಂದು ಸಮೀಪದ ಹೊಸಾಳಿಯ ಸತಿ 
ಶಾಸನದಿಂದ ತಿಳಿಯುತ್ತದೆ. ವಿಜಯನಗರ ಸಾಮ್ರಾಜ್ಯದ ಸೈನ್ಯ ಮತ್ತು ಗೋವೆಯಲ್ಲಿದ್ದ ಬಹುಮನಿ ಸೈನ್ಯದೊಂದಿಗೆ 
ನಡೆದ ಯುದ್ಧದಲ್ಲಿ ಹೊಸಾಳಿಯ ಹೊಸಬಯ್ಯನೆಂಬ ವೀರನು ಸಾವನ್ನಪ್ಪಿದನು. ಆತನ ಪತ್ನಿ ಲಕುಮಾಯಿ 
ಸತಿಹೋದಳೆಂದು ಉಲ್ಲೇಖಿಸುತ್ತದೆ". ಈ ವಿವರಗಳಿಂದಾಗಿ ಅಂಗಡಿ ಕೋಟೆಯು ಗೋವೆಯ ಕಾದಂಬರ ಕಾಲದಿಂದ 
ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯ ಕಾಲದವರಿಗೂ ಮಹತ್ವದ ಸ್ಥಾನ ಪಡೆದಿತ್ತೆಂದು ತಿಳಿಯುತ್ತದೆ. 


ಅಂಕೋಲಾ ಕೋಟೆ 


ಅಂಕೋಲಾ ಕೋಟೆಯು ಶಿಥಿಲಾವಸ್ಥೆಯಲ್ಲಿದೆ. ಇದು ಕೂಡ ಹನ್ನೆರಡನೇ ಶತಮಾನದಿಂದಲೇ ಪ್ರಾಮುಖ್ಯತೆ 
ಪಡೆದುಕೊಂಡಿತ್ತೆಂದು ಇಲ್ಲಿ ದೊರೆತಿರುವ ಚಂದಾವರ ಕಾದಂಬ ಅರಸು ಬಸವಿದೇವನ ಶಾಸನ್‌್‌ ದಿಂದ ತಿಳಿಯುತ್ತದೆ. 

ಆಯಕಟ್ಟಿನ ಸ್ಥಳವೂ, ವ್ಯಾಪಾರಿ ಕೇಂದ್ರವೂ ಆಗಿದ್ದ ಈ ಪ್ರದೇಶ ಕಾಲಾವಧಿಯಲ್ಲಿ ವಿಜಯನಗರ, ಬಹುಮನಿ, 
ಶಿವಾಜಿ, ಕೆಳದಿ, ಸೋಂದಾ ಅರಸರು ಮತ್ತು ಹೈದರಾಲಿ ಟಿಪ್ಪುರ ಹಿಡಿತದಲ್ಲಿತ್ತು. ನಂತರ ಪೋರ್ತುಗೀಸರು ಮತ್ತು 
ಆಂಗ್ಲರು ಅಂಕೋಲಾ ಪ್ರದೇಶವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡರು. ಕ್ರಿ.ಶ. 1350ರ ಮಂಜುಗುಣಿ 
ಶಾಸನ್‌'ದಲ್ಲಿ ಕೋಟೆಯ ಒಳಗಣ ಭೂಮಿಯನ್ನು ದಾನ ನೀಡಿದ ಉಲ್ಲೇಖವು ಬಹುಶಃ ಅಂಕೋಲೆಯ ಕೋಟೆಯೇ 
ಆಗಿರಬೇಕು. ಏಕೆಂದರೆ ಗಂಗಾವಳಿ ನದಿ ದಂಡೆ ಮೇಲಿರುವ ಮಂಜುಗುಣಿಯು ಅಂಕೋಲಾದಿಂದ ಕೇವಲಕಿ ಕಿ. ಮಿ. 
ದೂರದಲ್ಲಿದೆ. 


ಕ್ರಿ.ಶ. 1522ರ ಈ ಮತ್ತು ಕ್ರಿ.ಶ. 1530 ಕಾಯ್ಕಿಣಿ ಶಾಸನ್‌್‌ ಗೋವುರ ಕೋಟೆಯನ್ನು ಉಲ್ಲೇಖಿಸುತ್ತವೆ. 
ಬಹುಶಃ ಈ ಕೋಟೆ ಪ್ರಮುಖ ಆಯಕಟ್ಟಿನ ಸ್ಥಳವಾಗಿತ್ತೆಂದು ತಿಳಿಯುತ್ತದೆ. ನಗಿರೆಯ ಮಹಾಮಂಡಲೇಶ್ವರ ದೇವರಸ 
ಒಡೆಯನು ಶಿರಾಲಿ ಕೋಟೆಯನ್ನು ವಶಪಡಿಸಿಕೊಂಡಾಗ ನಡೆದ ಯುದ್ದದಲ್ಲಿ ಸೃನಿಕನೊಬ್ಬನು ಸಾವನ್ನ ಪ್ಪಿದನೆಂದು 
ಉಲ್ಲೇಖಿಸುತ್ತದೆ. ಶಿರಾಲಿ ಕೋಟೆಯನ್ನು ಇಮ್ಮಡಿ ದೇವರಸ ಒಡೆಯ ವಶಪಡಿಸಿಕೊಂಡನೆಂದು ಶಿರಾಲಿ ಶಾಸನ” 
ಉಲ್ಲೇಖಿಸುತ್ತದೆ. 


82 


ಚಂದಾವರದ ಕೋಟೆ 


ಹೊನ್ನಾವರ ತಾಲೂಕಿನ ಚಂದಾವರವು ಚಂದಾವರದ ಕಾದಂಬರ ರಾಜಧಾನಿಯಾಗಿ ಮೆರೆಯಿತು. ಇಲ್ಲಿರುವ 
ಶಿಧಿಲಾವಸ್ಥೆಯಲ್ಲಿರುವ ಕೋಟೆಯು ಆಡಳಿತ ಕೇಂದ್ರವಾಗಿದ್ದು ಇದು ಮಹತ್ವದ ಸ್ಥಾನ ಪಡೆದಿತ್ತೆಂದು ತಿಳಿಸುತ್ತದೆ. 
ಇಲ್ಲಿ ರಾಜಕೀಯ ಸಂಘರ್ಷಗಳು ನಡೆಯುತ್ತಿದ್ದವು ಎನ್ನುವುದಕ್ಕೆ ಇಲ್ಲಿ ದೊರೆತಿರುವ ವೀರಗಲ್ಲುಗಳು ಸಾಕ್ಷಿಯಾಗಿವೆ. 
ಚಂದಾವರ ಕಾಲಾವಧಿಯಲ್ಲಿ ವಿಜಯನಗರ ಅರಸರ ಆಳ್ವಿಕೆಗೂ ಒಳಪಟ್ಟಿತ್ತು. ಆಗ ಇದೊಂದು ವ್ಯಾಪಾರ 
ಮಾರ್ಗವಾಗಿದ್ದು ಘಟ್ಟ ಪ್ರದೇಶಕ್ಕೂ ಮತ್ತು ಕುಮಟಾ ಮಾರ್ಗದಲ್ಲಿ ಬರುವ ವರ್ತಕರಿಗೆ ರಹದಾರಿಯಾಗಿತ್ತು. 
ಇದೊಂದು ಈ ಭಾಗದ ಪ್ರಮುಖ ವ್ಯಾಪಾರಿ ಕೇಂದ್ರವಾಗಿತ್ತೆಂದು ಅರಸಿಕೇರಿ ಶಾಸನದಿಂದ?! ತಿಳಿದುಬರುತ್ತದೆ. 


ಕುಮಟಾದಿಂದ ಪೂರ್ವಕ್ಕೆ 28 ಕ. ಮೀ. ದೂರದಲ್ಲಿ ಬಡಾಳ ಗ್ರಾಮದ ಬಳಿ ಮೇದನಿ ಕೋಟೆ ಇದೆ. ಬೆಟ್ಟದ 
ತುದಿಯ ಮೇಲಿದ್ದು ಈ ಕೋಟೆಯ ಔಚಿತ್ಯವಾಗಲಿ ಶಾಸನೀಯ ಉಲ್ಲೇಖಗಳು ದೊರೆತಿಲ್ಲ. ಇದೊಂದು 
ಗಿರಿದುರ್ಗವಾಗಿದೆ. 


ವಿಜಯನಗರ ಅಧೀನ ಪ್ರಾಂತ್ಯಾಧಿಕಾರಿಗಳು ಮತ್ತು ನಗಿರೆ ಹಾಡುವಳ್ಳಿಯ ಸಾಳುವರಸರು ಆಳ್ಳಿಕೆಯ ಕಾಲದಲ್ಲಿ 
ತಮ್ಮದೇ ಆದ ಸೈನ್ಯವನ್ನು ಸಂಘಟಿಸಿದ್ದರು. ಇದನ್ನು ಕೋಲಬಳಿ” ಎಂದು ಕರೆಯಲಾಗುತ್ತಿತ್ತು. ಬಹುಶಃ ವಿಜಯನಗರ 
ಸಾಮ್ರಾಜ್ಯದ ಸೈನ್ಯ ಮೊದಲ ಸ್ಥಾನದಲ್ಲಿದ್ದು, ಕೋಲಬಳಿಯ ಸ್ಥಳೀಯ ರಾಜರ ಸೈನ್ಯವಾಗಿದ್ದು ದ್ವಿತೀಯ 
ದರ್ಜೆಯಲ್ಲಿತ್ರೆಂದು ತಿಳಿದುಬರುತ್ತದೆ. 
ನ್ಯಾಯಾಡಳಿತ 


"ದಂಡಂ ಧರ್ಮಂ ವಿದುರ್ಬುಧಾಃ' ಎಂಬ ಮನುವಿನ ಉಲ್ಲೇಖದಂತೆ ದಂಡವೇ ಧರ್ಮವೆಂದು ಸಾರಿದ್ದಾನೆ. 
ದುಷ್ಟರನಿಗ್ರಹ ಶಿಷ್ಟರ ಪರಿಪಾಲನೆ ರಾಜನ ಆದ್ಯ ಕರ್ತವ್ಯಗಳಲ್ಲಿ ಒಂದಾಗಿತ್ತು. ಅನ್ಯಾಯವನ್ನು ಹೋಗಲಾಡಿಸುವುದೇ 
ದಂಡವೆಂದು ಕಾಮಂದಕನು ಹೇಳಿದ್ದಾನೆ. ಈ ಪ್ರದೇಶದಲ್ಲಿ ಆಳಿಕೆ ನಡೆಸಿದ ರಾಜರು ದಂಡನೀತಿಯನ್ನು ಅಥವಾ 
ನ್ಯಾಯಾಡಳಿತವನ್ನು ನಿರೂಪಿಸಿಕೊಂಡಿದ್ದರು. ಅದರ ಸ್ವರೂಪವೇನು ಎಂಬುದರ ಸ್ಪಷ್ಟ ಚಿತ್ರಣ ಸಿಗುವುದಿಲ್ಲ. ಸಣ್ಣ 
ಪುಟ್ಟ ಜಗಳಗಳನ್ನು ಸಮಾಜದ ಹಿರಿಯರು, (ಮಹಾಜನರು) ಕೂಡಿ ತಾವೇ ಬಗೆಹರಿಸಿಕೊಳ್ಳುತ್ತಿದ್ದರು. ದೊಡ್ಡ 


ವಿವಾದಗಳಾದರೆ ಹಿರಿಯ ಅಧಿಕಾರಿಗಳು ಕೆಲವೊಮ್ಮೆ ರಾಜರು ನ್ಯಾಯಮೂರ್ತಿಗಳಾಗಿ ತೀರ್ಪು ಕೊಡುತ್ತಿದ್ದರು”. 


ಉದಾಹರಣೆಗೆ ಹೆಗಡೆ ಗ್ರಾಮದ ಶಾಂತಿಕಾಪರಮೇಶ್ವರಿ ದೇವಾಲಯದಲ್ಲಿ ನಡೆಯುವ ನಿತ್ಯ ಪೂಜೆ 
ವಿನಿಯೋಗಗಳಿಗಾಗಿ ಭೂಮಿ ಉತ್ಪನ್ನದ ಮೇಲಿನ ತೆರಿಗೆಗಳು ಸರಿಯಾಗಿ ಸಂಗ್ರಹಿಸದೆ ದೇವರ ಕಾರ್ಯಗಳಲ್ಲಿ ಚ್ಯುತಿ 
ಬಂದಾಗ ಸ್ಥಾನಪತಿಯ ಕೋರಿಕೆಯ ಮೇರೆಗೆ ಚೆನ್ನ ಭೈರಾದೇವಿ ರಾಣಿಯು ಈ ವಿವಾದದಲ್ಲಿ ಹಸ್ತಕ್ಷೇಪ ಮಾಡಿ ನ್ಯಾಯ 
ಒದಗಿಸಿದ್ದರ ಬಗ್ಗೆ ಉಪ್ಪುಂದದ ದುರ್ಗಾ ಪರಮೇಶ್ವರಿ ತಾಮ್ರ ಶಾಸನ" ವಿವರಿಸುತ್ತದೆ. 
ನ್ಯಾಯ ವಿತರಣೆಯ ಕರ್ತವ್ಯದಲ್ಲಿ ಜಾತಿಗಳ, ಸಂಘಗಳ,' ಕುಟುಂಬಗಳ, ಹಕ್ಕು ಬಾಧ್ಯತೆಗಳಿಗೆ ಮಾತ್ರವಲ್ಲ, 
ಸ್ಥಳೀಯ ಕಟ್ಟು ಪಾಡುಗಳಿಗೆ ಸಂಪ್ರದಾಯಗಳಿಗೆ ಗಮನಹರಿಸಲಾಗುತ್ತಿತ್ತು. ನೆರೆಹೊರೆಯವರ ಸರಿಯಾದ ಸಾಕ್ಲಿ 
ದೊರೆಯದಿದ್ದಾಗ ವಾದಿ ಪ್ರತಿವಾದಿಗಳು ನಿರ್ಧಾರದಂತೆ ನಡೆದುಕೊಳ್ಳಲು ಅಸಮ್ಮತಿಸಿದಾಗ ಮಾತ್ರ ಅಂತಿಮವಾಗಿ 


83 


ಕಠಿಣ ಪರೀಕ್ಷೆಗಳ ಮೂಲಕವೋ ಅಥವಾ ದೈವ ಸಾಕ್ಷ್ಯವನ್ನು ಪಡೆಯಲಾಗುತ್ತಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ 
ದೇವಾಲಯದ ಪರೀಕ್ಷೆ ಗಳು ಮಹತ್ವದ ಪಾತ್ರವಹಿಸುತ್ತಿದ್ದವು. "ದಿವ್ಯಪರೀೀಕ್ಷೆ' ಎಂದು ಕರೆಯಲ್ಪಡುವ ಕಠಿಣ 
ಪರೀಕ್ಷೆಗಳಾದ ಕುದಿಯುವ ಎಣ್ಣೆಯಲ್ಲಿ ಕೈ ಮುಳುಗಿಸುವುದು, ಸಿಡಿ ಎರುವುದು, ಬರೆಹಾಕುವುದು ಇತ್ಯಾದಿ ಪರೀಕ್ಷೆ ಗಳ 


ಮೂಲಕ ಸತ್ಯ ಅಸತ್ಯಗಳ ಬಗ್ಗೆ ನಿರ್ಣಯಿಸಿ ತೀರ್ಪು ನೀಡುತ್ತಿದ್ದರು. 


ಶಾಸನಗಳಲ್ಲಿ ಉಲ್ಲೇಖಿಸಿರುವ ಶಾಪಾಶಯಗಳು ಪಾಪ ಪುಣ್ಯದ ಪ್ರಜ್ಞೆಯ ಮೇಲೆ ಆಧರಿಸಲ್ಪಟ್ಟಿವೆ. ಇವುಗಳು 
ಜನರನ್ಯೈತಿಕ ಮೌಲ್ಯಗಳ ಮಹತ್ವವನ್ನು ಪ್ರತಿಬಿಂಬಿಸುವುದರ ಜೊತೆಗೆ ಜನ ಸಾಮಾನ್ಯರಲ್ಲಿ ನ್ಯಾಯ ಅನ್ಯಾಯದ ಬಗ್ಗೆ 
ಅರಿವನ್ನು ಮೂಡಿಸುತ್ತವೆ. 
ಪ್ರಾಂತ್ಯಾಡಳಿತ 

ದಕ್ಷ ಆಡಳಿತ ಮತ್ತು ಕಾರ್ಯ ನಿರ್ವಹಣೆಗಾಗಿ ರಾಷ್ಟ್ರ, ವಿಷಯ (ನಾಡು, ಜಿಲ್ಲೆ) ಮತ್ತು ಗ್ರಾಮಗಳಾಗಿ 
ವಿಭಾಗಿಸುವುದು ಸಾಮಾನ್ಯವಾಗಿ ಪ್ರಾಚೀನ ಕಾಲದಿಂದಲೂ ರೂಢಿಯಲ್ಲಿತ್ತು. ಈ ಹಿನ್ನೆಲೆಯಲ್ಲಿ ಉತ್ತರಕನ್ನಡ 
ಜಿಲ್ಲೆಯ ಕರಾವಳಿ ಭಾಗವು ಕೊಂಕಣ ಒಂಭೈನೂರು, ಹೈವೆ ಐಯ್ದೂರು ಮತ್ತು ತುಳು ಪ್ರಾಂತ್ಯಗಳಾಗಿ 
ವಿಭಜಿತವಾಗಿತ್ತೆಂದು ಶಾಸನೀಯ ಉಲ್ಲೇಖಗಳಿಂದ ತಿಳಿಯುತ್ತದೆ. ಕೊಂಕಣ ಒಂಭೈನೂರು” ಪ್ರಾಂತ್ಯವು ಕಾರವಾರ 
ತಾಲೂಕಿನ ಎಲ್ಲ ಗ್ರಾಮಗಳನ್ನು ಕುಮಟಾ ತಾಲೂಕಿನ ಎಲ್ಲ ಗ್ರಾಮಗಳು ಮತ್ತು ಹೊನ್ನಾವರ ತಾಲೂಕಿನ ಶರಾವತಿ 


ನದಿಯ ಬಲ ದಂಡೆಯ ಗ್ರಾಮಗಳನ್ನು ಒಳಗೊಂಡಿತ್ತು. 


ಹೊನ್ನಾವರದ ಕೆಲವು ಗ್ರಾಮಗಳನ್ನು ಮತ್ತು ಸಂಪೂರ್ಣ ಭಟ್ಕಳ ತಾಲೂಕಿನ ಹೆಚ್ಚಿನ ಗ್ರಾಮಗಳು ತುಳು 
ಪ್ರಾಂತ್ಯದ” ವ್ಯಾಪ್ತಿಗೆ ಒಳಪಟ್ಟಿದ್ದವು. ಪ್ರಾಂತ್ಯವು ಸಾಮ್ರಾಜ್ಯದ ಒಂದು ಅಂಗವಾಗಿದ್ದರಿಂದ ಸಾಮಾನ್ಯವಾಗಿ ಆಡಳಿತದ 
ಮೇಲೆ ಹಿಡಿ ಸಾಧಿಸಲು ರಾಜಪರಿವಾರದವರನ್ನು ರಾಜ್ಯಾಧಿಕಾರಿಗಳನ್ನು ರಾಜ್ಯ ನಿಷ್ಕರನ್ನು ನೇಮಿಸಲಾಗುತ್ತಿತ್ತು. 
ಉದಾಹರಣೆಗೆ ಕದಂಬ ರವಿವರ್ಮನ ಆಳ್ವಿಕೆಯ ಕಾಲದಲ್ಲಿ ಕೆಕೇಯ ಚಿತ್ರಸೇನ ಕೆಲ್ಲನು ಈ ಭಾಗದಲ್ಲಿ ಆಳ್ವಿಕೆ 


ನಡೆಸುತ್ತಿದ್ದನೆಂದು ಕುಂಟಕಣಿ ತಾಮ್ರಪಟ ಶಾಸನದಿಂದ ತಿಳಿಯುತ್ತದೆ. 


ಗೋವೆ ಕದಂಬ ಅರಸು ಜಯಕೇಶಿಯ ರಾಣಿಯೂ ಕಲ್ಯಾಣ ಚಾಲುಕ್ಕ ಅರಸು ಆರನೇ ವಿಕ್ರಮಾದಿತ್ಯನ 
ಮಗಳಾಗಿದ್ದ ಮೈಳಲದೇವಿಯು ಪಲಸಿಕೆ ಕೊಂತಕುಳಿ ಇತ್ಯಾದಿ ಪ್ರಾಂತ್ಯಗಳೊಂದಿಗೆ ಕೊಂಕಣ ಒಂಭೈನೂರು 
ಪ್ರಾಂತ್ಯವನ್ನು ಆಳುತ್ತಿದ್ದಳೆಂದು ಸದಾಶಿವಗಡ ತಾಮ್ರಪಟ ಶಾಸನ”'ದಿಂದ ತಿಳಿಯುತ್ತದೆ. ಶಿಶುಗಲಿಯ ಪಾಂಡ್ಯರು 
ಮತ್ತು ಚಂದಾವರದ ಕಾದಂಬರು ಕೂಡ ಕೊಂಕಣ ಒಂಬೈನೂರು ಮತ್ತು ಹೈವೆ ಐಯ್ಲೂರು ಪ್ರಾಂತ್ಯಗಳನ್ನು 
ಆಳುತ್ತಿದ್ದರೆಂದು ಅವರ ತುಂಬೊಳ್ಳಿ* ಮತ್ತು ಚಂದಾವರ್‌' ಶಾಸನಗಳಿಂದ ತಿಳಿಯುತ್ತದೆ. 


ಇದೇ ರೀತಿಯಲ್ಲಿ ವಿಜಯನಗರ ಸ್ರಾಮ್ರಾಜ್ಯದ ಆಳ್ಳಿಕೆಯ ಕಾಲದಲ್ಲಿ ಸ್ಥಳೀಯ ಮಾಂಡಲಿಕರನ್ನು 
ನಿಯಂತ್ರಿಸಲು ಮತ್ತು ಕರ್ನಾಟಕ ಕರಾವಳಿಯಲ್ಲಿನ ಐರೋಪ್ಯರ ಮತ್ತು ಬಹುಮನಿ ರಾಜವಂಶದ ಚಟುವಟಿಕೆಗಳನ್ನು 
ನಿಯಂತ್ರಿಸಲು ಕೊಂಕಣ, ಹೈವೆ ಮತ್ತು ತುಳು ಪ್ರಾಂತ್ಯಗಳಲ್ಲಿ ವಿಜಯನಗರ ಸಾಮ್ರಾಜ್ಯದ ಅಧೀನ ನೇರ 


ಆಡಳಿತಾಧಿಕಾರಿಗಳು "ಮಹಾಪ್ರಧಾನ' ಎಂಬ ನಾಮದಿಂದ ಆಡಳಿತವನ್ನು ನಿಯಂತ್ರಿಸುತ್ತಿ ದ್ದ ರು. 
84 


ಉದಾಹರಣೆಗೆ ಮಹಾಪ್ರಧಾನ ಮಲ್ಲಪ ಒಡೆಯ್‌', ಮಹಾಪ್ರಧಾನ ಈಚಪ್ಪ ಒಡೆಯ್‌್‌ ಈ ರೀತಿಯ 
ಆಡಳಿತಾಧಿಕಾರಿಗಳು ಸಂಪೂರ್ಣ ಅಧಿಕಾರವನ್ನು ಪಡೆದು ತಮ್ಮದೆ ಆದ ಸೈನ್ಯ ಹೊಂದಿದ್ದರು. ಉದಾಹರಣೆಗೆ 
ಮಹಾಪ್ರಧಾನ ಲಕ್ಕಣ್ಣ ಒಡೆಯ ಹಾಡುವಳ್ಳಿಯ ಸಂಗೀರಾಯ ವಿರುದ್ಧ ದಂಡೆತ್ತಿ ಬಂದನೆಂದ ಕಾಯ್ಕಿಣಿ ಶಾಸನದಿಂದ್‌ 
ತಿಳಿಯುತ್ತದೆ. ಹೊನ್ನಾವರದ ಉಮರಮರಕಾಲನ ವಿರುದ್ಧ ಮಹಾಪ್ರಧಾನ ತಿಮ್ಮಣ್ಣ ಒಡೆಯನು ದಂಡೆತ್ತಿ 
ಬಂದನೆಂದು ಕಾಯ್ಕಿಣಿ ಶಾಸನ್‌್‌ ದಿಂದ ತಿಳಿಯುತ್ತದೆ. ಅದೇ ರೀತಿಯಲ್ಲಿ ಮಲ್ಲಪ್ಪ ಒಡೆಯನು ತನ್ನ ರಾಜಧಾನಿ 
ಹೊನ್ನಾವರದಿಂದ ಆಳುತ್ತಿದ್ದಾಗ ಚಾವಡಿಯ ಬಯಕೆಯಂತೆ ನಕರರೆಲ್ಲರೂ ಸೇರಿ ಶುಂಠೇಶ್ವರ ದೇವಾಲಯಕ್ಕೆ ದಾನ 
ನೀಡಿದರೆಂದು ಕಿನ್ನರ ಶಾಸನ್‌್‌ದಿಂದ ತಿಳಿಯುತ್ತದೆ. ಕ್ರಿಯಾಶಕ್ತಿಯತಿಶ್ವರರಿಗೆ ಭಾವಿಕೇರಿ ಗ್ರಾಮವನ್ನು ಬಸವ 
ಒಡೆಯನು ದಾನ ನೀಡಿದನೆಂದು ಭಾವಿಕೇರಿ ಶಾಸನ್‌' ತಿಳಿಸುತ್ತದೆ. 


ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ ಮಹಾಪ್ರಧಾನರೆನಿಸಿದ್ದ ಪ್ರಾಂತ್ಯಾಧಿಕಾರಿಗಳು ಸ್ವಾಮಿನಿಷ್ಕರಾಗಿ 
ಕಾಲಕಾಲಕ್ಕೆ ಈ ಪ್ರಾಂತ್ಯಗಳಿಂದ ತೆರಿಗೆಗಳನ್ನು ಸಂಗ್ರಹಿಸಿ ತಮ್ಮ ಅಧಿಪತಿಗೆ ಒಪ್ಪಿಸುವುದು ಮತ್ತು ತಮ್ಮ ಸಾಮ್ರಾಟರ 
ವಿರುದ್ಧ ಬಂಡಾಯ ಏಳದಂತೆ ಅರಾಜಕತೆ ಉಂಟಾಗದಂತೆ ಶಾಂತಿ ವ್ಯವಸ್ಥೆ ಕಾಪಾಡುವುದು ಇವರ ಪ್ರಮುಖ 
ಕರ್ತವ್ಯವಾಗಿತ್ತು. ಧಾರ್ಮಿಕ ನೀತಿ ಅನುಸರಣೆ ಮತ್ತು ದಾನ ದತ್ತಿಗಳನ್ನು ತಮ್ಮ ಅರಸನ ಹೆಸರಿನಲ್ಲಿಯೆ ನೀಡುವ 
ಪರಿಪಾಠ ಇವರ ಸ್ವಾಮಿ ನಿಷ್ಠೆಯ ದ್ಯೋತಕವಾಗಿತ್ತು. 

pe] 


ಈ ರೀತಿಯ ಪ್ರಾಂತ್ಯಾಡಳಿತಾಧಿಕಾರಿಗಳಿಗೆ ಅಧಿಕಾರ ಈ ಪ್ರದೇಶದಲ್ಲಿ ಸುಮಾರು 80 ವರ್ಷಗಳ ಕಾಲ 
ಮಂದುವರೆಯಿತು. ನಂತರ ನಗಿರೆ ಮತ್ತು ಹಾಡುವಳ್ಳಿಯ ಸಾಮಂತಾಧಿಕಾರಿಗಳು ಮಹಾಮಂಡಳೇಶ್ವರ ಎಂಬ 
ಅನ್ವರ್ಥಕ ಪದವಿಯನ್ನು ಧರಿಸಿ ವಿಜಯನಗರ ಸಾಮ್ರಾಟರಿಗೆ ನಿಷ್ಠೆ ತೋರಿಸಿದರು. ಇವರು ತಮ್ಮ ಪ್ರಾಂತ್ಯದಲ್ಲಿ 
ಸಂಪೂರ್ಣವಾಗಿ ಸ್ವತಂತ್ರರಾಗಿ ಆಡಳಿತ ನಡೆಸುತ್ತಿದ್ದರು. ತಮ್ಮದೆ ಆದ ಮಂತ್ರಿ ಮಂಡಳ ಮತ್ತು ಹಣದ ಚಲಾವಣೆಗೆ 
ತಂದಿದ್ದರು. 


ವೀರಭಟೋತ್ತಮಂ ಲೀ ಮನ್ಮಹಾರಾಜಾಧಿರಾಜ ರಾಜಪರಮೇಶ್ವರ ಮಂಡಲೇಸ್ವರಂ ಸಾಳುವ ದೇವರಸ 
ಒಡೆಯರು ನಗಿರೆ ರಾಜೆಯ ಹೈವೆ, ತುಳು, ಕೊಂಕಣ ಮುಂತಾದ ರಾಜ್ಯವನ್ನು ಪ್ರತಿಪಾಲಿಸಿತಂ ಎಂಬ ಈ 
ಉಲ್ಲೇಖದಿಂದ್‌್‌ ಮಹಾಮಂಡಲೇಶ್ವರ ದೇವರಸ ಒಡೆಯನು ಮನ್ಮಮಹಾರಾಜ ರಾಜಪರಮೇಶ್ವರ ಎಂಬ 
ಬಿರುದಾಂಕಿತ ಸ್ವತಂತ್ರ್ಯನಾಗಿ ಪ್ರಾಬಲ್ಯದಿಂದ ಆಳ್ವಿಕೆ ನಡೆಸುತ್ತಿದ್ದನೆಂದು ಸ್ಪಷ್ಟವಾಗುತ್ತದೆ. ಅದೇ ರೀತಿಯಲ್ಲಿ 
ವಿಜಯನಗರ ಸಾಮ್ರಾಜ್ಯ ಪತನವಾದ ಬಳಿಕವೂ ಆಳ್ವಿಕೆ ನಡೆಸುತ್ತಿದ್ದ ಚೆನ್ನಭೈರಾದೇವಿ ರಾಣಿಯು ವಿಜಯನಗರ 
ಸಾಮ್ರಾಟರಿಗೆ ನಿಷ್ಕಳಾಗಿದ್ದು ಮಹಾಮಂಡಲೇಶ್ವರ ಎಂದು ಗುರ್ತಿಸಿಕೊಂಡಿರುವುದು ಆಕೆಯ ಸ್ವಾಮಿಭಕ್ತಿಯ 
ದ್ಯೋತಕವಾಗಿತ್ತೆಂದು ತಿಳಿಯುತ್ತದೆ. 


ಹೀಗೆ ಈ ಎಲ್ಲ ಅಂಶಗಳಿಂದ ಪ್ರಾಂತ್ಯಾಧಿಕಾರಿಗಳು ಮಹಾಮಂಡಲೇಶ್ವರರು ರಾಜನ ಆಧೀನರಾಗಿದ್ದರು 
ಎನ್ನುವುದಕ್ಕಿಂತ ರಾಜಮನೆತನಗಳ ಈ ಸಮರ್ಥ ನಿಷ್ಠಾವಂತರನ್ನು ಅವಲಂಬಿಸಿದ್ದರೆಂದು ಭಾವಿಸುವುದು 
ಸೂಕ್ತವೆನಿಸುತ್ತದೆ. ನಿಜಕ್ಕೂ ಅವರು ಸೇನಾ ಭಂಡಾರಗಳಂತಿದ್ದರು. ಅವರ ಆಧೀನದಲ್ಲಿ ಸೇನಾನಿಗಳ ಮತ್ತು 
ದಂಡನಾಯಕರ ಸರಣಿ ಬಲಶಾಲಿಯಾಗಿತು್‌. 


85 


ಅಧಿಕಾರಿಗಳು 


ಅಧಿಕಾರಿ ವರ್ಗವು ಆಡಳಿತದಲ್ಲಿ ಪ್ರಮುಖ ಸ್ಥಾನ ಪಡೆದಿದ್ದರು. ರಾಜನಿಗೂ ಮಂತ್ರಿಗಳಿಗೂ ಪ್ರಾಂತೀಯ 
ಮಂಡಳೇಶ್ವರರಿಗೂ ಗ್ರಾಮಮಟ್ಟದ ಆಡಳಿತದಲ್ಲೂ ಇವರು ಪರಿಣಾಮಕಾರಿ ಕರ್ತವ್ಯ ನಿಭಾಯಿಸುತ್ತಿದ್ದರು. ಕೆಲವು 
ಕಡೆ ಸ್ವತಂತ್ರರಾಗಿದ್ದು ಆಡಳಿತಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದರು. ರಾಜನಿಗೆ 
ಆಪ್ತಕಾರ್ಯದರ್ಶಿಗಳಾಗಿಯೂ ಕರ್ತವ್ಯ ನಿಭಾಯಿಸುತ್ತಿದ್ದರು. | 

ಉದಾಹರಣೆಗೆ ಗೋಕರ್ಣದ ತಲಾಧಿಕಾರಿ ಧೂಳಿಖೇಡಣ, ಮಾದಿಯಂ ವೈದ್ಯರ ಹೆಬ್ಬಾರುವ ಮೊದಲಾಗಿ 
ಬೆಣ್ಣೆಯ ಹೆಬ್ಬಾರುವ, ಕೈದಾಡಿ ಹೆಬ್ಬಾರುವ ತೆಮಂಗಾರ ಹೆಬ್ಬಾರುವ, ಗಡಿಕಾರಿ ಹೆಬ್ಬಾರುವ, ಮನೆಹೆಬ್ಬಾರುವ ಎಂಬ 
ಇತ್ಯಾದಿ ಅಧಿಕಾರಿ ವರ್ಗಗಳನ್ನು ಕ್ರಿ.ಶ. 1245ರ ಕಬ್ಬರಗಿ ಶಾಸನವು”' ಹೆಸರಿಸುತ್ತದೆ. 


ಅದೇ ರೀತಿ ಹೆಬ್ಬಾರ್ನ್‌ಕೆರೆ ಶಾಸನವು*” ಕುದುರೆಯ ಹೆಬ್ಬಾರುವನನ್ನು ಉಲ್ಲೇಖಿಸುತ್ತದೆ. 


ತಿಮ್ಮನಾಯಕನು ಮಹಾಮಂಡಲೇಶ್ವರ ಇಮ್ಮಡಿ ಸಾಳುವ ಕೃಷ್ಣದೇವರಸನ "ಮುದ್ರಸ್ವಕನಾಗಿದ್ದನು'. ಇವನು 
ಕೋಟೆಯ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದನೆಂದು ಶಿರಾಲಿ ಶಾಸನ್‌ ಉಲ್ಲೇಖಿಸುತ್ತದೆ. 


ರಾಜವಂಶದ ಪ್ರಮುಖರಿಗೆ ಆಪ್ತಕಾರ್ಯದರ್ಶಿಗಳಾಗಿಯೂ, ಅಧಿಕಾರಿಗಳು ಕರ್ತವ್ಯ ನಿಭಾಯಿಸುತ್ತಿದ್ದ ನೆಂದು 
ಭಟ್ಕಳ ಶಾಸನ್‌"ದಿಂದ ತಿಳಿಯುತ್ತದೆ. 


ನಾಡು 


ಆಡಳಿತದ ಅನುಕೂಲಕ್ಕಾಗಿ ಪ್ರಾಂತ್ಯಗಳನ್ನು ನಾಡುಗಳನ್ನಾಗಿ ವಿಭಾಗಿಸಲಾಗಿತ್ತು. ವಿವಿಧ ಶಾಸನಗಳಲ್ಲಿ 
ಅವುಗಳನ್ನು ವಿಷಯ ಕಂಪಣ ನಾಡುಗಳೆಂದು ಉಲ್ಲೇಖಿಸಲಾಗಿದೆ. 


ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ವಿಷಯ ಮತ್ತು ನಾಡು ಪದಗಳ ಬಳಕೆ ಪ್ರಚಲಿತದಲ್ಲಿತ್ತು. 
ವಿಷಯಗಳ ಉಸ್ತು ವಾರಿ ವಿಷಯಪತಿ ನೋಡಿಕೊಳ್ಳುತ್ತಿ ದ್ದನು. ಅಳತೇಕರರವರ ಪ್ರಕಾರ ವಿಷಯ ಪತಿಯು ಕಂದಾಯ, 
ನ್ಯಾಯಾಂಗ ಮತ್ತು ಆಡಳಿತದ ಪ್ರಮುಖನಾಗಿದ್ದ ನು. ವಿಷಯ ಎಂಬ ಆಡಳಿತಾತ್ಮ ಕ ಪದವು ವೇದಕಾಲದ ರಾಜಕೀಯ 
ಜೀವನದಲ್ಲಿ ಮೊದಲ ಬಾರಿಗೆ ಉಲ್ಲೇಖಿತವಾಗಿದೆ. ಈ ಪದವು ಕ್ರಿ.ಶ. 8ನೇ ಶತಮಾನದವೆರಗೂ ಬಳಕೆಯಲ್ಲಿತ್ತು. 


ಉತ್ತರಕನ್ನಡ ಜಿಲ್ಲೆಯ ಕರಾವಳಿಯ ಭಾಗದಲ್ಲಿ ಭೋಜ ಆಶಂಕಿತ ವರ್ಮನ ಹಿರೇಗುತ್ತಿ ತಾಮ್ರಪಟ 
ಶಾಸನವು್‌ ವಿಷಯದಕುರಿತು ಮೊದಲ ಬಾರಿಗೆ ಉಲ್ಲೇಖಿಸುತ್ತದೆ. ಇದು ದೀಪಕ ವಿಷಯದ ಸುಂದರಿಕಾ ಗ್ರಾಮವನ್ನು 
ಆರ್ಯ ಸಂಘಕ್ಕೆ ದಾನ ನೀಡಿದ್ದರು ಕುರಿತು ಉಲ್ಲೇಖಿಸುತ್ತದೆ. 

ಗ್ರಾಮಗಳಂತೆಯೆ ನಾಡು (ಪಟ್ಟಣಗಳಲ್ಲಿ) ಪಟ್ಟಣಗಳ ಆಡಳಿತಕ್ಕಾಗಿ ಒಂದೊಂದು ಸಭೆ ಇರುತ್ತಿದ್ದವು. ಈ 
ಸಭೆಯಲ್ಲಿ ಒಬ್ಬ ಅಧ್ಯಕ್ಷ, ಸೇನಬೋವ, ಮಣಿಗಾರ, ಮಮ್ಮುರಿದಂಡ ಮತ್ತು ವ್ಯಾಪಾರಿ ಶ್ರೇಣಿಗಳ 


ಪ್ರತಿನಿಧಿಗಳಿರುತ್ತಿದ್ದರು. ಈ ಸಭೆಗಳಿಗೆ ನಿಗಮ ಸಭೆಗಳೆಂದು ಕರೆಯುತ್ತಿದ್ದರು. ಈ ಸಮೂಹದ ನಾಯಕವೆನಿಸಿದ 


86 


ಪಟ್ಟಣಸ್ವಾಮಿ ಎಂಬುವವ ನಿರ್ದೇಶಿಸಿದಂತೆ ನಾಡುಗಳ (ಪಟ್ಟಣಗಳ) ಆಡಳಿತ ನಡೆಯುತ್ತಿತ್ತು. ಇವನು ನಾಗರಿಕ 
ಸಂಸ್ಥೆಗಳ ಮತ್ತು ವ್ಯಾಪಾರ ಶ್ರೇಣಿಗಳ ಅಧಿಕಾರಿಯಾಗಿರುತ್ತಿದ್ದನು. ಪಟ್ಟಣಗಳಲ್ಲಿ ಏರ್ಪಟ್ಟಿದ್ದ ಪ್ರಾತಿನಿಧಿಕವಾದ 
ಪೌರಸಭೆಗಳ ಅಧ್ಯಕ್ಷರು ಆಗಿರುತ್ತಿದ್ದ ಈತನಿಗೆ "ನಗರಪತಿ' ಎಂಬ ಹೆಸರು ರೂಢಿಯಲ್ಲಿತ್ತು”. 


ಈ ಪ್ರದೇಶದಲ್ಲಿ ವಿಜಯನಗರ ಮತ್ತು ವಿಜಯನಗರೋತ್ತರ ಕಾಲದಲ್ಲಿ ನಾಡುಗಳೆಂದು ಕರೆಯುತ್ತಿದ್ದರೆಂದು 
ಶಾಸನೀಯ ಉಲ್ಲೇಖಗಳಿವೆ. ಇವು ತಮ್ಮದೇ ಆದ ಆಡಳಿತ ಮಾರ್ಗವನ್ನು ಹೊಂದಿದ್ದು ಸ್ವತಂತ್ರವಾಗಿ ಆಡಳಿತ 


ನಡೆಸುತ್ತಿದ್ದರೆಂದು ಈ ಕೆಲವು ಉಲ್ಲೇಖಗಳಿಂದ ವಿವರಿಸಬಹುದು. 


ಕ್ರಿ. ಶ. 1411ರ ಶಿರಾಲಿ ಶಾಸನವು” ಹೊನ್ನಾವರ ನಾಡಿನ ಮಂಕಿ ಮಾಗಣಿಯ ತಲಗೋಡ ಗ್ರಾಮವನ್ನು 
ವಿಜಯ ಭೂಪತಿ ಮಹಾರಾಯನ ಆಜ್ಞೆಯ ಮೇರೆಗೆ ಬೈಚಯ ದಂಣ್ಣಾಯಕನು ರಾಜೇಂದ್ರ ಭಾರತಿ ಸ್ವಾಮಿಗಳಿಗೆ 
ದಾನ ನೀಡಿದನು. ಈ ದಾನದ ಕುರಿತ ರಾಜನ ಆಜ್ಞೆಯನ್ನು ಹೊನ್ನಾವರದ ಅಧಿಕಾರಿ ದೇವರಸನಿಗೆ 
ರವಾನಿಸಲಾಯಿತೆಂದು ತಿಳಿಸುತ್ತದೆ. ಕ್ರಿ.ಶ. 1462ರ ಕಾಯ್ಕಿಣಿ ಶಾಸನವು. ಈ ಪ್ರದೇಶದ ಪ್ರಮುಖ ನಾಡುಗಳಾದ 
ಶಿರಾಲಿ, ಕಾಯ್ಕಿಣಿ, ಮಾವಳಿಗಳನ್ನು ಉಲ್ಲೇಖಿಸುತ್ತದೆ. ಹೊನ್ನಾವರ, ನಡಿಂಬನಾಡು'ಳ , ನಾಡಿನ ಕೆಲವು 
ಅಧಿಕಾರಿಗಳು ಮತ್ತು ಅಧಿಕಾರ ಮಂಡಳಿಗಳನ್ನು ಶಾಸನಗಳು ಉಲ್ಲೇಖಿಸುತ್ತ ವೆ. ಉದಾಹರಣೆಗೆ ನಾಡಕಾಹ"', 
ಅಧಿಕಾರಿ ಸಣ್ಣುನಾಯಕ, ಸಿರಾಲಿಯ ನಾಡಸೇನಬೋವ ಗಣಪಂಣ'? ನಗಿರ ಚವಡಿ? ನಾಡಿನ ಎಲ್ಲ ವರ್ಗದವರು 
ಕೂಡಿದ ಸಭೆ ಸಮಸ್ತನಾಡು 1೫ ನಾಡಿನ ಕಾಯ್ಕಿಣಿಯ ನಾಡೇಳುಮಂದಿ'* , ಈ ಅಂಶಗಳನ್ನು ಗಮನಿಸಿದಾಗ ಈ 
ಪ್ರದೇಶದಲ್ಲಿ ನಾಡುಗಳ ಆಡಳಿತ ವ್ಯವಸ್ಥಿತವಾಗಿ ರೂಪಿತಗೊಂಡಿತ್ತೆಂದು ತಿಳಿಯುತ್ತದೆ. 


ಕ್ರಿ.ಶ. 1438ರ ಕಾಯ್ಕಿಣಿ ಶಾಸನವು" ಕಾಯ್ಕಿಣಿಯ "ನಾಡೇಳುಮಂದಿ' ಎಂದು ಉಲ್ಲೇಖಿಸುತ್ತದೆ. ಬಹುಶಃ 
ಈ ಏಳುಮಂದಿ (ಜನರು) ಜಿಲ್ಲಾ ಆಡಳಿತ ನೋಡಿಕೊಳ್ಳುವ ಅಧಿಕಾರಿಗಳಾಗಿರಬೇಕು. 


ಕ್ರಿ.ಶ. 1381ರ ಕಿನ್ನರ ಶಾಸನ!" ಕಿನ್ನರ ಚಾವಡಿಯ ಬಯಕೆಯಂತೆ ನಕರರು ಶುಂಠೇಶ್ವರ ದೇವರಿಗೆ ದಾನ 


ನೀಡಿದರೆಂದು ಉಲ್ಲೆ €ಖಿಸುತ್ತ ದೆ. 


ಕ್ರಿ.ಶ. 1522ರ ಕಾಯ್ಕಿಣಿ ಶಾಸನ" ನಗರಿ ಚಾವಡಿಯನ್ನು ಉಲ್ಲೇಖಿಸುತ್ತದೆ. ಚಾವಡಿ ನಗರದ ಪ್ರತಿಷ್ಠಿತ 
ವ್ಯಕ್ತಿಗಳ ಆಡಳಿತಾತ್ಮಕ ಅಧಿಕಾರವುಳ್ಳ ಜನರ ಸಭೆಯಾಗಿರಬೇಕು. 


ಕ್ರಿ.ಶ. 1411ರ ಗುಣವಂತೆ ಶಾಸನವು” ಹೊನ್ನಾವರ ನಾಡಿನ ಮಂಕಿ ಮಾಗಣಿಯ ತಲಗೋಡ ಗ್ರಾಮವನ್ನು 
ರಾಜೇಂದ್ರ ಭಾರತಿ ಸ್ವಾಮಿಗೆ ದಾನ ನೀಡಿಲಾಯಿತೆಂದು ಉಲ್ಲೇಖಿಸುತ್ತದೆ. ಮಾಗಣಿ ಬಹುಶಃ ಗ್ರಾಮಗಳ 
ಸಮುದಾಯವಿರಬೇಕು. ಹೊನ್ನಾವರದ ಅಧಿಕಾರಿ ದೇವರಸ ಎಂದು ಈ ಶಾಸನ ಉಲ್ಲೇಖಿಸುವುದರಿಂದ ಪ್ರತಿಯೊಂದು 
ನಾಡಿನಲ್ಲಿ ಆಡಳಿತಾಧಿಕಾರಿಗಳಿದ್ದರೆಂದು ಸ್ಪಷ್ಟವಾಗುತ್ತದೆ ನಾಡಗೌಡನಿಗೆ ಆಡಳಿತದಲ್ಲಿ ಸಹಾಯಕರಾಗಿ 
ನಾಡಸೇನಬೋವ ಈತನು ನಾಡಕರಣನೆಂದಲೂ ಗ್ರಾಮಲೆಕ್ಕಿಗನಾಗಿ ಕರ್ತವ್ಯ ನಿಭಾಯಿಸುತ್ತಿದ್ದನು. ಜಿಲ್ಲೆಯ 
ವ್ಯಾಪ್ತಿಯಲ್ಲಿರುವ ಗ್ರಾಮಗಳಿಂದ ಸಂದಾಯವಾಗುವ ಭೂಕಂದಾಯ ದಾಖಲಿಸುವುದು ತೆರಿಗೆ, ಆಕರಿಸುವ ಮತ್ತು 


ತೆರಿಗೆ ವಿನಾಯ್ತಿ ಪಡೆದ ಭೂದಾಖಲೆಗಳನ್ನು ಬರೆದಿಡುವ ಕೆಲಸ ಮಾಡುತ್ತಿದ್ದನು. 
87 


ಕೇಂದ್ರ ಸರಕಾರದಂತೆಯೆ ಆಡಳಿತ ವಿಕೇಂದ್ರಿಕರಣದ ಹಿನ್ನಲೆಯಲ್ಲಿ ಅತಿ ಕೆಳಮಟ್ಟದ ಗ್ರಾಮ ಹಂತದಲ್ಲಿಯೂ 
ಸುವ್ಯವಸ್ಥಿತ ಆಡಳಿತವನ್ನು ಸಂಘಟಿಸಲಾಗುತ್ತಿತ್ತು. ಗ್ರಾಮಸಭಾ, ಪಟ್ಟಣಸಭಾ, ಅಗ್ರಹಾರಗಳು, ಮಹಾಸಭಾ 
ಮೊದಲಾದವುಗಳು ಸ್ಥಳೀಯ ಸರಕಾರದ ವ್ಯವಸ್ಥೆಯ ಅಂಗಗಳಾಗಿದ್ದವು. ಅನೇಕ ಕುಟುಂಬಗಳು ಒತ್ತಟ್ಟಿಗೆ ಸೇರಿ 
ಊರು-ಪುರಗಳು ಪಟ್ಟಣಗಳು ರಚಿತವಾದವು. ಗ್ರಾಮಗಳಲ್ಲಿ ರಾಜ್ಯದ ಆರ್ಥಿಕ ಮತ್ತು ರಾಜಕೀಯ ಚಟುವಟಿಕೆಗಳಲ್ಲಿ 
ಮಹತ್ವದ ಸ್ಥಾನ ಪಡೆದಿದ್ದವು. ಪ್ರತಿಯೊಂದು ಗ್ರಾಮಗಳು ರಾಜನಿಗೆ ಸಲ್ಲಿಸಬೇಕಾದ ತೆರಿಗೆಗಳನ್ನು ಸಲ್ಲಿಸಿಬಿಟ್ಟರೆ 
ಉಳಿದಂತೆ ಸ್ವತಂತ್ರ ಸ್ವಾಯತ್ತ ಸಂಸ್ಥೆಯಾಗಿ ಕರ್ತವ್ಯ ನಿಭಾಯಿಸುತಿತ್ತು. ಮಹಾಜನರು, ಗಾವುಂಡ(ಗೌಡ) ಗ್ರಾಮದ 
ಮುಖಂಡರಾಗಿ ಕರ್ತವ್ಯ ನಿಭಾಯಿಸುತ್ತಿದ್ದರು.ಪ್ರತಿ ಗ್ರಾಮವು ತನ್ನನ್ನು ತಾನೆ ಆಳಿಕೊಳ್ಳುವ ಆಡಳಿತದ ಸ್ಥಯಂಪೂರ್ಣ 
ಘಟಕವಾಗಿ ಬೆಳೆದು ಬರಲು ಅಲ್ಲಿನ ಸಹಜ ನಾಯಕರು ಮತ್ತು ಜನರು ಅವಕಾಶ ರೂಪಿಸಿಕೊಂಡಿದ್ದರು. 


ಗ್ರಾಮಾಡಳಿತ 


ಗ್ರಾಮವು ಆಡಳಿತದ ಸಣ್ಣ ಮತ್ತು ಕೊನೆಯ ಘಟಕವಾಗಿತ್ತು. ಗಾವುಂಡ (ಗೌಡ) ಭೋಗಪತಿ ಗ್ರಾಮದ 
ಮುಖ್ಯಸ್ಥನಾಗಿದ್ದು ಗ್ರಾಮದಲ್ಲಿನ ನ್ಯಾಯದಾನ ಮಾಡುವುದು, ತೆರಿಗೆ ಸಂಗ್ರಹಣೆ ಮಾಡುವುದು. ದೇವಾಲಯಗಳಿಗೆ, 
ಬ್ರಾಹ್ಮಣರಿಗೆ ನೀಡಿದ ದತ್ತಿ- ದಾನಗಳನ್ನು ಮುನ್ನೆ ಡೆಸಿಕೊಂಡು ಹೋಗುವುದು ಇವರ ಮುಖ್ಯ ಕರ್ತವ್ಯವಾಗಿತ್ತು. 

ಗ್ರಾಮಾಡಳಿತವು ಒಂದೇ ರೀತಿಯಲ್ಲಿ ಮುಂದುವರೆದರೂ ಗ್ರಾಮಾಧಿಕಾರಿಗಳ ಹೆಸರುಗಳಲ್ಲಿ ಆಗಾಗ ಸ್ವಲ್ಪ 
ಬದಲಾವಣೆಗಳು ಕಂಡು ಬರುತ್ತವೆ. ಕ್ರಿ.ಶ. 549 ರ ಅರಗಾ ತಾಮ್ರಪಟ ಶಾಸನವು''' ಶ್ರೀ ಕಾಪಾಲಿಕ ವರ್ಮನು 
ವಿಜಯಪಾಸಮ ಕೇಟದಿಂದ ಆಜ್ಞೆ ಹೊರಡಿಸಿ ಶಿವಪುರಿಕಾ ಗ್ರಾಮದ ಎಲ್ಲ ಭೋಜಕ, ಆಯುಕ್ತಕ, ಸ್ಥಾಯಿಕ, ತಳವಾರ 
ಅಧಿಕಾರಿಗಳಿಗೆ ಸೂಚನೆ ನೀಡಿ ಆದಿತ್ಯ ಶ್ರೇಷ್ಠಿಗೆ ಸೇರಿದ ಪುಕ್ಕೋಳಿ ಕಜ್ವಾನ ಭೂಮಿಯನ್ನು ಸ್ವಾಮಿಕ ರಾಜನಿಗೆ 
ನೀಡಿದನು. ಸ್ವಾಮಿಕ ರಾಜ ಅದನ್ನು ಭವಾರ್ಯ ಬ್ರಾಹ್ಮಣನಿಗೆ ನೀಡಿದನೆಂದು ಹೇಳುತ್ತದೆ. ಬಹುಶಃ ಅರಗಾ 
ಶಾಸನದಲ್ಲಿ ಉಲ್ಲೇಖಿತ ಗ್ರಾಮಾಧಿಕಾರಿಗಳು ಆ ಕಾಲದ ಎಲ್ಲ ಗ್ರಾಮಗಳಲ್ಲೂ ಇದ್ದರು ಎಂದು ತಿಳಿಯುತ್ತದೆ. 
ಶಿರಾಲಿಯ ಶಾಸನವು''? ನೂರುಂಬಾಡದ ನಾಯಕನೆಂದು ಉಲ್ಲೇಖಿಸುತ್ತದೆ. ನೂರುಂಬಾಡದ ಉಲ್ಲೇಖವು 
ವಿಶಿಷ್ಟವಾಗಿದೆ. 

ಸಿದ್ದ(ಮ್‌) (ವಿಜಯ- ಪಾ) ಕೇತದ ಭೋಜನಾ(ಮ್‌) ಧರ್ಮ ಮಹಾರಾಜಸ್ಯ ಲೀ ಕಪಾಲಿ ವ(ರಮನಾಮ್‌) 

ಶಿವಪುರ ವಿಷಯೇ ವರ್ತಮಾನ ಭವಿಷ್ಯ (ಭಬೋ)ಜಕ ಆಯುಕ್ತ ಸ್ತಾಯಿಯ ಆದಯೊ ವಕ್ತವ್ಯ ಯಥಾ ಶಿವಪೂರಕಾ 
ಗ್ರಾಮಾ (ಸ) ಇ(ಮಿನ) ಉಪರಿ ಸದಕೇ ಆದಿತ್ಯ ಶ್ರೇಷ್ಠಿ ಪುಕ್ಕೋಲಿ ಖಜ್ಞಾನ್‌ಮ್‌ ಸ್ವಾಮಿಕ ರಾಜೀನ ಧರ್ಮ ಅಥಮ್‌ 
ವಿಣಾಪ (ಪಿ) ತರ ಅಸ್ಸಾ ಬಿಹಿ ಪಾರಿತೋಶಿನಾ 
ಎಂಬ ಮೇಲಿನ ಶಾಸನೀಯ''” ಉಲ್ಲೇಖದಂತೆ ಶ್ರೀ ಕಪಾಲಿಕವರ್ಮನು ವಿಜಯಪಾಮಸಕೇಟದಿಂದ ಆಜ್ಞೆ ಹೊರಡಿಸಿ 
ಶಿವಪುರಿಕಾ ಗ್ರಾಮದ ಎಲ್ಲಭೋಜಕ, ಆಯುಕ್ತಕ, ಸ್ಥಾಯಿಕ ಮುಂತಾದ ಅಧಿಕಾರಿಗಳಿಗೆ ಸೂಚನೆ ನೀಡಿ ಆದಿತ್ಯ ಶ್ರೇಷ್ಠಿಗೆ 
ಸೇರಿದ ಪುಕ್ಕೊಳಿ ಖಜ್ವಾನ ಭೂಮಿಯನ್ನು ಸ್ವಾಮಿಕ ರಾಜನಿಗೆ ನೀಡಿದನೆಂದು ತಿಳಿಸುತ್ತದೆ. 


88 


ಗೌಡ(ಗಾವುಂಡ) ಗ್ರಾಮದ ಆಡಳಿತ ನೋಡಿಕೊಳ್ಳುವ ಮುಖಂಡನಾಗಿದ್ದನು. ಗ್ರಾಮದ ಮಹಾಜನರು ಕೂಡ 
ಗ್ರಾಮಾಡಳಿತದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದರು. ಸಣ್ಣಗತೋಟಗ್ರಾಮ ಸಭೆಯು ಗ್ರಾಮದ ಜನಸಾಮಾನ್ಯರ 
ಸಭೆಯಾಗಿದ್ದು ಅದರಲ್ಲಿ ನ್ಯಾಯಾಂಗ, ಕಾರ್ಯಾಂಗ ಮತ್ತು ಗ್ರಾಮದ ಸಮಸ್ಯೆಗಳಿಗೆ ಪರಿಹಾರ 
ಕಂಡುಕೊಳ್ಳಲಾಗುತ್ತಿತ್ತು. ಕ್ರಿ.ಶ. 1402 ಮತ್ತು ಕ್ರಿ.ಶ. 1409 "5 ರ ಶಿರಾಲಿಯ ಶಾಸನಗಳು ಮುರುಮುಂದಿನ 
ಗ್ರಾಮ ಮುರುಮುಂಡ ಎಂಬ ಗ್ರಾಮ ಸಭೆಗಳನ್ನು ಉಲ್ಲೇಖಿಸುತ್ತದೆ. ಸಭೆಗಳ ಸಮ್ಮುಖದಲ್ಲಿ ಯಿಚಪ್ಪ ಒಡೆಯನು 
ಉಳುಗೋಡು ನರಸಿಂಹ ದೇವಾಲಯಕ್ಕೆ ಒಂದು ಹೊನ್ನ ಮೌಲ್ಯದ ಜಮೀನನ್ನು ದಾನ ನೀಡಿದನೆಂದು ಕ್ರಿ.ಶ. 
1409ರ"! ಶಿರಾಲಿ ಶಾಸನದಿಂದ ತಿಳಿಯುತ್ತದೆ. ಕುಲಕರಣಿ'!?, ತಳಾರ''8, ಸೇನಬೋವ'', ಅರೆಕಾರ'? ಇವರು 


ಗ್ರಾಮಮಟ್ಟದ ಅಧಿಕಾರಿಗಳಾಗಿ ಕರ್ತವ್ಯ ನಿಭಾಯಿಸುತ್ತಿದ್ದರು. 


ಈ ರೀತಿ ಕರಾವಳಿ ಪ್ರದೇಶದಲ್ಲಿ ಲಭ್ಯವಾಗಿರುವ ಶಾಸನಾಧಾರಗಳಿಂದ ವಿವಿಧ ಅರಸು ಮನೆತನಗಳ 
ಆಳ್ಳಿಕೆಯಲ್ಲಿ ಕಂಡು ಬರುವ ಆಡಳಿತದ ವಿವಿಧ ಹಂತಗಳನ್ನು ತಿಳಿದುಕೊಳ್ಳಬಹುದು. 


pe 


PY CARS TASS PAS CABS CABS CARS LABS CAS TAS LABS CARS TABS TABS 
kkk kkk kk 


ಅಡಿಟಿಪ್ಪಣೆಗಳು 

1. ಕ.ಕವಎಿ.ಕೊ,ಪು.43. 

ಕಕ.ವಿ.ಕೊ.ಪು.43. 

ಚಿದಾನಂದ ಮೂರ್ತಿ ಎಂ., ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪು. 321. 


ಚೆದಾನಂದ ಮೂರ್ತಿ ಎಂ., ಪೂರ್ಮೋಕ್ತ, ಪು. 322 


322. 
ಚಿದಾನಂದ ಮೂರ್ತಿ ಎಂ., ಪೂರ್ವೋಕ್ತ , ಪು. 322. 
ಸಿ.ಕೆ. ಐಇ.ಸಂ.1, ನಂ. 26. 


RR 


ಸಂಪತ ಎಂ. ಡಿ. "ಚಂದಾವರ ಇನ್ಸ್‌ಕ್ರಿಪ್ಪನ್ಸ್‌ ಆಫ್‌ ಕದಂಬ ಬೀರದೇವರಸ' ಜಿ. ಇ. ಎಸ್‌. ಸಂ. X1 

ಪು. 88-94, 

8. ಕೆ.ಐ.ಸಂ.11ಭಾಗ1 ನಂ.6. 

9. ಪಾಡಿಗಾರಎಸ್‌. ವಿ, ಗಣಪತಿ ಗೌಡ ಎಸ್‌., "ಚಂದಾವರದ ಕಾದಂಬ ಅರಸು ತ್ರಿಭವನಮಲ್ಲ ಮಲ್ಲಿ ದೇವನ 
ಗುಂಡಬಾಳ ಶಾಸನ, ಶಕ 1063', ಕರ್ನಾಟಕ ಭಾರತಿ, ಸಂ. XX11, ಸಂ. 3, ಪು. 78-90. 

10. ಎ.ಐ.ಸಂ.XX1X ಪು.29-32. 

11. @Gಿ. ಎಲ್‌, ಎಸ್‌.ಸಿ. ಐ. 1940-41], ನಂ. 46. 

ಕೆ ಐ.ಸಂ.111 ಭಾಗ1 ನಂ.3, 1940-41, ನಂ. 45. 


89 


36. 


ಚಿದಾನಂದ ಮೂರ್ತಿ ಎಂ. ಪೂರ್ವೋಕ್ತ, ಪು. 328. 

ಡಿ. ಎಲ್‌. ಎಸ್‌.ಸಿ. ಐ. 1941-42, ನಂ. 36. 

ಡಿ. ಎಲ್‌. ಎಸ್‌.ಸಿ. ಐ. 1940-4], ನಂ. 55. 

ಡಿ. ಎಲ್‌. ಎಸ್‌.ಸಿ. ಐ. 1941-42, ನಂ. 17. 

ಡಿ. ಎಲ್‌. ಎಸ್‌.ಸಿ. ಐ.1941-42, ನಂ. 39. 

ಡಿ.ಎಲ್‌. ಎಸ್‌.ಸಿ. ಐ. 1941-42, ನಂ. 37. 

ಡಿ. ಎಲ್‌. ಎಸ್‌. ಸಿ. ಐ. 1941-42, ನಂ. 39. 

ಡಿ. ಎಲ್‌. ಎಸ್‌. ಸಿ. ಐ. 1940-41, ನಂ. 45. 

ಕೆ. ಐ. ಸಂ.111 ಭಾಗ1 ನಂ.3, 1940-41, ನಂ. 45. 

ಎಸ್‌. ಕೆ. ಕೊಪ್ಪ, ತರ್ದವಾಡಿ ನಾಡು ಒಂದು ಅಧ್ಯಯನ, ಪು. 101. 

ಎ. ಇ. ಸಂ. XX1, ಪು. 173-178. 

ಎಸ್‌. ವಿ. ಪಾಡಿಗಾರ ಮತ್ತು ಗಣಪತಿಗೌಡ ಎಸ್‌., ಪೂರ್ವೋಕ್ತ, ಸಂ. ೫X11, ಸಂ. 3, ಪು. 78-90. 
ಡಿ. ಎಲ್‌. ಎಸ್‌.ಸಿ. ಐ. 1940-41, ನಂ. 45. 

ಕೆ. ಐ. ಸಂ.111 ಭಾಗ1 ನಂ.3, 1940-41, ನಂ. 45. 

ಚಿದಾನಂದ ಮೂರ್ತಿ ಎಂ. ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪು. 396. 

ಚಿದಾನಂದ ಮೂರ್ತಿ ಎಂ. ಪೂರ್ಮೋಕ್ತ, ಪು. 369. 

ಎಸ್‌. ವಿ. ಪಾಡಿಗಾರ ಮತ್ತು ಗಣಪತಿಗೌಡ ಎಸ್‌., "ತ್ರಿಭುವನ ಮಲ್ಲಿ ದೇವನ ಕಾಲದ ತುಂಬೊಳ್ಳಿ ಶಾಸನ' 
ಶಕ 1062, ಸಂ. 23, ಸಂ. 3-4, ಪು. 78-90. 

ಕೆ. ಐ. ಸಂ.1, 1939-40, ನಂ. 53. 

ಡಿ. ಎಲ್‌. ಎಸ್‌.ಸಿ. ಐ. 1941-42, ನಂ. 37. 

ಡಿ. ಎಲ್‌. ಎಸ್‌. ಸಿ. ಐ. 1940-41, ನಂ. 45. 

ಕೆ. ಐ.ಸಂ.1, ನಂ.2. 

ಕೆ. ಐ. ಸಂ.1, 1939-40, ನಂ.53. 

ಕೆ. ಐ. ಸಂ.ಗ1ಗ, ಭಾಗ1, ನಂ.9,ಕೆ. ಐಇ.ಸಂಳ, ನಂ.65. 

ಪೂರ್ವೋಕ್ತ, ಸಂ.111, ಭಾಗ1, ನಂ. 9೦ಕೆೇಐಸಂಳ,ನಂ.65. 

ಪೂರ್ಮೋಕ್ತ, ಸಂ.11, ಭಾಗ1, ನಂ.15. 

ಭಟ್‌ಸೂರಿಕೆ. ಜಿ. ಧಾರಾನಾಥ ದೇವಾಲಯ ಧಾರೇಶ್ವರ ಅನು.1, ನಂ.4, ಕರ್ನಲ್‌ ಮೆಕೆಂಜಿ 
ಸಂಗ್ರಹ ನಂ. 315 ಪು. 328-339. 

ಕೆ. ಐ. ಸಂ. NV], ನಂ. 63. 


90 


37. 
38. 


39. 
40). 
4]. 
42. 
43. 


44, 
45. 
46. 
47. 
48. 
49. 
50. 
51. 
52. 
53. 


5೨4. 
೨೨. 
56. 
>: 
58. 
29. 
60. 
61. 
62. 


ಐ. ಸಂ. VI, ನಂ. 70. 
ಜಿ. ಭಟ್‌ಸೂರಿ, ಧಾರಾನಾಥ ದೇವಾಲಯ, ಧಾರೇಶ್ವರ ಅನು.11, ನಂ.3, ಕರ್ನಲ್‌ ಮೆಕೆಂಜಿ 
ಗ್ರಹ ನಂ. 314 ಪು. 523-27. 


ಕೆ. 
ಕೆ. 
ಸಂ 
ಭಟ್‌ಸೂರಿಕೆ. ಜಿ. ಪೂರ್ಮೋಕ್ತ, ಅಡಿಟಿಪ್ಪಣೆ ನಂ. 38. 

ಕೆಐ.ಸಂ.1, ನಂ.53. 

ಕೆ. ಐ.ಸಂ.ಗ11, ಭಾಗ1 ನಂ.15. 

ಭಟ್‌ಸೂರಿಕೆ. ಜಿ., ಪೂರ್ಮೋಕ್ತ, ಅಡಿಟಿಪ್ಪಣೆ ನಂ. 38. 

ಭಟ್‌ಸೂರಿಕೆ. ಜಿ. ಧಾರಾನಾಥ ದೇವಾಲಯ, ಧಾರೇಶ್ವರ ಅನು.11, ನಂ.4, ಕರ್ನಲ್‌ ಮೆಕೆಂಜಿ 
ಸಂಗ್ರಹ ನಂ. 314 ಪು. 523-27. 

ಭಟ್‌ಸೂರಿಕೆ. ಜಿ. ಪೂರ್ವೋಕ್ತ, ಅಡಿಟಿಪ್ಪಣೆ ನಂ. 43. 

ಕೆ. ಐ. ಸಂ. V1, ನಂ.70. 

ಭಟ್‌ಸೂರಿಕೆೆ. ಜಿ., ಪೂರ್ವೋಕ್ತ, ಅಡಿಟಿಪ್ರಣೆ ನಂ. 43. 

ಕೆ.ಐ.ಸಂ.1, ನಂ.53. 

ಕೆ. ಐ. ಸಂ.11, ಭಾಗ], ನಂ.9. 

ಭಟ್‌ಸೂರಿಕೆ. ಜಿ. ಪೂರ್ವೋಕ್ತ, ಅಡಿಟಿಪ್ಪಣೆ ನಂ. 38. 

ಭಟ್‌ಸೂರಿಕೆ. ಜಿ., ಪೂರ್ವೋಕ್ತ, ಅಡಿಟಿಪ್ಪಣೆ ನಂ. 41. 

ಭಟ್‌ಸೂರಿಕೆ. ಜಿ. ಪೂರ್ವೋಕ್ತ, ಅಡಿಟಿಪ್ಪಣೆ ನಂ. 47. 

ಕೆ. ಐ. ಸಂ.l, 1939-40, ನಂ. 48. 

ಎ. ಆರ್‌. ಎಸ್‌. ಐ. ಇ. 1939-40 ರಿಂದ42-43, ಅಪೆ "ಎ', ನಂ.15 ಪು. 22, ಮಾನವಿಕ ಕರ್ನಾಟಕ 
ಸಂ.1,ಸಂ.2, ಪು. 17-25. 

ಡಿ. ಎಲ್‌. ಎಸ್‌.ಸಿ. ಐ. 1940-4], ನಂ. 55, ಡಿ. ಎಲ್‌. ಎಸ್‌.ಸಿ. ಐ., 1940-41, ನಂ. 56. 

ಕೆ. ಐ. ಸಂ.್ಭI, ನಂ.70. 

ಚಿದಾನಂದ ಮೂರ್ತಿ ಎಂ., ಪೂರ್ವೋಕ್ತ , ಪು. 246. 

ಚಿದಾನಂದ ಮೂರ್ತಿ ಎಂ., ಪೂರ್ವೋಕ್ತ, ಪು. 252. 

ಕೊಪ್ಪ ಎಸ್‌. ಕೆ. ತರ್ದವಾಡಿ ನಾಡು, ಒಂದು ಅಧ್ಯಯನ, ಪು. 102. 

ಡಿ. ಎಲ್‌. ಎಸ್‌.ಸಿ. ಐ. 1941-42 ನಂ.11. 

ಡಿ. ಎಲ್‌. ಎಸ್‌.ಸಿ. ಐ. 1941-42 ನಂ. 34. 

ಗಣಪತಿಗೌಡ ಎಸ್‌, ಪೂರ್ಮೋಕ್ತ, ಪು. 340-342. 

ಡಿ. ಎಲ್‌. ಎಸ್‌. ಸಿ. ಐ., 1941-42 ನಂ. 33. 


91 


63. 


64. 
65. 
66. 
67. 
68. 
69. 
70. 
Zl: 
72. 
73. 
74. 
7೨; 
76. 
Zi 
78. 
79. 
80. 


81. 
82. 
83. 
84. 
85. 
86. 


ಪಾಡಿಗಾರ ಎಸ್‌. ವಿ. ಮತ್ತು ಗಣಪತಿಗೌಡ ಎಸ್‌., "ತ್ರಿಭುವನಮಲ್ಲ ಮಲ್ಲಿದೇವನ ಗುಂಡಬಾಳ ಶಾಸನ", 
ಕರ್ನಾಟಕ ಭಾರತಿ, ಸಂ. XX11, ಸಂ. 3, ಪು.78-90. 

ಕೆ.ಐ.ಸಂಳ, ನಂ.30. 

ಕೆ. ಐ.ಸಂ.ಳ, ನಂ.122. 

ಕೆ. ಐ. ಸಂ. ್ಭ1, ನಂ. 78. 

ಕೆ. ಐ. ಸಂ. VI, ನಂ. 79. 

ಕೆ. ಐ. ಸಂ. VL, ನಂ. 67. 

ಕೆ. ಐ. ಸಂ.11L, ಭಾಗ1 ನಂ.8. 

ಡಿ. ಎಲ್‌. ಎಸ್‌.ಸಿ. ಐ.1940-41, ನಂ. 63. 

ಎ. ಕ. ಸಂ. ೪, ನಂ.68, ಪು. 201, ಡಿ. ಎಲ್‌. ಎಸ್‌.ಸಿ. ಐ. 1941-42, ನಂ. 34. 

ಕೆ. ಐ. ಸಂ.11, ಭಾಗ1 ನಂ.8. 

ಚಿದಾನಂದ ಮೂರ್ತಿ ಎಂ., ಪೂರ್ಮೋಕ್ಷ, ಪು. 382. 

ವಸಂತ ಮಾಧವಕೆ. ಜಿ., ಕರಾವಳಿ ಕರ್ನಾಟಕದ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪು. 96-101. 

ಡಿ. ಎಲ್‌. ಎಸ್‌.ಸಿ. ಐ. 1940-4], ನಂ. 55. 

ಪೂರ್ವೋಕ್ತ, ಅಡಿಟಿಪ್ತಣೆ ನಂ. 75. 

ಪೂರ್ಮೋಕ್ತ, ಅಡಿಟಿಪ್ಪಣೆ ನಂ. 75. 

a. ಇ. ಸಂ. XXXIl, ಪು. 217-219. 

ಎ. ಇ. ಸಂ. XX1%X, ಪು. 29-32. 

ಪಾಡಿಗಾರ ಎಸ್‌. ವಿ. ಮತ್ತು ಗಣಪತಿಗೌಡ ಎಸ್‌., "ತ್ರಿಭುವನಮಲ್ಲ ಮಲ್ಲಿದೇವನ ತುಂಬೊಳ್ಳಿ ಶಾಸನ”, 

(ಶಕ 1062), ಕರ್ನಾಟಕ ಭಾರತಿ, ಸಂ. ೫X11, ಪು. 21-32, ಗಣಪತಿಗೌಡ ಎಸ್‌., "ಮೈನರ್‌ ಡೈನಾಸ್ಟಿಸ್‌ 
ಆಫ್‌ ಉತ್ತ ರಕನ್ನ ಡ ರೀಜನ', (ಅಪ್ರಕಟಿತ ಪಿಎಚ್‌. ಡಿ. ಮಹಾಪ್ರಬಂಧ, ಕ. ವಿ. ವಿ. ಧಾರವಾಡ) 

ಪು. 351-354. 

ಸಂಪತ್‌, ಎಂ. ಡಿ. ಪೂರ್ವೋಕ್ತ, ಅಡಿಟಿಪ್ಪಣೆ ನಂ. KA 

ಎ. ಆರ್‌. ಆಸ್‌. ಐ. 1939-40, ನಂ. 104. 

ಡಿ. ಎಲ್‌. ಎಸ್‌.ಸಿ. ಐ. 1941-42, ನಂ. 55. 

ಕೆ. ಐ. ಸಂ.], ನಂ. 50. 

ಕೆ. ಐ.ಸಂ.1, ನಂ.48. 

ಪಾಡಿಗಾರ ಎಸ್‌. ವಿ. "ಇಮ್ಮಡಿ ದೇವರಾಯನ ಕಾಲದ ಹೊಸ ಶಾಸನ' ವಿಜಯನಗರ ಅಧ್ಯಯನ, ಸಂ. IV, 
ಪು. 64-68. 


92 


87. 


88. 
89. 
90. 
9]. 
92. 
93. 
94. 
95. 
96. 
9. 
98. 
99. 


100. 
101. 
102. 
103. 
104. 
105. 
106. 
107. 


108. 
109. 
110. 
111. 
112. 
113. 


ಎಚ್‌. ಆರ್‌. ರಘುನಾಥ ಭಟ್ಟ "ಎ ನ್ಯೂ ಇನ್ಸ್‌ಕ್ರಿಪ್ಕನ್‌ ಆಫ್‌ ದಿ ಟೈಂ ಆಫ್‌ ಬುಕ್‌1 ಫ್ರಾಮ್‌ ಬಾವಿಕೇರಿ 
ಜರ್ನಲ್‌ ಆಫ್‌ ಎಪಿಗ್ರಫಿಕಲ್‌ ಸೊಸೈಟಿ ಆಫ್‌ ಇಂಡಿಯಾ X11 1986, ಪು. 87-90. 
ಕೆ. ಐ. ಸಂ.l, 1939-40, ನಂ. 67. 

ವಸಂತಮಾಧವ ಕೆ. ಜಿ., ಪೊಲಿಟಿಕಲ್‌ ಹಿಸ್ಪಿ ಆಫ್‌ ಕೆನರಾ, ಪು. 365. 

ಕೊಪ್ಪ ಎಸ್‌. ಕೆ, ತರ್ದವಾಡಿ ನಾಡು ಒಂದು ಅಧ್ಯಯನ, ಪು. 109. 

ಗಣಪತಿಗೌಡ ಎಸ್‌., ಪೂರ್ವೋಕ್ತ, ನಂ. 13, ಪು. 393-397. 

ಡಿ. ಎಲ್‌. ಎಸ್‌.ಸಿ. ಐ., 1941-42, ನಂ. 34. 

ಡಿ. ಎಲ್‌. ಎಸ್‌.ಸಿ. ಐ. 1940-41, ಪು. 63. 

ಕೆ. ಐ. ಸಂ.111, ಭಾಗ1 ನಂ. 14. 

%. ೫. XXIII, ಪು. 70-75. 

ಕಕ.ವಿ.ವಿ.ಕೊ., ಪು.1540. 

ಕೆ. ಐ. ಸಂ.l, 1939-40, ನಂ. 58. 

ಕೆ. ಐ. ಸಂ.1, 1939-40, ನಂ. 60. 

ಡಿ. ಎಲ್‌. ಎಸ್‌.ಸಿ. ಐ. 1940-41, ನಂ. 61. 

ಡಿ. ಎಲ್‌. ಎಸ್‌.ಸಿ. ಐ., 1941-42, ನಂ.25. 

ಕೆ. ಐ. ಸಂ. 111, ಭಾಗ1, ನಂ.2. 

ಕೆ ಐ.ಸಂ.], ನಂ.53. 

ಕೆ. ಐ.ಸಂ.1, ನಂ. 69. 

ಕೆ. ಐ.ಸಂ.1, ನಂ. 56. 

ಕೆ. ಐ.ಸಂ.], ನಂ. 56. 

ಕೆ ಐ.ಸಂ.1, ನಂ. 56. 

ಪಾಡಿಗಾರ ಎಸ್‌. ವಿ,, "ಇಮ್ಮಡಿ ದೇವರಾಯನ ಕಾಲದ ಹೊಸ ಶಾಸನ', ವಿಜಯನಗರ ಅಧ್ಯಯನ ಸo.IV 
ಪು. 64-67. 

ಕೆ. ಐ.ಸಂ.1, ನಂ. 69. 

ಡಿ. ಎಲ್‌. ಎಸ್‌.ಸಿ. ಐ., 1941-42, ನಂ. 59. 

ಡಿ. ಎಲ್‌. ಎಸ್‌.ಸಿ. ಐ., 1941-42, ನಂ.25. 

ಎ. ಇ. ಸಂ. XXX1, ಪು. 232-236. 

ಕೆ, ಐ. ಸಂ.11l, ಭಾಗ1, ನಂ.1. 

~. a. XXXI ಪು. 232-236. 


93 


114. ಡಿ. ಎಲ್‌. ಎಸ್‌.ಸಿ. ಐ.1940-41, ನಂ. 54. 

115. ಡಿ. ಎಲ್‌. ಎಸ್‌.ಸಿ. ಐ.1940-41, ನಂ. 57. 

116. ಎಸ್‌. ವಿ. ಪಾಡಿಗಾರ, "ಇಮ್ಮಡಿ ದೇವರಾಯನ ಕಾಲದ ಹೊಸ ಶಾಸನ', ವಿಜಯನಗರ ಅಧ್ಯಯನ ಸಂ. 4 
ಪು. 64-67. 

117. ಎಸ್‌. ವಿ. ಪಾಡಿಗಾರ, ಪೂರ್ವೋಕ್ತ, ಅಡಿಟಿಪ್ಪಣೆ ನಂ. 107. 

118. ಡಿ. ಎಲ್‌. ಎಸ್‌.ಸಿ. ಐ.,1941-42, ನಂ.22, ಎಂ. ಎ. ಆರ್‌., 1928 ನಂ. 70. 

119. ಎಂ. ಎ. ಆರ್‌., 1928. ನಂ. 106. 

120. ಭಟ್‌ಸೂರಿಕೆ. ಜಿ. ಗೇರುಸೊಪ್ಲೆ (ನಗರ ಬಸ್ತಿಕೇರಿ)ಯ ಜೈನವಾಸ್ತು ಮತ್ತು ಶಿಲ್ಪ, ಅನು1, ನಂ. 10, 


ಪು. 56. 


94 


ಅಧ್ಯಾಯೆ ನಾಲ್ಕು 


ಸಾಮಾಜಿಕ ಜೀವನ 


ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, 
ಶೂದ್ರರು, ಕುಲಕಸುಬುದಾರರು, 
ಸ್ತ್ರೀಯರ ಸ್ಥಾನಮಾನ, 


ವೇದ ಯುಗದ ಉತ್ತರಾರ್ಧದಿಂದ ಪ್ರಾಚೀನ ಭಾರತೀಯ ಸಮಾಜ ವರ್ಣ ವ್ಯವಸ್ಥೆಯ ಚೌಕಟ್ಟಿನಲ್ಲಿ ಬೆಳೆದು 
ಬಂದಿದೆ. ಸಮಾಜದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಹಾಗೂ ಶೂದ್ರ ಎಂಬ ನಾಲ್ಕು ವರ್ಣಗಳನ್ನು ಗುರ್ತಿಸಿ ಆಯಾ 
ವರ್ಣದ ಜನ ನಿರ್ಧಿಷ್ಟ ವೃತ್ತಿಯನ್ನು ಅವಲಂಬಿಸಿ ಜೀವನ ಸಾಗಿಸಬೇಕೆಂಬ ಕಟ್ಟುನಿಟ್ಟನ್ನು ವೇದೋತ್ತರಯುಗದ 
ಧರ್ಮಶಾಸ್ತ್ರ ಪುರಾಣಾದಿಗಳು ಕಟ್ಟುಪಾಡುಗಳನ್ನು ಮಾಡಿದವು. ಕಾಲಕ್ಕೆ ತಕ್ಕಂತೆ ಅಲ್ಪಸ್ವಲ್ಪ ಬದಲಾವಣೆಗಳು ಈ 
ವ್ಯವಸ್ಥೆಯಲ್ಲಿ ಪರಿಚಯಿಸಲ್ಪಟ್ಟವಾದರೂ ಹೆಚ್ಚು ಕಡಿಮೆ ಚಾತುರ್ವರ್ಣ ವ್ಯವಸ್ಥೆ ಅವಿರತವಾಗಿ ನಡೆದು ಬಂದಿತು. 
ವರ್ಣ, ಜಾತಿಗಳು ಹುಟ್ಟಿನಿಂದ ನಿರ್ಧರಿಸಲ್ಪಟ್ಟವು. ವರ್ಣವ್ಯವಸ್ಥೆಯಲ್ಲಿ ಬ್ರಾಹ್ಮಣರಿಗೆ ಅತ್ಯುಚ್ಛ ಸ್ಥಾನ ಕ್ಷತ್ರಿಯ, 
ವೈಶ್ಯ ಮತ್ತು ಶೂದ್ರರು ಕ್ರಮವಾಗಿ ಅವರಿಗಿಂತ ಕೆಳಸ್ಟಾನ ಆಕ್ರಮಿಸಿದ್ದಾರೆ. ಇದಲ್ಲದೆ ವರ್ಣವ್ಯವಸ್ಥೆಯ ಚೌಕಟ್ಟನ್ನು 
ಮೀರಿದ್ದ ಕೆಳವರ್ಗದ ಅಸ್ಪ ಶ್ಯ ಜನವರ್ಗವೂ ಕೂಡ ಗುರುತಿಸಲ್ಪಟ್ಟಿವೆ. 

ಕರಾವಳಿಯ ಪ್ರದೇಶದಲ್ಲಿಯಾದರೂ ಚಾತುರ್ವರ್ಣ ವ್ಯವಸ್ಥೆ ಜಾತಿ, ಉಪಜಾತಿ ಅಸ್ಪೃಶ್ಯ ಜನವರ್ಗಗಳು 
ಒಟ್ಟಾರೆ ಸಮಾಜವನ್ನು ರೂಪಿಸಿದ್ದವು. ಶಾಸನೀಯ ಪುರಾವೆಗಳು ಹೆಚ್ಚಾಗಿ ಧಾರ್ಮಿಕ ಚಟುವಟಿಕೆಗಳಿಗಾಗಿ ನೀಡಲ್ಪಟ್ಟ 
ದಾನ ದತ್ತಿಗಳನ್ನು ದಾಖಲಿಸುವುದರಿಂದ ದಾನ ಸ್ವೀಕರಿಸುವ ಬ್ರಾಹ್ಮಣ ಸಮುದಾಯ ದಾನ ನೀಡುವ ಪ್ರಭು ಮತ್ತು 
ವೈಶ್ಯ ಸಮುದಾಯ ಇವುಗಳ ಬಗ್ಗೆ ಯೆ ಹೆಚ್ಚು ಪರಿಜ್ಞಾನ ನೀಡುತ್ತವೆ. 


ಶೂದ್ರ ಮತ್ತು ಇತರ ಜನಸಮುದಾಯಗಳಿಗೆ ಅವುಗಳಲ್ಲಿ ಉಪಯುಕ್ತ ಮಾಹಿತಿ ದೊರೆಯುವುದಿಲ್ಲ. ಅಂದ 
ಮಾತ್ರಕ್ಕೆ ಆ ಸಮುದಾಯವು ಸಮಾಜದ ವ್ಯವಸ್ಥೆಯಲ್ಲಿ ಅದಕ್ಕೆ ಆರ್ಥಿಕ ನೆಲಗಟ್ಟು ಒದಗಿಸುವಲ್ಲಿ ಪಾತ್ರವಹಿಸಿಲ್ಲ 
ಎಂಬುದಾಗಿ ಅರ್ಥವಲ್ಲ. ನಿಜವಾಗಿ ಕೃಷಿಯಲ್ಲಿ ನೇರವಾಗಿ ಭಾಗವಹಿಸುವ ಹಾಗೂ ವಿವಿಧ ಕಸುಬುಗಳನ್ನು 
ಅವಲಂಬಿಸಿದ್ದ ಜನಸಮುದಾಯದ ಪಾತ್ರವೇ ಹಿರಿದಾದದ್ದು. ಆದರೆ ಸಮಾಜದಲ್ಲಿ ಅವುಗಳಿಗೆ ನೀಡಲಾದಕ್ಷುಲ್ಲಕ 
ಸ್ಥಾನಮಾನಗಳಿಂದಾಗಿ ಅವು ಗೌಣವಾಗಿ ಕಾಣುತ್ತವೆ. 


ಸಹಜವಾಗಿಯೆ ಈ ಮುಂದೆ ಪ್ರಸ್ತಾಪಿಸಿರುವ ಸಾಮಾಜಿಕ ವ್ಯವಸ್ಥೆಯು ಚಾತುರ್ವರ್ಣದ ಮೊದಲ ಮೂರು 
ವರ್ಣಗಳ ಚಟುವಟಿಕೆಗಳನ್ನು ಕುರಿತು ವಿವರಗಳನ್ನು ನೀಡುತ್ತವೆ. ಸಾಧ್ಯವಾದಷ್ಟು ಇತರ ಸಮುದಾಯಗಳ ಕುರಿತು 
ಪ್ರಸ್ತಾಪಿಸಲಾಗಿದೆ. 
ಶಾಸನಗಳು ಸಮಕಾಲೀನ ದಾಖಲೆಗಳಾಗಿರುವುದರಿಂದ ಸಾಮಾಜಿಕ ಜೀವನದ ವಿವರಗಳನ್ನು 
ತಿಳಿದುಕೊಳ್ಳುವಲ್ಲಿ ಅವುಗಳ ಪಾತ್ರ ಮಹತ್ವದ್ದಾಗಿದೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದೊರೆತಿರುವ ಹೆಚ್ಚಿನ 
ಶಾಸನಗಳು ದಾನ ದತ್ತಿಗಳನ್ನು ದಾಖಲಿಸುವ ಶಾಸನಗಳಾಗಿದ್ದರಿದಂದ ಸಮಾಜದ ಎಲ್ಲ ಸ್ತರಗಳನ್ನು ಕುರಿತು 
ಅವುಗಳಿಂದ ಮಾಹಿತಿ ಲಭ್ಯವಾಗುವುದಿಲ್ಲ 9 


ಸಾಮಾಜಿಕ ಪರಿವರ್ತನೆ ಒಂದು ನಿರಂತರ ಪ್ರಕ್ರಿಯೆ. ಅದರಲ್ಲಿ ಪಾತ್ರ ವಹಿಸುವ ಘಟಕಗಳು ವೈವಿಧ್ಯಮಯ. 
ದಕ್ಷಿಣ ಭಾರತವು ಸಾಂಸ್ಕೃತಿಕ ಸ್ವಂತಿಕೆಯನ್ನು ಹೊಂದಿದ್ದರೂ ಕೂಡ ಕಾಲದಿಂದ ಕಾಲಕ್ಕೆ ತ್ರರದ ಸಂಸ್ಕೃತಿಯ ಪ್ರಭಾವಕ್ಕೆ 
ಸ್ಪಂದಿಸುತ್ತಲೇ ಬಂದಿವೆ. ಉದಾಹರಣೆಗೆ, ಬೌದ್ಧ ಧರ್ಮದ ಪ್ರಚಾರ ಕಾರ್ಯದಿಂದಾಗಿ ಅಶೋಕನು ಕೈಗೊಂಡ 


w 


ಕ್ರಿ.ಪೂ. 3 ನೇ ಶತಮಾನದಲ್ಲಿ ಬೌದ್ಧಧರ್ಮ ಮತ್ತು ಅದರ ಮೌಲ್ಯಗಳು, ಅಶೋಕನು ಬಳಸಿದ ಪ್ರಾಕೃತ ಭಾಷೆ 


95 


ಮುಂತಾದವುಗಳು ಈ ಪ್ರದೇಶದ ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರಿವೆ. ಸಾತವಾಹನ ಮತ್ತು ಚುಟು ಆನಂದರ 
ಆಳ್ಳಿಕೆಯ ಕಾಲದಲ್ಲಿ ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳು ಅಭಿವೃದ್ಧಿಗೊಂಡು ಕ್ರಮೇಣ ಉತ್ತರದ ಸಂಸ್ಕೃತಿಯ 
ಪ್ರಭಾವದ ಒಡನಾಟ ಮುಂದುವರಿದುದನ್ನು ಗುರುತಿಸಬಹುದು. ಈ ಸಂಪರ್ಕಗಳಿಗೆ ಮಾಧ್ಯಮ ವಾಹಕವಾಗಿ ಭಾಷೆ 
ನಿರ್ಣಾಯಕ ಪಾತ್ರವಹಿಸಿತೆಂದರೆ ತಪ್ಪಾಗಲಾರದು. ಸಾತವಾಹನರು, ಚುಟು ಆನಂದರು ಉತ್ತರ ಭಾರತದ ಪ್ರಾಕೃತ 
ಭಾಷೆಯನ್ನು ದಕ್ಷಿಣ ಭಾರತದಲ್ಲಿ ಬಳಕೆಗೆ ತಂದಿರುವುದು ಸಂಸ್ಕೃತೀಕರಣಕ್ಕೆ ಸಹಕಾರವಾಯಿತು. ಕ್ರಿ.ಶ. 1ನೇ 
ಶತಮಾನಕ್ಕೆ ಸೇರುವ ವಡಗಾಂವ ಮಾಧವಪುರದ ಪ್ರಾಕೃತ ಭಾಷೆಯ ಶಾಸನವು? ಸಾಕೇತ (ಅಯೋಧ್ಯೆ)ಗೆ ಸೇರಿದ 
ಸೋಮಯಶಸ್‌ ಎಂಬ ಬ್ರಾಹ್ಮಣನು ಕರ್ನಾಟಕಕ್ಕೆ ಬಂದು ಸಾವನ್ನಪ್ಪಿದನೆಂದು ಉಲ್ಲೇಖಿಸಿದೆ. ಇದುವೆ ಬ್ರಾಹ್ಮಣನನ್ನು 
ಉಲ್ಲೆಖಿಸುವ ಕರ್ನಾಟಕದ ಮೊದಲ ಶಾಸನವಾಗಿದೆ. 

ಸ್ಥಳೀಯ ಐತಿಹ್ಯದಂತೆ ಪಶ್ಚಿಮ ಘಟ್ಟದ ಕೆಳಭಾಗದ ಪ್ರದೇಶವನ್ನು ಪರಶುರಾಮ ಕ್ಷೇತ್ರವೆಂದು 
ಕರೆಯಲಾಗುತ್ತಿದೆ. ಪರಶುರಾಮನು ಈ ಕ್ಷೇತ್ರವನ್ನು ಬ್ರಾಹ್ಮಣರಿಗೆ ವಹಿಸಿಕೊಟ್ಟನೆಂಬುದು ಪ್ರತೀತಿ. ಇನ್ನೊಂದು 
ಐತಿಹ್ಯದ ಪ್ರಕಾರ ಬನವಾಸಿ ಕದಂಬ ರಾಜ್ಯದ ಸಂಸ್ಥಾ ಪಕ ಮಯೂರವರ್ಮನು ಬ್ರಾಹ್ಮ ಣನಾಗಿದ್ದು ಅಹಿಛತ್ರದಿಂದ 


ಬ್ರಾಹ್ಮಣರನ್ನು ಕರೆದುತಂದು ಈ ಪ್ರದೇಶದಲ್ಲಿ ನೆಲೆಸುವಂತೆ ಮಾಡಿದನು". 


ಶಿವಮೊಗ್ಗ ಜಿಲ್ಲೆಯ ಮಳವಳ್ಳಿ ಶಾಸನ್‌ ಮೊದಲ ಬಾರಿಗೆ ಮಲೆನಾಡಿನ ಪ್ರದೇಶದಲ್ಲಿ ಬ್ರಾಹ್ಮಣರ ಚಟುವಟಿಕೆ 
ಇದ್ದುದನ್ನು ಉಲ್ಲೇಖಿಸುತ್ತದೆ. ವಿಣ್ಣುಕಡ ಚುಟುಕುಲಾನಂದ ಸಾತಕರ್ಣಿಯ ಈ ಶಾಸನ ಕೌಂಡಿಣ್ಯ ಗೋತ್ರದ 
ಕೊಂಡಮಾನನೆಂಬ ಬ್ರಾಹ್ಮಣನಿಗೆ ಸಹಲಾಟವಿ ಎಂಬ ಗ್ರಾಮವನ್ನು ತೆರಿಗೆಯಿಂದ ಮುಕ್ತಮಾಡಿ ದಾನವಾಗಿ 
ನೀಡಿದನೆಂದು ಹೇಳುತ್ತದೆ. ಹೀಗೆ ಚುಟುಗಳ ಆಳ್ವಿಕೆಯಲ್ಲಿ ಬ್ರಾಹ್ಮಣರು ಮಲೆನಾಡು ನೆಲೆನಿಂತು ರಾಜಾಶ್ರಯ 
ಪಡೆದಿದ್ದರು. ಬನವಾಸಿಯ ಕದಂಬರು ತಾವು ಮೂಲತಃ ಬ್ರಾಹ್ಮಣರು ಎಂದು ಹೇಳಿಕೊಂಡಿರುವುದು ತಾಳಗುಂದದ 
ಶಾಸನ್‌ ದಿಂದ ಸ್ಪಷ್ಟವಾಗುತ್ತದೆ. ಕದಂಬ ರವಿವರ್ಮನ ಅಂಕೋಲಾ ತಾಲೂಕಿನ ಕುಂಟಕಣಿ ತಾಮ್ರಪಟ ಶಾಸನವು' 
ವೇದಗಳಲ್ಲಿ ಪಾರಂಗತನಾದ ಧೌಮ್ಯಗೋತ್ರಕ್ಕೆ ಸೇರಿದ ಭವಸ್ವಾಮಿ ಎಂಬ ಬ್ರಾಹ್ಮಣನಿಗೆ ಕರ್ಪಟೇಶ್ವರ ಎಂಬ 
ಭೂಮಿಯನ್ನು ದಾನ ನೀಡಿದನೆಂದು ಹೇಳುತ್ತದೆ. ಸ್ವಾಮಿಕ ರಾಜನು ಕೌಂಡಿಣ್ಯ ಗೋತ್ರದ ಭವಾರ್ಯ ಎಂಬ 
ಬ್ರಾಹ್ಮಣನಿಗೆ ಪುಕ್ಕೊಲಿ ಕಜ್ಜಾನ ಭೂಮಿಯನ್ನು ದಾನ ನೀಡಿದನೆಂದು ಕ್ರಿ.ಶ. 545-65ರ ಕಾರವಾರ ತಾಲೂಕಿನ 
ಅರಗಾ ತಾಮ್ರಪಟ ಶಾಸನ್‌ ಉಲ್ಲೇಖಿಸಿದೆ. ಭೋಜ ಅರಸರ ಶಾಸನಗಳಲ್ಲಿ ಉಲ್ಲೇಖಿಸಿದ ಗೋವಿಂದಸ್ವಾಮಿ”, 
ಮಾಧವರಾಯ', ದಾಮರಾಯ"'', ಹೆಸರುಗಳು ಬ್ರಾಹ್ಮಣವರ್ಗದ ಜನಜನಿತ ಹೆಸರುಗಳಾಗಿವೆ. ಕ್ರಿ.ಶ. 8ನೇ 
ಶತಮಾನಕ್ಕೆ ಸೇರುವ ಪಲ್ಲವ ಗೋಪಾಲದೇವನ ಹಳದೀಪುರ ತಾಮ್ರಪಟ ಶಾಸನ 2 ಹರಿತ ಗೋತ್ರದ ಸಿಂಗಿತಲೆ 
ಪಣ್ಮಾರನಿಗೆ ಕಂಸಪಲ್ಲಿ ಗ್ರಾಮದ ಆದಾಯದ ಕೆಲವು ಭಾಗಗಳನ್ನು ದಾನ ನೀಡಿದ್ದನ್ನು ಉಲ್ಲೇಖಿಸುತ್ತದೆ. 
ಭಾರದ್ವಾಜ ಗೋತ್ರದ ಜ್ಯೋತಿಷ್ಯ ಶಾಸ್ತ್ರ ವಿಶಾರದ ಗೋವಿಂದನೆಂಬ ಬ್ರಾಹ್ಮ ಣನಿಗೆ ಮರವಟ್ಟುಗಡಲು 
ಭಾಗದಲ್ಲಿ ಅರುವಿಗೆ ಗ್ರಾಮವನ್ನು ದಾನ ನೀಡಲಾಯಿತೆಂದು ಗೋವಾ ಕದಂಬ ರಾಜ ವಿಜಯಾದಿತ್ಯನಕ್ರಿ.ಶ. 1179ರ 


ಕಾರವಾರ ತಾಲೂಕಿನ ಸದಾಶಿವಗಡ ತಾಮ್ರಪಟ ಶಾಸನದಿಂದ! ತಿಳಿಯುತ್ತದೆ. 


96 


ಕ್ರಿ.ಶ. 1167 ರ ಎಡತಾರೆ ಶಾಸನವುಕೆಚು ಸೋಮಯಾಜಿ ಮತ್ತು ಇತರ ಮಹಾಜನರಿಗೆ ಎಡತಾರೆ ಗ್ರಾಮವನ್ನು 
ಅಗ್ರಹಾರವನ್ನಾಗಿ ನೀಡಲಾಯಿತು ಎಂದು ಹೇಳುತ್ತದೆ“. ಇಲ್ಲಿ ಮಹಾಜನರು ಎಂದರೆ ವಿವಿಧ ವಿಷಯಗಳಲ್ಲಿ ಪರಿಣಿತಿ 
ಪಡೆದ ಬ್ರಾಹ್ಮಣರೆಂದು ಹೇಳಬಹುದು. 


ಈ ಪ್ರದೇಶದ ಶಾಸನಗಳಲ್ಲಿ ಬ್ರಾಹ್ಮಣರನ್ನು ಹೆಸರಿಸುವಾಗ ಅವರ ಗೋತ್ರವನ್ನು ಉಲ್ಲೇಖಿಸಿರುವುದು 
ಮಹತ್ವದ ಅಂಶವಾಗಿದೆ. ಭಾರದ್ವಾಜ ಗೋತ್ರದ ಜ್ಯೋತಿಷ್ಯ ಶಾಸ್ತ್ರ ವಿಶಾರದ ಗೋವಿಂದ 19 ಧೌಮ್ಯಗೋತ್ರದ 
ಭವಾರ್ಯ'* ವಶಿಷ್ಠ ಗೋತ್ರದ ಸಿರಿಯಣ ಜೋಯಿಸ" ಕೌಂಡಿಣ್ಯಗೋತ್ರದ'* ಈ ಗೋತ್ರದ ಬ್ರಾಹ್ಮಣರು ವಿವಿಧ 
ಮನೆತನಗಳಿಗೆ ಸೇರಿದ್ದರೆಂತಲೂ ಬ್ರಾಹ್ಮಣ ವೃತ್ತಿಯಲ್ಲಿ ತಮ್ಮದೇ ಆದ ವೈಶಿಷ್ಟ್ಯ ಹೊಂದಿದ್ದಿರಬೇಕು. 


ಈ ಪ್ರದೇಶದ ಸಮಾಜದಲ್ಲಿರುವ ವಿವಿಧ ಬ್ರಾಹ್ಮಣ ವರ್ಗಗಳನ್ನು ಕುರಿತು ಶಾಸನೀಯ ಉಲ್ಲೇಖಗಳು 
ಸಿಗುತ್ತವೆ. ಕಾರವಾರ ಪ್ರದೇಶಕ್ಕೆ ಸೀಮಿತವಾಗಿರುವ ಹಬ್ಬು ಬ್ರಾಹ್ಮಣ” ಸಮುದಾಯ, ಅಂಕೋಲಾ ಮತ್ತು ಕುಮಟಾ 
ಪ್ರದೇಶಗಳಲ್ಲಿ ಪ್ರಮುಖವಾಗಿ ಗೋಕರ್ಣ”, ಧಾರೇಶ್ವರ ”', ಇಡಗುಂಜಿ , ಗುಣವಂತೆ ಯಂತಹ ಧಾರ್ಮಿಕ 
ಕ್ಷೇತ್ರಗಳಲ್ಲಿ ಹವ್ಯಕ ಬ್ರಾಹ್ಮಣರು ಕೇಂದ್ರಿಕೃ್ಕತವಾದರೆ ಶರಾವತಿ ನದಿಯ ಬಲದಂಡೆ ಮತ್ತು ದಕ್ಷಿಣ ಭಾಗದಲ್ಲಿ ದಕ್ಷಿಣ 
ಕನ್ನಡ ಮತ್ತು ಮಲೆಯಾಳಿ ಕೇರಳದ ಪ್ರದೇಶದ ಬ್ರಾಹ್ಮಣರ ಪ್ರಭಾವ ಹೆಚ್ಚು ಹೆಚ್ಚಾಗಿ ಕಂಡುಬರುತ್ತದೆ. ಹೊಸವೂರಿನ 
ಫಣಿಧರ ವಾಜಪೇಯ ಭಟ್ಟ ಸೋಮಯಾಜಿಯ ಕುಟುಂಬಕ್ಕೆ ಸೇರಿದ ಜಾತವೇದಾಹಿತಾಗ್ನಿಯ ಮಗ ಗೋವಿಂದ 
ಅಹಿತಾಗ್ಲಿಗೆ ಮೂರು ಹೊನ್ನವನ್ನು ಕಾಹುಗಳಾಗಿ ಮಹಾಪ್ರಧಾನ ಗೋವಿಂದ ಒಡೆಯನು ದಾನ ನೀಡಿದನೆಂದು ಶಿರಾಲಿ 
ಶಾಸನ” ಹೇಳುತ್ತದೆ. ಬೈಲೂರಿನ ಶಾಸನ * ಗುಜ್ಜಾಡಿಯ ನಾರಾಯಣ ಭಟ್ಟರಿಗೆ ಮಡಕೇಶ್ವರ ದೇವಾಲಯದಲ್ಲಿ 
ಪುರಾಣ ಓದಲೆಂದು ಬೈಲೂರಿನ ಸಮಸ್ತರೆಲ್ಲರೂ ಗುಜ್ಜಾಡಿಯ ನಾರಾಯಣ ಭಟ್ಟರಿಗೆ ಭೂಮಿಯನ್ನು ದಾನ 
ನೀಡಿದರೆಂದು ತಿಳಿಸುತ್ತದೆ. ಗುಜ್ವಾಡಿಯು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿದೆ. 


ಮುಂಡೊಳ್ಳಿಯ ದೇವಿ ಅಮ್ಮನ ದೇವಾಲಯದಲ್ಲಿ ಪ್ರತಿದಿನ ದೇವಿ ಮಹಾತ್ಮೆ ಓದಲು ತಿಗಳ ಮನೆಯ ವಾಮನ 
ಉಪಾಧ್ಯಾಯರ ಮಗ ಪುರುಷೋತ್ತಮ ಭಟ್ಟರಿಗೆ ಭೂಮಿದಾನ ಮಾಡಿದ ಬಗ್ಗೆ ಮುಂಡೊಳ್ಳಿ ಶಾಸನ” 
ಉಲ್ಲೇಖಿಸುತ್ತದೆ. ತಿಗಳರು ಎಂದರೆ ಮಲೆಯಾಳಿಗಳು. ಸಿವಪರ ಪಳಿನಾಯಕ ”, ಕುಂಳಣ ಹೆಬ್ಬಾರ * ಪರಂಪಲಿ 
ನಾಯಕ” ಈ ಉಲ್ಲೇಖಗಳಿಂದ ಭಟ್ಕಳ ಪ್ರದೇಶದಲ್ಲಿ ಮಲೆಯಾಳಿ (ಪುರೋಹಿತವರ್ಗ) ಬ್ರಾಹ್ಮಣರು ಸಾಮಾಜಿಕ 
ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಪಾತ್ರ ವಹಿಸಿದ್ದರೆಂದು ತಿಳಿಯುತ್ತದೆ. ಗುಣವಂತೆ, ಕಬ್ಬರಗಿ ಮುಂತಾದೆಡೆ ಮಲೆಯಾಳಿ 
ಲಿಪಿಗೆ ಪೂರ್ವ ಭಾವಿಯೆಂದು ಭಾವಿಸಲಾಗುವ ತಿಗಳಾರಿ ಲಿಪಿಯನ್ನು ಬಳಿಸಿರುವುದು ಈ ದೃಷ್ಟಿಯಿಂದ 
ಕುತೂಹಲಕಾರಿಯಾಗಿದೆ. ಗ್ರಾಮದಲ್ಲಿರುವ ದೇವಾಲಯದ ಪೂಜಾರಿ ಬ್ರಾಹ್ಮಣನಿಗೆ ಆ ಊರ ಜನರ ಮನೆಯಲ್ಲಿ 
ನಡೆಯುವ ಉಪನಯನ, ದೇವಕಾರ್ಯ, ಮದುವೆ, ಪಿತೃಕಾರ್ಯಗಳಿಗೆ ಆಮಂತ್ರಿಸಬೇಕಾಗಿತ್ತು. ಈ ವಿಷಯ 
ಬೈಲೂರು ಶಾಸನದಿಂದ ” ತಿಳಿಯುತ್ತದೆ. 


1433ರ ಈ ಶಾಸನದಲ್ಲಿ ಗುಜ್ಜಾಡಿಯಾ ನಾರಾಯಣ ಭಟ್ಟರಿಗೆ ಸುರೇಶ್ವರ ಪ್ರೀಪಾದಂಗಳ ಮಠದ 
ಶ್ರೀಪಾದಂಗಳು ಮಡಕೇಶ್ವರ ದೇವಸ್ಥಾನದಲ್ಲಿ ನಿತ್ಯ ಹಾಗೂ ಮಠದಲ್ಲಿ ಸೋಣೆ ತಿಂಗಳಲ್ಲಿ 30 ದಿನ ಪುರಾಣ ಪಠನ 
ನಡೆಸುವುದಕ್ಕೋಸ್ಕರ ಭೂದಾನವಿತ್ತಿ ರುವುದನ್ನು ತಿಳಿಸುವುದರೊಂದಿಗೆ ಈ ಕುತೂಹಲಕಾರಿ ಅಂಶವನ್ನು ಹೇಳುತ್ತದೆ. 


97 


ಈ ಊರ ಸಮಸ್ತರೂ ತಮ್ಮ ಮನೆಯ ದೇವಕಾರ್ಯ ಪಿತೃಕಾರ್ಯ ಮದುವೆ ಉಪನಯನ ಇಷ್ಟಕ್ಕೂ ಪುರಾಣವ 
ನಡೆಸುವ ಭಟ್ಟರನ್ನು ಕೇಳಿಯೇ ಮಾಡುವರು. ಬಹುಶಃ ಈ ನಾರಾಯಣ ಭಟ್ಟರನ್ನು ಬೈದೂರಲ್ಲಿ (ಬೈಲೂರಲ್ಲಿ) 
ಹೊಸದಾಗಿ ನಿರ್ಮಿಸಿದ ಮಡಕೇಶ್ವರ ದೇಗುಲದ ಪೂಜಾರಿಗಳಿಗೆ ಗೊಜ್ಜಾಡಿ (ಗುಜ್ಜಾಡಿ, ಕುಂದಾಪುರ ತಾಲೂಕು, 
ಉಡುಪಿ ಜಿಲ್ಲೆ) ಯಿಂದ ಕರೆತರಲಾಯಿತಂದು ಕಾಣುತ್ತದೆ. ಇದರಿಂದಾಗಿ ದೇವಾಲಯದ ಕಾರ್ಯದ ಹೊರತಾಗಿ 
ಬ್ರಾಹ್ಮಣರಿಗೆ ಸಮಾಜೋಧಾರ್ಮಿಕ ಜೀವನದಲ್ಲೂ ಜನ ಸಾಮಾನ್ಯರಿಂದಲೂ ಮನ್ನ ಣೆಯಿತ್ತೆಂದು ತಿಳಿಯುತ್ತದೆ. 


ಈ ಭಾಗದ ಬಹುಸಂಖ್ಯೆಯ ಶಾಸನಗಳು ಗೋಕರ್ಣ ಮಹಾಬಲದೇವ ಧಾರೇಶ್ವರದ ಧಾರಾನಾಥ ಮತ್ತು 
ಗುಣವಂತೆಯ ಶಂಭುಲಿಂಗೇಶ್ವರನನ್ನು ಸಾಕ್ಲಿಯನ್ನಾಗಿಟ್ಟುಕೊಂಡು, ಕೆಲವೊಂದು ಬಾರಿ ಈ ದೇವರುಗಳ ಸನ್ನಿಧಿಯಲ್ಲಿ 
ನಡೆಯುವ ಪೂಜಾ ವಿನಿಯೋಗಕ್ಕಾಗಿ ಮತ್ತು ಸತ್ರ ಧರ್ಮಕ್ಕಾಗಿ ಎಂದು ಬ್ರಾಹ್ಮ ಣರಿಗೆ ಭೂಮಿ ದಾನ ನೀಡಿದುದನ್ನು 
ಉಲ್ಲೇಖಿಸುತ್ತವೆ. 

ಈಲಯಲ್ಲೆ ಖಗಳಿಂದ ಈ ಸ್ಥಳಗಳು ಆಕಾಲದ ಪ್ರಧಾನ ತೀರ್ಥಕ್ಷೇತ್ರಗಳಾಗಿದ್ದವು ಎಂಬುದು ವಿದಿತವಾಗುತ್ತ ' 
ಎರಡನೆಯದಾಗಿ ಈ ಮಾರ್ಗದಲ್ಲಿ ಬರ ಹೋಗುವ ಯಾತ್ರಿಕರಿಗೆ, ವರ್ತಕರಿಗೆ ಅನ್ನದಾನದ ಸೌಲಭ್ಯವೊದಗಿಸುವ 
ಕಾರ್ಯವನ್ನು ಬ್ರಾಹ್ಮಣರ ಹಿಡಿತದಲ್ಲಿದ್ದ ದೇಗುಲಗಳು ನೆರವೇರಿಸುತ್ತಿದ್ದವೆಂದು ಸೂಚಿತವಾಗುತ್ತದೆ. 
ವಿದ್ಯಾಕೇಂದ್ರಗಳಾಗಿಯೂ, ಅಪರ ಕಾರ್ಯಗಳಿಗೂ ಪವಿತ್ರ ತಾಣಗಳೆಂದು ಗುರ್ತಿಸಲ್ಪಟ್ಟ ಈ ಸ್ಥಳಗಳು 
ಜನನಿಭಿಡವಾಗಿದ್ದವು. ಈ ಸತ್ರಗಳ ಆಡಳಿತ ಹಾಗೂ ಆದಾಯ, ಖರ್ಚು ಸಮತೂಗಿಸಲೆಂದು ಬ್ರಾಹ್ಮಣರ ಆಡಳಿತ 
ಮಂಡಳಿಗಳಿದ್ದವು"'. ಉದಾಹರಣೆಗೆ ಬುಕ್ಕರಾಯನ ಪಟ್ಟದರಸಿ ವಿಠಲಾದೇವಿ ರಾಜಗುರು ಈಶ್ವರ ಭಟ್ಟನ 
ಸಮ್ಮುಖದಲ್ಲಿ ಗೋಕರ್ಣ ಮಹಾಬಲ ದೇವರ ಸನ್ನಿಧಿಯಲ್ಲಿ ಸೇವೆಗಾಗಿಯೂ, ಸತ್ರ ಧರ್ಮಕ್ಕಾಗಿಯೂ ಮತ್ತು 
ಮಾದಣ್ಣನ ಮಗಳು ವಿರೂಪಾಯಿಯೂ * ಇದೇ ರೀತಿಯಲ್ಲಿ ದಾನ ನೀಡಿದಳೆಂದು ಗೋಕರ್ಣ ಶಾಸನಗಳು 
ತಿಳಿಸುತ್ತವೆ. ಅದೇ ರೀತಿ ಶಿರಾಲಿ ಧಾರೇಶ್ವರದ *" ಶಾಸನಗಳು ಇಂಥ ವಿಷಯವನ್ನು ಉಲ್ಲೇಖಿಸಿವೆ. 


ಈ ಪ್ರದೇಶದ ಬ್ರಾಹ್ಮಣರ ಆಹಾರ ಪದ್ಧತಿಯನ್ನು ಕೆಲವು ಶಾಸನಗಳು ಉಲ್ಲೇಖಿಸಿವೆ 36, ಅವುಗಳೆಂದರೆ ತಾಳೆಯ 
ಮೇಲೋಗರ, ಪಳಿದ್ಯ, ಮೆಣಸು, ಕಲಸು ಮೇಲೋಗರ, ಉಪ್ಪಿನಕಾಯಿ, ಮಜ್ಜಿಗೆ, ಕಜ್ಜಾಯ, ತಾಳಿಗೆ ತುಪ್ರ, ತೊಯ, 
ಸಾಸಿವೆ. 
ತಾಳೆಯ ಮೇಲೋಗರ - ಬಹುಶಃ ಊಟದ ಹೊತ್ತಿಗೆ ನಂಜಿಕೊಳ್ಳಲು ಮಾಡಿದ ಪದಾರ್ಥ. 
ಕಲಸು ಮೇಲೋಗರ - ಅನ್ನವನ್ನು ಕಲಸಿ ಊಟಮಾಡಲು ಸಾರಿನಂತಹ ಮಸಾಲೆ ಪದಾರ್ಥ. 
ತೊಯ - ಬೇಳೆಯನ್ನು ಬೇಯಿಸಿ ಮಾಡಿದ ಸ್ನಿಗ್ಗ ಪದಾರ್ಥ. 
ಪಳಿದ್ಯ - ಮಜ್ಜಿಗೆಯನ್ನು ಉಪಯೋಗಿಸಿ ಮಾಡಿದ ಪದಾರ್ಥ. 
ಸಾಸಿವೆ (ಸಾಸಿಮೆ) - ಸ್ಥಳೀಯವಾಗಿ ಲಭ್ಯವಾಗಿರುವ ಬಾಳೆ, ಮಾವಿನ ಹಣ್ಣನ್ನು ಉಪಯೋಗಿಸಿ ಮಾಡುವ ಒಂದು 
ಬಗೆಯ ವ್ಯಂಜನ. 


ಕಜ್ಜಾಯ - ತೆಂಗಿನಕಾಯಿ ತುರಿ ಬೆಲ್ಲ ಅಥವಾ ಸಕ್ಕರೆ ಹಾಕಿ ಮಾಡಿದ ಸಿಹಿ ತಿಂಡಿಯ ಒಂದು ಬಗೆ. 


98 


ಅಗ್ರಹಾರಗಳು ಮತ್ತು ಶಿಕ್ಷಣ 

ಅಗ್ರಹಾರಗಳೆಂದರೆ ಅಗ್ರ - ಆಹಾರ ಎಂಬ ಪದಗಳಿಂದ ಈ ಸಮಾಜವು ಶ್ರೇಷ್ಠರಿಗೆ ಪವಿತ್ರ ಸ್ಥಳ ಅಥವಾ 
ಊರು ಎಂದು ಅರ್ಥವಾಗುತ್ತದೆ. ವರ್ಣಾಶ್ರಮ ಧರ್ಮದಲ್ಲಿ ಬ್ರಾಹ್ಮಣರೇ ಶ್ರೇಷ್ಠರೆಂದು ಪರಿಗಣಿಸಲ್ಪಡುತ್ತಿದ್ದರು. 
ಇಂತಹ ಶ್ರೇಷ್ಠರು ವಾಸಿಸುವ ಸ್ಥಳಕ್ಕೆ ಅಗ್ರಹಾರವೆಂದು ಕರೆಯುತ್ತಿದ್ದರು. 

ಒಂದು ಊರನ್ನು ಅಗ್ರಹಾರವನ್ನಾಗಿ ಪರಿವರ್ತಿಸಿ ಬ್ರಾಹ್ಮ ಣರಿಗೆ ದಾನ ನೀಡುವಲ್ಲಿ ಹಲವು ಉದ್ದೆ "ಶಗಳಿದ್ದವು. 
1. ಒಂದು ಊರನ್ನು ಅಗ್ರಹಾರವನ್ನಾಗಿ ಪರಿವರ್ತಿಸುವುದರಿಂದ ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆ. 
2. ವಿವಿಧ ಶಾಸ್ತ್ರ ಮತ್ತು ವಿದ್ಯೆಗಳಲ್ಲಿ ಪರಿಣಿತಿ ಪಡೆದ ವಿದ್ವಾಂಸರನ್ನು ಆಕರ್ಷಿಸಿ ಅವರನ್ನು ನೆಲೆಗೊಳಿಸಿ ವಿದ್ಯಾಭ್ಯಾಸ 
ಧಾರ್ಮಿಕ ವಿಧಿ ವಿಧಾನಗಳಲ್ಲಿ ತೊಡಗಿಸಿಕೊಳ್ಳಲು ರಾಜಪರಿವಾರದವರಿಗೆ ಅನುಕೂಲವಾಗಿತ್ತು. 


3. ಆಡಳಿತಾತ್ಮಕ ಕ್ಷೇತ್ರಗಳಲ್ಲಿಯೂ ವಿದ್ವತ್‌ ಪ್ರದರ್ಶನದಲ್ಲಿ ಇತರರಿಗೆ ತರಬೇತಿಗೊಳಿಸಲು ಒಂದು ಕೇಂದ್ರವಾಗಿ 
ಕಾರ್ಯ ನಿರ್ವಹಿಸುತ್ತಿ ದ್ದ ವು. 


4. ಅಗ್ರಹಾರಗಳ ನಿರ್ಮಾಣ ರಾಜಪರಿವಾರದವರ ಗೌರವ ಘನತೆಯ ದ್ಯೋತಕವಾಗಿದ್ದವು. 


ಅಗ್ರಹಾರಗಳಲ್ಲಿ ವಾಸಿಸುತ್ತಿದ್ದ ಬ್ರಾಹ್ಮಣ ವಿದ್ವಾಂಸರು ಅಲ್ಲಿಯ ಮಹಾಜನರು ಎನಿಸಿದ್ದರು. ಇವರಿಗೆ ವಿಪ್ರ 
ಎಂಬುದಾಗಿ ಶಾಸನಗಳಲ್ಲಿ ಕರೆಯಲಾಗಿದೆ. 


ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಅಗ್ರಹಾರಗಳ ಬಗ್ಗೆ ಉಲ್ಲೇಖ ಕೆಲವೇ ಶಾಸನಗಳಲ್ಲಿವೆ. ಕ್ರಿ.ಶ. 
1167ರ ಕುಮಟಾ ತಾಲೂಕಿನ ಎಡತಾರೆ ಶಾಸನವು"' ಬಹುಶಃ ಎಡತಾರೆ ಗ್ರಾಮವನ್ನು ಅಗ್ರಹಾರವನ್ನಾಗಿ ಮಾಡಿ 
ಕಿಚು ಸೋಮಯಾಜಿ ಮತ್ತು ಇತರ ಮಹಾಜನರಿಗೆ ನೀಡಿದ್ದನ್ನು ಉಲ್ಲೇಖಿಸುತ್ತದೆ. ಇದರಲ್ಲಿ ಆರು ಭಾಗಗಳನ್ನಾಗಿ 
ಮಾಡಿ ಆರು ಬ್ರಾಹ್ಮಣರಿಗೆ ಇದರ ಆದಾಯ ಸಂದಾಯವಾಗಬೇಕೆನ್ನುವ ರೀತಿಯಲ್ಲಿ ಹೇಳಿರುವುದರಿಂದ ಬಹುಶಃ 
ಇವರು ಆರು ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಪರಿಣಿತಿ ಪಡೆದಿರಬೇಕೆಂದು ತಿಳಿಯಬಹುದು. 


ಶಿಶುಗಲಿಯ ಪಾಂಡ್ಕವಂಶದ ರಾಜ ಇಮ್ಮಡಿ ಕಾಮದೇವನ ರಾಣಿ ಕಾಳಲದೇವಿಯು ತುಂಬೊಳ್ಳಿ ಗ್ರಾಮದಲ್ಲಿ 
ವಿಷ್ಣು ದೇವಾಲಯವನ್ನು ಕಟ್ಟಿಸುವುದರ ಜೊತೆಗೆ ಆ ಗ್ರಾಮವನ್ನು ಅಗ್ರಹಾರವನ್ನಾಗಿ ಮಾಡಿದಳೆಂದು ತುಂಬೊಳ್ಳಿ 
ಶಾಸನದಿಂದ ತಿಳಿಯುತ್ತದೆ. ಹೊನ್ನಾವರ ತಾಲೂಕಿನ ಮುಗ್ವೆ ಗ್ರಾಮವೂ ಒಂದು ಅಗ್ರಹಾರವಾಗಿತ್ತೆಂದು ಗುಂಡಬಾಳದ 
ಶಾಸನ ಹೇಳುತ್ತದೆ. ಕ್ರಿ.ಶ. 1255ರ ಗೋಕರ್ಣ ತಾಮ್ರಪಟ ಶಾಸನವು” ಕಾಮದೇವನು ಮೂರುರು ಅಗ್ರಹಾರದಲ್ಲಿ 
ಬ್ರಾಹ್ಮಣರಿಗೆ ಭೂಮಿಯನ್ನು ದಾನ ನೀಡಿದನೆಂದು ತಿಳಿಸುತ್ತದೆ. ಕ್ರಿ.ಶ. 1256ರ ಕತಗಾಲ ಶಾಸನವು"' ಚಂದಾವರದ 
ಕಾದಂಬ ರಾಜ ಕಾಮದೇವನು ಹೈವೆ ಮತ್ತು ಬನವಾಸಿ ರಾಜ್ಯಗಳನ್ನು ಆಳುತ್ತಿದ್ದಾಗ ಚಂದ್ರಾಪುರದ ಹಳ್ಳಿಯ ಸಂಗಡಿ 
ಬ್ರಹ್ಮ ಪುರಿಯನ್ನು ಗೋವಿಂದ ಪರಿಮಿತ, ತ್ರಿವಿಕ್ರಮ ನಾರಾಯಣ ಭಟ್ಟ, ವಿಷ್ಣು ಭಟ್ಟ, ಕೇಶವ ಪರಮಿತ ಮತ್ತು 
ದಾಮೋದರ ಭಟ್ಟರಿಗೆ ಕೊಡಲಾಯಿತೆಂದು ತಿಳಿಸುತ್ತದೆ. ಕ್ರಿ.ಶ. 1382ರ ವಿಜಯನಗರ ಸಾಮ್ರಾಟ ಹರಿಹರನ 
ಮಲ್ಲಾಪುರ ಶಾಸನವು"” ಹೈವೆ ರಾಜ್ಯದ ಮಲ್ಲಿ ನಾಥಪುರ (ಈಗಿನ ಮಲ್ಲಾಪುರ) ಅಗ್ರಹಾರವನ್ನು ಉಲ್ಲೇಖಿಸಿದೆ. 


99 


ಕೆಲವು ಸ್ಥಳಗಳಲ್ಲಿ ಅಗ್ರಹಾರಗಳೆಂಬ ಬ್ರಾಹ್ಮಣರ ವಸತಿ ಸಾಮಾನ್ಯವಾಗಿ ಒಂದು ನಿರ್ಧಿಷ್ಟ ದೇವಾಲಯದ 
ಸುತ್ತ ಕೇಂದ್ರಿಕೃತವಾಗಿರುತ್ತಿದ್ದವು. ಉದಾಹರಣೆಗೆ ತುಂಬೊಳ್ಳಿ ಅಗ್ರಹಾರಕ್ಕೆ ವಿಷ್ಣು ದೇವಾಲಯ ಕೇಂದ್ರವಾಗಿತ್ತೆಂದು 
ತುಂಬೊಳ್ಳಿ ಅಗ್ರಹಾರವು ಇಂದ್ರನ ನಗರಕ್ಕೆ ಕಿಚ್ಚು ತರುವಂತೆ ಶೋಭಿಸುತ್ತಿತ್ತು. ಇಲ್ಲಿರುವ ದ್ವಿಜರು ವೇದ, ತರ್ಕ, 
ಶಾಸ್ತ್ರಾರ್ಥ ಆಗಮಗಳಲ್ಲಿ ಪರಿಣಿತಿ ಹೊಂದಿದ್ದರೆಂದು ಹೇಳುತ್ತ, ಈ ಅಗ್ರಹಾರದಲ್ಲಿರುವ ವಿಷ್ಣು ದೇವಾಲಯದಲ್ಲಿ 
ಅನೇಕ ಚಟುವಟಿಕೆಗಳು ನಡೆಯುತ್ತಿದ್ದವು. ಇದಕ್ಕಾಗಿ ನಿರ್ಧಿಷ್ಟ ಹಣಕಾಸಿನ ಮತ್ತು ವಸ್ತುರೂಪದ ದಾನವನ್ನು ನೀಡಿದ 
ಬಗ್ಗೆ ಉಲ್ಲೇಖಿಸುತ ದೆ. ಅವುಗಳೆಂದರೆ ಚೆತ್ತಮಾಸದ ಮತು ಪವಿತ್ರ ಹಬ್ಬಗಳ ಆಚರಣೆಗೆ ಒಂದು ಗದ್ಧಾಣ, 

A ಇ ಲಖಿ pf) ನ್‌ ಬ $ 

ಆಯನಗಳನ್ನು ಪಠಿಸಲು ಇದು ಪಣ, ಪೂಜಾಕಾಲದಲ್ಲಿ ಢಕ್ಕೆ ಬಾರಿಸುವವನಿಗೆ ಒಂದು ಗದ್ಯಾಣ, ದೇವಾಲಯದಲ್ಲಿ 
ನಂದಾದೀಪಕ್ಕಾಗಿ ಮತ್ತು ಎರಡು ತಿಂಗಳಕಾಲ ಭಾರತ ಓದಲು ಒಂದು ಗದ್ಯಾಣ ನಿಗದಿಪಡಿಸಲಾಗಿತ್ತು. ಈ ಎಲ್ಲ 
ಅಂಶಗಳನ್ನು ತುಂಬೊಳ್ಳಿ ಅಗ್ರಹಾರವು ಸಾಮಾಜೋ- ಧಾರ್ಮಿಕ ಸಮನ್ವಯತೆಯಿಂದ ಪ್ರಸಿದ್ದಿ ಪಡೆದಿತ್ತೆಂದು 
ತುಂಬೊಳ್ಳಿ ಶಾಸನದಿಂದ ತಿಳಿಯುತ್ತದೆ. 

ಅದೇ ರೀತಿಯಲ್ಲಿ ಮಲ್ಲಿನಾಥಪುರ (ಮಲ್ಲಾಪುರ) ಅಗ್ರಹಾರಕ್ಕೆ ಮಲ್ಲಿನಾಥ ದೇವಾಲಯ 
ಕೇಂದ್ರವಾಗಿತ್ತೆಂದೂ, ಮೂರೂರು ಅಗ್ರಹಾರವು ಗೋಕರ್ಣ ಮಹಾಬಲೇಶ್ವರ ದೇವರಿಗೆ ಮತ್ತು ದೇವಾಲಯಕ್ಕೆ 
ಸಂಬಂಧಿಸಿದ್ದು ಮೂರೂರು ಅಗ್ರಹಾರದಲ್ಲಿ ವಿಶ್ವಾಮಿತ್ರ ಗೋತ್ರದ ಶಂಕರ ಭಟ್ಟ ಆಹಿತಗಣಿಗಳ ಮಕ್ಕಳು ಮಹೇಶ್ವರ 
ಭಟ್ಟ ಆಹಿತಾಗಣಿ ಮತ್ತು ತಮ್ಮಂದಿರಿಗೆ ಭೂಮಿಯನ್ನು ದಾನ ಮಾಡಿದ್ದ ಬಗ್ಗೆ ಭಾರ್ಗವ ಗೋತ್ರದ ಕೇಶವ 
ಭಟ್ಟೋಪಾಧ್ಯಾಯರಿಗೆ ಎಕ್ಕಲಗದ್ದೆ ಕಾಳುವಗದ್ದೆ ಇತ್ಕಾದಿ ಭೂಮಿಯನ್ನು ದಾನ ನೀಡಿದ ಬಗ್ಗೆ ವಿಶ್ವಾಮಿತ್ರ ಗೋತ್ರದ 
ವಡಾರುಕುಳಿಯ ಮಧುಸೂಧನ ಭಟ್ಟರ ಮಗ ವಿಷ್ಣು ಭಟ್ಟೋಪಾಧ್ಯಾಯರಿಗೆ ಕೊನಿಗಾರ ಗದ್ದೆ ಯೊಳಗಿನ ಜಮೀನನ್ನು 
ಮತ್ತು ಮಧುಕರ ಭಟ್ಟ ಬಾಳೆಯಗುಂಡಿ ಕಲ್ಲಗದ್ದೆ ಭೂಮಿಯನ್ನು ದಾನ ಮಾಡಿದ ಬಗ್ಗೆ ಉಲ್ಲೇಖಿಸುತ್ತದೆ. 
ಮುಂದುವರೆದು, 


ಭಾರ್ಗವ ಗೋತ್ರದವನಿಗೆ ತ್ರಿಕಾಲದಲ್ಲೂ ಮಹಾಬಲೇಶ್ವರ ದೇವರ ಪೂಜೆ ಮಾಡಲು ಅಗ್ರಮರ್ಯಾದೆ 
ವಿಶ್ವಾಮಿತ್ರ ಗೋತ್ರದವನಿಗೆ ಸರ್ವ ಕೆಲಸದಲ್ಲೂ ಸ್ವತಮಂತ್ರನಾಗಿಯೆ ಗಾಂವಕಾರಿಕೆ ಬೀಜೂರು ಮರ್ಯಾದೆ, 
ವಶಿಷ್ಟಗೋತ್ರದವನಿಗೆ ಪಂಚಾಂಗ ಮರ್ಯಾದೆ, ಅಂಗೀರಸ ಗೋತ್ರದವನಿಗೆ ಪಾಠಕ ಮರ್ಯಾದೆಗಳನ್ನು 
ನೀಡಲಾಗಿತ್ತೆಂದು ಉಲ್ಲೇಖಿಸುತ್ತದೆ. 


ಈ ವಿವರಣೆಗಳನ್ನು ಗಮನಿಸಿದಾಗ ಮೂರೂರು ಒಂದು ಪ್ರತಿಷ್ಠಿತ ಅಗ್ರಹಾರವಾಗಿತ್ತೆಂದು ತಿಳಿಯುತ್ತದೆ. 
ವಿವಿಧ ಗೋತ್ರದ ಬ್ರಾಹ್ಮಣರಿಗೆ ನಿಗದಿ ಪಡಿಸಿದ ಕಾರ್ಯಗಳನ್ನು ಗಮನಿಸಿದಾಗ ಆಯಾ ಕ್ಷೇತ್ರಗಳಲ್ಲಿ ಬ್ರಾಹ್ಮಣರು 
ಪಾಂಡಿತ್ಯ ಹೊಂದಿದ್ದರೆಂದು ತಿಳಿಯುತ್ತದೆ. 


ಅಕ್ಷ ರಜ್ಞಾನ ಎಲ್ಲರಿಗೂ ಬೇಕಾಗಿತ್ತು. ಅಕ್ಸರಜ್ಞಾನದೊಟ್ಟಿಗೆ ಉನ್ನತ ಶಿಕ್ಷಣದ ಅಗತ್ಯತೆಯನ್ನು ಅರಿತ 
ಪ್ರಾಚೀನ ಭಾರತೀಯ ಸಮಾಜವು ಎಲ್ಲ ರೀತಿಯಿಂದಲೂ ಪವಿತ್ರ ಸ್ಥಾನವೆನಿಸಿಕೊಂಡ ದೇವಾಲಯಗಳನ್ನು 
ಜ್ಞಾನಾರ್ಜನೆ ಎಂಬ ಪವಿತ್ರ ಕಾರ್ಯಕ್ಕೆ ಆಯ್ಕೆ ಮಾಡಿಕೊಂಡರು. ಈ ನಿಟ್ಟಿನಲ್ಲಿ ದೇವಾಲಯಗಳೊಟ್ಟಿಗೆ ಬಸದಿಗಳು, 
ಮಠಗಳು, ಮದರಸಗಳು ಮಹತ್ವದ ಸ್ಥಾನ ಪಡೆದವು. ಉತ್ತರಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಮದರಸಗಳ 


100 


ಬಗ್ಗೆ ಯಾವ ಮಾಹಿತಿಗಳು ಲಭ್ಯವಾಗಿಲ್ಲ. ಆದರೆ ದೇವಾಲಯಗಳ, ಮಠಗಳ ಮತ್ತು ಬಸದಿಗಳ ಬಗ್ಗೆ ಕೆಲವು 
ಶಾಸನೀಯ ಉಲ್ಲೇಖಗಳು ದೊರೆತಿವೆ. ಆಯಾ ಮತಗಳು ಆ ಮತಕ್ಕೆ ಸಂಬಂಧಪಟ್ಟ 0ತೆ ವಿದ್ಯಾದಾನ ಮಾಡುತ್ತಿದ್ದವು. 
ದೇವಾಲಯಕ್ಕೆ ಹೊಂದಿಕೊಂಡ ಬ್ರಹ್ಮ ಪುರಿಗಳು, ಅಗ್ರಹಾರಗಳು, ವ್ಯಾಕರಣ,ತರ್ಕ, ವಿವಿಧ ಮಿಮಾಂಸೆ, ಜ್ಯೋತಿಷ್ಯ 
ಶಾಸ್ತ್ರಗಳು ಮುಖ್ಯ ವಿಷಯಗಳನ್ನು ಬೋಧಿಸುತ್ತಿದ್ದವು. 

ಬಸದಿಗಳೂ ವಿದ್ಯಾಕೇಂದ್ರಗಳಾಗಿದ್ದವು. ಬಸದಿಯಲ್ಲಿ ನಡೆಯುವ ವಿದ್ಯಾದಾನಕ್ಕಾಗಿ ದಾನ ನೀಡಿದ್ದರ ಬಗ್ಗೆ 
ಗೇರುಸೊಪ್ಪೆ ಶಾಸನ * ಉಲ್ಲೇಖಿಸುತ್ತದೆ. ವಿದ್ಯಾಕೇಂದ್ರಗಳಾದ ದೇವಾಲಯಗಳು ಅಗ್ರಹಾರಗಳು 
ಬ್ರಾಹ್ಮಣಪುರಿಗಳು, ಬಸದಿಗಳು, ರಾಜರಿಂದಲೂ ಪ್ರತಿಷ್ಠಿತ ರಾಜಪರಿವಾರದ ಸದಸ್ಯರಿಂದಲೂ ಆರ್ಥಿಕ ಮತ್ತು 
ಆಹಾರದ ರೂಪದಲ್ಲಿ ನೆರವನ್ನು ಪಡೆಯುತ್ತಿದ್ದವು (ಪೋಷಿಸಲ್ಪಡುತ್ತಿದ್ದವು). 


ಬ್ರಾಹ್ಮಣೇತರರಿಗೆ ಸಂಬಂಧಿಸಿದಂತೆ ಶಿಕ್ಷಣವು ಅವರವರ ತಲೆಮಾರಿನಿಂದ ತಲೆಮಾರಿಗೆ ಸಾಂಪ್ರದಾಯಕವಾಗಿ 
ಹೋಗುವ ಕುಲಕಸುಬುಗಳ ತರಬೇತಿಗೆ ಸೀಮಿತವಾಗಿತ್ತು. ಅಂದಮಾತ್ರಕ್ಕೆ ಅವರಿಗೆ ಅಕ್ಷ ರಜ್ಞಾನ ಇರಲಿಲ್ಲವೆಂದು 
ಅರ್ಥೈಸುವಂತಿಲ್ಲ. ಚಿಕ್ಕವಯಸ್ಸಿನಲ್ಲಿಯೇ ವೃತ್ತಿ ತರಬೇತಿ ನೀಡುವ ಪರಿಪಾಠವಿತ್ತು. ಯಾವ ವೃತ್ತಿಯ ಸಂಪರ್ಕ 
ಉತ್ಕೃಷ್ಟ ವರ್ಗದವರೊಂದಿಗೆ ಬರುತ್ತದೆಯೋ ಅವರ ಉಲ್ಲೇಖಗಳು ಮಾತ್ರ ಶಾಸನಗಳಲ್ಲಿ ಬರುತ್ತದೆ. 
ಉದಾಹರಣೆಗೆ ಒಜಗಳ (ಶಿಲ್ಪಿ ಬರಹಗಾರು) ಉಲ್ಲೇಖ ಶಾಸನಗಳಲ್ಲಿ ಬರುತ್ತದೆ. ಏಕೆಂದರೆ ಶಾಸನಗಳನ್ನು ಕಲ್ಲಿನಲ್ಲಿ 
ಲೋಹದ ಪಟಗಳಲ್ಲಿ ಬರೆಯುವುದು ಇವರ ಪ್ರಧಾನ ಕಸುಬಾಗಿತ್ತು. ಆದುದರಿಂದ ಇವರು ಪ್ರತಿಷ್ಠಿತರ ಸಾಮಿಪ್ಯ 
ಪಡೆದಿದ್ದರು. ಆದರೆ ಇತರೆ ವೃತ್ತಿಕಾರರ ಬಗ್ಗೆ ಶಾಸನೀಯ ಉಲ್ಲೇಖಗಳು ತೀರಾ ಅಪರೂಪಕ್ಕೆ ಸಿಗುತ್ತವೆ. 


ಕ್ಷತ್ರಿಯರು 

ವರ್ಣ ವ್ಯವಸ್ಥೆಯಲ್ಲಿ ಅಧಿಕಾರಿ ರಕ್ಷಕರ ಸ್ಥಾನದಲ್ಲಿದ್ದ ಇವರು ಬ್ರಾಹ್ಮಣರ ತರುವಾಯ ಸಮಾಜದಲ್ಲಿ 
ಪ್ರಮುಖಸ್ಥಾನ ಪಡೆದಿದ್ದರು. ವೇದಕಾಲದಲ್ಲಿ ರಾಜನ್‌ ಎಂದು ಕರೆಯಲ್ಪಟ್ಟ ಇವರನ್ನು ಆಡಳಿತ ವರ್ಗದ ಜನರೆಂದು 
ಹೇಳಲಾಗುವುದು. ರಾಜ್ಯ ಮತ್ತು ಪ್ರಜೆಗಳನ್ನು ಆಂತರಿಕ ಮತ್ತು ಬಾಹ್ಯ ಗಂಡಾಂತರಗಳಿಂದ ರಕ್ಷಿಸುವುದು ಕ್ಷತ್ರಿಯರ 
ಆದ್ಯ ಕರ್ತವ್ಯವಾಗಿತ್ತು. ಕ್ಷತ್ರಿಯರು ಎಂಬ ನಿರ್ಧಿಷ್ಟ ಉಲ್ಲೇಖ ಈ ಪ್ರದೇಶದ ಯಾವುದೇ ಶಾಸನದಲ್ಲಿ ಕಂಡು 
ಬಂದಿಲ್ಲ. ಆದರೆ ಮಹಾಮಂಡಳೇಶ್ವರ”', ಮಹಾಪ್ರ ಧಾನ್‌, ಪುರವರಾಧೀಶ್ವರ್‌, ದಣ್ಣಾಯಕ್‌, 
ಮಹಾಸಾಮಂತಾಧಿಪತಿ! ಎಂಬಿತ್ಯಾದಿ ಈ ಹೆಸರುಗಳ ಶಾಸನೀಯ ಉಲ್ಲೇಖಗಳು ಕಂಡುಬರುತ್ತವೆ. ಇದರಲ್ಲಿ ಕೆಲವರು 
ಇತರ ವರ್ಗದವರಿದ್ದರೂ ಬಹುತೇಕ ಈ ವರ್ಗಕ್ಕೆ ಸೇರಿದವರಾಗಿದ್ದರೆಂದು ಊಹಿಸಬಹುದಾಗಿದೆ. ಅವರು ತಮ್ಮ 
ಹೆಸರಿನ ಜೊತೆಗೆ ನಾಯಕ" ಎಂಬ ಪದವನ್ನು ಸೇರಿಸಿಕೊಳ್ಳುತ್ತಿದ್ದರು ಎಂಬುದು ಈ ಪ್ರದೇಶದ ಶಾಸನಗಳಲ್ಲಿ ಪದೇ 
ಪದೇ ಬರುತ್ತದೆ. ಕ್ಷತ್ರಿಯರು ವೇದಾಧ್ಯಯನ, ಇತಿಹಾಸ, ಧರ್ಮಶಾಸ್ತ್ರ, ಅರ್ಥಶಾಸ್ರದ ಬಗ್ಗೆ ಜ್ಞಾನಿ 
ಹೊಂದಿರಬೇಕಾಗಿತ್ತು. ಕದಂಬ ರಾಜರು ಈ ಎಲ್ಲ ವಿಷಯಗಳಲ್ಲಿ ಪರಿಣಿತಿ ಪಡೆದಿದ್ದರೆಂದು ಅವರ ಶಾಸನಗಳು 
ತಿಳಿಸುತ್ತವೆ”. ಪ್ರಜೆಗಳ ಹಿತರಕ್ಷಣೆ, ರಾಜ್ಯದ ಅಭಿವೃದ್ಧಿ ಕ್ಷತ್ರಿಯರ ಆದ್ಯ ಕರ್ತವ್ಯವಾಗಿತ್ತು. ಈ ನಿಟ್ಟಿನಲ್ಲಿ 
ಉಲ್ಲೇಖಾರ್ಹ ಅಂಶಗಳೆಂದರೆ ತಾಳಗುಂದ" ಮತ್ತು ಗುಡ್ನಾಪುರದಲ್ಲಿ” ಕೆರೆಗಳನ್ನು ನಿರ್ಮಾಣ ಮಾಡಿದ್ದು, ಇದು 
ಕುಡಿಯುವ ನೀರು ಮತ್ತು ಕೃಷಿಗೆ ಪ್ರೋತ್ಸಾಹ ನೀಡಿದ್ದರ ದ್ಯೋತಕವಾಗಿದೆ. ಶೃತಕೀರ್ತಿ ಜೈನಧರ್ಮಿಯನು 


101 


ಯುವರಾಜ ಕಾಕುತ್ತವರ್ಮನ ಸೇನಾಧಿಪತಿಯಾಗಿದ್ದನು. ಮಾಚರಸ ಜೈನಧರ್ಮೀಯನಾಗಿದ್ದರೂ ದಂಣಾಯಕನಾಗಿ 
ಕರ್ತವ್ಯ ನಿಭಾಯಿಸುತ್ತಿದ್ದನೆಂದು ಗುಂಡಬಾಳ ಶಾಸನ *' ಹೇಳುತ್ತದೆ. ಇದೇ ರೀತಿಯಲ್ಲಿ ಹೊಲೆಯರು ಸೈನ್ಯದಲ್ಲಿ 
ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದರು. ಈ ಪ್ರದೇಶದಲ್ಲಿ ಆರಾಧಿಸಲ್ಪಡುತ್ತಿರುವ ಹೊಲಿಯಟ್ಟ (ಹೊಲೆಯ ಭಟ) ಮತ್ತು 
ಜನಪದ ಗೀತೆಗಳಲ್ಲಿನ್‌* ಉಲ್ಲೇಖಗಳಿಂದ ತಿಳಿಯುತ್ತದೆ. ಈ ಸಂಗತಿಗಳಿಂದ ಸೈನ್ಯದಲ್ಲಿ ಸೇವೆ ಸಲ್ಲಿಸಲು ಇತರ 
ವರ್ಣಗಳವರಿಗೂ ಅವಕಾಶ ಇತ್ತೆಂದು ತಿಳಿಯುತ್ತದೆ. 


ಸುಮಾರು 10-11ನೇ ಶತಮಾನಗಳ ಅವಧಿಯಿಂದ ಈ ಪ್ರದೇಶದಲ್ಲಿ ವೀರಗಲ್ಲುಗಳು ಲಭ್ಯವಾಗುತ್ತಿವೆ. 
ಶಿಶುಗಲಿಯ ಪಾಂಡ್ಕ ಮತ್ತು ಚಂದಾವರ ಕಾದಂಬರ ಕಾಲದ ವೀರಗಂಬಗಳು ವೀರಗಲ್ಲು ಫಲಕಗಳು ಈ ಸಮಯದಲ್ಲಿ 
ನಿರಂತರ ಸ್ಥಳೀಯ ಸಂಘರ್ಷಗಳು ನಡೆಯುತ್ತಿದ್ದವೆಂದು ತಿಳಿಸುತ್ತದೆ. ವಿಜಯನಗರದ ಕಾಲದಲ್ಲಿ ನಗಿರೆಯ 
ಸಾಳ ವರಿಗೂ ಹಾಡುವಳ್ಳಿಯ ಅರಸು ಮನೆತನದವರ ನಡುವೆ ನಿರಂತರವಾಗಿ ಸಂಘರ್ಷಗಳು ನಡೆಯುತ್ತಿದ್ದವೆಂದು 
ತಿಳಿಯುತ್ತದೆ. 
ವೈಶ್ಯರು 

ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ವರ್ತಕ ಸಮುದಾಯ ಚಟುವಟಿಕೆಯಿಂದ ಕೂಡಿದ್ದರೂ 

ಶಾಸನೀಯ ಉಲ್ಲೇಖಗಳು ತೀರ ವಿರಳವಾಗಿವೆ. ಮೊದಲ ಬಾರಿಗೆ ಕ್ರಿ.ಶ. 545-65 ರ ಕಾಲಮಾನಕ್ಕ ಸೇರುವ ಅರಗಾ 
ತಾಮ್ರಪಟ ಶಾಸನ” ಆದಿತ್ಯಶ್ರೇಷ್ಟಿಗೆ ಸೇರಿದ ಪಕ್ಕೊಲಿ ಖಜಾನ ಭೂಮಿಯನ್ನು ದಾನ ನೀಡಿದ ಬಗ್ಗೆ ಉಲ್ಲೇಖಿಸುತ್ತದೆ. 
ತದನಂತರ ಕ್ರಿ.ಶ. 11ನೇ ಶತಮಾನದ ಶಾಸನಗಳಲ್ಲಿ ಈ ಪ್ರದೇಶದ ವರ್ತಕ ಹಾಗೂ ವರ್ತಕ ಸಂಘಗಳ ಸೆಟ್ಟಿಕಾರರ 
ಉಲ್ಲೇಖಗಳು ಪದೇಪದೇ ಬರುತ್ತವೆ. ಕ್ರಿ.ಶ. 1142 ರ ಗುಂಡಬಾಳ ಶಾಸನವ್ರ್‌” ವ್ಯಾಪಾರ ಕೇಂದ್ರಗಳಾದ ಹೊನ್ನಾವರ 
ಮತ್ತು ಬಾರ್ಕೂರುಗಳಲ್ಲಿನ ವರ್ತಕರುಗಳಾದ ಸೋವಿಸೆಟ್ಟಿ, ಜಯದೇವ ಸೆಟ್ಟಿ, ನೇಮಿನಾಥ ಸೆಟ್ಟಿಯರನ್ನು 
ಉಲ್ಲೇಖಿಸುತ್ತದೆ. ವರ್ತಕ ಸಮೂದಾಯವು ರಾಜನ ಪ್ರತಿಷ್ಠಿತ ಆಡಳಿತ ಪರಿಷತ್ತಿನಲ್ಲೂ ಸೇವೆ ಸಲ್ಲಿಸುತ್ತಿತ್ತು. ಮಾಚಿ 
ದಂಡಾಧಿಪನು ಶಿಶುಗಲಿ ಪಾಂಡ್ಕದೊರೆ ಇಮ್ಮಡಿ ಮಲ್ಲಿದೇವನ ಆಸ್ಥಾನದಲ್ಲಿ ಸೇವೆ ಸಲ್ಲಿಸುತ್ತಿದ್ದನು. ಇವನು ಉತ್ತರದ 
ಅಯೋಧ್ಯೆಯಿಂದ ಬಂದ ಬಿಕ್ಕಿಸೆಟ್ಟಿ ಎಂಬ ವ್ಯಾಪಾರಿಯ ವಂಶಜನೆಂದು ಗುಂಡಬಾಳ ಶಾಸನ್‌' ಹೇಳುತ್ತದೆ. 


ವಿನಿತಾಯೋಧ್ಯ ಯಿನೆತ್ತಿ ಬಂದು ವಣಿಂಗಭೋಜಾತ ಕಿಗೃಪ್ರಭಂ ವನವಾಸಿ ಸೀವರದೆಶಳ್ನ ಲಸಿದಂ ಪ್ರೀ 
ಬಿಕ್ಕಿಸಿಟ್ಟಿ ಕ್ಷಮಾವನ ದಿವ್ಯಾಪ್ತ ಯಶಂ ಸಮಸ್ತ ಜನತಾ ಸಂಸ್ತುತ್ಯ ಶೀಲಿ ಜಗಜ್ಜನ ಕಳ್ಳೆದ್ರುಮಂ ನಿಚ್ಛವಣಿತಿಲಕಂ 
ಧಮೈ ೯ಕರತ್ಯ ರಂ ಸೋವಬೆ ಸೆಟ್ಟಿತಿ ಸಕಳೋವ್ಪಿ ೯೦ ವಲ್ಲಭೆ ಸೋವಿಸೆಟ್ಟಿ ಬಾರಕನೂರ್ಮೋಂನ್ನಾ ವುರದ 
ಟ್ಟಣಂಗಳೂಳಾ ವೈಶ್ವಜರಿರ್ಪೃರು ಗುಣವಿಖ್ಯಾತರು ಬಿಕ್ಕಿಸೆಟ್ಟಿಯು ವನವಾಸ ದೇಶಕ್ಕೆ ಬಂದು ನೆಲೆಸಿದನು. ಸೋಮಜಿ 
ಟ್ರತಿ ಸೋವಿಸೆಟ್ಟಿಯರು ಬಾರಕನೂರು ಮತ್ತು ಪೊನ್ನುವುರ ಪಟ್ಟಣಗಳಲ್ಲಿ ಖ್ಯಾತ ವೈಶ್ಯಜರು. ಇವರಿಬ್ಬರಿಗೆ 
ಸ ಮತ್ತು ನೇಮಿನಾಥ ಎಂಬಿಬ್ಬರು ಮಕ್ಕಳು. ನಾಮಿಸೆಟ್ಟಿ ಮತ್ತು ನಾಗಲಬ್ಬೆಗೆ ಮಾಚಿರಾಜ ದಂಡಾಧಿಪ 
ಮಗನಾಗಿ ಹುಟ್ಟಿದ. ಇವನ ಈ ಚಿಣ್ಣಬ್ಬೆ ಸೆಟ್ಟತಿ ಅವಳ ಮಗ ಹೆಗ್ಗಡೆ ಪಾರ್ಶ್ವ ಮಾಚಿರಾಜನ ಮಾವ ಹೆಗ್ಗಡೆ ವರ್ಧಮಾನ 
ಇವನ ಇಷ್ಟದೈವ ಪಾರ್ಶ್ರ್ವಜಿನ. ಮಾಚಿರಾಜನು ಚಂದಾವುರ, ಹರಿಯಟ್ಟ ಮುಟ್ಟ ಶಿಶುಗಲಿ ಪುರಗಳಲ್ಲಿ ಜಿನಗೃಹ 
ಮಾಡಿಸಿದನೆಂದು ತಿಳಿಸುತ್ತದೆ. ಕ್ರಿ.ಶ. 1378ರ ಕಾಲಮಾನಕ್ಕೆ ಸೇರುವ ಗೇರುಸೊಪ್ಪೆ ಶಾಸನವ್ರ್‌” ನಮ್ಮಿ ಶೆಟ್ಟಿಯ 


102 


ಸಹೋದರ ಹೊನ್ನಶೆಟ್ಟಿಯು ಜೈನಧರ್ಮೀಯರಾಗಿದ್ದು ಬಸದಿಗೆ ದಾನ ನೀಡಿದ್ದರ ಕುರಿತು ಉಲ್ಲೇಖಿಸುತ್ತದೆ. 
ಹುಲಿಗೇರಿಯ ಶಂಕಜಿನ ಬಸದಿಗೆ ಕರಾವಳಿ ಪ್ರದೇಶದ ಕುಮಟಾ ತಾಲೂಕಿನ ಮಾಸೂರು ಮೊಸಳೆ ಕುರ್ವೆ ಗ್ರಾಮವನ್ನು 


ದಾನ ನೀಡಿದ್ದರ ಬಗ್ಗೆ ಗೇರುಸೊಪ್ಪೆ ಶಾಸನ್‌' ಉಲ್ಲೆ "ಖಿಸುತ್ತದೆ. 


ಹೀಗೆ ದೇಶದ ವಿವಿಧ ತಮ್ಮದೇ ಆದ ವರ್ತಕ ಸಂಘಗಳನ್ನು ಸ್ಥಾಪಿಸುತ್ತಿದ್ದರು. ಅವುಗಳನ್ನು ನಕರ", ನಕರರು 
ಎಂದು ಉಲ್ಲೇಖಿಸಿದೆ. ಕ್ರಿ.ಶ. 1382-83ರ ಕಾರವಾರ ತಾಲೂಕಿನ ಕಿನ್ನರ ಶಾಸನವ್‌ ಮಹಾಪ್ರಧಾನ ಮಲಪ 
ಒಡೆಯನ ಆಳ್ವಿಕೆಯ ಕಾಲದಲ್ಲಿ ಚಾವಡಿಯು ಬಯಸಿದಂತೆ ಅಲ್ಲಿಯ ನಕರರು ಶುಂಠೇಶ್ವರ ದೇವಾಲಯಕ್ಕೆ ದಾನ 
ನೀಡಿದರು ಎಂದು ಉಲ್ಲೇಖಿಸುತ್ತದೆ. ದೇಶದ ವಿವಿಧ ಭಾಗಗಳಿಂದ ವ್ಯಾಪಾರಿಗಳ ಚಲನವಲನ ಈ ಪ್ರದೇಶದಲ್ಲಿದ್ದ 
ಸೂಚನೆ ಈ ಶಾಸನದಲ್ಲಿದೆ. 


ಭಟ್ಕಳದ ರೇವು ಪಟ್ಟಣದಲ್ಲಿ ವರ್ತಕ ಶ್ರೇಣಿಯು ಚಟುವಟಿಕೆಗಳಿಂದ ಕೂಡಿತ್ತು. ಹಂಜಮಾನ (ಅಂಜುಮನ್‌) 
ಬಹುಶಃ ಅರಬ್‌ ವರ್ತಕರ ಸಂಘವಾಗಿದ್ದು ಹೊನ್ನಾವರ ಪ್ರದೇಶದಲ್ಲಿ ವಾಣಿಜ್ಯ ಚಟುವಟಿಕೆಗಳಲ್ಲಿ ತೊಡಗಿತ್ತು. 
ಉಮರಮರಕಾಲನು ಇದರ ಮುಖಂಡನಾಗಿದ್ದನೆಂದು ಕ್ರಿ.ಶ. 1427ರ ಕಾಯ್ಕಿಣಿ ಶಾಸನ ಉಲ್ಲೇಖಿಸುತ್ತದೆ. ಕಿನ್ನರ 
ಶಾಸನದಲ್ಲಿ ನಕರರು ಮುಟ್ಟಿದ ನಕರರು ಮತ್ತು ಹೊನ್ನಾವರದ ಹಂಜಮಾನಗಳು ಆಯಾ ಪ್ರದೇಶದಲ್ಲಿ ತಮ್ಮದೇ 
ಆದ ವಸ್ತುಗಳ ಮಾರಾಟದಲ್ಲಿ ಏಕಸಾಮಿತ್ವ ಪಡೆದಿದ್ದರಬೇಕು. ಅಮೇರಿಕದ ಕ್ಯಾಲಿಫೋರ್ನಿಯಾದ ಪೆಡೆಸನ್‌ ವಸ್ತು 
ಸಂಗ್ರಹಾಲಯದ ಜೈನ ಬಿಂಬ ಶಾಸನವ್‌' ಹಲರು, ಶ್ರಾವಕಿಯರು, ವರ್ತಕರು ಬೆಳುಗೊಳಕ್ಕೆ (ಶ್ರವಣಬೆಳಗೊಳಕ್ಕೆ) 
ಹೋಗಿ ಗುಮ್ಮ ಟ ದೇವನಿಗೆ ಮಹಾಮಸ್ತಕಾಭಿಷೇಕ ಮಾಡಿಸಿದ್ದರೆಂದು ನಂತರ ಗೇರುಸೊಪ್ಪೆಯ ಹೀರೆ ಬಸದಿಯಲ್ಲಿ 
ಜೈನ ಬಿಂಬ ಮಾಡಿಸಿ ದಾನ ನೀಡಿದರೆಂದು ಹೇಳುತ್ತದೆ. ಈ ಎಲ್ಲ ಅಂಶಗಳಿಂದ ಗೇರುಸೊಪ್ಪೆ ಕಾಯ್ಕಿಣಿ ಹಾಡುವಳ್ಳಿ 
ಮತ್ತು ಭಟ್ಕಳ ಶಾಸನಗಳಲ್ಲಿ ಉಲ್ಲೇಖಿತ ಸೆಟ್ಟಿ ವರ್ತಕ ಸಮುದಾಯವು ಜೈನಧರ್ಮೀಯರಾಗಿದ್ದರು. ಈ ಜನರು 
ಜೈನ ಬಸದಿಗಳಿಗೆ ಸಾಕಷ್ಟು ದಾನಗಳನ್ನು ನೀಡಿದ್ದರೆಂದು ತಿಳಿಯುತ್ತದೆ. ಹುಲಿಗೆರೆಯ ಪಂಚಬಸದಿಯ ಮುಂದಣ 
ಹಿರಿಯ ಅಂಗಡಿಗೆ ಮುಖ್ಯನಾದ ರಾಮಸೆಟ್ಟಿಯ ಕುಟುಂಬಕ್ಕೂ ಗೇರುಸೊಪ್ಪೆಯ ಮಾಣಿಕ ಸೆಟ್ಟಿಯ ಮನೆತನಕ್ಕೆ 
ಸಂಬಂಧವಿತ್ತೆಂದು ಗೇರುಸೊಪ್ಪೆಯ ಶಾಸನ್‌್‌ದಿಂದ ತಿಳಿಯುತ್ತದೆ. ಈ ಶಾಸನದಲ್ಲಿ ಉಲ್ಲೇಖಿತ ಹುಲಿಗೆರೆ ಹಿರೆ 
ಹಂದಿಗೊಳ ಗೇರುಸೊಪ್ಪೆ ಇವು ವರ್ತಕರ ಪ್ರಮುಖ ಕೇಂದ್ರಗಳಾಗಿದ್ದವು. 


ವಾಣಿಜ್ಯ ವ್ಯಾಪಾರ ಚಟುವಟಿಕೆಗಳು ಕೇವಲ ಸೆಟ್ಟಿವರ್ತಕರಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಕರಾವಳಿ 
ಪ್ರದೇಶದಲ್ಲಿ ಪ್ರಮುಖವಾಗಿ ಕೇಂದ್ರೀಕೃತವಾಗಿರುವ ಗೌಡಸಾರಸ್ವತ ಸಮುದಾಯವು ಆರ್ಥಿಕ ಚಟುವಟಿಕೆಗಳಲ್ಲಿ 
ತೊಡಗಿಸಿಕೊಂಡಿತ್ತು. ಗೋವಾ ಪ್ರದೇಶದ ಕುಡ್ಲೇರಿಯ ಸುಪ್ರಸಿದ್ದ ವ್ಯಾಪಾರಿ ಕೇತಪ್ಪಯ್ಯನು* ಮೂಢಭಟ್ಕಳದಲ್ಲಿ 
ಕೇತಪೈನಾರಾಯಣ ದೇವಾಲಯ ನಿರ್ಮಿಸಿ ದತ್ತಿ ದಾನಗಳನ್ನು ನೀಡಿರುವುದು ಉಲ್ಲೇಖನೀಯ. ಹೀಗೆ ವೈಶ್ಯರು 
ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಕ್ಲೆ ತ್ರಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊ ಳ್ಳುತ್ತಿದ್ದ ರೆಂದು ಈ ಭಾಗದಲ್ಲಿ ಲಭ್ಯವಾದ 
ಶಾಸನಾಧಾರಗಳಿಂದ ತಿಳಿದು ಬರುತ್ತದೆ. 


103 


ಶೂದ್ರ / ಕುಲ ಕಸುಬುದಾರರು 


ಸಾಮಾಜಿಕ ಸ್ತ ರಗಳಲ್ಲಿ ಒಂದಾಗಿದ್ದ ಶೂದ್ರ ಮತ್ತು ಪ್ರವರ್ಗಗಳ ಕುರಿತು ಶಾಸನೀಯ ಉಲ್ಲೇಖಗಳು ತೀರ 
ವಿರಳವಾಗಿವೆ. ಸಾಮಾಜಿಕ ಜೀವನದ ಅವಿಭಾಜ್ಯ ಅಂಗಗಳಾಗಿರುವ ಕುಲಕಸುಬುದಾರರೂ ಸಾಮಾಜಿಕ, ಧಾರ್ಮಿಕ, 
ಆರ್ಥಿಕ ಕೆ ತ್ರಗಳಲ್ಲಿ ಗಮನೀಯ ಪಾತ್ರವಹಿಸಿರುವರು. 


ಹೊಲಯಬ್ಬೆಯ ಬಳಿಯ ಸಿಂಗಬೋಯನು ವಿಷ್ಣುದೇವರ ಅಗ್ರಕ್ಕಾಗಿ ಇಪ್ಪತ್ತು ಗದ್ಯಾಣ ನೀಡಿದನೆಂದುಕ್ರಿ.ಶ. 
11-12ನೇ ಶತಮಾನಕ್ಕೆ ಸೇರುವ ತಲಗೋಡ ಶಾಸನ” ಉಲ್ಲೇಖಿಸಿದೆ. ಇಲ್ಲಿ ಉಲ್ಲೇಖಿಸಿದ ಸಿಂಗಬೋಯ ಹೊಲೆಯ 
ಜಾತಿಗೆ ಸೇರಿದ ತಾಯಿಗೆ ಜನಿಸಿದವನೆಂದು ಸಂದೇಹಾಸ್ಪದ ಉಲ್ಲೇಖ ನೀಡುತ್ತದೆ. ಹೊಲೆಯ ಬಳಿ ಉಲ್ಲೇಖ ಈ 
ಪ್ರದೇಶದ ಕೆಲವೇ ಶಾಸನಗಳಲ್ಲಿ ಕಂಡುಬರುತ್ತವೆ. 


ಕ್ರಿ.ಶ. 1538ರ ಬಸ್ತಿಮಕ್ಕಿ ಶಾಸನವು'' ಹಂದಿ ಇಸರನರಣ ಮೊಕರಿ, ನಾರಾಣ (ನಾರಾಯಣ) ಮೊಕರಿ 
(ಮುಕ್ತಿ) ಯರನ್ನು ಉಲ್ಲೇಖಿಸಿದೆ. ಈ ಪ್ರದೇಶದಲ್ಲಿ ಮುಕ್ತಿಗಳನ್ನು ಹರಿಜನರೆಂದು ಕರೆಯುವ ವಾಡಿಕೆ. ತೀರಾ 
ಹಿಂದುಳಿದವರಾಗಿದ್ದು ಬಯಲು ಸೀಮೆಯ ಕೊರಗರನ್ನು ಹೋಲುತ್ತಾರೆ. ಉತ್ತರಕನ್ನಡ ಜಿಲ್ಲೆಯ ಕರಾವಳಿ 
ಭಾಗಗಳಲ್ಲಿ ಹಾಲಕ್ಕಿ ಗೌಡರು ಮೂಲತಃ ಗಿರಿಜನರು ತಮ್ಮದೆ ಆದ ಸಂಪ್ರದಾಯಗಳು, ನಂಬಿಕೆಗಳು, ಆಹಾರ, 
ಉಡುಗೆ, ತೊಡಿಗೆಗಳಲ್ಲಿ ವಿಶೇಷತೆಯನ್ನು ಕಾಪಾಡಿಕೊಂಡು ಬಂದಿರುವರು.ಇವರು ಮೂಲತಃ ಕೃಷಿಕರು. 
ಗಮುಟೆಪಾಂಗ, ಪಾಡ್ಡನ ಬೇಟೆಯಾಡುವುದು (ಹೊಲಕ್ಕೆ ಹೋಗುವುದು), ತಾರ್ಲೆ ಕುಣಿತ ಇವರ ವಿವಿಧ 
ವಿನೋದಾವಳಿಗಳಿವೆ. ಶಾಸನಗಳಲ್ಲಿ ಕುಂಖ೫ಾಗೌಡ ”, ಮಲ್ಲಪಗೌಡ ರು ಬಸ್ತಿಮಕ್ಕಿಯ ಪಾರ್ಶ್ವನಾಥ ದೇವರ 
ನಿತ್ಯ ಪೂಜೆಗಾಗಿ ದಾನ ನೀಡಿದ್ದರು. ಹಡವಿಗೆಯ ತುಳಚಗೌಡ , ಮಾಸುರ ಬೀರಗೌಡ 75 ಗಂಗೋಡ 
ಸಣ್ಣಬೀರಗೌಡ”, ಕೆಂಪೆಗೌಡ”, ಕಲಿಮಗೌಡ”' ಎಂದು ಉಲ್ಲೇಖಿಸಿದ್ದು ಧಾರೇಶ್ವರ ದೇವಾಲಯಕ್ಕೆ ಭೂಮಿದಾನ 
ನೀಡಿದ್ದರು. 


ಕ್ರಿಶ. 1511ರ ಧಾರೇಶ್ವರ ಶಾಸನವು ಕಲಗೋಡು ಸೀಮೆಯ ವಕ್ಕಲುಗಳು ಎಂದು ಉಲ್ಲೇಖಿಸಿರುವುದು 
ಮಹತ್ವದ ಸಂಗತಿಯಾಗಿದೆ. ಉತ್ತರಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಬಹುಸಂಖ್ಯೆಯಲ್ಲಿರುವ ಗ್ರಾಮೊಕ್ಕಲು 
ಸಮುಬಾಯ ಸಾಮಾಜಿಕ ಜೀವನದಲ್ಲಿ ಮಹತ್ವದ ಸ್ಥಾನ ಪಡದಿದ್ದಾರೆ. ಬಹುಶಃ ಶಾಸನದಲ್ಲಿ ಉಲ್ಲೇಖಿತ ಕಲಗೋಡು 
ಸೀಮೆಯ ವಕ್ಕಲುಗಳು ಗ್ರಾಮೊಕ್ಕಲಿಗರೇ ಆಗಿರಬೇಕು. 


ಕ್ರಿ.ಶ. 1538ರ ಬಸ್ಸಿಮಕ್ಕಿ ಶಾಸನವು” ಸಣ್ಣಿಗೊಂಡ, ಕೋಟಿಗೊಂಡ ಎಂದು ಉಲ್ಲೇಖಿಸಿದೆ. ಗೊಂಡರು 
ಬುಡಕಟ್ಟಿನ ಜನಾಂಗದವರಾಗಿದ್ದರು. ಕೇವಲ ಅರಣ್ಯ ಪ್ರದೇಶಗಳಲ್ಲಿ ಯೆ ಇವರ ವಾಸ. ಬೇಟೇಯಾಡುವುದು, ಅರಣ್ಯ 
ಉತ್ಪನ್ನಗಳ ಸಂಗ್ರಹಣೆ ಪಶುಪಾಲನೆ, ಕುಂಬ್ರಿ ಮಾಡುವುದು ಬೆಟ್ಟದ ಇಳಿಜಾರು ಪ್ರದೇಶದಲ್ಲಿ ಮಳೆಗಾಲದಲ್ಲಿ ರಾಗಿ 
ಬೆಳೆಸುವುದು, ಅರಣ್ಯ ಕಡಿದು ಕೃಷಿಯೋಗ್ಯ ಭೂಮಿ ಮಾಡಿ ನೆಲಗಡಲೆ, ಸುಗಂಧ ದ್ರವ್ಯ ಸಸ್ಯಗಳನ್ನು ಬೆಳೆಸುತ್ತಾರೆ. 
ಇವರು ಭಟ್ಕಳದ ಉತ್ತರಕೊಪ್ಪ, ಕಟಗಾರ ಕೊಪ್ಪದಲ್ಲಿರುವರು. ಇದೇ ಶಾಸನವು ಗಾಣಿಗ ನಾಗಪ್ಪನು ಬಸದಿಗೆ ದಾನ 
ನೀಡಿದನೆಂದು ಹೇಳುತ್ತದೆ. ಇದರಿಂದಾಗಿ ಗಾಣಿಗ (ತೆಲ್ಲಗ) ವೃತ್ತಿಕಾರರು ಈ ಪ್ರದೇಶದಲ್ಲಿ ಇದ್ದರೆಂದು ತಿಳಿಯುತ್ತದೆ. 


104 


ತೆಂಗಿನೆಣ್ಣೆ, ಉಂಡೆಎಣ್ಣೆ, ಎಳ್ಳೆಣ್ಣೆ, ಹಾಗೂ ಸುಗಂಧ ತೈಲವನ್ನು ತೆಗೆಯುವ ಕಸುಬನ್ನಾಗಿ ಮಾಡಿಕೊಂಡಿದ್ದರು. 
ಏಕೆಂದರೆ ಈ ಪ್ರದೇಶದಲ್ಲಿ ಇವೇ ಪ್ರಮುಖ ತೈಲಗಳು ಬಳಕೆಯಲ್ಲಿದ್ದವು. 

ಇದೇ ಶಾಸನವು"' ಸಂಗ ಬಾಣಸಿಗನನ್ನು ಉಲ್ಲೇಖಿಸುತ್ತದೆ. ಈ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ 
ಧರ್ಮಸತ್ರಗಳಿದ್ದು ಬ್ರಾಹ್ಮಣರಿಗೆ, ಯಾತ್ರಿಕರಿಗೆ, ವರ್ತಕರಿಗೆ, ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ಅನ್ನದಾನ 
ನಡೆಯುತ್ತಿತ್ತು. ಈ ಸಂದರ್ಭದಲ್ಲಿ ಬಾಣಸಿಗರು ತಮ್ಮ ಕೌಶಲ್ಯಗಳಿಂದ ಅಡುಗೆ ಮಾಡಿ ಬಂದಂತಹ ಅತಿಥಿಗಳನ್ನು 
ರಾಜಕುಟುಂಬದ ಆದ್ಯ ಕರ್ತವ್ಯವಾಗಿತ್ತೆಂದು ತಿಳಿದಿದ್ದರು. ಇವರು ಸಮಾಜದಲ್ಲೂ ಗೌರವಯುತ 
ಸ್ಥಾನಪಡೆದಿದ್ದರೆಂದು ಈ ಶಾಸನದಿಂದ ತಿಳಿಯುತ್ತದೆ. ಗೇರುಸೊಪ್ಪೆಯ ಶಾಸನ್‌? ದೇವಾಲಯದಲ್ಲಿ ಕೆಲಸ 
ಮಾಡುತ್ತಿದ್ದ ಭಂಟಾರಿ (ಭಂಡಾರಿಗೆ) ನೀಡುವ ವೇತನ ರೂಪದ ದಾನವನ್ನು ಉಲ್ಲೇಖಿಸುತ್ತದೆ. ಉತ್ತರಕನ್ನಡ 
ಜಿಲ್ಲೆಯ ಕರಾವಳಿ ಭಾಗದಲ್ಲಿ ದೇವಾಲಯದ ಕೆಲಸಗಾರರನ್ನು ಭಂಡಾರಿಗಳೆಂದು ಕರೆಯುತ್ತಾರೆ. ದೇವಾಲಯವನ್ನು 
ಶುಚಿಗೊಳಿಸುವುದು, ಪಾತ್ರೆಗಳನ್ನು ತೊಳೆಯುವುದು, ಹೂವು ತರುವುದು, ಪೂಜಾ ಸಮಯದಲ್ಲಿ ಜಾಗಟೆ, ಢಕ್ಕೆ 
ಬಾರಿಸುವುದು, ಶಂಖ ಊದುವುದು ಮುಂತಾದ ಕೆಲಸಗಳನ್ನು ಮಾಡುತ್ತಿದ್ದರು. 

ಕಲ್ಲಿನ ಕೆಲಸಗಾರರು ಶಿಲ್ಪಿಗಳು ಮತ್ತು ಲೇಖಕರು ಈ ಪ್ರದೇಶದಲ್ಲಿ ಮಹತ್ವದ ಕುಲಕಸುಬಾಗಿ 
ಮಾಡಿಕೊಂಡಿದ್ದರೆಂದು ಶಾಸನಗಳು ಸೂಚಿಸುತ್ತವೆ. ಚಂದರವಳ್ಳಿಯ ಕೇಶವ, ನಾಗೋಜ, ಕೃಷ್ಣ ಬೋಯಕ ಮತ್ತು 
ನಂದಕ ತಲವಾರ*್‌, ಕೇಸುವಾಚಾರಿಯ ಮಗ ಯಿಸರಾಚಾರ್‌್‌ ಧಾರೇಶ್ವರ ಬಳದ ಚಾಮೋಜಕ್‌, ಶಾಸನ ಬರೆದವನು 
ಪಮಣ(ಪದ್ಧಣ) ಸಂಧಿವಿಗ್ರಹಿ್‌” ಅದನ್ನು ಕೆತ್ತಿದ ಶಿಲ್ಪಿ ಬಪ್ಟೋಜ. 

ಇಂತಹ ಕೆಲವು ಶಾಸನೀಯ ಉಲ್ಲೆ €ಖನಗಳನ್ನು ಗಮನಿಸಿದಾಗ ಬರಹಗಾರರು (ಲೇಖಕರು) ಮತ್ತು ಶಿಲ್ಪಿಗಳು 

ಪ್ರಾಚೀನ ಕಾಲದಿಂದಲೂ ತಮ್ಮ ಕುಲಕಸುಬುಗಳಲ್ಲಿ ಮಹತ್ವದ ಸ್ಥಾನ ಮಾನ ಪಡೆದಿದ್ದರೆಂದು ಅಲ್ಲದೇ ರಾಜಾಶ್ರಯವು 
ಇವರಿಗೆ ಲಭ್ಯವಾಗಿತ್ತೆಂದು ತಿಳಿದುಬರುತ್ತದೆ. 


ಕ್ರಿ.ಶ. 1338ರ ಶಿರಾಲಿ ಶಾಸನವು ಶಿರಾಲಿಯ ವೈದ್ಯನಿಗೆ ಭೂಮಿಯನ್ನು ದಾನ ನೀಡಲಾಯಿತು ಎಂದು 
ಹೇಳುತ್ತದೆ. ಈ ವೈದ್ಯರು ಸುಶಿಕ್ಷಿತರು, ಜನರ ಆರೋಗ್ಯ ಕಾಪಾಡುವಲ್ಲಿ ಮಹತ್ವದ ಸ್ಥಾನ ಪಡೆದಿದ್ದರೆಂದು 
ತಿಳಿಯುತ್ತದೆ. ಇವರಿಗೆ ಜನಮನ್ನ ಣೆ ಲಭಿಸಿತ್ತೆಂದು ಈ ಶಾಸನದಿಂದ ತಿಳಿಯುತ್ತದೆ. ಅಂಕೋಲಾ ತಾಲೂಕಿನ ಬೆಳಂಬರ, 
ಕಾರವಾರ ತಾಲೂಕಿನ ತೊಡೂರು, ಹೊನ್ನಾವರ ತಾಲೂಕಿನ ಕೆಕ್ಕಾರು ಕಡತೊಡೆಯಲ್ಲೂ ಅಂಕೋಲಾ ತಾಲೂಕಿನ 
ಬೆಳಂಬರದಲ್ಲೂ ಅನೇಕ ಕುಟುಂಬಗಳು ಹಲವಾರು ರೋಗಗಳಿಗೆ ಆಯುರ್ಮೇದದ ಹಿನ್ನೆಲೆಯಲ್ಲಿ ಔಷಧಿ 
ಕೊಡುತ್ತಾರೆ. ಇದು ಅವರಿಗೆ ತಲತಲಾಂತರದಿಂದ ವಂಶಪಾಪರಂಪರಗತವಾಗಿ ಬಂದ ವೃತ್ತಿಯಾಗಿದೆ. ಬಹುಶಃ ಇವರ 
ವಂಶಜರು ರಾಜವೈದ್ಯರಿರಬೇಕು. 


ಇವರಲ್ಲದೆ ಶಾಸನಗಳಲ್ಲೂ ಉಲ್ಲೇಖಗಳು ಇರದಿದ್ದರೂ ಕರಾವಳಿ ಪ್ರದೇಶದ ಗಾಬಿತರು, ಮೊಗೇರರು, 


ಖಾರ್ವಿಗಳು, ಪ್ರಾಚೀನ ಕಾಲದಿಂದಲೂ ಸಾಮಾನ್ಯವಾಗಿ ಈ ಪ್ರದೇಶದ ಮೀನುಗಾರರಾಗಿದ್ದು ಸಮುದ್ರವನ್ನು ಚೆನ್ನಾಗಿ 


105 


ಅರಿತಿದ್ದರು. ಈ ಹಿನ್ನೆಲೆಯಲ್ಲಿ ವ್ಯಾಪಾರಕ್ಕಾಗಿ ಬಂದ ವರ್ತಕರಿಗೆ ಇವರ ಅನುಭವ, ಸಮುದ್ರದ ಜ್ಞಾನ ಬಹಳಷ್ಟು 


ಸಹಾಯಕವಾಗಿತ್ತು. 


ಈ ಪ್ರದೇಶದ ಗ್ರಾಮದೇವತೆಗಳ ಆರಾಧನೆಯಲ್ಲಿ ಕುಂಬಾರರು (ಗುನುಗರು) ಪಾತ್ರ ಬಹಳ ಮುಖ್ಯ. ಇವರೇ 
ಈ ದೇವತೆಗಳ ಪ್ರಧಾನ ಅರ್ಚಕರು. ಹಾಗೆಯೆ ಕಮ್ಮಾರರು, ಬಡಿಗರು ಮತ್ತು ಮಡಿವಾಳರೂ ಸಹ ಸಾಮಾಜಿಕ 
ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಿದ್ದರೆನ್ನುವಲ್ಲಿ ಸಂಶಯವೇ ಇಲ್ಲ. 
ಸ್ತ್ರೀ 

ಪ್ರಾಚೀನ ಕರ್ನಾಟಕದಲ್ಲಿ ಸ್ತ್ರೀಯರು ರಾಜಕೀಯ, ಸಾಮಾಜಿಕ ಮತ್ತು ಧಾರ್ಮಿಕ ಜೀವನದಲ್ಲಿ 
ಮಹತ್ವದಪಾತ್ರ ವಹಿಸಿದ್ದರೆಂದು ಶಾಸನೀಯ ಉಲ್ಲೇಖಗಳು ಸಿಗುತ್ತವೆ. ಉದಾಹರಣೆಗೆ ಬನವಾಸಿಯ ಚುಟು 
ಆನಂದರ ಶಾಸನವು ನಾಗಮೂಲನಿಕಾ ರಾಣಿಯು ಬನವಾಸಿಯಲ್ಲಿ ನಾಗಶಿಲ್ಪವನ್ನು, ವಿಹಾರವನ್ನು ಮತ್ತು 
ಕೆರೆಯನ್ನು ನಿರ್ಮಿಸಿದಳೆಂದು ಹೇಳುತ್ತದೆ. ಬನವಾಸಿ ಕದಂಬ ರಾಜ ರವಿವರ್ಮನು ಕೇಕೆಯ ರಾಜಕುಮಾರಿ ಪ್ರಭಾವತಿ 
ದೇವಿಯನ್ನು ವಿವಾಹವಾಗಿ ಕೇಕೆಯರೊಡನೆ ಸಂಬಂಧಗಳನ್ನು ಬೆಳೆಸಿದನೆಂದು ತಾಳಗುಂದ ಶಾಸನ್‌" ಹೇಳುತ್ತದೆ. 
ಬದಾಮಿ ಚಾಲುಕ್ಯರ ಅರಸು ಇಮ್ಮಡಿ ಪುಲಕೇಶಿಯ ಸೊಸೆ ವಿಜ್ಞಿಕಾ (ವಿಜಯ ಭಟ್ಟಾರಿಕಾ) ಕೌಮುದೀ 
ಮಹೋತ್ಸವವನ್ನು ಬರೆದು ಆಗ ಪ್ರಖ್ಯಾತ ಲೇಖಕಿಯಾಗಿದ್ದಳು"!. ಅದೇ ರೀತಿಯಲ್ಲಿ ಚಾಲುಕ್ಕ ಇಮ್ಮಡಿ 
ವಿಕ್ರಮಾದಿತ್ಯನ ಪತ್ನಿ ತ್ರೈಲೋಕ್ಯ ಮಹಾದೇವಿ ಪಟ್ಟದಕಲ್ಲಿನಲ್ಲಿ ಲೋಕೇಶ್ವರ ದೇವಾಲಯವನ್ನು ಕಟ್ಟಿಸಿ ದಾನ 
ನೀಡಿದ್ದಳು”. ಹೊಯ್ಸಳ ವಿಷ್ಣುವರ್ಧನನ ಪತ್ನಿ ಶಾಂತಲೆ ಜೈನಧರ್ಮಿಯಳು, ಉತ್ತಮ ಆಡಳಿತಗಾರಳು 
ನೃತ್ಯವಿಶಾರದೆಯೂ ಆಗಿದ್ದಳು”. ಗೋವೆಯ ಕಾದಂಬ ಅರಸು ಇಮ್ಮಡಿ ಜಯಕೇಶಿಯ ಪತ್ನಿ ಹಾಗೂ ಕಲ್ಯಾಣ ಚಾಲುಕ್ಕ 
ದೊರೆ ಆರನೇ ವಿಕ್ರಮಾದಿತ್ಯನ ಪತ್ನಿ ಮೈಳಲಾದೇವಿಯು ಹೈವೆ ಐಯ್ದೂರು, ಕೊಂಕಣ ಒಂಭೈನೂರು ಹಲಸಿ 
ಪ್ರದೇಶಗಳನ್ನು ಆಳುತ್ತಿದ್ದಳೆಂದು”" ಧಾರವಾಡ ತಾಲೂಕಿನ ನರೇಂದ್ರ ಶಾಸನ ಉಲ್ಲೇಖಿಸುತ್ತದೆ. ಈ ಎಲ್ಲ 
ವಿವರಣಿಗಳನ್ನು ಗಮನಿಸಿದಾಗ ಕರ್ನಾಟಕದಲ್ಲಿ ಮಹಿಳೆಯರು ಪ್ರತಿಯೊಂದು ಕ್ಷೇತ್ರಗಳಲ್ಲಿ 
ಮುಂಚೂಣಿಯಲ್ಲಿದ್ದರೆಂದು ತಿಳಿಯುತ್ತದೆ. 

ಈ ನಿಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದ ಇತಿಹಾಸದಲ್ಲಿ ಮಹಿಳೆಯರ ಸ್ಥಾನಮಾನ 


ಗಮನಿಸಿದಾಗ ಅಸ್ಪ ಷ್ಟ ವಾದ ಮಾಹಿತಿ ಸಿಗುತ್ತ ದೆ; 
ರಾಜಕೀಯ 


ರಾಜಕೀಯ ಕ್ಷೇತ್ರದಲ್ಲಿ ಗಮನಿಸಿದಾಗ ರಾಜಕುಟುಂಬದ ಸ್ತ್ರೀಯರು ಪ್ರಮುಖ ಸ್ಥಾನ ಪಡೆದಿದ್ದರು. ಕ್ರಿ.ಶ. 
1083ಕ್ಕೆ ಸೇರುವ ಧಾರೇಶ್ವರ ಶಾಸನವು” ಹೈವಣರಸನ ರಾಣಿ ಚಟ್ಟಬರಸಿಯು ಧಾರಾನಾಥ, ಮಲ್ಲಿದೇವ ಮತ್ತು 
ವಿಷ್ಣುದೇವರಿಗೆ ದಾನ ನೀಡಿದಳೆಂದು ಹೇಳುತ್ತದೆ. ಕ್ರಿ.ಶ. 1086ರ ಕೆಕ್ಕಾರದ ತ್ರುಟಿತ ಶಾಸನ್‌್‌ ವಿಜಯರಾಜಿನಿ 
ಬೊಮ್ಮಕ್ಕನನ್ನು ಉಲ್ಲೇಖಿಸಿದೆ. ಕ್ರಿ.ಶ. 11 ಮತ್ತು 12ನೇ ಶತಮಾನದಲ್ಲಿ ಪ್ರಾಬಲ್ಯಕ್ಕೆ ಬಂದ ಶಿಶುಗಲಿಯ ಪಾಂಡ್ಯರ 


106 


ಆಳ್ಳಿಕೆಯಲ್ಲಿ ಪಟ್ಟಮಹಿಷಿಯರಾದ ಪದುಮಲಾದೇವಿ, ಕಾಳಲದೇವಿ, ಬೊಮ್ಮ ಲದೇವಿಯರು ಆಡಳಿತಾತ್ಮಕವಾಗಿ 
ಮಹತ್ವದ ಸ್ಥಾನಪಡೆದಿದ್ದರು. ಉದಾಹರಣೆಗೆ ತುಂಬೊಳ್ಳಿ ಶಾಸನವು ರೂಪ ಕಾತ್ಕಾಯಿನಿ, ಭೋಗಭಾಗಿನಿ, ನಿರುಪಮ 
ಯಶೋಭಾತನ್ವಂಗಿ, ಪವಿತ್ರಿತಗಾತ್ರೆ, ಗೋತ್ರಪವಿತ್ರೆ, ಅಂಬಿಕಾಚರಣ, ಸರಸಿಹುಹ, ಸತ್ಯವಾಕ್ಕಾಳಂಕರ, 
ವಾಗ್ದೇವಿಯಿತ್ಯಖಳ ನಾಮಾವಳಿ ವಿರಾಜಿತೆ ಎಂದು ಇಮ್ಮಡಿ ಕಾಮನ ಪತ್ನಿ ಕಾಳಲದೇವಿಯನ್ನು ವರ್ಣಿಸುತ್ತ, ಈಕೆ 
ವಿಷ್ಣು ದೇವಾಲಯ ಕಟ್ಟಿಸಿ ಅದಕ್ಕೆ ದಾನ ನೀಡಿದ್ದಳೆಂದೂ ಮತ್ತು ತುಂಬೊಳ್ಳಿ ಗ್ರಾಮವನ್ನು ಅಗ್ರಹಾರವನ್ನಾಗಿ 
ಮಾಡಿದಳೆಂದು ಉಲ್ಲೇಖಿಸುತ್ತದೆ. ಹೊನ್ನಾವರ ತಾಲೂಕಿನ ಗುಂಡಬಾಳದ ತೀರ್ಥಂಕರ ಪ್ರತಿಮೆ ಪೀಠದ ಮೇಲಿನ 
ಶಾಸನವು ಶ್ರೀಯುತ ಮಲ್ಲಿದೇವರಸನು ನಾಗಲದೇವಿಯ ಮಗ ಮತ್ತು ಹೈವಲಾದೇವಿಯ ಮೊಮ್ಮಗ ಎಂದು 
ಉಲ್ಲಾ ಖಿಸುತ್ತ ಇವರು ಮೂಲಸಂಘ ಚಾರುಕೀರ್ತಿ ಸಿದ್ದಿಮತಿ ದೇವರ ಅನುಯಾಯಿಗಳಾಗಿದ್ದರು. ಮಲ್ಲಿದೇವನು 


ಮೂಲಸಂಘದ ಸುರಸ್ತ ಗಣಕ್ಕೆ ಸೇರಿದ ಈ ಮೂರ್ತಿಯನ್ನು ಸ್ಥಾಪಿಸಿದನೆಂದು ಹೇಳುತ್ತದೆ. 


ರಾಜಕುಟುಂಬಗಳ ಅಂತರಜಾತೀಯ ವಿವಾಹ ಸಂಬಂಧಗಳನ್ನು ಹೊಂದಿರುತ್ತಿದ್ದರು. ಹೊನ್ನಾವರ ತಾಲೂಕು 
ಹೊದಿಕೆ ಶಿರೂರು ಶಾಸನ” ವು ವಿಜಯನಗರ ಸಾಮ್ರಾಟ ಹರಿಹರ ಮಹಾರಾಯನು ಹೈವೆ ರಾಜ್ಯದ ಮಕ್ಕಿಯ ಕೃಷ್ಣ 
ಹೆಬ್ಬಾರುವನಿಗೆ (ಹೆಬ್ಬಾರ) ಉಂಬಳಿ ನೀಡಿದನೆಂದು ಉಲ್ಲೇಖಿಸುತ್ತದೆ. ಬುಕ್ಕರಾಯನರಾಣಿ ಹೊನ್ನಾಯಿ ಅವ್ವೆ ಕೃಷ್ಣ 


ಹೆಬ್ಬಾರುವಿನ ಮಗಳಾಗಿದ್ದಳೆಂಬುದು ಉಲ್ಲೇಖನೀಯ. (ಕೃಷ್ಣ ಹೆಬ್ಬಾರುವ) ಸ್ಥಳೀಯ ಬ್ರಾಹ್ಮ ಣನಿರಬೇಕು. 


ನಗರ ಬಸ್ತಿಕೇರಿ ಗೇರುಸೊಪ್ಪೆ ಶಾಸನದಲ್ಲಿ! ಪದ್ಮರಸನು ತನ್ನ ತಾಯಿ ತಿಂಗಳಾದೇವಿಯ ಸ್ಮರಣಾರ್ಥ 
ಪಾರ್ಶ್ರ್ವನಾಥದೇವನಲ್ಲಿ ಮತ್ತು ಪಾರ್ಶ್ವನಾಥ ಬಸದಿಯ ನವೀಕರಣಕ್ಕಾಗಿ ನಾಲ್ಕು ಹೊನ್ನು ಮೌಲ್ಯವುಳ್ಳ ಭೂಮಿಯನ್ನು 
ದಾನ ಮಾಡಿದನೆಂದು ಹೇಳುತ್ತದೆ. ಮುಂದುವರೆದ ಶಾಸನವು ಮಾಬಲಾಂಬಳ ಪತಿ ಕೇಶವನು ತಂಗಲಾದೇವಿಯ 
ಮಗನೆಂದು ಹೈವಣ್ಣನ ಸಹೋದರಿ ಹಾಗೂ ಮಂಗನ ಮಗಳಾದ ಮಲ್ಲಬರಸಿಯನ್ನು ವಿವಾಹವಾದನು. ಹೈವಣ್ಣ 
ಮತ್ತು ಹೊನ್ನ ಬರಸಿಯರ ಮಗಳಾದ ಜಕ್ಕಬರಸಿಯನ್ನು ಮಂಗನು ವಿವಾಹವಾದನೆಂದು ಮತ್ತು ರಾಜಸಂಗಮನು 
ಮಾಣಿಕದೇವಿಯನ್ನು ವಿವಾಹವಾದನು. ಹೀಗೆ ಈ ಶಾಸನವು ಪ್ರತಿಷ್ಠಿತ ಮಹಿಳೆಯರನ್ನು ಉಲ್ಲೇಖಿಸುತ್ತದೆ. 


ವೀರ ಬುಕ್ಕರಾಯನ ಪತ್ನಿ ವಿಠಲಾದೇವಿ ಹೊನ್ನಬ್ಬೆಯು ರಾಜಗುರು ಈಶ್ವರ ಭಟ್ಟನ ಸಮ್ಮುಖದಲ್ಲಿ ಗೋಕರ್ಣ 
ಮಹಾಬಲೇಶ್ವರ ದೇವರಿಗೆ ಮತ್ತು ಅಲ್ಲಿ ನಡೆಯುವ ಸತ್ರ ಧರ್ಮಕ್ಕೆ (ಧರ್ಮಳಛತ್ರಕ್ಕಾಗಿ) ರಾಜಗುರು ಈಶ್ವರ ಭಟ್ಟನ 
ಸಮ್ಮುಖದಲ್ಲಿ ಭೂಮಿದಾನ ನೀಡಿದಳೆಂದು ಗೋಕರ್ಣ ಶಾಸನದಿಂದ"?! ತಿಳಿಯುತ್ತದೆ. ಕ್ರಿ.ಶ. 1332-34ರ ಶಿರಾಲಿ 
ಶಾಸನವು" ಪಾಂಡ್ಯಚಕ್ರವರ್ತಿ ಅರಿರಾಯ ಬಸವಶಂಕರರಾಯ ಗಜಾಂಕುಶ ಪ್ರತಾಪ ಚಕ್ರವರ್ತಿಯ ರಾಣಿ 
ಕಿಕಾಯಿತಾಯಿಯು ಶಿರಾಲಿಯ ಹೊನ್ನ ದೇವರಿಗೆ ಭೂಮಿ ಮತ್ತು ನಗದು ರೂಪದಲ್ಲಿ ದಾನ ನೀಡಿದಳೆಂದು 
ಉಲ್ಲೇಖಿಸಿದೆ. ಕ್ರಿ.ಶ. 1401ರ ಬೊಬ್ಬರವಾಡಾ ಶಾಸನದ ' ಉಲ್ಲೇಖದಂತೆ ಮಾದಣ್ಣನ ಮಗಳು ವಿರೂಪಾಯಿ 


ಬ್ರಾಹ್ಮಣ ಧರ್ಮ ಸತ್ರಕ್ಕೆ ದಾನ ನೀಡಿದಳು. 
ಗೋಕರ್ಣದಲ್ಲಿನ ಅನ್ನ ಛತ್ರಕ್ಕಾಗಿ ಭೂಮಿಯನ್ನು ದಾನವಾಗಿ ನೀಡಿದ್ದರ ಕುರಿತು ಉಲ್ಲೇಖಿಸುತ್ತ ಪಟ್ಟದರಸಿ 


ವೀರಾಂಬಮತ್ತು ಹೊನ್ನಾ ಜಿಯರನ್ನು ಕ್ರಿ.ಶ. 14ನೇ ಶತಮಾನಕ್ಕೆ ಸೇರುವ ಗೋಕರ್ಣ ಶಾಸನ' ಉಲ್ಲೇಖಿಸುತ್ತದೆ. 
ಕ್ರಿ.ಶ. 1399ರ ಗೋಕರ್ಣದ ಇನ್ನೊಂದು ಶಾಸನವು'್‌ ಹರಿಹರಮಹಾರಾಯನು ದೋರಸಮುದ್ರದಿಂದ 


107 


ಆಳುತ್ತಿದ್ದಾಗ ರಾಜಪುತ್ರಿಯರು ಗೋಕರ್ಣದ ಛತ್ರವೊಂದಕ್ಕೆ ದಾನ ನೀಡಿದರೆಂದು ತಿಳಿಸುತ್ತದೆ. ಈ ಶಾಸನ 
ತ್ರುಟಿಕತವಾಗಿರುವುದರಿಂದ ಆ ರಾಜಪುತ್ರಿಯರು ಯಾರೆಂದು ತಿಳಿಯುವುದಿಲ್ಲ. 


ಕ್ರಿ.ಶ. 15ನೇ ಶತಮಾನದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಜೈನಧರ್ಮವು ರಾಜಾಶ್ರಯ 
ಪಡೆದು ಜನಪ್ರಿಯವಾಗಿತ್ತು. ನಗಿರೆಯ ಸಾಳುವರಸರು ಮತ್ತು ಹಾಡುವಳ್ಳಿಯ ಅರಸರು ಜೈನ ಧರ್ಮಕ್ಕೆ ನೀಡಿದ 
ಕೊಡುಗೆಗಳು ಅಮೂಲ್ಯವಾಗಿವೆ. ಕ್ರಿ.ಶ. 1545ರ ಮೂಢಭಟ್ಕಳದ ಶಾಸನವು ಅಂಬಲಕಟ್ಟೆಯಲ್ಲಿ 
ಚೈತ್ಯಾಲಯವನ್ನು ನಿರ್ಮಿಸಿ ಈ ಚೈತ್ಯಾಲಯದಲ್ಲಿ ಚೌವೀಸ ತೀರ್ಥಂಕರ ಕಂಚಿನ ವಗ್ರಹಗಳನ್ನು ಸ್ಥಾಪಿಸಿದಳು ಮತ್ತು 
ಚೈತ್ಯಾಲಯದ ಮುಂದೆ ಪಾಠಶಾಲೆಯನ್ನು ಕಟ್ಟಿಸಿದಳು. ಈಕೆ ಮೂಢಭಟ್ಕಳದಲ್ಲಿಯೂ ಚೌವೀಸ ತೀರ್ಥಂಕರ 
ಬಸದಿಯನ್ನು ಕಟ್ಟಿಸಿದಳೆಂದು ತಿಳಿಸುತ್ತದೆ. ಮೂಢಭಟ್ಕಳದ ಜೈನ ಬಸದಿಯ ನಿತ್ಯಪೂಜೆ ವಿನಿಯೋಗಕ್ಕಾಗಿ ಭೂಮಿ 
ದಾನ ನೀಡಿದಳು. ಈ ಎಲ್ಲ ದಾನಗಳು ಮತ್ತು ಸೇವೆಗಳು ಕ್ರಿ.ಶ. 1490ರಿಂದ ಕ್ರಿ.ಶ. 1530ರ ಕಾಲಾವಧಿಯಲ್ಲಿ 
ನೆರವೇರಿಸಲ್ಪಟ್ಟವು. 

ಕ್ರಿ.ಶ. 1552 ರಿಂದ 1607ರವರೆಗೆ ಆಳ್ಸಿಕೆ ನಡೆಸಿದ ಸಾಳುವ ಚೆನ್ನ ಭೈರಾದೇವಿಯು ಗೇರುಸೊಪ್ಪೆ ಮತ್ತು 
ಭಟ್ಕಳದಲ್ಲಿ ಅನುಕ್ರಮವಾಗಿ ಶಾಂತಿನಾಥ ಮತ್ತು ರತ್ನತ್ರಯರ ಬಸದಿಯನ್ನು ಕಟ್ಟಿಸಿದಳು. ಕ್ರಿ.ಶ. 
1573ರಲ್ಲಿ" ಚೆನ್ನ ಭೈರಾದೇವಿಯು ಪಡುಬಿದ್ರೆಯ ರಾಣಿ ಪದುಮಲಾದೇವಿಗೆ ಪಡುಬಿದ್ರೆಯಲ್ಲಿ ಮುನೀಶ್ವರ 
ತೀರ್ಥಂಕರರ ಬಸದಿ ನಿರ್ಮಿಸಲು ಧನಸಹಾಯ ಮಾಡಿದಳು. 


ಕ್ರಿ.ಶ. 1542-43ರ ಅವಧಿಯಲ್ಲಿ ಪೋರ್ತುಗೀಸರ ಧಾಳಿಯಿಂದ ನಾಶಗೊಂಡ ಬಸದಿಯನ್ನು ಪುನರ್‌ನಿರ್ಮಿಸಿ 


ಅದಕ್ಕೆ ದತ್ತಿದಾನ ನೀಡಿದಳು. ಅಲ್ಲದೆ ಚೌವೀಸ ತೀರ್ಥಂಕರ ಬಸದಿಯ ಮುಂದೆ ಧ್ವಜಕಂಬ ಸ್ಥಾಪಿಸಿದಳು'". 


ದೇವಾಲಯ ಮತ್ತು ಜಿನಾಲಯಗಳ ನಿರ್ಮಾಣ ಹಾಗೂ ಅವುಗಳಿಗೆ ದತ್ತಿದಾನ ನೀಡುವುದು ಕೇವಲ 
ರಾಜಕುಟುಂಬದವರಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಸಾಮಾನ್ಯ ಸ್ತ್ರೀಯರೂ ದಾನಗಳನ್ನು ನೀಡಿದ್ದರು. ಯೋಜನ 
ಶ್ರೇಷ್ಠಿಯ ಧರ್ಮಪತ್ನಿ ರಾಮಕ್ಕಳು ಕ್ರಿ.ಶ. 1394ರಲ್ಲಿ ಗೇರುಸೊಪ್ಸೆಯಲ್ಲಿ ಅನಂತ ತೀರ್ಥಂಕರರಿಗಾಗಿ 
ಚೈತ್ಯಾಲಯವನ್ನು ಕಟ್ಟಿದಳೆಂದು ಗೇರುಸೊಪ್ಪೆ ಶಾಸನದಿಂದ '” ತಿಳಿಯುತ್ತದೆ. 

ಅಂತೆಯೆ ಭಟ್ಕಳದ ಪಾರ್ಶ್ವನಾಥ ಬಸದಿಯ ಶಾಸನವು''” ಅನೇಕ ಮಹಿಳೆಯರು ಈ ಪಾರ್ಶ್ವನಾಥ ಬಸದಿಗೆ 
ಹಣ ಮತ್ತು ಭೂಮಿಯ ರೂಪದಲ್ಲಿ ದಾನ ನೀಡಿದರೆಂದು ಹೇಳುತ್ತದೆ. ಭಟ್ಕಳದ ಬಂಡ ಬಸದಿಯ ಶಾಸನವು"! 
ಲಿಂಗಮ್ಮ ಶಂಕರಾಂಬ ಮಲ್ಲರಸಿಯರು ಈ ಬಸದಿಯ ಅನುಯಾಯಿಗಳಾಗಿದ್ದರೆಂದು ತಿಳಿಸುವುದರ ಜೊತೆಗೆ ತಿಮ್ಮರಸಿ 
ನಾಯಕ್ತಿಯು ಊರ ಮುಖಂಡರು ಮತ್ತು ವರ್ತಕ ಸಮೂದಾಯದೊಂದಿಗೆ ತಾನು ಬಸದಿಗೆ ದಾನ ನೀಡಿದ್ದರ ಬಗ್ಗೆ 
ಉಲ್ಲೇಖಿಸಿದೆ. ಊರ ಮುಖಂಡರೊಟ್ಟಿಗೆ ಮತ್ತು ವರ್ತಕರೊಂದಿಗೆ ಗುರ್ತಿಸಿಕೊಳ್ಳುವ ಈ ಮಹಿಳೆ ಪ್ರಭಾವಶಾಲಿ 
ಹಾಗೂ ಪ್ರೀಮಂತಳಿರಬೇಕು. 


ಕ್ರಿ.ಶ. 1542ರ ಕಾಯ್ಕಿಣಿ ಶಾಸನವು"? ಹೊನ್ನ ಬಳಿಯ ಕೋಠಿಯ ಮಗಳು ಗುಮ್ಮಟದೇವಿ ನಾಯಕ್ತಿ 


ಸಾತುಸೆಟ್ಟಿಯ ಮಗಳು ಯಿಸರನಾಯಕ್ತಿಯರು ಬಸದಿಗೆ ದಾನ ನೀಡಿದರೆಂದು ತಿಳಿಸುತ್ತದೆ. ನಗರಬಸ್ತಿಕೇರೆಯ 


108 


ಶಾಸನವು! ಬೊಮ್ಮಣ್ಣ ಸೆಟ್ಟಿಯ ಮಗಳು ಹೈವಣ್ಣರಸನ ರಾಣಿ ಶಾಂತಲಾದೇವಿಯು ಮರಣಹೊಂದಿದ್ದನ್ನು 
ಉಲ್ಲೇಖಿಸುವುದರ ಜೊತೆಗೆ ಶಾಂತಕ್ಕರಸಿಯ ತಾಯಿ (ಶಾಂತಲಾದೇವಿ) ಬೊಮ್ಮಕ್ಕ ಮರಣ ಶಯ್ಯೆಯಲ್ಲಿರುವಾಗ 
ಜಿನಸ್ತುತಿ ಮಾಡುತ್ತ ಸಾವನ್ನ ಪ್ರಿದಳೆಂದು ತಿಳಿಸುತ್ತ ದೆ. 

ಸಾಮಾಜಿಕ ಜೀವನದಲ್ಲಿ ಸಾಮಾನ್ಯ ಸ್ತ್ರೀಯರ ಕುರಿತು ಕೆಲವೇ ಶಾಸನೀಯ ಉಲ್ಲೇಖಗಳು ಲಭ್ಯವಾಗಿವೆ. 
ಗುಡ್ಡಗಾಡು ಪ್ರದೇಶದವಾದ ಈ ಭಾಗದಲ್ಲಿ ಕೃಷಿಯೆ ಪ್ರಧಾನ ಉದ್ಯೋಗವಾಗಿದ್ದು ತಲತಲಾಂತರಗಳಿಂದ ಸ್ತ್ರೀಯರು 
ಪುರುಷರಿಗೆ ಸರಿಸಮಾನರಾಗಿ ದುಡಿಯುತ್ತಿದ್ದರು. ಹಾಲಕ್ಕಿ, ಕುಣಬಿ, ಗೊಂಡು ಗ್ರಾಮೊಕ್ಕಲಿಗರ ಪಂಗಡಗಳಲ್ಲಿ 
ಇಂದಿಗೂ ಕಾಣುತ್ತೇವೆ. ಆದರೆ ಇಂತಹ ಸ್ತ್ರೀಯರ ಉಲ್ಲೇಖಗಳು ಶಾಸನಗಳಲ್ಲಿ ಸಿಗುವುದಿಲ್ಲ. ಊರಿನ ಒಳಿತಿಗಾಗಿ, 
ಕೆರೆ ಬಾವಿಗಳನ್ನು ನಿರ್ಮಿಸುವಾಗ ಕೋಟೆ ಕೊತ್ತಲಗಳನ್ನು ಕಟ್ಟುವಾಗ ನರಬಲಿ ಅಪೇಕ್ಷಿತ ಎಂಬ ನಂಬಿಕೆಯಿಂದ 
ಸಾಮಾನ್ಯ ಮಹಿಳೆಯರು ತಮ್ಮನ್ನು ತಾವೇ ಬಲಿಕೊಡುವ ಅಥವಾ ಸಮರ್ಪಿಸಿಕೊಳ್ಳುವ ಪರಿಪಾಠವಿತ್ತು. ಯುದ್ದದಲ್ಲಿ 
ಸಾವನ್ನಪ್ಪಿದ ಯೋಧರ ಪತ್ನಿಯರು ಸತಿ ಹೋಗುವ ಪದ್ಧತಿ ಈ ಭಾಗದಲ್ಲಿ ಆಚರಣೆಯಲ್ಲಿತ್ತು. ಕಾರವಾರದ ಬಳಿ 
ಇರುವ ಹೊಸಾಳಿಯ ಬಳಿ ನಡೆದ ಯುದ್ದದಲ್ಲಿ ಸಾಳುವೆ ನಾಯಕನು ಸಾವನ್ನಪ್ಪಿದಾಗ ಆತನ ಪತ್ನಿ ಲಕುಮಾಯಿ ಸತಿ 
ಹೋದಳೆಂದು ಹೊಸಾಳಿಯ ಸತಿಶಾಸನ ಉಲ್ಲೇಖಿಸುತ್ತದೆ ''. ಕಾರವಾರ ತಾಲೂಕಿನ ಹೊಸಾಳಿ, 
ಮುಡಗೇರಿಯಲ್ಲಿರುವ ಬೋಳುಸ್ತಂಭಗಳಲ್ಲಿ ಮುಕುಟವಿದ್ದು ಸತಿ ಪತಿಯರನ್ನು ಮಧ್ಯಭಾಗದ ಕೋಷ್ಟದಲ್ಲಿ 
ಚಿತ್ರಿಸಲಾಗಿದೆ. ತೋರುಗೈಯ ಕಂಬಗಳು, ಕೈಬಳೆ ತೊಟ್ಟಿರುವ ಅಭಯ ಹಸ್ತ ಮುದ್ರೆಯುಳ್ಳ ಸತಿಗಲ್ಲುಗಳು, 
ಹೊನ್ನಾವರ ತಾಲೂಕು ಮಲ್ಲಾಪುರ ತಾಲೂಕು ಮಲ್ಲಾಪೂರ ಗ್ರಾಮದಲ್ಲಿ ಗಡಿಮಾಸ್ತಿ ಎಂದು ಆರಾಧಿಸಲ್ಪಡುತ್ತಿರುವ 
ಮಾಸ್ತಿಗಲ್ಲಿನ ಚಿತ್ರದಲ್ಲಿರುವ ಮಹಿಳೆಯರ ಉಡುಗೆ ತೊಡುಗೆಗಳು ನಿಂತಿರುವ ಶೈಲಿ ಸಾಮಾನ್ಯ ಸ್ತ್ರೀಯರ 


ಪ್ರತೀಕವಾಗಿವೆ. 


ಭಟ್ಕಳ ತಾಲೂಕಿನ ಶಿರಾಲಿಯ ಜಟ್ಟಮಾಸ್ತಿ ರಣಮಾಸ್ತಿ ಹಾಗ ಸೋಡಿಗದ್ದೆ ಮಾಸ್ತಿಗಳು ಕೂಡ ಸಾಮಾನ್ಯ 
ಸ್ತ್ರೀಯರನ್ನೆ ಪ್ರತಿನಿಧಿಸುತ್ತವೆ. ಸಮಾಜದ ಅವಹೇಳನೆಗೆ ತುತ್ತಾಗಿ ಹೀನಾಯ ಬದುಕಿಗಿಂತ ಊರ ಒಳಿತಿಗಾಗಿ 
ಪ್ರಾಣಾರ್ಪಣೆ ಮಾಡಿಕೊಳ್ಳುವುದೇ ಮೇಲು ಎಂಬ ಭಾವನೆ ಆ ಸ್ತ್ರೀಯರಲ್ಲಿ ಬೇರೂರಿತ್ತು. ಬಹುಶಃ ಈ ಸತಿಯ 
ತ್ಯಾಗದ ವರ್ಣನೆಯ ಬಗ್ಗೆ ಉಲ್ಲೇಖಿಸಿದರೆ ಆಕೆಯ ದೈವತ್ವದ (ಆಧ್ಯಾತ್ಮಿಕ) ಭಾವನೆಗೆ ಕುಂದುಬರಬಹುದೆಂಬ 
ಕಾರಣಕ್ಕಾಗಿಯೂ ಈ ಸತಿಯರ ಕುರಿತು ಶಾಸನೀಯ ಉಲ್ಲೇಖ ಮಾಡದೆ ಸಾಂಕೇತಿಕವಾಗಿ ಗೌರವ ಸಲ್ಲಿಸುವ 
ಪದ್ಧತಿಯನ್ನು ಅನುಸರಿಸಿರಬೇಕು. | 


ಕ್ರಿ.ಶ. 11 ಮತ್ತು 12ನೇ ಶತಮಾನದಲ್ಲಿ ಈ ಭಾಗದಲ್ಲಿ ಸತಿಪದ್ಧತಿ ಆಚರಣೆಯಲ್ಲಿರಲಿಲ್ಲವೆಂದು ಕೆಲವು 
ಶಾಸನಗಳಿಂದ ತಿಳಿಯುತ್ತದೆ. ಕೆಕ್ಕಾರದ ಕಾಮದೇವನ ಶಾಸನವು! ಹೆಗ್ಗಡೆ ಮಾರಸಿಂಗನು ಯುದ್ಧದಲ್ಲಿ 
ಸಾವನ್ನಪ್ಪಿದಾಗ ಆತನ ಪತ್ನಿ ಹೊನ್ನಬ್ಬೆ ಹೆಗ್ಗಡತಿ ಮತ್ತು ಗೋನು ಮೇರು ಎಂಬುವರು ಈ ಶಾಸನವನ್ನು 
ನಿಲ್ಲಿಸಿದರೆಂದು ಉಲ್ಲೇಖಿಸುತ್ತದೆ. ಇದೇ ರೀತಿಯಲ್ಲಿ ಪೊನ್ನುವರಪುರವರಾಧೀಶ್ವರ ಕಾಮದೇವನಿಗೂ ಮತ್ತು 
ಗೋಕರ್ಣ ಪುರವರಾಧೀಶ್ವರ ನಾಗವರ್ಮರಸನಿಗೂ ನಡೆದ ಯುದ್ದದಲ್ಲಿ ಮದುಗೆಳ್ಳೆಯಾತ ವೀರಮರಣ 


109 


ಹೊಂದಿದನು. ಆತನ ಪತ್ನಿ ಬುತರಗೆಲ್ಲುತೆ ಮತ್ತು ಅಜ್ಜಿಮಗೆಲ್ಲರು ಈ ವೀರಗಲ್ಲನ್ನು ನೆಟ್ಟರೆಂದು ಹಳದೀಪುರ 
ಚಂಡೇಶ್ವರ ಶಾಸನ ''" ರಿಂದ ತಿಳಿಯುತ್ತದೆ. ಆದರೆ ಕ್ರಿ.ಶ. 13-14ನೇ ಶತಮಾನದಿಂದ ನಂತರ ಸಾಮಾಜಿಕ 
ಜೀವನದಲ್ಲಿ ಪರಿವರ್ತನೆ ಆಗಿತ್ತು. ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಸತಿಪದ್ಧತಿ ಆಚರಣೆಯಲ್ಲಿತ್ತೆಂದು 
ಹೇಳುವ ವಿದೇಶಿ ಪ್ರವಾಸಿಗರಲ್ಲಿ ಡಿಯೋಡರಸ್‌ ಸೆಕ್ಕೂಲಸ್‌ 7, ಫ್ರೆಯರ್‌ ಒಡೊರಿಕ್‌ '', ಡ್ಯೂರೆಟ್‌ 
ಬಾರ್ಮೋಸಾ!'್‌, ಪಿಯಾತ್ರೊ ದೆಲ್ಲಾವಲ್ಲಿ', ಇಬನೆ ಬತೂತರು"”' ಪ್ರಮುಖರಾಗಿದ್ದಾರೆ. 


ಅಂತೆಯೆ ವಿಜಯನಗರ ಕಾಲಮಾನಕ್ಕೆ ಸೇರುವ ಹೊಸಾಳಿ ಶಾಸನದಿಂದಲೂ ಸತಿಗಲ್ಲುಗಳಿಂದಲೂ 
ಸ್ಪಷ್ಟವಾಗುತ್ತದೆ. ಸತಿಗಲ್ಲು ಮಾಸ್ತಿಗಲ್ಲುಗಳಲ್ಲಿ ಚಿತ್ರಿಸಿರುವ ಶಿಲ್ಪಗಳಿಂದ ಆ ಕಾಲದಲ್ಲಿ ಉಪಯೋಗಿಸುತ್ತಿದ್ದ 
ಆಭರಣಗಳಾದ ಬಳೆ, ಕಾಲ್ಲಡಗ ಕಿವಿಯೋಲೆ, ಕಂಠಹಾರ ಉಟ್ಟಿರುವ ಸೀರೆಯ ಶೈಲಿಗಳು ಕೇಶಾಲಂಕಾರ ಸ್ತೀಯರ 
ಸೌಭಾಗ್ಯದ ಸಂಕೇತ ಸೂಚಿಸುವುದರ ಜೊತೆಗೆ ಶೃಂಗಾರಪ್ರಿಯತೆ ಹಾಗೂ ರಸಿಕತೆಯ ದ್ಯೋತಕವಾಗಿವೆ. 


ಹೊನ್ನಾವರದಿಂದ ದಕ್ಷಿಣಕ್ಕೆ ಅಂದರೆ ಶರವಾತಿ ನದಿಯ ಬಲದಂಡೆಯಿಂದಾಚೆ ಸಾಮಾಜಿಕ ಸ್ತರಗಳಲ್ಲಿ ಅಲ್ಪ 
ಪ್ರಮಾಣದ ಬದಲಾವಣೆಗಳನ್ನು ಕಾಣುತ್ತೇವೆ. ಮಾತೃಪ್ರಧಾನ ಕುಟುಂಬ ಪದ್ಧತಿ ಈ ಪ್ರದೇಶದಲ್ಲಿ 
ಅಸ್ತಿತ್ವದಲ್ಲಿತ್ತೆಂದು ಶಾಸನೀಯ ಉಲ್ಲೇಖಗಳಿವೆ. ಹೊಲೆಯಬ್ಬೆಯ ಬಳಿಯ ಸಿಂಗಬೋಯ", ತೊಳಹರ ಬಳಿಯ 
ಯಿಸಿರನಾಯಕ್ತಿ'”, ಹೊನ್ನ ಬಳಿಯ ಗುಮ್ಮ ಟದೇವಿ ನಾಯಕ್ತಿ '* ಹೊಂನ ಬಳಿಯ ಬಾಳಿಕ ಹೆಗ್ಗಡತಿ ' ಇಲ್ಲಿ 
ಉಲ್ಲೇಖನೀಯ. ನಗಿರೆಯ ಸಾಳ್ವರಸರು ಅನುಸರಿಸಿದ ಅಳಿಯ ಸಂತಾನ ಪದ್ಧತಿಯೂ ಈ ಪ್ರದೇಶದ ಅಳಿಯ ಸಂತಾನ 


[ae] 


ಪದ್ಧತಿಗೆ ಮಾತೃಪ್ರ 


ಧಾನ ಕೌಟುಂಬಿಕ ಪದ್ಧತಿಗೆ ಉತ್ತಮ ನಿದರ್ಶನವಾಗಿದೆ. 
%% kkk kkk kkk sk 


ಅಡಿಟಿಪ್ಪಣೆಗಳು 


|. ಮಹಾವಂಶ, ಪಾಠX1. ಪು. 82. 


2. ಎ.%,ಸಂ.XXXIX, ಪು. 183-88. 

3. ಸಾಲೆತೊರೆಬಿ. ಎ, ಎನ್‌ಶಿಯಂಟ್‌ ಹಿಸ್ಟ್ರಿ ಆಫ್‌ ಕರ್ನಾಟಕ, ಸಂ.1, ಹಿಸ್ಟ್ರಿ ಆಫ್‌ ತುಳುವ, ಪು. 23-30. 
4. ರಮೇಶಕೆ. ವಿ, ತುಳುನಾಡಿನ ಇತಿಹಾಸ, ಪು. 21. 

5. ಸಿಕೆಐನಂ.. 

6. ಸಿಕೆ.ಐ,ನಂ.4. 

71. ಸಿಕೆ.ಐ., ನಂ.19. 

8. ಎ ಇ,ಸಂXXXl ಪು.232-234. 

9. 


ಪು. 
ಎ. ಇ., ಸಂ. XXIV, ಪು. 143-145. 


110 


34. 


ಎ. ಇ., ಸಂ. XXXIIl, ಪು. 63-64. 

ಎ. ಇ., ಸಂ. XXXII, ಪು. 63-64. 

ಎ. ಇ, ಸಂ. XXX1, ಪು. 173-179. 

ಎ. ಇ. ಸಂ. XX1%X, ಪು. 29-32. 

ಗಣಪತಿಗೌಡ ಎಸ್‌., ಮೈನರ ಡೈನಾಸ್ಟಿಸ್‌ ಆಫ್‌ ಉತ್ತರ ಕನ್ನಡ ರೀಜನ (ಅಪ್ರಕಟಿತ ಪಿಎಚ್‌.ಡಿ. 
ಮಹಾಪ್ರಬಂಧ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ) ನಂ. 11, ಪು. 65. 

ಎ. ಇ, ಸಂ. XX1%X, ಪು. 29-32. 

ಸಿ.ಕೆ.ಐ., ಪು. 66-69, ನಂ. 19. 

ಕೆ.ಐ. ಸಂ. 11, ಭಾಗ1, ನಂ.7. 

ಎ. ಇ., ಸೆಂ. XX1, ಪು. 232-234. 

ಎಸ್‌. ವಿ. ಪಾಡಿಗಾರ, "ವಿಜಯನಗರ ಕಾಲದ ಇಮ್ಮಡಿ ದೇವರಾಯನ ಹೊಸ ಶಾಸನ', ವಿಜಯನಗರ 
ಅಧ್ಯ ಯನ, ಸಂ. IV, ಪು. 64-67. 

ಎ. ಆರ್‌. ಎಸ್‌. ಐ. ಇ, 1939-40, ನಂ. 105. 

ಕರ್ನಲ್‌ ಮೆಕೆಂಜಿ ಸಂಗ್ರಹ ನಂ. 314 ಪು. 516-522, ಭಟ್‌ಸೂರಿ ಕೆ. ಜಿ., ದಾರಾನಾಥ ದೇವಾಲಯ 
ಧಾರೇಶ್ವರ, ಅನು, ನಂ.2, ಪು. 31-37. 

ಡಿ. ಎಲ್‌. ಎಸ್‌.ಸಿ.ಐ., 1940-41, ನಂ. 60. 

ಎಚ್‌. ಆರ್‌. ರಘುನಾಥ ಭಟ್ಟ, "ಎ ತಿಗಳಾರಿ ಇನ್ಸ್‌ ಕ್ರಿಪ್ಪನ್ಸ್‌ ಫ್ರಾಮ್‌ ಗುಣವಂತೆ', ಜರ್ನಲ್‌ ಆಫ್‌ 
ಎಪಿಗ್ರಫಿಕಲ್‌ ಸೊಸೈಟಿ ಆಫ್‌ ಇಂಡಿಯ, ಸಂ.1X, ಪು.97-101. 

ಡಿ. ಎಲ್‌. ಎಸ್‌.ಸಿ.ಐ., 1940-41 ನಂ. 54. 

ಕೆ. ಐ. ಸಂ.], ನಂ. 53. 

ಕೆ ಐ. ಸಂ.1, ನಂ. 58. 

ಕೆ. ಐ. ಸಂ.], ನಂ. 55. 

ಕೆ. ಐ.ಸಂ.1, ನಂ. 55. 

ಡಿ. ಎಲ್‌. ಎಸ್‌.ಸಿ. ಐ., 1940-41 ನಂ. 57. 

ಕೆ. ಐ.ಸಂ.1, ನಂ. 53. 

ಕರ್ನಲ್‌ ಮೆಕೆಂಜಿ ಸಂಗ್ರಹ ನಂ. 314, ಪು. 516-522, ಭಟ್‌ಸೂರಿ, ಕೆ. ಜಿ., ಧಾರಾನಾಥ ದೇವಾಲಯ 
ಧಾರೇಶ್ವರ ಅನು. 11, ನಂ. 2, ಪು. 31-32. 

ಎ. ಆರ್‌. ಎಸ್‌. ಇ., 1939-40, ನಂ. 105. 

ಕೆ. ಐ. ಸಂ. ್ಭ1, ನಂ. 62. 

ಕೆ. ಐ.ಸಂ.11,ಭಾಗ1, ನಂ.2. 


111 


35. 


36. 
37; 
38. 
39. 


40. 
4]. 
42. 
43. 


44. 
45, 


46. 
47. 


48. 
49, 
5೦. 
51. 
೨2. 
5೨3. 
5೨4. 
ವಿ೨: 
56. 


ಕರ್ನಲ್‌ ಮೆಕೆಂಜಿ ಸಂಗ್ರಹ, ನಂ. 314, ಪು. 516-522, ತಮಿಳುನಾಡು ಸರ್ಕಾರದ ಪ್ರಾಚ್ಛಹಸ್ತಪ್ರತಿ ಭಂಡಾರ 
ಮದ್ರಾಸು, ಭಟ್‌ಸೂರಿಕೆ. ಜಿ., ದಾರಾನಾಥ ದೇವಾಲಯ ಧಾರೇಶ್ವರ, ಅನು 11, ನಂ. 2. 
ಪೂರ್ಮೋಕ್ಷ, ಅಡಿಟಿಪ್ಪಣೆ ನಂ. ಇರ, 

ಗಣಪತಿಗೌಡ ಎಸ್‌., ಪೂರ್ವೋಕ್ತ, ನಂ.11, ಪು. 365. 

ಕರ್ನಾಟಕ ಭಾರತಿ, ಸಂ. 23/3-4. 

ಪಿ.ಕೆ.ಆರ್‌.ಬಿ.ಪಿ., 1941-46, ಪು. 6-7, ನಾಯಕ ಸದಾನಂದ, "ಸಾಹಿತ್ಯ ಸಂಶೋಧನೆ ಮತ್ತು 
ಸಮಾಲೋಚನೆ', ಕರ್ನಾಟಕ ಭಾರತಿ, ಸಂ. XX11, ಸಂಚಿಕೆ 11, ಗಣಪತಿಗೌಡ ಎಸ್‌., ಪೂರ್ಮೋಕ್ತ, 
ಪು. 365-400. 

ಎ. a, ಸಂ. XXVIL ಪು. 157-163. 

ಗಣಪತಿಗೌಡ ಎಸ್‌., ಪೂರ್ಮೋಕ್ತ, ಪು. 398-400. 

ಡಿ.ಎಲ್‌. ಎಸ್‌.ಸಿ.ಐ.,1941-42, ನಂ. 57, ಎ. ಆರ್‌. ಐ. ಎ. 1980-81, ಪು. 51. 

ಕರ್ನಾಟಕ ಭಾರತಿ, ಸಂ. 23/3-4, ಪುರ್ವೋಕ್ತ, ಅಡಿಟಿಪ್ಪಣೆ ನಂ. 42. 

ಡಿ.ಎಲ್‌. ಎಸ್‌.ಸಿ.ಐ., ನಂ. 57, ಎ. ಆರ್‌. ಐ. ಎ., 1980-81, ಪು. 51. 

ಎ. ಇ., ಸಂ. XXVIl, ಪು. 157-163. 

ಕರ್ನಲ್‌ ಮೆಕೆಂಜಿ ಸಂಗ್ರಹ, ನಂ. 297, ಪು. 463-77, ತಮಿಳುನಾಡು ಸರ್ಕಾರದ ಹಸ್ತಪ್ರತಿ ಭಂಡಾರ 
ಮದ್ರಾಸು, ಭಟ್‌ಸೂರಿಕೆ. ಜಿ. ಗೇರುಸೊಪ್ಪೆ (ನಗರ ಬಸ್ತಿಕೇರಿ)ಯ ಜೈನವಾಸ್ತು ಮತ್ತು ಶಿಲ್ಪ ಅನುಬಂಧ, 
ನಂ.1, ಪು. 59-60. 

ಡಿ.ಎಲ್‌. ಎಸ್‌.ಸಿ. ಐ., 1941-42, ನಂ. 33 ಮತ್ತು 35. 

ಡಿ.ಎಲ್‌. ಎಸ್‌.ಸಿ.ಐ., 1940-41, ನಂ. 67. 

ಡಿ.ಎಲ್‌. ಎಸ್‌.ಸಿ.ಐ., 1940-41, ನಂ. 51. 

ಎ.ಆರ್‌. ಎಸ್‌.ಐ., 1939-40, ನಂ. 104. 

ಡಿ.ಎಲ್‌. ಎಸ್‌.ಸಿ.ಐ., 1941-42, ನಂ. 33. 

ಕೆ. ಐ. ಸಂ.1, ಭಾಗ1, ನಂ. 3. 

ಡಿ. ಎಲ್‌. ಎಸ್‌.ಸಿ.ಐ., 1941-42, ನಂ.17. 

ಕೆ. ಐ.ಸಂ.1, ನಂ.53. 

ಸಿಕೆ.ಐ., ನಂ.4. 

ಸಿಕೆ.ಐ., ನಂ. 23. 

ಸಿಕೆ.ಐ., ನಂ.4. 

ಸಿಕೆ.ಐ., ನಂ. 3. 


112 


ಸ: 


58. 
59. 
60. 
61. 
62. 
63. 
64. 
65. 


66. 
67. 


68. 
69. 
70. 
{lL 
(3 
73. 
74. 


75. 
76. 
Pl. 
78. 
1 
80. 
81. 


ಪಿ. ಕೆ. ಆರ್‌. ಬಿ. ಪಿ. 1941- 46, ಪು. 6-7, ನಾಯಕ ಸದಾನಂದ, ಪೂರ್ವೋಕ್ತ, ಕರ್ನಾಟಕ ಭಾರತಿ, 
ಸಂ. XXI1, ಸಂಚಿಕೆ, ಗಣಪತಿಗೌಡ ಎಸ್‌., ಪೂರ್ವೋಕ್ಷ, ನಂ.8, ಪು. 365-378. 

ಎನ್‌. ಆರ್‌. ನಾಯಕ, ಕಾರವಾರ ಜಿಲ್ಲೆಯ ಜನಪದ ಗೀತೆಗಳು, ಪು. 11-13. 

ಎ.w., ಸಂ. XXX1, ಪು. 232-34. 

ಪೂರ್ವೋಕ್ತ, ಅಡಿಟಿಪ್ಪಣೆ ನಂ. 57. 

ಪೂರ್ಮೋಕ್ತ, ಅಡಿಟಿಪ್ರಣೆ ನಂ. 57. 

ಭಟ್‌ಸೂರಿಕೆ. ಜಿ. ಪೂರ್ವೋಕ್ತ, ಅಡಿಟಿಪ್ಪಣೆ ನಂ. 45, ಪು. 30-33. 

ಎ.ಆರ್‌, ಎಸ್‌. ಐ., ಅಪೆ "ಎ' ನಂ. 15. 

ಪೂರ್ಮೋಕ್ತ, ಅಡಿಟಿಪ್ರಣೆ ನಂ. 55. 

ಎಸ್‌. ವಿ. ಪಾಡಿಗಾರ, "ವಿಜಯನಗರ ಕಾಲದ ಇಮ್ಮಡಿ ಹರಿಹರನ ಕಾಲದ ಹೊಸ ಶಾಸನ', ವಿಜಯನಗರ 
ಅಧ್ಯಯನ, ಸಂ. 1೪, ಪು. 64-67. 

ಕೆ.ಐ.ಸಂ.1ನಂ. 48. 

ಎಸ್‌. ವಿ. ಪಾಡಿಗಾರ, "ಹೊರರಾಷ್ಟ್ರ ದಲ್ಲಿರುವ ಜೈನ ಬಿಂಬ ಶಾಸನ', ವಿಜಯನಗರ ಅಧ್ಯಯನ, ಸಂ. ೪ 
ಪು. 73-76. 

ಎ. ಕ., ಸಂ. VIL, ಪು. 118, ಎಂ. ಎ. ಆರ್‌., 1928, ನಂ. 109. 

ಎ. ಆರ್‌. ಎಸ್‌. ಐ. ಇ., 1965-66, ಅಪೆ. "ಬಿ' ನಂ. 370. 

ಕೆ. ಐ. ಸಂ. 11, ಬಾಗಗ, ನಂ.1. 

ಕೆ. ಐ. ಸಂ.11, ಭಾಗ1, ನಂ. 9. 

ಕೆ. ಐ. ಸಂ.111, ಭಾಗ1, ನಂ. 9. 

ಕೆ. ಐ. ಸಂ.11, ಭಾಗ1, ನಂ.9. 

ಕರ್ನಲ್‌ ಮೆಕೆಂಜಿ ಸಂಗ್ರಹ, ನಂ. 315, ಪು. 528-535, ತಮಿಳುನಾಡು ಸರ್ಕಾರದ ಹಸ್ತಪ್ರತಿ ಭಂಡಾರ 
ಮದ್ರಾಸು, ಭಟ್‌ಸೂರಿಕೆ. ಜಿ., ದಾರಾನಾಥ ದೇವಾಲಯ ಧಾರೇಶ್ವರ ಅನುಬಂಧ 11 ನಂ.4 ಪು. 42-49. 
ಪೂರ್ವೋಕ್ತ, ಅಡಿಟಿಪ್ಪಣೆ ನಂ. 74. 

ಪೂರ್ವೋಕ್ತ, ಅಡಿಟಿಪ್ಪಣೆ ನಂ. 74. 

ಪೂರ್ವೋಕ್ತ, ಅಡಿಟಿಪ್ರಣೆ ನಂ. 74. 

ಭಟ್‌ಸೂರಿಕೆ. ಜಿ. ಧಾರಾನಾಥ ದೇವಾಲಯ ಧಾರೇಶ್ವರ, ಅನು 1, ನಂ. 2 ಪು. 31-37. 

ಕೆ. ಐ. ಸಂ.11L, ಭಾಗ1, ನಂ.9. 

ಕೆ. ಐ. ಸಂ.1, ಭಾಗ1, ನಂ. 9. 

ಕೆ. ಐ. ಸಂ.1, ಭಾಗ, ನಂ.9. 


113 


82. ಎಂ. ಎ. ಆರ್‌., 1928, ನಂ. 112, ಭಟ್‌ಸೂರಿಕೆ. ಜಿ. ಗೇರುಸೊಪ್ರೆ (ನಗರ ಬಸಿಕೇರಿ)ಯ ಜೈನವಾಸ್ತು 
ಮತ್ತು ಮೂರ್ತಿ ಶಿಲ್ಪ, ಪು. 50-53. 

83. ಡಿ.ಎಲ್‌.ಎಸ್‌.ಸಿ.ಐ., 1941-42, ನಂ. 17. 

84. ಎ.a, ಸಂ. XXXl, ಪು. 232-34. 

85. ಕೆ.ಐ.ಸಂ.[, ನಂ.46. 

86. ಡಿ.ಎಲ್‌.ಎಸ್‌.ಸಿ.ಐ., 1941-42, ನಂ. 56. 

87. ಪಿ.ಕೆ. ಆರ್‌.ಬಿ. ಪಿ. 1941-46, ಪು. 6-7. 

88. ಕೆ.ಐಖ.ಸಂ.1, ಭಾಗ1], ನಂ.3. 

89. ಸಿ.ಕೆ. ಐ.,ಸಂ.l, ಪ್ರಸ್ತಾವನೆ, ಪು. XIX. 

90. ಸಿ.ಕೆ. ಇ.,ಸಂ.1, ನಂ.4. 

91. ಕರ್ನಾಟಕಚರಿತ್ರೆ, ಸಂ.1,ಪು 

92. ಕರ್ನಾಟತ ಚರಿತ್ರೆ, ಸಂ.1, ಪು. 456. 

93. ಕರ್ನಾಟಕಚರಿತ್ರೆ, ಸಂ. 11, ಪು. 263. 

94, ಎ.ಇ.,ಸಂ. XXX, ಪು. 29-32. 

95. ಡಿ.ಎಲ್‌.ಎಸ್‌.ಸಿ. ಐ., 1941-42, ನಂ. 20. 

96. ಡಿ.ಎಲ್‌.ಎಸ್‌.ಸಿ. ಐ. 1941-42, ನಂ.19. 

97. ಗಣಪತಿಗೌಡ ಎಸ್‌., ಪೂರ್ಮ್ವೋಕ್ತ, ಪು. 335-339. 

98. ಗಣಪತಿಗೌಡ ಎಸ್‌. "ತೀರ್ಥಂಕರ ಪ್ರತಿಮೆ ಪೀಠದ ಮೇಲಿನ ಶಾಸನ', ಇತಿಹಾಸ ದರ್ಶನ, ಸಂ. ೪, 
ಪು. 23-25. 

99. ಡಿ. ಎಲ್‌. ಎಸ್‌.ಸಿ. ಐ., 1941-42, ನಂ. 58. 

100. ಎಂ. ಎ. ಆರ್‌., 1928, ನಂ. 105. 

101. ಎ. ಆರ್‌. ಎಸ್‌. ಐ. ಇ. 1939-40, ನಂ. 105. 

102. ಡಿ. ಎಲ್‌. ಎಸ್‌.ಸಿ. ಐ. 1940-41, ನಂ. 47. 

103. ಕೆ. ಐ. ಸಂ. VI, ನಂ. 62. 

104. ಡಿ. ಎಲ್‌. ಎಸ್‌.ಸಿ. ಐ.,1941-42, ನಂ. 68. 

105. ಎ. ಆರ್‌. ಎಸ್‌. ಇ., 1939-40, ನಂ. 105. 

106. ಕೆ. ಐ. ಸಂ.1, ಭಾಗ1, ನಂ. 15. 

107. ವಸಂತ ಮಾಧವಕೆ. ಜಿ. ಪೊಲಿಟಿಕಲ್‌ ಹಿಸ್ಟ್ರಿ ಆಫ್‌ ಕೆನರಾ, ಪು. 357. 

108. ಎ. ಆರ್‌. ಇ. ಎ., 1965-66, ಅಪೆ. "ಬಿ' ನಂ. 369. 

109, ಎಂ. ಎ. ಆರ್‌., 1928, ನಂ. 109. 


114 


110. ಎ.ಆರ್‌. ಐ. ಇ. 1965-66, ಅಪೆ "ಬಿ', ನಂ. 365. 

111. ಕೆ. ಐ. ಸಂ.1, ಭಾಗ, ನಂ. 17. 

112. ಕೆ. ಐ.ಸಂ.1[, ನಂ.74. 

113. ಎಂ. ಎ. ಆರ್‌., 1928, ನಂ. 110. 

114. ಕೆ. ಐ.ಸಂ.೪,ನಂ. 122. 

115. ಪಿ.ಕೆ. ಆರ್‌. ಬಿ.ಪಿ., 1941-46, ಪು. 6-7, ಡಿ. ಎಲ್‌. ಎಸ್‌.ಸಿ. ಐ., 1941-42, ನಂ. 33, ಗಣಪತಿಗೌಡ 
ಎಸ್‌., ಪೂರ್ಮೋಕ್ತ, ನಂ.2, ಪು. 335, 355-358. 

116. ಡಿ. ಎಲ್‌. ಎಸ್‌.ಸಿ. ಐ. 1941-42, ನಂ.20. 

117. ನಾಗೇಗೌಡ ಎಚ್‌. ಎಲ್‌., ಪ್ರವಾಸಿ ಕಂಡ ಇಂಡಿಯಾ, ಸಂ.1, ಪು. 76. 

118. ನಾಗೇಗೌಡ ಎಚ್‌. ಎಲ್‌., ಪೂರ್ವೋಕ್ತ, ಸಂ.11 ,ಪು. 55. 

119. ನಾಗೇಗೌಡ ಎಚ್‌. ಎಲ್‌., ಪೂರ್ಪ್ಮೋಕ್ತ, ಸಂ. 11, ಪು. 295-96. 

120. ನಾಗೇಗೌಡ ನಟ್‌. ಎಲ್‌., ಪೂರ್ಮೋಕ್ತ, ಭಾಗ 1, ಪು. ೨೨. 

121. ನಾಗೇಗೌಡ ಎಚ್‌. ಎಲ್‌., ಪೂರ್ಮ್ವೋಕ್ತ, ಸಂ.1, ಪು. 75. 

122. ಕೆ. ಐ. ಸಂ.1, ಭಾಗ1, ನಂ.1. 

123. ಕೆ. ಐಇ.ಸಂ.11,ಭಾಗಗ, ನಂ.11. 

124. ಕೆ. ಐ.ಸಂ.1॥, ಭಾಗ1, ನಂ.11. 

125. ಕೆ. ಐ.ಸಂ.1, ಭಾಗ1, ನಂ.11. 


115 


ಆರ್ಥಿಕ ವ್ಯವಸ್ಥ 


ಕೃಷಿ, ವ್ಯಾಪಾರ, ವಾಣಿಜ್ಯ, ಕುಲ ಕಸುಬುಗಳು, 
ಭೂಮಾಪನ, ವಿವಿಧ ಭೂಮಿಗಳು, 
ಅಳತೆ ಮಾನಗಳು 


ಒಂದು ದೇಶದ ಉನ್ನ ತಿಯು ಆ ದೇಶದ ಆರ್ಥಿಕ ಸ್ಥಿ ತಿಯನ್ನು ಅವಲಂಭಿಸಿರುತ್ತ ದೆ. ಆರ್ಥಿಕ ಸುಸ್ಥಿತಿ ಸಾಧಿಸುವ 
ನಿಟ್ಟಿನಲ್ಲಿ ಕೃಷಿಕ್ಷೇತ್ರದಲ್ಲಿ ನ ಬೆಳವಣಿಗೆ, ವ್ಯಾಪಾರ, ವಾಣಿಜ್ಯ ಸಂಬಂಧಗಳು, ಭೌಗೋಳಿಕ ಅಂಶಗಳು, ಉದ್ಯೋಗ, 
ತೆರಿಗೆ, ಆದಾಯ ಇತ್ಕಾದಿ ಅಂಶಗಳು ಪ್ರಮುಖವಾಗಿವೆ. ಸಿಂಧೂನಾಗರಿಕತೆಯಲ್ಲಿ ಬೆಳಕಿಗೆ ಬಂದ ಮುದ್ರೆಗಳು 
ಹಡಗುಕಟ್ಟೆ, ಕೃಷಿ ಅಭಿವೃದ್ಧಿ, ಬ್ರಹತ್‌ ನಗರಯೋಜನೆಗಳಿಂದಾಗಿ ಈ ಜನರು ಆಂತರಿಕ ಮತ್ತು ಅಂತರರಾಷ್ಟ್ರೀಯ 
ಮಟ್ಟದಲ್ಲಿ ವ್ಯಾಪಾರ ಸಂಪರ್ಕ ಏರ್ಪಡಿಸಿದ್ದರೆಂದು ತಿಳಿಯುತ್ತದೆ. ಮೊದಲು ವಸ್ತುವಿನಿಮಯದ ಮುಖಾಂತರ 
ವ್ಯಾಪಾರ ಕ್ರಮೇಣ ನಡೆಯುತ್ತಿದ್ದರೆ ಸು. ಕ್ರಿ.ಪೂ. 7ನೇ ಶತಮಾನದಿಂದೀಚೆ ಮುದ್ರಾಂಕಿತ ನಾಣ್ಯಗಳು (ಪಂಚ 
ಮಾರ್ಕಂಡ ಕಾಯಿನ್ಸ್‌) ಬಂದು ವಿನಿಮಯದ ಸಮಸ್ಯೆಗಳನ್ನು ಬಗೆಹರಿಸಿದವು'. ಉತ್ತರದಲ್ಲಿ ಮೌರ್ಯ ಸಾಮ್ರಾಟ 
ಅಶೋಕನ ಕಾಲದಲ್ಲಿ ಬೌದ್ಧಧರ್ಮದ ಪ್ರಚಾರಕ್ಕಾಗಿ ಭಿಕ್ಲುಗಳನ್ನು ದೇಶದಾದ್ಯಂತ ಮತ್ತು ವಿದೇಶಗಳಿಗೂ 
ಕಳುಹಿಸಿದನು. ಈ ಹಿನ್ನೆಲೆಯಲ್ಲಿ ಧರ್ಮದೊಟ್ಟಿಗೆ ಸಂಸ್ಕೃತಿ ಮತ್ತು ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳು 
ಬಿರುಸುಗೊಂಡವು. 

ಸಾತವಾಹನ ಮತ್ತು ಚುಟು ಆನಂದರ ಕಾಲದಲ್ಲಿ ಸಾಗರೋತ್ತರ ವ್ಯಾಪಾರ ಕರಾವಳಿ ಭಾಗದಲ್ಲಿ 
ಚುರುಕುಗೊಂಡಿದ್ದವು ಎನ್ನುವುದಕ್ಕೆ ಘಟ್ಟ ಪ್ರದೇಶದ ವಡಗಾಂವ, ಮಾಧವಪುರ, ಬನವಾಸಿ, ಕುಂದೂರು, 
ಒಳಗೊಂಡಂತೆ ಜನರಲ್‌ ಪಿಯರ್ಸ್‌ರ ವರಿಗೆ? ಕಾರವಾರದಲ್ಲಿ ದೊರೆತ ಚುಟುಕುಲಾನಂದ ಮುಡಾನಂದ ಮತ್ತು 
ಶಿವಲಾನಂದರ ನಾಣ್ಯಗಳು ಸಾಕ್ಷಿಯಾಗಿವೆ. ಟೊಲಮಿಯು" ಕರ್ನಾಟಕದ ಐಹೊಳೆ, ಬಾದಾಮಿ, ಕಾರವಾರ, ಕುಂದಾಪುರ 
ಮುಂತಾದ ವಾಣಿಜ್ಯ ಕೇಂದ್ರಗಳನ್ನು ಉಲ್ಲೇಖಿಸುವುದು ಗಮನಾರ್ಹ ಅಂಶವಾಗಿದೆ. 


ವ್ಯಾಪಾರ ವಾಣಿಜ್ಯೊ ದ್ಯಮದ ಅಭಿವೃದ್ಧಿಗೆ ಕೃಷಿಯೇ ಮೂಲಾಧಾರ, ಕೃಷಿ ಉತ್ಪನ್ನ ಗಳು ಸರ್ಕಾರದ ಪ್ರಧಾನ 
ಆದಾಯಗಳಾಗಿದ್ದವು. ಭೂಮಿಯೆಲ್ಲವೂ ಅರಸನ ಒಡೆತನದಲ್ಲಿದ್ದರೂ ಅದನ್ನು ಬ್ರಾಹ್ಮಣರಿಗೆ, ಅಧಿಕಾರಿಗಳಿಗೆ 
ಹಸ್ತಾಂತರಿಸಿ ಅವುಗಳನ್ನು ಸಾಗುವಳಿ ಮಾಡುವ ಪರಿಪಾಠವಿತ್ತು. ಕೆಲವೊಂದು ಬಾರಿ ದಾನವಾಗಿಯೂ ಪಡೆದಿರುವುದು 
ಗೋಚರಿಸುತ್ತದೆ. ಆದುದರಿಂದ ಈ ಭೂಮಿಗಳ ಮೇಲೆ ಮತ್ತು ಉತ್ಪನ್ನಗಳ ಮೇಲೆ ತೆರಿಗೆ ವಿಧಿಸುವ ಪರಿಪಾಠ 
ಬೆಳೆಯಿತು. ಚುಟುವಂಶದ ರಾಜ ವಿಣ್ಣುಕಡ ಸಾತಕರ್ಣಿಯ ಶಾಸನವು ಕೌಂಡಿಣ್ಯ ಗೋತ್ರದ ಕೊಂಡಮಾನನೆಂಬ 
ಬ್ರಾಹ್ಮಣನಿಗೆ ಎಲ್ಲ ತೆರಿಗೆಗಳಿಂದ ಮುಕ್ತವಾದ ಸಹಲಾಳವಿ ಗ್ರಾಮವನ್ನು ದಾನ ನೀಡಿದನು. "ಸಹಲಾಟವಿ' ಪದವು 
ಹೊಸದಾಗಿ ಅಡವಿಯನ್ನು ಕಡಿದು ಕೃಷಿಗೆ ಯೋಗ್ಯಮಾಡಿದ ಭೂಮಿಯನ್ನು ಸೂಚಿಸುತ್ತದೆ. ಕ್ರಮೇಣ ಈ 
ಪ್ರದೇಶದಲ್ಲಿ ಕೃಷಿಯು ಅಭಿವೃದ್ಧಿ ಯಾಯಿತು. ಈ ಪ್ರದೇಶದ ಶಾಸನಗಳಲ್ಲಿ ಉಲ್ಲೇಖಿತ ಗ್ರಾಮಗಳು ಪಲ್ಲಿ, ಖೇಟ 
ಪದಗಳಿಂದ ಅಂತ್ಯವಾಗುತ್ತವೆ. ಪಲ್ಲಿ, ಖೇಟಕಗಳು ಅರಣ್ಯವಾಸಿ ಜನರ ವಸತಿ ಎಂದು ಅರ್ಥವಾಗುತ್ತದೆ”. 
ಉದಾಹರಣೆಗೆ, ಈ ಪ್ರದೇಶದ ನಾಪಿತಪಲ್ಲಿಕ, ಪಾಮಸಖೇಟಿ, ಪುಕ್ಕೊಲಿ'?, ನಂದಿಪಲಿ'' ಮುಂತಾದ ಉಲ್ಲೇಖಗಳನ್ನು 
ಗಮನಿಸಿದಾಗ ಅರಣ್ಯ ಪ್ರದೇಶಗಳನ್ನು ಹಸನುಮಾಡಿಕೃಷಿ ಅಭಿವೃದ್ಧಿಗೆ ಪ್ರೋತ್ಸಾಹ ದೊರೆಯಿತೆಂದು ಸ್ಪಷ್ಟವಾಗುತ್ತದೆ. 
ಇದಕ್ಕೆ ಪೂರಕವಾಗಿ ರಾಜರು ನೀರಾವರಿಗಾಗಿ ಕೆರೆಗಳನ್ನು ನಿರ್ಮಿಸಿದರು. ಭೂಮಿಯನ್ನು ಅಳತೆ ಮಾಡಲು ನಿವರ್ತನ 
ಎಂಬ ಅಳತೆಮಾನ ಉಪಯೋಗಿಸುತ್ತಿದ್ದರು. ಅಂಕೋಲಾ ತಾಲೂಕಿನ ಕುಂಟಗಣಿ ತಾಮ್ರಪಟ ಶಾಸನವು" 


ಭವಾರ್ಯನೆಂಬ ಬ್ರಾಹ್ಮ ಣನಿಗೆ24 ನಿವರ್ತನ ಭೂಮಿಯ ದಾನ ನೀಡಲಾಯಿತೆಂದು ಹೇಳುತ್ತದೆ. ಹೀಗೆಕ್ರಿ.ಶ.4ನೇ 


116 


ಶತಮಾನದಿಂದ ಈ ಪ್ರದೇಶದ ಕೃಷಿ ಚಟುವಟಿಕೆಗಳು ಆರ್ಧಿಕ ಪರಿಸ್ಥಿತಿಯನ್ನು ಸಬಲಗೊಳಿಸಿದವು. ಬಹುಶಃ ಕ್ರಿ.ಶ. 
10ನೇ ಶತಮಾನದವರೆಗೆ ಕೃಷಿಯು ಈ ಪ್ರದೇಶದಲ್ಲಿ ಪ್ರಮುಖ ಆರ್ಥಿಕ ಚಟುವಟಿಕೆಯಾಗಿ ಮುಂದುವರೆಯಿತು. 
ಕದಂಬ, ಚಾಲುಕ್ಕ ಮತ್ತು ಆಳುಪರ ಕಾಲದ ರಾಜಕೀಯ ಸಂಬಂಧಗಳಿಂದಾಗಿ ಈ ಪ್ರದೇಶದಲ್ಲಿ ವ್ಯಾಪಾರ ವಾಣಿಜ್ಯ 
ಚಟುವಟಿಕೆಗಳು ಮುಂದುವರೆದಿದ್ದವು. ಕ್ರಿ.ಶ. 545 ರ ಅರಗಾ ತಾಮ್ರಪಟ ಶಾಸನದಲ್ಲಿ ಆದಿತ್ಯ ಶ್ರೇಷ್ಠಿಗೆ ಸೇರಿದ 
ಪಕ್ಕೊಲಿ ಕಜ್ಜಾನ ಭೂಮಿಯನ್ನು ಬ್ರಾಹ್ಮಣನಿಗೆ ದಾನ ನೀಡಿರುವ ಉಲ್ಲೇಖವಿರುತ್ತದೆ. ಇದರಿಂದ ಈ ಪ್ರದೇಶದಲ್ಲಿ 
ಶ್ರೇಷ್ಟಿಗಳಿದ್ದರೆಂಬುದು (ವ್ಯಾಪಾರಿಗಳು) ಸ್ಪಷ್ಟವಾಗುತ್ತದೆ. 

ಕ್ರಿ.ಶ. 10-11 ನೇ ಶತಮಾನದ ಶಾಸನಗಳಲ್ಲಿ ಈ ಪ್ರದೇಶದ ವರ್ತಕ ಮತ್ತು ವರ್ತಕ ಸಂಘಗಳ 
ಉಲ್ಲೇಖಗಳಿವೆ. ಕ್ರಿ.ಶ. 1142 ಗುಂಡಬಳ ಶಾಸನ"" ಹೊನ್ನಾವರ ಮತ್ತು ಬಾರಕೂರಿನ ವರ್ತಕರಾದ ಸೋವಿಸೆಟ್ಟಿ, 
ಜಯದೇವಸೆಟ್ಟಿ, ನೇಮಿನಾಥ ಸೆಟ್ಟಿಯನ್ನು ಉಲ್ಲೇಖಿಸುತ್ತದೆ. ಹಲರು ಎಂಬ ಶಬ್ದವು ಶ್ರೇಷ್ಠಿಗಳ ಒಂದು ಶ್ರೇಣಿ. 
ಬಹುಶಃ ಇವರು ವಿವಿಧ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದಿರಬೇಕು. ಅದೇ ರೀತಿಯಲ್ಲಿ ಸಮಸ್ತರು ಎಂಬುದು 
ವಿವಿಧ ವ್ಯಾಪಾರಿ ಶ್ರೇಣಿಗಳ ಪ್ರತಿನಿಧಿಗಳ ಸಮುದಾಯವನ್ನು ಸೂಚಿಸುವುದು". 

ಶಿಶುಗಲಿಯ ಪಾಂಡ್ಯ ಅರಸು ಮಲ್ಲಿದೇವನ ಅಧಿಕಾರಿ ಮಾಚಿದಂಡಾಧಿಪನು ಅಯೋಧ್ಯೆಯಿಂದ ಬಂದ 
ಬಿಕ್ಕಿಸೆಟ್ಟಿ ಎಂಬ ವ್ಯಾಪಾರಿಯ ವಂಶಜನೆಂದು ಗುಂಡಬಾಳ ಶಾಸನ ಹೇಳುತ್ತದೆ. ಗೋವಾದ ಕುಡ್ಡೇರಿಯ ಪ್ರಸಿದ್ಧ 
ವ್ಯಾಪಾರಿ ಕೇತಪ್ಪಯ್ಯನು ಮೂಡಭಟ್ಕಳದಲ್ಲಿ ಕೇತಪೈನಾರಾಯಣ ದೇವಾಲಯವನ್ನು ಕಟ್ಟಿಸಿದನೆಂದು ಮೂಢಭಟ್ಕಳ 
ಶಾಸನದಿಂದ '' ತಿಳಿಯುತ್ತದೆ. ಇದಕ್ಕೆ ಚೆನ್ನಭೈರಾ ರಾಣಿಯೂ ದಾನ ನೀಡಿದ್ದಳೆಂದು ಉಲ್ಲೇಖಿಸುತ್ತದೆ. ಅದೇ 
ರೀತಿಯಲ್ಲಿ ಗೇರುಸೊಪ್ಪೆಯ ವರ್ತಕ ಯೋಜಣ ಸೆಟ್ಟಿಯ ಪತ್ನಿ ರಾಮಕ್ಕಳು ಹುಲಿಗೆರೆಯ ಮಾಣಿಕಸೆಟ್ಟಿ ನಾಗವೆಯ 
ಮಗಳಾಗಿದ್ದಳೆಂದು ಗೇರುಸೊಪ್ಪೆ ಶಾಸನ * ಉಲ್ಲೇಖಿಸುತ್ತದೆ. ಹುಲಿಗೆರೆಯೆಂದರೆ ಇಂದಿನ ಲಕ್ಷ್ಮೇಶ್ವರ. ಈ 
ಉಲ್ಲೇಖದಿಂದ ಘಟ್ಟಪ್ರದೇಶದ ಲಕ್ಷ್ಮೇಶ್ವರ, ಹಿರಿಯ ಹಂದಿಗುಳ ಅಂದರೆ (ಹಿರೇ ಹಂದಿಗೋಳ) ಪ್ರದೇಶದ ವೈಶ್ಯ 
ವರ್ತಕ ಕುಟುಂಬದವರಿಗೂ ಕರಾವಳಿ ಭಾಗದ ವರ್ತಕ ಕುಟುಂಬದವರ ನಡುವೆ ವೈವಾಹಿಕ ಸಂಪರ್ಕವಿತ್ತೆಂದೂ, 
ಅವರ ಚಲನವಲನಗಳು ದೂರದೂರದ ಪ್ರದೇಶಗಳಲ್ಲಿಯೂ ಇದ್ದವೆಂದೂ ತಿಳಿಯುತ್ತದೆ. 

ವ್ಯಾಪಾರಿಗಳು ತಮ್ಮದೆ ಆದ ಸಂಘಗಳ ಮುಖಾಂತರ ಆ ಪ್ರದೇಶದ ಆರ್ಥಿಕ ಚಟುವಟಿಕೆಗಳನ್ನು 
ನಿಯಂತ್ರಿಸುತ್ತಿದ್ದರು. ನಗಿರೆ”, ಭಟ್ಕಳ, ಕಾಯ್ಕಿಣಿ”', ಶಿರಾಲಿ”, ಹಾಡುವಳ್ಳಿ , ಮಂಕಿ”, ಕಡವಾಡ”, 
ಹೊನ್ನಾವರ ಗಳಲ್ಲಿದ್ದ"ನಕರ' ಸ್ಥಳೀಯ ವರ್ತಕ ಸಂಘಗಳು ಈ ಪ್ರದೇಶದಲ್ಲಿ ವಾಣಿಜ್ಯ ಚಟುವಟಿಕೆಗಳಲ್ಲಿ ಮಹತ್ವದ 
ಪಾತ್ರ ವಹಿಸಿದ್ದವು. 

ಈ ಕಾಲದಲ್ಲಿ ಸ್ಥಳೀಯ ಜನರು ಯಾವ ಮಾರ್ಗಗಳನ್ನು ಅನುಸರಿಸಿ ವ್ಯಾಪಾರ ನಡೆಸುತ್ತಿದ್ದರೆಂಬುದಕ್ಕೆ 
ಸ್ಪಷ್ಟವಾದ ಚಿತ್ರಣವಿಲ್ಲ. ಸೋಂದಾದಲ್ಲಿ ಬೆಳೆದ ಕರಿಮೆಣಸು ಕಾರವಾರದಿಂದ ವಿದೇಶಕ್ಕೆ ರಫ್ತಾಗುತ್ತಿತ್ತೆಂದು ಇದು 
ಕಾರವಾರ ಪೆಪ್ಪರ ಎಂತಲೆ ಪ್ರಖ್ಯಾತವಾಗಿತ್ತೆಂದು ಇಲ್ಲಿಗೆ ಭೇಟಿ ನೀಡಿದ ಫ್ರೇಯರ್‌ ಉಲ್ಲೇಖಿಸಿದ್ದಾನೆ. ಬಹುಶಃ 
ಸೋಂದಾ, ಯಲ್ಲಾಪುರ, ಕುರ್ನಿಪೇಟ, ಕುನ್ನಿಪೇಟ, ಕದ್ರಾ, ಕಡವಾಡ, ಸುಂಕೇರಿ ಮುಖಾಂತರ ಈ ವ್ಯಾಪಾರ 


ನಡೆಯುತ್ತಿತ್ತು. ಕಾಳಿನದಿಯು ಉತ್ತಮ ಜಲಮಾರ್ಗವಾಗಿ ವರ್ತಿಸುತ್ತಿತ್ತೆಂದು ತಿಳಿಯುತ್ತದೆ. 


117 


ಶಿರಸಿ, ಹರಿಟಾ, ಕತಗಾಲ, ಉಪ್ಪಿನ ಪಟ್ಟಣ, ದಿವಗಿ ಕುಮಟಾ ಮಾರ್ಗವಾಗಿ ಆಂತರಿಕ ವ್ಯಾಪಾರ ನಡೆಯುತ್ತಿದ್ದು, 
ಅಘನಾಶಿನಿ ನದಿಯ ಜಲಮಾರ್ಗವಾಗಿ ವರ್ತಿಸುತ್ತಿ ರಬೇಕು. ಅದೇ ರೀತಿಯಲ್ಲಿ ಘಟ್ಟ ಪ್ರದೇಶದಿಂದ ಯಲ್ಲಾಪುರ, 
ಅಂಗಡಿಬೈಲ, ತದಡಿ ಗೋಕರ್ಣ ಮಾರ್ಗದಿಂದಲೂ ಹೊನ್ನಾವರ ಗೋರುಸೊಪ್ಪೆ ಪ್ರದೇಶಗಳಲ್ಲೂ ರಹದಾರಿ ಹಾಗೂ 
ಶರವಾತಿ ನದಿ ಮುಖಾಂತರ ಆಂತರಿಕ ಒಳನಾಡಿನ ವ್ಯಾಪಾರ ಚಟುವಟಿಕೆಗಳು ನಡೆಯುತ್ತಿದ್ದವು. 


ಹೊನ್ನಾವರ, ಭಟ್ಕಳ, ಅಂಕೋಲಾ, ಕುಮಟಾ, ಕಾರವಾರ ಪ್ರಧಾನ ರೇವು ಪಟ್ಟಣಗಳಾಗಿದ್ದವು. ಇಲ್ಲಿಂದಲೇ 
ಹಡಗುಗಳ ಮುಖಾಂತರ ವಿದೇಶಗಳಿಗೆ ಸಂಗ್ರಹಿತ ಸರಕುಗಳನ್ನು ಸಾಗಿಸುತ್ತಿದ್ದರು. ವಿಜಯನಗರ ಕಾಲದಲ್ಲಿ 
ಹಂಜಮಾನ (ಅಂಜುಮಾನ) ಎಂಬ ವರ್ತಕ ಶ್ರೇಣಿ ಈ ಪ್ರದೇಶದಲ್ಲಿ ವಾಣಿಜ್ಯ ಚಟುವಟಿಕೆಗಳಲ್ಲಿ ತೊಡಗಿತ್ತೆಂದು 
ಕ್ರಿ.ಶ. 1427 ರ ಕಾಯ್ಕಿಣಿ ಶಾಸನದಿಂದ” ತಿಳಿಯುತ್ತದೆ. 


ಒಂದು ಮುಖ್ಯ ಅರಸಿಕೆರೆಯ ಶಾಸನದ * ಪ್ರಕಾರ (ಹಾಸನ ಜಿಲ್ಲೆ) ಬಣಜಿಗ ವರ್ತಕರು ಕೃಷಿ ಉತ್ಪನ್ನಗಳ 
ವಹಿವಾಟನ್ನೆ ಮುಖ್ಯವಾಗಿ ನಿರ್ವಹಿಸುತ್ತಿದ್ದರು. ಇವರು ವಿಜಯನಗರ ಸಾಮ್ರಾಜ್ಯದ 26 (ಇಪ್ಪತ್ತಾರು) ನಗರಗಳಲ್ಲಿ 
ಸಂತೆಗಳನ್ನು ಸ್ಥಾಪಿಸಿದ್ದರು. ಅವುಗಳೆಂದರೆ, ವಿಜಯನಗರಿ, ಹಸ್ತಿನಾವತಿ, ದೋರಸಮುದ್ರ, ಗುತ್ತಿ, 
ಪೆನಿಕೊಂಡಾ, ಆದವಾನಿ, ಉದಯಗಿರಿ, ಚಂದ್ರಗಿರಿ ಮುಳಬಾಗಿಲು, ಮಂಗಳೂರು, ಬಾರಕೂರು, ಹೊನ್ನಾವರ, 
ಚಂದಾವರ, ಕಂಚಿ, ಪಡೆವೀಡು, ಚದುರಂಗಪಟ್ಟಣ, ಹುಲಿಗೆರೆ, ನಿಡುಗಲ್ಲು, ಚಿಮತನಕಲ್ಲು, ತರಿಯಕಲ್ಲು, ಅನೆವಿಡ್ನ, 
ಸರಿಕಲ್ಲೆಯ, ತೆಕಲಾಂಬಿ, ಸಿಂಗಪಟ್ಟಣ, ಚಂದ್ರಗುತ್ತಿ, ಅಣ್ಣಿಗೇರಿ. ಇವುಗಳಲ್ಲಿ ಬಾರಕೂರು, ಹೊನ್ನಾವರ, 
ಚಂದಾವರಗಳ ಹೆಸರಿಸುವುದು ಗಮನೀಯವಾಗಿದೆ. 


ಈ ವಿವರಣೆಯಿಂದಾಗಿ ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದ ಕೃಷಿ ಉತ್ಪನ್ನಗಳನ್ನು ಕೃಷಿಕರು ಮತ್ತು ಸಣ್ಣ ವರ್ತಕರು 
ಮೇಲೆ ಉಲ್ಲೇಖಿಸಿದ ಸಮೀಪದ ದೊಡ್ಡ ಸಂತೆಗೆ ತಂದು ಮಾರಾಟ ಮಾಡುತ್ತಿದ್ದರೆಂದು ಸೂಚಿತವಾಗುತ್ತದೆ. ಈ 
ದೊಡ್ಡ ಸಂತೆಯಿಂದ ವ್ಯಾಪಾರಿಗಳು ಸರಕುಗಳನ್ನು ವ್ಯವಸ್ಥಿತವಾಗಿ ಪ್ರಮುಖ ಬಂದರುಗಳಿಗೆ ಸಾಗಿಸುತ್ತಿದ್ದರೆಂದು 
ತಿಳಿಯುತ್ತದೆ. 


ಒಳಭಾಗಗಳಿಂದ ಪಶ್ಚಿಮ ಕರಾವಳಿಯ ಅಂಕೋಲ, ಮಿರ್ಜಾನ್‌, ಹೊನ್ನಾವರ, ಭಟ್ಕಳ, ಬೈಂದೂರು, 
ಬಾರಕೂರು, ಬಸ್ರೂರು, ಮಂಗಳೂರು, ಕುಂಬೈೆ, ಮೊದಲಾದ ಪಟ್ಟಣಗಳಿಗೆ ಕೃಷಿ ಉತ್ಪನ್ನಗಳು ಕಾವಡಿಗಳ ಮೂಲಕ 
ಸಾಗುತ್ತಿದ್ದವು. ತಲೆಹೊರೆಗಳು ಕುದುರೆ ಹೊರೆ, ಎತ್ತಿನ ಹೇರುಗಳು, ಬಂಡಿಗಳು, ಹೇರುಗತ್ತೆಗಳು 
ಉಪಯೋಗವಾಗುತ್ತಿದ್ದವು ಎಂಬ ಡ್ಕೂರೆಟ್‌ ಬಾರ್ಬೋಸನ ಉಲ್ಲೇಖ ೫ ಗಮನಾರ್ಹವಾಗಿದೆ. ಅದೇ ರೀತಿಯಲ್ಲಿ 
ಒಂದು ರಸ್ತೆಯು ಬಂಕಾಪುರದಿಂದ ಗೋವೆಗೂ, ಇನ್ನೊಂದು ರಸ್ತೆಯು ಬಂಕಾಪುರದಿಂದ ಭಟ್ಕಳಕ್ಕೆ ಹೊನ್ನಾವರ 
ಮಾರ್ಗವಾಗಿಯೂ ಹೋಗುತ್ತಿತ್ತೆಂಬ ಇವನ ಉಲ್ಲೇಖದಿಂದ” ಕರಾವಳಿ ಪ್ರದೇಶಕ್ಕೂ ಮತ್ತು ಘಟ್ಟದ ಮೇಲಣ 
ಪ್ರದೇಶಗಳ ನಡುವೆ ಆಂತರಿಕ ವಾಣಿಜ್ಯ ಸಂಪರ್ಕಗಳು ಬಲವಾಗಿದ್ದವೆಂದು ತಿಳಿದುಬರುತ್ತದೆ. 


ಪ್ರಧಾನ ಉದ್ಯೋಗಗಳು ಮತ್ತು ಕೈಗಾರಿಕೆಗಳು 
ಈ ಭಾಗದಲ್ಲಿ ಪ್ರಚಲಿತದಲ್ಲಿ ದ್ದ ವಿವಿಧ ಮಾದರಿಯ ಭೂಮಿಗಳನ್ನು ಗಮನಿಸಿದಾಗ ಕೃಷಿಯೆ ಇಲ್ಲಿಯ ಜನರ 


ಪ್ರಧಾನ ಉದ್ಯೋಗವಾಗಿತ್ತೆಂದು ತಿಳಿಯುತ್ತದೆ. ಕೃಷಿ ಉದ್ಯೋಗಕ್ಕೆ ಸಂಬಂಧ ಪಟ್ಟಂತೆ ಕೂಲಿಕಾರ್ಮಿಕರು ತಮ್ಮನ್ನು 


118 


2a 


ತ್ರಕ್ಕೆ ತೊಡಗಿಸಿಕೊಂಡಿದ್ದರು. ಭತ್ತ ಇಲ್ಲಿಯ ಪ್ರಧಾನ ಬೆಳೆಯಾಗಿತ್ತು. ಇದನ್ನು ಮಳೆಯಾಶ್ರಿತ ಮತ್ತು 
ಬೇಸಿಗೆಯಲ್ಲಿ ಕಾರಗದ್ದೆಯಲ್ಲಿ ಹಾಗೂ ಗಜನಿ ಭೂಮಿಯಲ್ಲೂ ಭತ್ತವನ್ನು ಬೆಳೆಸುತ್ತಿದ್ದರು. ಸುರಣಿತಿ, ಗದ್ದೆ, 


[ae ಎ 


ಮಕ್ಕಿಗದ್ದೆ ಗಳು ಭತ್ತ ಬೆಳೆಯುವ ಭೂಮಿಗದ್ದೆ ಗಳಾಗಿದ್ದವು. ಈ ವಿವಿಧ ಭೂಮಿಗಳಲ್ಲಿ ವಿವಿಧ ಮಾದರಿಯ ಭತ್ತವನ್ನು 


ಬೆಳೆಸುತ್ತಿದ್ದರು. ಈ ಹಿನ್ನೆಲೆಯಲ್ಲಿ ಇಲ್ಲಿ ತಯಾರಾದ ಬಿಳಿ ಅಕ್ಕಿಗೆ ವಿದೇಶದಲ್ಲೂ, ದಪ್ಪ ಅಕ್ಕಿಗೆ ಮಲಬಾರ 
ಪ್ರದೇಶದಲ್ಲಿ ಉತ್ತಮ ಬೇಡಿಕೆ ಇತ್ತು. 


ಈ ಪ್ರದೇಶ ಅರೆಮಲೆನಾಡು ಪ್ರದೇಶವನ್ನೂ ಒಳಗೊಂಡಿದ್ದು ವಾಣಿಜ್ಯ ಬೆಳೆಗಳಾದ ಕರಿಮೆಣಸು, ತೆಂಗು, 
ಅಡಿಕೆ, ವಿಳ್ಯದೆಲೆ, ಸಾಕಷ್ಟು ಬೆಳೆಯಲಾಗುತ್ತಿತ್ತು. ದೇವಾಲಯಕ್ಕೆ ದಾನ ರೂಪದಲ್ಲಿ ಒದಗಿಸಲಾಗುತ್ತಿದ್ದ 
ತೆಂಗಿನಕಾಯಿ, ಅಡಿಕೆ?, ವೀಳ್ಯದೆಲೆ *', ಒಂದೆಡೆಯಾದರೆ ಇವುಗಳನ್ನು ಒಳಗೊಂಡಂತೆ ಇಲ್ಲಿ ಭೆಳೆದ ಕರಿಮೆಣಸು 
ಜಗತ್ತಿನ ಉತ್ಕೃಷ್ಟ ಮಟ್ಟದಾಗಿತ್ತೆಂದು ವಿದೇಶಿ ಪ್ರವಾಸಿಗರಾದ ವರ್ಥ್ಧೇಮಾ * ಮತ್ತು ಬಾರ್ಬೊಸಾ , 
ಉಲ್ಲೇಖಿಸಿದ್ದಾರೆ. ಉತ್ತರಕನ್ನಡ ಪ್ರದೇಶದಲ್ಲಿ ಬೇಸಾಯವಿಲ್ಲದ ಒಂದು ಅಡಿ ಭೂಮಿಯೂ ಕಾಣಲಿಲ್ಲ ಎಂಬ 
ಇಬ್ನ ಬತೂತನ 36 ಉಲ್ಲೇಖವನ್ನು ಪರಾಮರ್ಶಿಸಿದಾಗ ಈ ಪ್ರದೇಶದಲ್ಲಿ ಕೃಷಿ ಚಟುವಟಿಕೆಗಳು ಭರದಿಂದ 
ಸಾಗಿದ್ದವೆಂತಲೂ ರಫ್ತು ಆಧಾರಿತ ವಾಣಿಜ್ಯ ಹಾಗೂ ಸಾಂಬಾರು ಬೆಳೆಗಳ ಉತ್ಪಾದನೆಗೆ ಪ್ರೋತ್ಸಾಹ ನೀಡಲಾಗಿತ್ತೆಂದು 
ತಿಳಿಯುತ್ತದೆ. 


ನೀರಾವರಿಯ ಅನುಕೂಲವಿದ್ದುದರ ಹಿನ್ನೆಲೆಯಲ್ಲಿ ಕಬ್ಬನ್ನೂ ಬೆಳೆಯುತ್ತಿದ್ದರು. ಇದರಿಂದ ಬೆಲ್ಲ, 
ಸಕ್ಕರೆಯನ್ನು ತಯಾರಿಸುತ್ತಿದ್ದರು. ವಿದೇಶದಲ್ಲಿ ಉತ್ತಮ ಬೇಡಿಕೆ ಇದ್ದ ಸಕ್ಕರೆಯನ್ನು ತಯಾರಿಸುತ್ತಿದ್ದರು. ವಿದೇಶದಲ್ಲಿ 
ಉತ್ತಮ ಬೇಡಿಕೆ ಇದ್ದ ಸಕ್ಕರೆಯನ್ನು ಪುಡಿರೂಪದಲ್ಲಿ ಭಟ್ಕಳ ಬಂದರಿನಿಂದ ವಿದೇಶಗಳಿಗೆ ರಫ್ತುಮಾಡಲಾಗುತ್ತಿತ್ತೆಂದು 
ವರ್ಥೆಮಾ ಉಲ್ಲೇಖಿಸಿದ್ದಾನೆ '. 


ಗೇರುಸೊಪ್ಪೆಯ ಬಸದಿ ಮತ್ತು ಧಾರೇಶ್ವರದ ದೇವಾಲಯಗಳಲ್ಲಿ ನಂದಾದೀಪಕ್ಕಾಗಿ, ಕಾರ್ತಿಕ ಪೂಜೆಗಾಗಿ”, 
ದೀವಳಿಗೆ ಹಬ್ಬದಿನದಂದು ದೀಪೋತ್ಸವಕ್ಕಾಗಿ"' ಎಣ್ಣೆದಾನ ಮಾಡಿದ್ದನ್ನು ಶಾಸನಗಳು ಪದೇ ಪದೇ ಉಲ್ಲೇಖಿಸುತ್ತವೆ. 
ಅದೇ ರೀತಿಯಲ್ಲಿ ಬಸ್ಲಿಮಕ್ಕಿಯ ಶಾಸನ"' ಗಾಣಿಗ ನಾಗಪ್ಪನನ್ನು ಉಲ್ಲೇಖಿಸುತ್ತದೆ. ಈ ಎಲ್ಲ ಅಂಶಗಳನ್ನು 
ಗಮನಿಸಿದಾಗ ತೈಲೋದ್ಯಮ (ಗಾಣ ಎಣ್ಣೆ ತೆಗೆಯುವ ಉದ್ದಿಮೆ ಪ್ರಮುಖ ಸ್ಥಾನ ಪಡೆದುಕೊಂಡಿತ್ತೆಂದು 
ತಿಳಿಯುತ್ತದೆ). ಹಲವಾರು ವರ್ತಕರು ಹಲವರು ಶ್ರಾವಕ್ತಿಯರು ಗೇರುಸೊಪ್ಪೆಯ ಹಿರೇ ಬಸದಿಯಲ್ಲಿ ಕಂಚಿನ 
ಬಿಂಬವನ್ನು ಮಾಡಿಸಿಕೊಟ್ಟರೆಂಬ್‌” ಉಲ್ಲೇಖ. ಅದೇ ರೀತಿಯಲ್ಲಿ ಸಾಳುವೇಂದ್ರ ಕ್ಲಿತಿಪನು ಹಾಡುವಳ್ಳಿಯ 
ಚಂದ್ರನಾಥಪ್ರಭ ಬಸದಿಗೆ ಕಂಚಿನ ವಿಗ್ರಹ, ಪ್ರಭಾವಳಿ, ಜಾಗಟೆ, ಗಂಟೆಗಳನ್ನು" ದಾನವಾಗಿ ನೀಡಿದನೆಂದು 
ಉಲ್ಲೇಖಿಸುತ್ತದೆ. ಯುದ್ಧದಲ್ಲಿ ಬಳಸುವ ಶಸ್ತ್ರಾಸ್ತ್ರ ಉಪಯೋಗವನ್ನು ಗಮನಿಸಿದಾಗ ಈ ಪ್ರದೇಶದಲ್ಲಿ ಲೋಹದ 
ಕೈಗಾರಿಕೆ, ಲೋಹವನ್ನು ಕರಗಿಸಿ ಎರಕ ಹೊಯ್ಯುವ ಕಲೆ ಜನಜನಿತವಾಗಿತ್ತೆಂದು ತಿಳಿಯುತ್ತದೆ. 

ಆಭರಣ ತಯಾರಿಕೆ, ಮರಗೆತ್ತನೆ ಕಲ್ಲಿನ ಕುಸುರಿ ಕೆಲಸಗಳು ಜನಪ್ರಿಯ ಗುಡಿಕೈಗಾರಿಕೆಗಳಾಗಿದ್ದವು. 
ಅಂಕೋಲಾವು ಬಟ್ಟೆ ಮಾರುಕಟ್ಟೆಗೆ" ಹೆಸರು ಪಡೆದಿತ್ತೆ೦ದು ವಿದೇಶಿ ಬರಹಗಾರರು ಉಲ್ಲೇಖಿಸಿದ್ದಾರೆ. ಇದರಿಂದ 


ಈ ಪ್ರದೇಶದಲ್ಲಿ ನೇಕಾರಿಕೆ ಉದ್ಯಮ ಪ್ರಚಲಿತದಲ್ಲಿ ತ್ಲೆಂದು ತಿಳಿಯುತ್ತದೆ. 


| 


ಶಾಸನಗಳಲ್ಲಿ ಉಲ್ಲೇಖಿಸಿದಂತೆ ಧಾರ್ಮಿಕ ಕಾರ್ಯಗಳಲ್ಲಿ" , ಸಾಕಷ್ಟು ಮಟ್ಟಿಗೆ ಮತ್ತು ಬ್ರಾಹ್ಮಣರ 
ಭೋಜನದಲ್ಲಿ ಹೈನೋತ್ಸನ್ನಗಳು ಒಳೆಕೆಯಾಗುತ್ತಿದ್ದವು. ಅಂತೆಯೆ ಕೃಷಿ ತೋಟಗಾರಿಕೆಯು ಈ ಪ್ರದೇಶದ ಪ್ರಮುಖ 
ಉದ್ಯೋಗವಾಗಿದ್ದರ ಹಿನ್ನೆಲೆಯಲ್ಲಿ ಹೈನೋದ್ಯಮ ಹೈನುಗಾರಿಕೆ ಈ ಪ್ರದೇಶದಲ್ಲಿ ಪ್ರಮುಖ ಉದ್ಯೋಗವಾಗಿತ್ತೆಂದು 
ತಿಳಿಯುತ್ತದೆ. 


ಅರಣ್ಯಾವೃತ ಈ ಪ್ರದೇಶದಲ್ಲಿ ಮರಗೆಲಸ, ಅರಣ್ಯ ಉತ್ಪನ್ನಗಳಾದ ಜೇನು, ರಾಳ, ಶ್ರೀಗಂಧ, ಧೂಪ ", 
ಸುಗಂಧ ಸಸ್ಯಗಳಲ್ಲಿ ಕೆಲವು ಮಸಾಲೆ ಜಿನಸುಗಳಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಇದ್ದುದರಿಂದ ಅರಣ್ಯ 
ಕೈಗಾರಿಕೆಗಳು ಇಲ್ಲಿ ಬೆಳೆದಿದ್ದವು. ಕೆಲವು ಗಿರಿಜನ ವರ್ಗದವರು ಈ ಉದ್ಯೋಗದಲ್ಲಿ ತಮ್ಮನ್ನು ತಾವು 
ತೊಡಗಿಸಿಕೊಂಡಿದ್ದರು. 

ಶಾಸನಗಳಲ್ಲಿ ಉಪ್ಪಿನ ಆಗರ* ಗಜನಿ ಭೂಮಿಯ ಬಗ್ಗೆ ಉಲ್ಲೇಖವಿದೆ. ಈ ಗಜನಿ ಭೂಮಿಯು ಸಮುದ್ರದ 
ಹಿನ್ನೀರಿನ ಭೂಮಿಯಾಗಿದ್ದು ಕೃಷಿಯ ಜೊತೆಗೆ ಉಪ್ಪನ್ನು ತಯಾರಿಸಲು ಯೋಗ್ಯ ಸ್ಥಳವಾಗಿದೆ. ಈ ಪ್ರದೇಶದಲ್ಲಿ 
ಆಗೇರರು ಮೂಲತಃ ಸಮುದ್ರ ನೀರಿನಿಂದ ಉಪ್ಪನ್ನು ತಯಾರಿಸುವ ಮೂಲ ಉದ್ಯೋಗವನ್ನಾಗಿ ಮಾಡಿಕೊಂಡಿದ್ದರು. 
ಆದುದರಿಂದ ಉಪ್ಪು ತಯಾರಿಕೆಯ ಕೈಗಾರಿಕೆ ಮತ್ತು ಇಲ್ಲಿ ದೊರೆಯುವ ಚಿಪ್ಪುಗಳಿಂದಸುಣ್ಣ ತಯಾರಿಸುವ ಉದ್ದಿಮೆ 
ಇಲ್ಲಿ ಬೆಳೆದು ಬಂದಿತ್ತು. ಮೀನುಗಾರಿಕೆಯು ಪ್ರಾಚೀನ ವೃತ್ತಿಯಾಗಿದ್ದು ನದಿ ಹಾಗೂ ಸಮುದ್ರ ಮೀನುಗಾರಿಕೆಯು 
ಇಲ್ಲಿಯ ಖಾರ್ವಿ, ಗಾಬಿತ, ಕೋಳಿ ಮೋಗವೀರರ ಪ್ರಧಾನ ವೃತ್ತಿಯಾಗಿತ್ತು. 
ಭೂಮಾಪನ 


ನಿವರ್ತನ “ $ ಇದೊಂದು ಭೂಮಿಯನ್ನು ಅಳೆಯುವ ಅಳತೆ ಪ್ರಮಾಣವಾಗಿತ್ತು. ಕದಂಬ ರವಿವರ್ಮನ 12ನೇ 
ವರ್ಷದ ಆಳ್ವಿಕೆಯ ಕಾಲದಲ್ಲಿ ಹೊರಟ ಅಂಕೋಲಾ ತಾಲೂಕಿನ ಕುಂಟಕಣಿ ಶಾಸನವು ವೇದಗಳಲ್ಲಿ ಪಾರಂಗತನಾದ 
ಧೌಮ್ಯಗೋತ್ರದ ಭವಸ್ವಾಮಿಗೆ ವರಿಯಕಾಗ್ರಾಮದಲ್ಲಿ ೨೪ ನಿವರ್ತನಗಳಷ್ಟು ಭೂಮಿಯನ್ನು ದಾನ ನೀಡಿದ್ದರ 
ಬಗ್ಗೆ ಉಲ್ಲೆ ಖಿಸುತ್ತದೆ. 

ಮುಡೆಗದ್ದೆ".ಃ ನಿರ್ಧಿಷ್ಟ ಭೂಮಿಯಲ್ಲಿ ಇಂತಿಷ್ಟು ಮೂಡೆ ಭತ್ತ ಬೆಳೆಯುವ ಜಾಗವನ್ನು ಮುಡೆಗದ್ದೆ ಎನ್ನುವರು. 


ಬೀಜವರಿ ಮೂಡೆ"' ಃ ನಿರ್ಧಿಷ್ಟ ಪ್ರಮಾಣದಲ್ಲಿ ಮೂಡೆಗಳಲ್ಲಿ ಬೀಜ ಬಿತ್ತುವ ಸಾಮರ್ಥ್ಯವುಳ್ಳ ಭೂಮಿಯನ್ನು 
ಬೀಜವರಿ ಮೂಡೆ ಎನ್ನುವರು. 


ಮತ್ತಂ (ಮತ್ತರು) : ಭೂಮಿಯನ್ನು ಅಳೆಯುವ ಒಂದು ಮಾನ. 
ಮೂಲ ಪರಿಛೇಧ  $ ಮೂಲ ಆಸ್ತಿಯ ಹಕ್ಕುಗಳು. 

ಅರ್ಧ ಪರಿಛೇದ * ೬ ಖರೀದಿಯ ಬಳಿಕ ಮಾಡಿದ ಕರಾರು ಪತ್ರ. 

ಗೇಣಿ ।ಃ ಭೂಮಿಯನ್ನು ಉಪಯೋಗಿಸುತ್ತಿದ್ದುದಕ್ಕೆ ಮ ಬಾಡಿಗೆ. 


ಕಟ್ಟಿ ಬಹುಗೇಣಿ $ ವಿವಿಧ ಮಾದರಿಯ ಬಾಡಿಗೆ. 


120 


ಕಟ್ಟಿಸಹಾ ಗೇಣಿ್‌' $ ಗೇಣಿಗೆ ಪ್ರತಿಗೇಣಿ (ಬಾಡಿಗೆ) ನೀಡುವ ಪರಿ. 
ಕಟ್ಟಿದ ಕಟುತೆರು ಕಡ್ಡಾಯವಾಗಿ ಸಲ್ಲಿಸಬೇಕಾದ ತೆರಿಗೆ. 
ಎರಡು ಪಸರದ ಬಾಡಿಗೆ ೫ ಎರಡು ಹಂತದಲ್ಲಿ ವಿಧಿಸುವ ಬಾಡಿಗೆ. 


ಅರುವಾರ  ; ಸ್ವಾಧೀನದೊಂದಿಗೆ ಭಣ ಅಥವಾ ಅಡವುಕ್ರಮ ಆರುವಾರ ಎಂದೆನಿಸಿಕೊಳ್ಳುತ್ತದೆ. ಹಣವನ್ನು 
ಸ್ವೀಕರಿಸಿದ ನಂತರ ಹಣ ಕೊಟ್ಟವನಿಗೆ ಭೂಮಿಯನ್ನು ಹಸ್ತಾಂತರಿಸಿ ಮಾಡುವ ಭೂಡಮಾನ ಕ್ರಮವನ್ನು ಆರುವಾರ 
ಎನ್ನುವರು. 


ಅಂತರಾರುವಾರ"*'$ ಆರುವಾರದಂತೆಯೆ ಇನ್ನೂ ಹೆಚ್ಚು ಕಾಲ ಸಾಲತೆಗೆದುಕೊಂಡ ನಂತರ ಅಡವು ಮಾಡುವಾಗ 
ತಯಾರಿಸುವ ಕಾಗದ ಪತ್ರಗಳು. 


ಕಾಣಿಕೆ ೬! ಬಹುಶಃ ಉತ್ಸವ, ಸಮಾರಂಭಗಳ ಸಮಯದಲ್ಲಿ ನೀಡಬೇಕಾದ ಹಣ. 
ತೆರ ೫೪ ದಾನದ ಮೇಲಿನ ತೆರಿಗೆ. 


ನೊಗಹಣ * ಃ ಕೃಷಿ ತೆರಿಗೆ ಎಂದು ಹೇಳಬಹುದಾದರೂ ಪಾಳುಭೂಮಿಯನ್ನು ವ್ಯವಸಾಯಕ್ಕೆ ಯೋಗ್ಯಭೂಮಿ 
ಮಾಡಲು ತಗಲುವ ವೆಚ್ಚ ಸಮತೂಗಿಸಲು ವಿಧಿಸುವ ತೆರಿಗೆಯಾಗಿರಬೇಕು. 


ಬೀಳುದಂಡ * $ ಬಂಜರು ಭೂಮಿಯ ಮೇಲಿನ ತೆರಿಗೆ. 
ಮನೆಹಣ 5 $ ಮನೆಯ ತೆರಿಗೆ. 
ವೊಸಗೆ"' $ ಜಾತ್ರೆ ಉತ್ಸವಗಳ ಸಮಯದಲ್ಲಿ ವಿಧಿಸಬಹುದಾದ ತೆರಿಗೆ. 
ವರಹ * $ ಚಿನ್ನದ ನಾಣ್ಯ. 
ಗದ್ಯಾಣ" ಃ ಚಿನ್ನದ ನಾಣ್ಯ. 
ವರಹ ಮತ್ತು ಗದ್ಯಾಣಗಳು ಒಂದೆ ತೆರನಾದ ನಾಣ್ಯಗಳೆಂದು ಎ. ವಿ. ನರಸಿಂಹಮೂರ್ತಿ ಯವರ ಅಭಿಪ್ರಾಯ. 


ಇವುಗಳ ತೂಕ 52 ಗೇನ ಆಗಿರುತ್ತಿತ್ತು. ಕೃಷ್ಣದೇವರಾಯನ ಕಾಲದ 120 ಗ್ರೇನ ತೂಕವುಳ್ಳ ಚಿನ್ನದ ನಾಣ್ಯ ಎರಡು 
ವರಹಗಳಿಗೆ ಸಮ ಎಂದು ಹೇಳಲಾಗಿದೆ. 


ಕಾಟಿಗದ್ಯಾಣ” ೬ ಒಂದು ಬಗೆಯ ಚಿನ್ನದ ನಾಣ್ಯ. 
ಗಟ್ಟಿವರಹ 71 $ ಒಂದು ಬಗೆಯ ಚಿನ್ನದ ನಾಣ್ಯ. 
ಹೊನ್ನು 72; ಚಿನ್ನದ ನಾಣ್ಯ. 

ಪೊನ್ನು” $ ಚಿನ್ನದ ನಾಣ್ಯ. 


ನಿಜ ವರಹ” । ಚಿನ್ನದ ನಾಣ್ಯ. 


121 


ಕಾಟಿ / ಕಾಟಿ ಗದ್ಯಾಣ” $ ಬಹುಶಃ ಗದ್ಯಾಣದ 1/4 ನೇ ಭಾಗ. ಶಿವಮೊಗ್ಗೆ ಯ ಶಾಸನವು 5 ನಾಲ್ಕು ಕಾಟಿಗಳು 
ಒಂದು ಗದ್ಯಾಣಕ್ಕೆ ಸಮವೆಂದು ಹೇಳುತ್ತದೆ '. ಇದರಿಂದಾಗಿ ಕಾಟಿಗದ್ಮಾಣ ಅಂದರೆ ಗದ್ಯಾಣದ 1/4 ನೇ 
ಭಾಗವಾಗಿರುತ್ತವೆ". 

ಪಣ್‌ $ ಇದೊಂದು ಚಿನ್ನದ ನಾಣ್ಯ. ಇದರ ಮುಖ ಬೆಲೆ ಅತಿ ಕಡಿಮೆ. ಇದು5 ರಿಂದ6 ಗ್ರೇನ್‌ಗಳಷ್ಟು ತಾಕವಿದ್ದು 
ವರಹದ 1/10 ನೇ ಭಾಗವಾಗಿರುತ್ತದೆ”. 


ಬೆಳ್ಳಿಯ ಗದ್ಯಾಣ / ಹಣ”್‌ಃ ಬೆಳ್ಳಿಯ ನಾಣ್ಯ. 


ತಾರ” $ ಇದು ಒಂದು ಬೆಳ್ಳಿ ನಾಣ್ಯದ ಮಾದರಿಯಾಗಿದ್ದು ಇದು ತುಳು ನಾಡಿನಲ್ಲಿ ಚಲಾವಣೆಯಲ್ಲಿತ್ತೆಂದು ಅಬ್ದುರ 
ರಜಾಕ್‌ ಹೇಳುತ್ತಾನೆ”. ತಾರೆಯು ಪಣದ 1/16 ನೇ್‌' ಭಾಗವಾಗಿತ್ತು. ತೆರುಹ / ತೆರುವರಹ*' ಇದೊಂದು ನಾಣ್ಯದ 
ಮಾದರಿಯಾಗಿದ್ದು ಪಣದ 1/15 ನೇ ಭಾಗಕ್ಕೆ ಸಮವಾಗಿರುತ್ತದೆ". 


ಪಗೋಡ *, ಹಾಗ *, ಬೇಳೆ $ ಇವು ವಿಜಯನಗರ ಕಾಲದಲ್ಲಿ ಚಲಾವಣೆಯಲ್ಲಿದ್ದ ಚಿನ್ನದ ನಾಣ್ಯಗಳಾಗಿವೆ. 
ಹಾಗವು1/4 ಪಣಕ್ಕೆ ಸಮವಾಗಿರುತ್ತದೆ. ಬೇಳೆಯು ಅರ್ಧ ಹಾಗಕ್ಕೆ ಸಮವಾಗಿದೆ. 


ದುಡ್ಡು", ಪಣ*್‌, ಜಿತಿಲಮತ್ತು ಕಾಸು": ಇವುತಾಮ್ರದ ಹಾಗೂ ಕಡಿಮೆ ಮುಖಬೆಲೆಯುಳ್ಳ ನಾಣ್ಯಗಳಾಗಿವೆ. 
ಅಮ್ಮೆಗದ್ದೆ” 

ಅಷ್ಟೆಯ ಗದ್ದೆ ”'ಃ 

ಆಳುತ್ತ ಹಿತ್ತಿಲು 2 $ ಉಸ್ತುವಾರಿಯಲ್ಲಿರುವ ಭೂಮಿ. 

ಕಣಿಲಗದ್ದೆ *' $ ಬಹುಶಃ ಕಣಿಲೆಯ ಹಿಂದಿನಿಂದ ಆವೃತ ಭೂಮಿ. 

ಕಣಿಲೆಭೂಮಿ * : 

ಕಾಣಿಗದ್ದೆ ಃ 

ಕಾರಗದ್ದೆ *' $ ಮಳೆಗಾಲದಲ್ಲಿ ಸಾಗುಮಾಡುವ ಭೂಮಿ. 

ಕೆರಗದ್ದೆ*' £: ಬಹುಶಃ ಹೊಸದಾಗಿ ಬೆಟ್ಟವನ್ನು ಕಡಿದು ಮಾಡಿದ ಸಾಗುವಳಿ ಭೂಮಿ. 

ಗದ್ದೆ $ ಭತ್ತವನ್ನು ಬೆಳೆಯುವ ಫಲವತ್ತಾದ ಭೂಮಿ. 


ಗಜನಿ” $ ಫಲವತ್ತಾಗಿರದ ಉಪ್ಪು ನೀರಿನಿಂದ ಕೂಡಿದ ಹಿನ್ನೀರಿನ ಭೂಮಿ ಭತ್ತವನ್ನು ಒಂದು ಸಲ ಬೆಳೆ 
ತೆಗೆಯಬಹುದು. 


ಗಹಾ ಳ್‌ $ ಸಾಂದರ್ಭಿಕವಾಗಿ ಮಾಡಿಕೊಂಡ ಒಪ್ಪಂದದ ಭೂಮಿ. 


ತೋಟ! ಃ ತೆಂಗು, ಅಡಿಕೆ ವಿಳ್ಯದೆಲೆ ಬೆಳೆಯುವ ಭೂಮಿ. 


122 


ನಲ್ಲಿಗದ್ಕೆ *? $ ನೀರು ಹರಿಯುತ್ತಿರುವ ಗದ್ದೆ ಒಳ್ಳೆಯ ಭೂಮಿ. 
ಹೊಲ" $ ಧಾನ್ಯ ಬೆಳೆಯುವ ಫಲವತ್ತಾದ ಭೂಮಿ. 

ಹೊಂಡದ ಗದ್ದೆ '* ೬ ಸಮತಟ್ಟಾಗಿರದ ತಗ್ಗು ಪ್ರದೇಶದ ಭೂಮಿ. 
ಹೊಸಗದ್ದೆ ' $ ಹೊಸದಾಗಿ ತಯಾರಿಸಿದ ಸಾಗುವಳಿ ಭೂಮಿ. 
ಶೋತನ ಮಕ್ಕಿ” ೬ ಅಲ್ಪಸ್ವಲ್ಪ ನೀರಾವರಿ ಸೌಲಭ್ಯ ಹೊಂದಿದ (ಮಕ್ಕಿ) ಎತ್ತರದ ಭೂಮಿ. 
ಸಳೆಗದ್ದೆ *” $ ತೆನೆ ಬಡಿಯುವ ಎತ್ತರದ ಭೂಮಿ. 

ಸುಕಣಿಲೆ ಮಕ್ಕಿ 8 ; ಅರೆ ತೇವವುಳ್ಳ ಎತ್ತರದ ಭೂಮಿ. 
ಸುಗ್ಗಿಯ ಸೀಮೆ 19 ; ವಿಶಾಲವಾದ, ಫಲವತ್ತಾದ ಭೂಪ್ರದೇಶ. 
ಸುಣ್ಣಿಮಕ್ಕಿ 1g 

ಸುವಾಳಿಗದ್ದೆ Ag ಫಲವತ್ತಾದ ಭೂಮಿ. 

ನಾನಾಬೇಣ '? $ ಹಲವಾರು ಬಗೆಯ ಬೀಳುಭೂಮಿ. 

ನಿಚ್ಚಳ ಮಕ್ಕಿ 3 $ ನಿಖರವಾಗಿ ಧಾನ್ಯ ಬೆಳೆಯುವ ಭೂಮಿ. 
ಬಯಲು " ವಿಸ್ತಾರವಾದ ಗದ್ದೆ. 


ಬಂದಗದ್ದೆ ್‌ । ಫಲಬಿಟ್ಟ ನಿರ್ಭಂಧಿತ ಭೂಮಿ. ನಾಲ್ಕು ಕಡೆಯಿಂದ ಮಣ್ಣಿನ ದಿಬ್ಬದ ತಡೆಗೋಡೆಯಿಂದ 
ಸುತ್ತುವರೆದ ಭೂಮಿ. 

ಬಾಣಗದ್ದೆ "* $ ಬಿರುಸು, ಕಲ್ಲುಮಿಶ್ರಿತ ಭೂಮಿ. 

ಬಿಳುಗಲ್ಲ ಮಕ್ಕಿ” $ ಬಿಳಿಕಲ್ಲುಗಳಿಂದ ಕೂಡಿದ ಗಟ್ಟಿಭೂಮಿ. 

ಬೆಟು "* ; ಎತ್ತರದ ಗುಡ್ಡದ ಭೂಮಿ. 

ಬೇಣ "” $ ಪಾಳು ಅಥವಾ ಗೇರು, ಹಲಸು, ಮಾವು ಬೆಳೆಸುವ ಫಲವತ್ತಾಗಿರದ ಭೂಮಿ. 

ಬೇಲೆ; ಸಮುದ್ರ ತೀರದ ಹತ್ತಿರವಿರುವ ಭೂಮಿ. 

ಮಕ್ಕಿ *' $ ಹುಲುಸಾಗಿ ಬೆಳೆಯುವ ಬೆಟ್ಟುಗದ್ದೆ. 

ಮಕ್ಕಿಗದ್ದೆ "೨ ಭತ್ತ ಬೆಳೆಯುವ ಎತ್ತರದ ಭೂಮಿ. 

ವೊಳ ಬಯಲು * ; 


ಹಕ್ಕಲು $ ಗೇರು, ಮಾವು ಕಲ್ಲರೆಯಿಂದ ಕೂಡಿದ ಭೂಮಿ. 


123 


ಹಸ್ತಳ ತೋಟ "5 ; ಬಹುಶಃ ಸಮೀಪದ ಮತ್ತು ನೀರಾವರಿಯಿಂದ ಕೂಡಿದ ಭೂಮಿ. 
ಹಿತ್ತಿಲು * ಸಣ್ಣ ತೋಟ, ಕೈತೋಟ 
ಹುಲ್ಲಿನ ಹಿತ್ತಿಲು $ ಹುಲ್ಲು ಬೆಳೆಯುವ (ಕರಡ ಒಂದು ಬಗೆಯ ಹುಲ್ಲು). 


ಕಣಜದ ಹಾನೆ'* $ ಕಣಜದಲ್ಲಿ ಯೇ ಅಳೆಯುವ ಅಂದರೆ ಪಾಲು ತೆಗೆಯುವ ಮಂಚೆ ಕೂಲಿ ನೀಡುವಾಗ ತೆಗೆಯುವ 


ಬಾಡಿಗೆ. 

ಕೊಳಗ ” |; ಧಾನ್ಯದ 42 ಸೇರಿನ ಅಳತೆ. 

ಕಿಂಚಿನ ಹಾನೆ  $ ಕಂಚಿನ ಒಂದು ಪಾತ್ರೆ. ಅಳತೆ ಮಾಪನವಾಗಿ ಬಳಸುವವರು. 

ಖಂಡುಗ *' $ ಒಂದು ಬಗೆಯ ಅಳತೆ. ಇಪ್ಪತ್ತು ಕೊಳಗಕ್ಕೆ ಸಮ. 

ಪೇಟೆ ಮೂಡೆ 3 ; ಮಾರುಕಟ್ಟೆಯಲ್ಲಿ ಒಟ್ಟು ಧಾನ್ಯಗಳನ್ನು ತೂಕಕ್ಕೆ ಅನುಗುಣವಾಗಿ ಸೂಚಿಸುವ ಅಳತೆಮಾನ. 
ಬಳ 3 $ 11 ಸೇರಿಗೆ ಸಮ. 

ಮೂಷಂಕ * ೬ ಒಂದು ಬಗೆಯ ದ್ವಿದಳ ಧಾನ್ಯ. ತೂಕಕ್ಕಾಗಿ ಉಪಯೋಗಿಸುವ ಸಣ್ಣ ಕಾಯಿ. 


ಮೂಡೆ 3 $ ಹುಲ್ಲಿನಿಂದ ಗೋಲಾಕಾರವಾಗಿ ನಿರ್ಮಿಸಿದ ಮೂಟೆಯಾಗಿದ್ದು ಇಪ್ಪತ್ತು ಕೊಳಗ ಧಾನ್ಯವನ್ನು 
ಶೇಖರಿಸಲು ಮಾಡುವ ಒಂದು ಸಾಧನ. 


ಹಾನೆ 3 $ ಸೇರು, ಮೊರ, ಒಂದು ಅಳತೆ. (ಒಂದು ಅಳತೆ ಮಾಡುವ ಮೂಡೆ). 
ಸಲ್ಲಡಕ ' | ಧಾನ್ಯ ಅಳೆಯುವ ಮಾನ. 

ಸಿದ್ದೆ 8 $ ಕೊಳಗದ ನೇ ಭಾಗ. 

ಸೇರು” ; ಹಾನೆ, ಅಳತೆಸೇರು. 

ಸೊಲಗಿ $ ದ್ರವ ಪದಾರ್ಥ ಅಳೆಯುವ ಅಳತೆ - ಪಾವು ಸೇರಿಗಿಂತ ಕಡಿಮೆ. 
ಸ್ಥಳಸಿದ್ದೆ '' $ ಸ್ಥಳೀಯವಾಗಿ ಉಪಯೋಗಿಸುವ ಅಳತೆ. 


ಒಂದು ಮೂಡೆ $ 20 ಕೊಳಗ. ಕೆಲವೊಂದು ಕಡೆ 15 ಕೊಳಗಕ್ಕೆ ಸಮ. 


ಒಂದು ಖಂಡುಗ 20 ಕೊಳಗ 
ಒಂದು ಕೊಳಗ i: 6ಸಿದ್ದೆ 
ಒಂದು ಸಿದ್ದೆ : 6 ಬಳ್ಳ 
ಎರಡು ನಾಡಿ 4 1 ಕೊಳಗ 


124 


ನಾಲ್ಕು ಸಿದ್ದೆ $ 1 ಹಾನೆ 


ಎರಡು ಹಾನೆ 1 ಕೊಳಗ 


ಒಂದು ಕೊಳಗ ಅಕ್ಕಿಯು 2'/, ಕೆ.ಜಿ. ಅಕ್ಕಿಗೆ ಸಮವಾಗಿರುತ್ತದೆ. 


pS SARS ABS CABS CABS ABS CABS 4 pS AS CBS CAS LARS 14 pS ನ 
KC SC 2 2 PC CS SA A & pT ಜೀ 2K pS 


ಅಡಿಟಿಪ್ಪ ಣೆಗಳು 


ಈ 


wv 0 x2 mu Pp WN 


ed 
o 


11. 


ಕರ್ನಾಟಕ ಚರಿತ್ರೆ, ಸಂ.1, ಪು. 317. 
ಮಹಾವಂಶ, ಅಧ್ಯಾಯ XU, ಪು. 82. 
ಕರ್ನಾಟಕ ಚರಿತ್ರೆ, ಸಂ.1, ಪು.318. 
ಕರ್ನಾಟಕ ಚರಿತ್ರೆ, ಸಂ.1, ಪು. 320. 
ಸಿ.ಕೆ. ಐ.,ಸಂ.1, ನಂ.1. 

ಕರ್ನಾಟಕ ಚರಿತ್ರೆ, ಸಂ.1, ಪು. 391. 
ಕರ್ನಾಟಕ ಚರಿತ್ರೆ, ಸಂ.1, ಪು. 391. 
ಸಿಕೆ.ಐ. ಸಂ. 1, ನಂ.26. 

ಎ.ಇ, ಸಂ. XXXL ಪು.232-34. 
ಎ.ಇ, ಸಂ. XXXL ಪು.232-34. 
ಎ.ಇ., ಸಂ. XXII], ಪು. 70-75. 
ಸಿಕೆ.ಐ. ಸಂ. 1, ಪು. 66-69. 
ಎ.ಇ. ಸಂ., XXXIll, ಪು. 232-234. 


ಕ. ಭಾ. ಸಂ. ಸಂ. 22/3, ಎಸ್‌.ವಿ. ಪಾಡಿಗಾರ ಮತ್ತು ಗಣಪತಿ ಗೌಡ ಎಸ್‌., ಚಂದಾವರ ಕದಂಬ ಅರಸು 
ತ್ರಿಭುವನ ಮಲ್ಲ ಮಲ್ಲಿದೇವನ ಗುಂಡಬಾಳ ಶಾಸನ ಶಕ 1063. 


ಎಸ್‌. ವಿ. ಪಾಡಿಗಾರ, ಹೊರ ರಾಷ್ಟ್ರದಲ್ಲಿರುವ ಜಿನಬಿಂಬ ಶಾಸನ, ವಿಜಯನಗರ ಅಧ್ಯಯನ ಸಂ. , 
ಪು.73-76. 


ಪೂರ್ವೋಕ್ತ, ಅಡಿಟಿಪ್ಪಣೆ, ನಂ. 14. 
ಎಂ. ಆರ್‌.ಎಸ್‌. ಐ.ಇ., 1965-66, ಅಪೆ. "ಬಿ', ನಂ. 370. 
ಎಂ.ಎ.ಆರ್‌., 1928, ನಂ. 109, ಭಟ್‌ಸೂರಿಕೆ. ಜಿ., ಗೇರುಸೊಪ್ಪೆ ನಗರ ಬಸ್ತಿಕೇರಿಯ ಜೈನವಾಸ್ತು ಮತ್ತು 


ಮೂರ್ತಿಶಿಲ್ಪ, ಪು. 34-37. 


125 


.೫.ಸಂ.1, ನಂ. 48. 


ಕೆ.ಐ.ಸ 
ಕೆ.ಐ. 


ಎಸ್‌. ವಿ. ಪಾಡಿಗಾರ, "ಇಮ್ಮಡಿ ದೇವರಾಯನ ಕಾಲದ ಹೊಸ ಶಾಸನ' ವಿಜಯನಗರ ಅಧ್ಯಯನ, ಸಂ. IV, 


ಸಂ 


.ಸಂ.1, ನಂ. 48. 
.1, ನಂ. 48. 
1, ನಂ. 48. 
.L ನಂ.48. 
I, ನಂ. 48. 


ಪು. 64-67. 


ಕೆ.ಐ.ಸಂ.1, ನಂ. 48. 

ಫ್ರೈಯರ್‌ ಈಸ್ಟ್‌ ಇಂಡಿಯಾ ಆ್ಯಂಡ್‌ ಪರ್ಷಿಯಾಕಿ ಪು. 42-59, ಕರ್ನಾಟಕ ಚರಿತ್ರೆ ಸಂ. 111 ಪು. 231. 
ಕೆ.ಐ. 
ಎ.ಕ.ಸಂ.೪, ನಂ. 68, ಪು. 201. 
ಕರ್ನಾಟಕ ಚರಿತ್ರೆ, ಸಂ. 111, ಪು. 229. 
ಕರ್ನಾಟಕ ಚರಿತ್ರೆ, ಸಂ. 1 ಪು. 218. 
ಎ.ಎಂ. ಆರ್‌., 1928, ನಂ. 112. 
ಎ.ಎಂ. ಆರ್‌., 1928, ನಂ. 112. 
ಎ.ಎಂ. ಆರ್‌., 1928, ನಂ. 112. 
ಕರ್ನಾಟಕ ಚರಿತ್ರೆ ಸಂ.1 ಪು. 230-34. 
ಕರ್ನಾಟಕ ಚರಿತ್ರೆ ಸಂ. 111 ಪು. 230. 
ಕರ್ನಾಟಕ ಚರಿತ್ರೆ ಸಂ. 111 ಪು. 157. 
ಕರ್ನಾಟಕ ಚರಿತ್ರೆ ಸಂ.1 ಪು. 230-232. 
ಎ.ಎಂ. ಆರ್‌., 1928, ನಂ. 112. 


ಸಂ.1, ನಂ. 48. 


ಪೂರ್ವೋಕ್ತ, ಎ.ಎಂ. ಆರ್‌., 1928, ನಂ. 112. 


ಎ.ಎಂ. ಆರ್‌., 1928, ನಂ. 112. 
ಕೆ.ಐ. ಸಂ. 11, ಭಾಗ1], ನಂ. 9. | 
ಎಸ್‌. ವಿ. ಪಾಡಿಗಾರ, ಹೊರರಾಷ್ಟ್ರದಲ್ಲಿ ರುವ ಒಂದು ಜಿನಬಿಂಬ ಶಾಸನ, ವಿಜಯನಗರ ಅಧ್ಯಯನ ಸಂ.V. 


ಪು. 73-76. 


126 


ಕೆ.ಐ.ಸಂ.1, ನಂ. 65. 
ಕರ್ನಾಟಕ ಇತಿಹಾಸ, ಸಂ. ॥॥1, ಪು. 263. 


ಎಂ. ಎ. ಆರ್‌., 1828 ನಂ. 112, ಕರ್ನಲ್‌ ಮೆಕೆಂಜಿ ಸಂಗ್ರಹ ಶಾಸನ ನಂ. 299, ಭಟ್‌ಸೂರಿಕೆ. ಜಿ. 
ಗೇರುಸೊಪ್ಪೆ (ನಗರಬಸ್ತಿಕೇರಿ)ಯ ಜೈನ ವಾಸ್ತು ಮತ್ತು ಶಿಲ್ಪ ಪು. 69. 


ಕರ್ನಲ್‌ ಮೆಕೆಂಜಿ ಸಂಗ್ರಹ ಶಾಸನ ನಂ. 314, ಪು. 523-27. ಭಟ್‌ಸೂರಿಕೆ. ಜಿ. ದಾರಾನಾಥ ದೇವಾಲಯ 
ಧಾರೇಶ್ವರ ನಂ.3,ಕೆ. ಐ. ಸಂ. V1 ನಂ. 79. 


47. 
48. 
49, 
5೦. 
3 
52. 
೨3. 
೨4. 
೨5. 
56. 


57, 
58. 
59. 
60. 
61. 
62. 
63. 
64. 
65. 
66. 


ಎಂ. ಎ. ಆರ್‌., 1928, ನಂ. 112. 


ಕೆ. ಇ. ಸಂ. ್ಭ1, ನಂ. 61. 


ಸಿ.ಕೆ. ಐ. ಸಂ.1, ಪು. 66-69. 


ಎಂ. ಎ. ಆರ್‌., 1928, ನಂ. 112. 
ಎಂ. ಎ. ಆರ್‌., 1928, ನಂ. 112. 
ಕೆ. ಐ. 
ಕೆ. ಐ. 
ಕೆ. ಐ. 
ಕೆ. ಐ. 


ಮೆಕೆಂಜಿ ಸಂಗ್ರಹ, ನಂ. 316, ಪು. 536-38. ಭಟ್‌ಸೂರಿಕೆ. ಜಿ. ಧಾರಾನಾಥ ದೇವಾಲಯ ಧಾರೇಶ್ವರ 
ನಂ.5,ಕೆ. ಐ. ಸಂ.11 ಭಾಗ1 ನಂ. 11. 


ಕೆ. 
ಕೆ. 
ಕೆ. 


ಐ. 


ಐ. 


ಐ. 


ಸಂ.1, ಭಾಗ, ನಂ. 17. 


ಸಂ. 1, ಭಾಗ1, ನಂ. 3. 
ಸಂ.1, ಭಾಗ, ನಂ. 3. 
ಸಂ. VI, ನಂ. 63. 


ಸಂ.11, ಭಾಗ, ನಂ. 11. 
ಸಂ. 1, ಭಾಗ, ನಂ. 9. 


ಸಂ. 11, ಭಾಗ1, ನಂ. 14. 


, ಸಂ.1॥, ಭಾಗ1, ನಂ. 14. 


ಸಂ. 1, ಭಾಗ1, ನಂ. 14. 


, ಸಂ.11[, ಭಾಗ], ನಂ. 53. 


ಸಂ. 11, ಭಾಗ1, ನಂ. 2. 
ಸಂ.1, ಭಾಗ1, ನಂ. 53. 


ಸಂ.1, ಭಾಗ1, ನಂ. 53. 


.ಸಂ.1, ಭಾಗ1, ನಂ. 53. 


127 


67. 
68. 
69. 
70. 
72 
73. 
74. 
fos 
176. 
76. 
77: 
78. 
19: 
80. 
81. 
82. 
83. 
84. 
85. 
86. 
87. 
88. 
$9, 
90. 
9]. 
92. 


ಕೆ. ಇ. ಸಂ.11, ಭಾಗ1, ನಂ. 2. 

ಕೆ. ಐ. ಸಂ.11, ಭಾಗ, ಪಂ. 2 

ಕೆ. ಐ. ಸಂ.1, ಭಾಗ, ನಂ. 2. 

ನರಸಿಂಹ ಮೂರ್ತಿ ಎ. ವಿ., ದಿ ಕಾಯಿನ್ಸ್‌ ಆಫ್‌ ಕರ್ನಾಟಕ, ಪು. 141, ಎಸ್‌. ಇ.ಇ.ಸಂ.1V ಪು. 262. 
ಡಿ.ಎಲ್‌. ಎಸ್‌.ಸಿ. ಐ., 1940-4], ನಂ. 56. 

ಕೆ. ಇ. ಸಂ.1, ಭಾಗ, ನಂ.1. 

ಎಸ್‌. ಐ. ಐ. ಸಂ.1V, ನಂ. 262, ಎ. ವ. ನರಸಿಂಹಮೂರ್ತಿ, ದಿ ಕಾಯಿನ್ಸ್‌ ಆಫ್‌ ಕರ್ನಾಟಕ ಪು. 142. 
ಎ.ಕ.ಸಂ೪, ನಂ.51, ಎ ಇ. ಸಂ. X11, ಪು. 58. 

ಎ.ಕ.ಸಂ.ಳ, ನಂ51, ಎ. ಇ. ಸಂ. 13, ಪು. 58, ಕೆ. ಐ. ಸಂ. ್ಭ1, ನಂ. 62. 

ಎ ಕ.ಸಂಳ,ನಂ51, ಎ. ಇ. ಸಂ.13, ಪು. 58,ಕೆ. ಐ. ಸಂ. ್ಭ1, ನಂ. 62. 
ಎ.ಕ.ಸಂ.ಳ, ನಂ51, ಸಂ.ಳ, ನಂ.68, ಎ. ಇ. ಸಂ. 13, ಪು. 58. 

ಕೆ. ಐ. ಸಂ.1, ಭಾಗ1, ನಂ.11. 

ಕೆ. ಐ. ಸಂ.1, ಭಾಗ1, ನಂ. 59. 

ಕೆ. ಐ. ಸಂ. ್ಭ1, ಭಾಗ1], ನಂ. 62, ಮೇಜರ ಇಂಡಿಯಾ ಪು. 26. 

ಕರ್ನಾಟಕ ಇತಿಹಾಸ ಸಂ.1, ಪು. 230-236. 

ಜರ್ನಲ್‌ ಆಫ್‌ ದಿ ರಾಯಲ್‌ ಎಶಿಯಾಟಿಕ್‌ ಸೊಸೈೆಯಿಟಿ 1896, ಪು. 344. 

ಜರ್ನಲ್‌ ಆಫ್‌ ದಿ ರಾಯಲ್‌ ಎಶಿಯಾಟಿಕ್‌ ಸೊಸೈೆಯಿಟಿ 1896, ಪು. 344. 

ನರಸಿಂಹ ಮೂರ್ತಿ ಎ. ವಿ., ಪೂರ್ವೋಕ್ತ, ಪು. 142. 

ನರಸಿಂಹ ಮೂರ್ತಿ ಎ. ವಿ., ಪೂರ್ವೋಕ್ತ, ಪು. 142. 

ನರಸಿಂಹ ಮೂರ್ತಿ ಎ. ವಿ., ಪೂರ್ಮೋಕ್ತ, ಪು. 142. 

ಕೆ. ಐ. ಸಂ.11, ಭಾಗ1, ನಂ. 15. 

ನರಸಿಂಹ ಮೂರ್ತಿ ಎ. ವಿ. ಪೂರ್ಮೋಕ್ತ, ಪು. 141, ಕೆ. ಐ. ಸಂ. ೪], ಭಾಗ1, ನಂ. 62. 
ನರಸಿಂಹ ಮೂರ್ತಿ ಎ. ವಿ., ಪೂರ್ಮೋಕ್ತ, ಪು. 141. 

ಕೆ. ಐ. ಸಂ.11, ಭಾಗ1, ನಂ. 11. 

ಕೆ. ಐ. ಸಂ.11, ಭಾಗ, ನಂ. 55. 


ಕೆ. ಐ. ಸಂ.1, ಭಾಗ1, ನಂ. 55. 


128 


93. 


94. 
95. 
96. 


97. 


98. 
99, 


100. 
101. 
102. 
103. 
104. 
105. 
106. 


107. 


108. 


109. 


110. 
“EE, 
112. 
113. 


ಎಂ. ಎ. ಆರ್‌., 1828 ನಂ.112, ಭಟ್‌ಸೂರಿಕೆ. ಜಿ., ಗೇರುಸೊಪ್ಪೆ (ನಗರಬಸ್ತಿಕೇರಿ) ಜೈನ ವಾಸ್ತು ಮತ್ತು 
ಶಿಲ ನಂ.7. 


ಗಣಪತಿಗೌಡ ಎಸ್‌., ಪೂರ್ಮೋಕ್ತ, ನಂ.8, ಪು. 365-367. 
ಕೆ. ಐ. ಸಂ.1, ಭಾಗ1, ನಂ. 11. 


ತಮಿಳುನಾಡು ಸರಕಾರ ಹಸ್ತಪ್ರತಿ ಭಂಡಾರ, ಕರ್ನಲ್‌ ಮೆಕೆಂಜಿ ಸಂಗ್ರಹ, ನಂ. 315, ಪು. 528-535, 
ಭಟ್‌ಸೂರಿಕೆ. ಜಿ. ದಾರಾನಾಥ ದೇವಾಲಯ ಧಾರೇಶ್ವರ, ಪು. 42-43. 


ತಮಿಳುನಾಡು ಸರ್ಕಾರ ಹಸ್ತಪ್ರತಿ ಭಂಡಾರ, ಕರ್ನಲ್‌ ಮೆಕೆಂಜಿ ಸಂಗ್ರಹ ನಂ. 295, ಭಟ್‌ಸೂರಿಕೆ. ಜಿ., 
ಗೇರುಸೊಪ್ಪೆ (ನಗರಬಸ್ಸಿಕೇರಿ) ಜೈನ ವಾಸ್ತು ಮತ್ತು ಶಿಲ್ಪ, ಅನುಬಂಧ, ನಂ. 4, 


ಪೂರ್ವೋಕ್ತ, ಅಡಿಟಿಪ್ಪಣೆ ನಂ. 97. 

ಪೂರ್ವೋಕ್ತ, ಅಡಿಟಿಪ್ತಣೆ ನಂ. 96. 

ಕೆ. ಐ. ಸಂ.1, ಭಾಗ1, ನಂ. 55. 

ಪೂರ್ವೋಕ್ತ, ಅಡಿಟಿಪ್ಪಣೆ ನಂ. 5. 

ಕೆ. ಐ. ಸಂ.1, ಭಾಗ1, ನಂ. 11. 

ಕೆ. ಐ. ಸಂ.1, ಭಾಗ1, ನಂ.7. 

ಪೂರ್ಮೋಕ್ತ, ಅಡಿಟಿಪ್ಪಣೆ ನಂ. 96. 

ಪೂರ್ವೋಕ್ತ, ಅಡಿಟಿಪ್ರಣೆ ನಂ. 96. i 


ಕರ್ನಲ್‌ ಮೆಕೆಂಜಿ ಸಂಗ್ರಹ, ನಂ. 315, ಪು. 528-535," ಭಟ್‌ಸೂರಿಕೆ. ಜಿ., ದಾರಾನಾಥ ದೇವಾಲಯ 
ಧಾರೇಶ್ವರ ಅನು, ನಂ. 4. 


ಮೆಕೆಂಜಿ ಸಂಗ್ರಹ, ನಂ. 295, ಭಟ್‌ಸೂರಿಕೆ. ಜಿ. ಗೇರುಸೊಪ್ಪೆ (ನಗರಬಸ್ಸಿಕೇರಿ)ಯ ಜೈನ ವಾಸ್ತು ಮತ್ತು 
ಶಿಲ್ಪ, ಅನು, ನಂ.4. 


ಎಂ. ಎ. ಆರ್‌., 1928 ನಂ. 102, ಭಟ್‌ಸೂರಿಕೆ. ಜಿ. ಗೇರುಸೊಪ್ಪೆ (ನಗರಬಸ್ತಿಕೇರಿ)ಿಯ ಜೈನ ವಾಸ್ತು 
ಮತ್ತು ಶಿಲ್ಪ ನಂ.". 


ಕರ್ನಲ್‌ ಮೆಕೆಂಜಿ ಸಂಗ್ರಹ, ನಂ. 297, ಪು. 463-467, ಭಟ್‌ಸೂರಿಕೆ. ಜಿ. ಗೇರುಸೊಪ್ಪೆ 
(ನಗರಬಸ್ತಿಕೇರಿ)ಯ ಜೈನ ವಾಸ್ತು ಮತ್ತು ಶಿಲ್ಪ ನಂ. l. 


ಕೆ. ಐ. ಸಂ.1, ಭಾಗ1, ನಂ.?. 
ಪೂರ್ಮೋಕ್ತ, ಅಡಿಟಿಪ್ತಣೆ 109, ಅನುಬಂಧ, ನಂ. 4. 
ಪೂರ್ಪೋಕ್ತ, ಅಡಿಟಿಪ್ಪಣೆ ನಂ. 109, ಅನುಬಂಧ, ನಂ. 4. 


ಕೆ. ಐ.ಸಂ.1,ನಂ.55,ಕೆ. ಐ. ಸಂ.1, ಭಾಗ1, ನಂ. 16. 


129 


114. ಗಣಪತಿ ಗೌಡ ಎಸ್‌., ಮೈನರ ಡೈನಾಸ್ಟಿಸ್‌ ಆಫ್‌ ಉತ್ತರ ಕನ್ನಡ ರಿಜನ್ಸ್‌ (ಅಪ್ರಕಟಿತ ಪಿಎಚ್‌.ಡಿ. 
ಮಹಾಪ್ರಬಂಧ ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ ನಂ. 8, ಪು. 365-67). 


115. ಕೆ. ಇ. ಸಂ.1, ಭಾಗ, ನಂ. 11. 
116. 8. ಐ. ಸಂ.11, ಭಾಗ, ನಂ. 11. 
117. ಪೂರ್ಮೋಕ್ತ, ಅಡಿಟಿಪ್ಪಣೆ ನಂ. 109. 
118. ಕೆ. ಐ. ಸಂ.1, ಭಾಗ, ನಂ.7. 
119. ಕೆ. ಐ. ಸಂ.1, ಭಾಗ1, ನಂ.9. 
120. ಕೆ. ಐ. ಸಂ.1, ಭಾಗ1, ನಂ. 55. 
121. ಪೂರ್ಮೋಕ್ತ, ಅಡಿಟಿಪ್ಪಣೆ ನಂ. 109. 
122. ಕೆ. ಐ.ಸಂ.1, ಭಾಗ1, ನಂ.7. 
123. ಕೆ. ಐ. ಸಂ.1, ಭಾಗ1, ನಂ. 55. 
124, ಕೆ. ಇ. ಸಂ.1॥, ಭಾಗ1,ನಂ. 9, ಕೆ. ಇ. ಸಂ. V1, ನಂ. 70. 
125. ಕೆ. ಐ.ಸಂ. ೪1, ಭಾಗ], ನಂ. 70. 
126. ಪೂರ್ವೋಕ್ತ, ಅಡಿಟಿಪ್ಪಣೆ ನಂ. 109. 


127. ಕರ್ನಲ್‌ ಮೆಕೆಂಜಿ ಸಂಗ್ರಹ, ನಂ. 314, ಪು. 516-522, ಭಟ್‌ಸೂರಿ ಕೆ.ಜಿ. ದಾರಾನಾಥ ದೇವಾಲಯ 
ಧಾರೇಶ್ವರ ಅನು], ನಂ. 2. 


128. ಭಟ್‌ಸೂರಿಕೆ. ಜಿ. ದಾರಾನಾಥ ದೇವಾಲಯ ಧಾರೇಶ್ವರ, ಅನು, ನಂ. 2. 
129. ಗಣಪತಿಗೌಡ ಎಸ್‌., ಪೂರ್ವೋಕ್ತ, ನಂ. 11, ಪು. 365. 
130. ಭಟ್‌ಸೂರಿಕೆ. ಜಿ. ಪೂರ್ವೋಕ್ತ, ಅಡಿಟಿಪ್ತಣೆ ನಂ. 128. 
131. ಭಟ್‌ಸೂರಿಕೆ. ಜಿ, ಪೂರ್ವೋಕ್ತ, ಅಡಿಟಿಪ್ತಣೆ ನಂ. 128. 


132. ಕರ್ನಲ್‌ ಮೆಕೆಂಜಿ ಸಂಗ್ರಹ, ನಂ. 313, ಪು. 512-516, ಭಟ್‌ಸೂರಿಕೆ.ಜಿ., ದಾರಾನಾಥ ದೇವಾಲಯ 
ಧಾರೇಶ್ವರ, ಅನು, ನಂ.1. 


133. ಕೆ. ಐ. ಸಂ.11, ಭಾಗ1, ನಂ. 4. 
134. ಕೆ. ಐ. ಸಂ.1, ಭಾಗ1, ನಂ. 4. 
135. ಗಣಪತಿಗೌಡ ಎಸ್‌., ಪೂರ್ವೋಕ್ತ, ನಂ.11, ಪು. 365. 
136. ಕೆ. ಐ. ಸಂ.11, ಭಾಗ], ನಂ.4. 


137. ಕೆ. ಐ. ಸಂ.1, ಭಾಗ1, ನಂ. 15. 


130 


138. ಭಟ್‌ಸೂರಿಕೆೆ. ಜಿ., ಪೂರ್ಮೋಕ್ತ, ಅಡಿಟಿಪ್ತಣೆ ನಂ. 128. 
139. ಕೆ. ಇ. ಸಂ.1L, ಭಾಗ, ನಂ. 4. 


140. ಕೆ. ಇ. ಸಂ.1, ಭಾಗ1, ನಂ. 14. 


141. ಭಟ್‌ಸೂರಿಕೆ. ಜಿ. ಪೂರ್ವೋಕ್ತ, ಅಡಿಟಿಪ್ರಣೆ ನಂ. 128. 


131 


ಅಧ್ಯಾಯೆ $e ಆರು 


ಧರ್ಮಗಳು 


ಬೌದ್ಧಧರ್ಮ, ಶೈವಧರ್ಮ, ವೈಷ್ಣವಧರ್ಮ, 
ಶಕ್ತಿಯ ಆರಾಧನೆ, ಜೈನಧರ್ಮ, ಗ್ರಾಮ 
ದೇವತೆಗಳು, ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ 


ಬೌದ್ಧಧರ್ಮ 


ಭಾರತದ ಪ್ರಾಚೀನ ಮತ್ತು ಪ್ರಮುಖ ಧರ್ಮಗಳಲ್ಲಿ ಒಂದಾದ ಬೌದ್ಧ ಧರ್ಮವು ಉತ್ತರ ಭಾರತದಲ್ಲಿ 
ಜನಪ್ರಿಯವಾಗಿತ್ತು. ಕರ್ನಾಟಕದಲ್ಲಿ ಅದರ ಪ್ರಾಚೀನತೆ ಮತ್ತು ಅಸ್ಲಿತ್ವವನ್ನು ಗಮನಿಸಿದಾಗ ಮೌರ್ಯ ವಂಶದ 
ಸಾಮ್ರಾಟ ಅಶೋಕನ ಕಾಲಕ್ಕೆ ಕೊಂಡೊಯ್ಯುತ್ತದೆ. ಪಾಟಲೀಪುತ್ರದಲ್ಲಿ ತೃತೀಯ ಬೌದ್ಧ ಸಮ್ಮೇಳನದ 
ಸಮಾಪ್ತಿಯಾದ ಬಳಿಕ ತನ್ನ ಸಾಮ್ರಾಜ್ಯದಲ್ಲಿ ಬೌದ್ದ ಧರ್ಮದ ಪ್ರಚಾರಕ್ಕಾಗಿ ಬೌದ್ಧ ಭಿಕ್ಲುಗಳನ್ನು 
ದೇಶದುದ್ದಗಲಕ್ಕೂ ಕಳುಹಿಸಿದನು. ಅವರಲ್ಲಿ ಥೇರ ಮಹಾದೇವ ಮತ್ತು ಥೇರ ರಖ್ಪಿತರು ಕ್ರಮವಾಗಿ ಮಹಿಷಮಂಡಲ 
ಮತ್ತು ವನವಾಸ (ಬನವಾಸಿ)ಗಳಿಗೆ ಬೇಟಿ ನೀಡಿದನೆಂದು, ಅಲ್ಲಿ ರಖ್ಬಿತನು ಅರವತ್ತು ಸಾವಿರ ಜನರನ್ನು 
ಮತಾಂತರಗೊಳಿಸಿ, ಮೂವತ್ತೇಳು ಸಾವಿರ ಜನರಿಗೆ ಪಬ್ಬಜ ದೀಕ್ಷೆಯನ್ನು ನೀಡಿದ, ಐದುನೂರು ವಿಹಾರಗಳನ್ನು 
ಸ್ಥಾಪಿಸಿದನೆಂದು ಶ್ರೀಲಂಕಾದ ಬೌದ್ಧ ಗ್ರಂಥ ಮಹಾವಂಶ! ಉಲ್ಲೇಖಿಸುತ್ತದೆ. ' 


ಶ್ರೀಲಂಕಾದ ದೊರೆ ದುತ್ತಗಾಮನಿ ಅಭಿಯನು ತನ್ನ ರಾಜಧಾನಿಯಲ್ಲಿ ಕಟ್ಟಿಸಿದ ಬೌದ್ಧ ವಿಹಾರದ ಉದ್ರಾಟನಾ 
ಸಮಯದಲ್ಲಿ ವನವಾಸದಿಂದ ಎಂಭತ್ತುಸಾವಿರ ಥೇರರು ಅದರಲ್ಲಿ ಭಾಗವಗಹಿಸಿದ್ದರು?. ವಿಣ್ಣುಕಡ 
ಚುಟುಕುಲಾನಂದ ಸಾತಕರ್ಣಿಯ12ನೇವರ್ಷದಸು. ಕ್ರಿ.ಶ. 247 ಬನವಾಸಿಯ ಶಾಸನವು" ಈ ಪ್ರದೇಶದಲ್ಲಿ ಬೌದ್ದ 
ಧರ್ಮವನ್ನು ಅಸ್ಲಿ ತ್ವದ ಮೊದಲ ಶಾಸನೀಯ ಕುರುಹಾಗಿದೆ. ಈ ಶಾಸನವು ಯುವರಾಜ ಶಿವಸ್ಕಂದ ನಾಗಪ್ರೀಯ 
ತಾಯಿ ಮಹಾಭೋಜ ನಾಗಮೂಲನಿಕಾಳು ನಾಗ, ಕೊಳ ಮತ್ತು ವಿಹಾರಕ್ಕೆ ದಾನ ನೀಡಿದಳೆಂದು ಹೇಳುತ್ತದೆ. ಈ 
ನಾಗಶಿಲ್ಪ, ಕೊಳ ಮತ್ತು ವಿಹಾರಗಳ ನಿರ್ಮಾಣಕಾರ್ಯವು ಅಮಾತ್ಯ ಸೃಂದಸಾತಿ (ಖಡಸತಿ) ನೇತೃತ್ವದಲ್ಲಿ ನಡೆಯಿತು. 
ನಾಗಶಿಲ್ಪವನ್ನು ವೈಜಯಂತಿಯ ದಮೋರಕನ ಶಿಷ್ಯ ನಟಕನು ಮಾಡಿದನು. ಬನವಾಸಿಯ ಅರಸರಿಗೂ ಮತ್ತು 
ನಾಗಾರ್ಜುನಕೊಂಡದ ಇಕ್ಸ್ಯಾಕುವಂಶದ ಅರಸರ ಮನೆತನದಲ್ಲಿ ವೈವಾಹಿಕ ಸಂಬಂಧಗಳಿಂಬಾಗಿ ಬನವಾಸಿ 
ಪ್ರದೇಶದಲ್ಲಿ ಬೌದ್ಧ ಧರ್ಮಕ್ಕೆ ಪ್ರೋತ್ಸಾಹವಿದ್ದುದಾಗಿ ನಾಗಾರ್ಜುನಕೊಂಡದ ಶಾಸನ" ದಿಂದ ತಿಳಿಯುತ್ತದೆ. ಈ 
ಶಾಸನವು ಇಕ್ಸಾಕು ರಾಜ ಎಹುವಲ ಚಾಂತಮೂಲನ ಆಳ್ಸಿಕೆಯ ಹನ್ನೊಂದನೇ ವರ್ಷದಲ್ಲಿ ಹೊರಟಿದ್ದು ದತ್ತನ 
ಮಗಳು ಮತ್ತು ಎಹವುಲ ಚಾಂತಮೂಲನ ಸಹೋದರಿಯೂ ವನವಾಸದ ಮಹಾರಾಜನ ರಾಣಿಯೂ ಆಗಿದ್ದ 
ಕೊಡಬಲಸಿರಿಯು ವಿಜಯಪುರಿಯಲ್ಲಿ (ನಾಗಾರ್ಜುನಕೊಂಡದಲ್ಲಿ ) ವಿಹಾರ ಮತ್ತು ಚೈತ್ಯವನ್ನು ಕಟ್ಟಿಸಿದಳೆಂದು 
ಉಲ್ಲೇಖಿಸಿದೆ. ಇವರೆಲ್ಲರೂ ಮಹಿಷಾಸಕ ಪಂಥದ ಅನುಯಾಯಿಗಳಾಗಿದ್ದರು. ಈ ಹಿನ್ನೆಲೆಯಲ್ಲಿ ಬನವಾಸಿಯ 
ರಾಜನು ಬನವಾಸಿ ಪ್ರದೇಶದಲ್ಲಿ ಮಹಿಷಾಸಕ ಪಂಥಕ್ಕೆ ಆಶ್ರಯ ನೀಡಿದ್ದನೆಂದು ಹೇಳಬಹುದು. ಸು. ಕ್ರಿ.ಶ. 270ರ 
ಇಕ್ಟ್ಯಾಕು ವೀರಪುರುಷದತ್ತನ ನಾಗಾರ್ಜುನ ಕೊಂಡದ ಇನ್ನೊಂದು ಶಾಸನವು” ಬೌದ್ಧಧರ್ಮದ ಇನ್ನೊಂದು ಶಾಖೆ 
ಅಚಂತರಾಜದ ಅನುಯಾಯಿಗಳ ಚಟುವಟಿಕೆಗಳನ್ನು ಉಲ್ಲೇಖಿಸುತ್ತದೆ. ಅಚಂತರಾಜ ಪಂಥವರು ವನವಾಸಿ ಪ್ರದೇಶ 
ಒಳಗೊಂಡಂತೆ ಅನೇಕ ಪ್ರದೇಶದ ಜನರನ್ನೂ ಬೌದ್ಧ ಧರ್ಮಕ್ಕೆ ಮತಾಂತರಗೊಳಿಸಿದರೆಂದೂ ಹೇಳಿದೆ. ಇದೇ 
ರೀತಿಯಲ್ಲಿ ಕ್ರಿಸ್ತಶಕ3ನೇ ಶತಮಾನಕ್ಕೆ ನಾಗಾರ್ಜುನಕೊಂಡದ ಮತ್ತೊಂದು ಶಾಸನ ಬೌದ್ಧಧರ್ಮದ ವಿಭಜ್ವವಾದ 
ಶಾಖೆಯ ಅನುಯಾಯಿಗಳು ವಿಜಯಪುರದ ಸಂಘದವರಾಗಿದ್ದು ಬನವಾಸಿಯ ಪ್ರದೇಶ ಒಳಗೊಂಡಂತೆ ಅನೇಕ 


132 


ಜನರನ್ನು ಮತಾಂತರಿಸಿದ್ದರೆಂದು ಹೇಳುತ್ತದೆ. ಇವರು ಬುದ್ಧನ ಒಂಬತ್ತು ಬೋಧನೆಗಳನ್ನು ಚೆನ್ನಾಗಿ 
ಅರ್ಥೈಸಿಕೊಂಡಿದ್ದರು. ಮಹಾಷಾಸಕ, ಅಚಂಕರಾಜ, ವಿಭಜ್ವವಾದ ಬೌದ್ಧಧರ್ಮದ ಪ್ರಮುಖ ಶಾಖೆಗಳ 
ಚಟುವಟಿಕೆಗಳು ಚುಟು ಆನಂದರ ಕಾಲದಲ್ಲಿ ಈಪ್ರದೇಶದಲ್ಲಿದ್ದವು. ಹೊನ್ನಾವರ ತಾಲೂಕಿನ ಹೈಗುಂದದ ಬುದ್ದನ 
ವಿಗ್ರಹಗಳು? ಬನವಾಸಿಯ ಬೋಧಿಸತ್ವ ಮೈತ್ರೆಯನ ವಿಗ್ರಹ $ ಮತ್ತು ಚುಟು ಆನಂದ ವಂಶದ ಅರಸ ಶಿವಲಾನಂದನ 
ನಾಣ್ಯಗಳ ಮೇಲಿರುವ ಚೆಟ್ಟ ಮತ್ತು ಹಿಂಭಾಗದಲ್ಲಿರುವ ಚಿತ್ನವೃಕ್ಷ. ಲಾಂಛನಗಳು ಬಹುಶಃ ಬೌದ್ಧಸ್ತೂಪ ಮತ್ತು 
ಬೋಧಿವೃಕ್ಷದ ಸಂಕೇತಗಳಾಗಿರಬಹುದು. 


ಆದರೆ ತದನಂತರದ ಕಾಲದಲ್ಲಿ ಬೌದ್ಧಧರ್ಮದ ಅಸ್ತಿತ್ವ ಮುಂದುವರೆದರೂ ಉನ್ನತಿ ಈ ಪ್ರದೇಶದಲ್ಲಿ 


ಅಷ್ಟಾಗಿ ಉಂಟಾಗಲಿಲ್ಲ. 


ಕದಂಬರ ಕಾಲದಲ್ಲಿ ಬೌದ್ಧಧರ್ಮದ ಕುರಿತು ಉಲ್ಲೇಖಿಸುವ ಕೇವಲ ಎರಡು ಶಾಸನಗಳು ಲಭ್ಯವಾಗಿವೆ. 
ಕದಂಬ ರವಿವರ್ಮನ ಕಾಲದಕ್ರಿ.ಶ. 485ರ ಹೊನ್ನಾವರ ತಾಮ್ರ ಶಾಸನವು ಸಿದ್ದಂ ಜಯತ್ನಮಿಕ್‌ ಗುಣಭದ್ರ ಬುದ್ಧ 
ಸ್ಹೃಸಮಾಶ್ರಯಃ ಶುದ್ದೋಧನ ಕುಲೋದ್ಧೂತ ಪದ್ಮಪತ್ರ ನಿಭೆಕ್ಟಣಃ ಎಂದು ಬುದ್ಧನ ಸ್ತುತಿಯೊಂದಿಗೆ 
ಆರಂಭವಾಗುತ್ತದೆ. ಕದಂಬ ರವಿವರ್ಮನ ಆಳ್ಳಿಕೆಯ ಕಾಲದಲ್ಲಿ ಕೈಕೇಯ ವಂಶಜ ಚಿತ್ರಸೇನ ಮಹಾಕೆಲ್ಲನು 
ಅಂಬುದ್ವೀಪದ ಕಣಸಪುಕ್ಕೊಳಿ ಎಂಬ ಹೊಲವನ್ನು ಮತ್ತು ನಾಪಿತಪಲ್ಲಿಯ ತೋಟವನ್ನು ಆಶ್ವೀಜ ಮಾಸದ 
ಹುಣ್ಣಿಮೆಯ ದಿನದಂದು ಆರ್ಯಸಂಫಕ್ಕೆ ದಾನ ನೀಡಿದನು. ಈ ಆರ್ಯ ಸಂಘವು ಬೌದ್ಧ ಧರ್ಮದ ಅಪರ ಮಹಾವನ 
ಶೈಲಿಯ ಪಂಥಕ್ಕೆ ಸೇರಿದೆ'”. 

ಅಪರ ಮಹಾವನ ಶೈಲಿಯ ನಂತರದ ಮಹಾಸಾಂಫಿಕ ಉಪಶಾಖೆಯಾಗಿದೆ !, ಕರಾವಳಿಯಲ್ಲಿ ಆರ್ಯಸಂಘವು 
ಚಟುವಟಿಕೆಗೆ ಭೋಜ ಅಶಂಕಿತ ರಾಜನ ಹೀರೇಗುತ್ತಿ ಶಾಸನ ರುಜುಮಾಡುತ್ತದೆ. ಬುದ್ಧನ ಸ್ತುತಿಯೊಂದಿಗೆ 
ಆರಂಭವಾಗುವ ಈ ತಾಮ್ರಪಟ ಶಾಸನ? ದೀಪಕ ವಿಷಯದಲ್ಲಿದ್ದ ಸುಂದರಿಕಾ ಗ್ರಾಮವನ್ನು ಆರ್ಯಸಂಘಫಕ್ಕೆ ದಾನ 
ನೀಡಿದ್ದನ್ನು ಪ್ರಕಟಿಸುತ್ತದೆ. ಕೊನೆಯಲ್ಲಿ ಚೈತ್ಯಾಲಯದ ರಕ್ಷಣೆ ಮತ್ತು ಆರ್ಯ ಸಂಘದ ಉತ್ಕರ್ಷವನ್ನು ಬಯಸಿ 
ಶುಭ ಹಾರೈಸಿದೆ. ಅಂಕೋಲಾ ತಾಲೂಕಿನ ಬಬ್ರುವಾಡದ ಧ್ಯಾನಮುದ್ರೆಯಲ್ಲಿರುವ ಸು. 5ನೇ ಶತಮಾನದ ಬುದ್ಧನ 
ವಿಗ್ರಹವು" ಉಲ್ಲೇಖನೀಯ. ಕುಮಟಾ ತಾಲೂಕಿನ ತೊರ್ಕೆಯಲ್ಲಿ ಬೌದ್ಧ ಗುಹೆಗಳು ಇದ್ದುದರ ಬಗ್ಗೆ ಕೆ. ಜಿ. 
ಕುಂದಣಗಾರರು ಗಮನಸೆಳೆದಿದ್ದಾರೆ". ಪ್ರಾಚೀನತಮ ನಗರವೇ ಈಗಿನ ತೊರ್ಕೆ ತ್ಯಾರ್ಕಪುರ, ನಗರ ಆಗಿರಬೇಕೆಂದು 
ಅವರ ಅಭಿಪ್ರಾಯ. 

ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ ಉತ್ತರಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಮಹಾಯಾನ ಪಂಥ 
ಪ್ರಭಾವಿಯಾಗಿತ್ತೆಂದು ಸೂಚಿತವಾಗುತ್ತದೆ. ಕ್ರಿ.ಶ. 10ನೇ ಶತಮಾನಕ್ಕೆ ಸೇರುವ ದಕ್ಷಿಣಕನ್ನಡದ ಮಂಗಳೂರಿನ 
ಬಳಿಯ ಕದಿರೆಯ ಕಂಚಿನ ಲೋಕೇಶ್ವರ ಬುದ್ಧನ ವಿಗ್ರಹವು ಕರಾವಳಿ ಪ್ರದೇಶದಲ್ಲಿ ಕ್ರಿ.ಶ. 10ನೇ ಶತಮಾನದವರೆಗೂ 
ಬೌದ್ಧಧರ್ಮ ಅಸ್ತಿತ್ವದಲ್ಲಿ ತ್ತೆನ್ನುವುದಕ್ಕೆ ಉತ್ತಮ ಉದಾಹರಣೆಯಾಗಿದೆ. 


133 


ಇದು ನಾಥ ಸಂಪ್ರದಾಯದ ಅನುಯಾಯಿಗಳಿಗೆ ಸೇರಿದ್ದೆಂದು ಪಿ. ಗುರುರಾಜ ಭಟ್ಟ ಅವರ ಅಭಿಪ್ರಾಯ". 
ನಾಥ ಸಂಪ್ರದಾಯವು ಬೌದ್ಧ ಧರ್ಮದ ವಜ್ರಯಾನ ಪಂಥದ ವಿಸೃತ ಶಾಖೆ. ಕ್ರಿ.ಶ. 11-12 ನೇ ಶತಮಾನದಲ್ಲಿ 
ವಜ್ರಯಾನ ಬೌದ್ಧ ಪಂಧಥಿಯರು ಬನವಾಸಿ ಪ್ರದೇಶದಲ್ಲಿದ್ದರೆಂದು ಅಲ್ಲಿ ದೊರೆತಿರುವ ತಾರಾಭಗವತಿ ಮತ್ತು 
ಪದ್ಮಪಾಣಿ ಬೋಧಿಸತ್ವನ '6 ವಿಗ್ರಹಗಳಿಂದ ಸೂಚಿತವಾಗುತ್ತದೆ. 


ಹೀಗೆ ಬೌದ್ಧ ಧರ್ಮವು ಕ್ರಿ.ಶ. 2ನೇ ಶತಮಾನದಿಂದ ಕ್ರಿ.ಶ. 10ನೇ ಶತಮಾನದವರೆಗೆ ದಕ್ಷಿಣಕನ್ನಡ 

ಒಳಗೊಂಡಂತೆ ಉತ್ತರಕನ್ನಡದ ಕರಾವಳಿ ಭಾಗದಲ್ಲಿ ಪ್ರಚಲಿತದಲ್ಲಿದ್ದು, ತದನಂತರ ಕ್ರಮೇಣ ಕಣ್ಮರೆಯಾಯಿತು. 
ಶೈವ ಧರ್ಮ 

ಭಾರತೀಯ ಧರ್ಮಗಳಲ್ಲಿ ಬಹುಶಃ ವೈದಿಕಪೂರ್ವ ಎನ್ನ ಬಹುದಾದ ಪ್ರಾಚೀನತೆಯುಳ್ಳ ಧರ್ಮ ಶೈವಧರ್ಮ. 
ಸಿಂಧೂ ನಾಗರಿಕತೆಯಲ್ಲಿ ಪಶುಪತಿ ಮತ್ತು ಲಿಂಗಪೂಜೆಯ ಪುರಾವೆಗಳನ್ನು ವಿದ್ವಾಂಸರು ಗಮನಿಸಿದ್ದಾರೆ”. 
ಯಗ್ವೇದದಲ್ಲಿ ರುದ್ರನೆಂಬ ಹೆಸರಿನಿಂದ ಪರಿಚಿತನಾಗಿದ್ದ ದೇವತೆ ಕ್ರಮೇಣ ಶಿವನೆಂಬ ಹೆಸರಿನಿಂದ ಪ್ರಧಾನ 
ದೇವತೆಯಾಗಿ ಶೈವ ಉಪಾಸಕ ಪಂಥಕ್ಕೆ ಹಾದಿ ಮಾಡಿಕೊಟ್ಟನು. ಶೈವದಲ್ಲಿ ಭೇದೋಪಭೇದಗಳಿವೆ. ವೈದಿಕ ಮಂತ್ರ 
ಆಚಾರಗಳಲ್ಲಿ ವಿಶ್ವಾಸವಿರುವ ಸ್ಮಾರ್ತ ಶೈವ ಸಂಪ್ರದಾಯ ಇವುಗಳಲ್ಲಿ ಒಂದು. ಲಕುಳೇಶನಿಂದ 
ಪ್ರಚುರಗೊಂಡಿತೆನ್ನಲಾದ ಪಾಶುಪತ ಮತ ಇನ್ನೊಂದು, ಆಗಮಾದಿಗಳ ಆಧಾರದ ಹಿನ್ನೆಲೆಯಲ್ಲಿ ಶುದ್ಧಶೈವ, 
ಕಾಪಾಲಿಕ, ಲಾಕುಳ, ಕಾಳಾಮುಖ ಮುಂತಾದ ಉಪಪಂಗಡಗಳನ್ನು ವಿದ್ವಾಂಸರು ಗುರುತಿಸಿದ್ದಾರೆ. 


ಕರ್ನಾಟಕದಲ್ಲಿ ಶೈವ ಮತದ ಪ್ರಾಚೀನತೆ ಕನಿಷ್ಠ ಸಾತವಾಹನರ ಕಾಲದಷ್ಟು ಹಿಂದೆ ಹೋಗುತ್ತದೆ. ಶಿವಮೊಗ್ಗ 
ಜಿಲ್ಲೆಯ ತಾಳುಗುಂದದ ಕದಂಬ ಶಾಂತಿವರ್ಮನ ಸ್ತಂಭ ಶಾಸನದಲ್ಲಿ! ಅಲ್ಲಿದ್ದ ಶಿವಲಿಂಗವನ್ನು ಸಾತಕರ್ಣಿ 
ಮುಂತಾದ ಪ್ರಾಚೀನ ಅರಸರು ಪೂಜಿಸಿದ್ದರೆಂಬ ಉಲ್ಲೇಖವಿದೆ. ನರಗುಂದ ತಾಲೂಕು ಕೊಣ್ಣೂರಿನ ಬಳಿ ಇರುವ 
ವಾಸನ ಎಂಬಲ್ಲಿ ವಾಸಿಷ್ಠೀ ಪುತ್ರ ಸಿವಸಿರಿ ಪುಳುಮಾವಿಯ ಶಾಸನ (9 ಚಂಡಶಿವಾಯತನವನ್ನು ಹೆಸರಿಸಿದೆ. ಉತ್ತರಕನ್ನಡ 
ಜಿಲ್ಲೆಯಲ್ಲಿ ಕದಂಬ ಪೂರ್ವದಲ್ಲಿ ಆಳಿದ ಚುಟು ಅರಸರಲ್ಲಿ ಒಬ್ಬನ ಹೆಸರು ವಿಷ್ಣುರುದ್ರ ಶಿವಲಾನಂದ 
ಎಂಬುದಾಗಿರುವುದು ಕುತೂಹಲಕಾರಿಯಾಗಿದೆ”. ಅಂಕೋಲೆ ತಾಲೂಕಿನ ಬೋಳೆಯಲ್ಲಿ ದೊರೆತಿರುವ ವಿಶಿಷ್ಟ 
ಶಿವಲಿಂಗವನ್ನು ಕ್ರಿಸ್ತಶಕ 3ನೇ ಶತಮಾನದಲ್ಲಿದ್ದೆಂದು ಭಾವಿಸಲಾಗಿದೆ. ಉತ್ತರಕನ್ನಡ, ಶಿವಮೊಗ್ಗ ಪ್ರದೇಶಗಳಲ್ಲಿ 
ಶೈವ ಮತ ಕದಂಬರ ಕಾಲದಲ್ಲಿ ಸಾಕಷ್ಟು ಪ್ರಭಾವಿಯಾಗಿದ್ದ ಸೂಚನೆಗಳಿವೆ. 


ರವಿವರ್ಮನ ಶಿರಸಿ ತಾಮ್ರಪಟ ಶಾಸನವು” ಉಳಿಮೆಗೆ ಯೋಗ್ಯವಾದ ಬೊಮ್ಮಡಿ ಪಕ್ಕೋಲಿ ಎಂಬ 
ಭೂಮಿಯನ್ನು ಮಹಾದೇವ ದೇವಾಲಯಕ್ಕೆ ನೀಡಿದ್ದನ್ನು ಉಲ್ಲೇಖಿಸುತ್ತದೆ. ರಾಜವೈದ್ಯ ನೀಲಕಂಠ ದೇಶಾಮಾತ್ಯನಿಗೆ 
ಸೇರಿದ ಈ ಭೂಮಿಯ ಒಂದು ಭಾಗ ಭಾರದ್ವಾಜ ಗೋತ್ರದ ಪಾಶುಪತ ಎಂಬ ಬ್ರಾಹ್ಮಣನಿಗೆ ನೀಡಲ್ಪಟ್ಟಿತ್ತು. 
ಪಾಶುಪತ ಎಂಬ ಹೆಸರು ಗಮನೀಯವಾಗಿದ್ದು ಬಹುಶಃ ಸಾರೆಗ್ರಾಮವು ಪಾಶುಪತ ಪಂಥದ ಒಂದು ಕೇಂದ್ರವಾಗಿದ್ದ 


ಸಾಧ್ಯತೆಯನ್ನು ಸೂಚಿಸುತ್ತದೆ. 


134 


ಭೋಜರ ಶಾಸನಗಳಲ್ಲಿಯೂ ಶೈವಮತದ ಉಲ್ಲೇಖಗಳಿವೆ. ಅಮರೀಶ್ವರ”, ಶಿವಪುರಿ ಮುಂತಾದ 
ವ್ಯಕ್ತಿನಾಮ, ಸ್ಥಳ ನಾಮಗಳು ಪರೋಕ್ಷ ಸೂಚನೆಗಳಾದರೆ ಅಶಂಕಿತ ವರ್ಮನ "ಪರಮ ಮಾಹೇಶ್ವರ'” ಎಂಬ ಬಿರುದು 
ಶಿವಾರಾಧಕನ ನೇರ ಉಲ್ಲೆ ಖವಿರುತ್ತ ದೆ. ಕಾಪಾಲಿವರ್ಮ ಕಾಪಾಲಿಕರನ್ನು ನೆನಪಿಸುತ್ತ ದೆ. 


ಕ್ರಿ.ಶ. 1089ರ ಧಾರೇಶ್ವರ ಶಾಸನವು ಹೈವಣರಸನ ರಾಣಿ ಚಟ್ಟ ಬರಸಿಯು ಎಲ್ಲ ತೆರಿಗೆಗಳಿಂದ ವಿನಾಯ್ತಿ 
ಪಡೆದ ಕೃಷಿ ಭೂಮಿಯನ್ನು ಧಾರೇಶ್ವರದ ಧಾರಾನಾಥ ಮತ್ತು ಕಾಲೇಶ್ವರನಿಗೆ ದಾನ ನೀಡಿದ್ದಾಗಿ ಹೇಳುತ್ತದೆ. ಇದೇ 
ಕಾಲಮಾನಕ್ಕೆ ಸೇರಿದ ಕಡತೋಕೆ ಶಾಸನದಲ್ಲಿ 47 ಸರ್ಭಾದಿತ್ಯನು ಕಡತೋಕೆಯಸ್ವಯಂಭೂ ಶಿವದೇವಾಲಯಕ್ಕೆ ನಗದು 
ಮತ್ತು ವಸ್ತುರೂಪದಲ್ಲಿ ದಾನ ನೀಡಿದನೆಂದು ಉಲ್ಲೇಖವಿದೆ. ಶಿಶುಗಲಿಯ ಪಾಂಡ್ಕ ಅರಸು ಇಮ್ಮಡಿ ಕಾಮದೇವನು 
ಸಾರಸ್ವತ ಸೋಮೇಶ್ವರ ಪಂಡಿತನಿಂದ ಶಿವಧರ್ಮ ಕಥಾನಕ ಪ್ರಸಂಗ ಕೇಳಿ ಪ್ರಭಾವಿತನಾಗಿ ಬಳ್ಳಿಗಾವೆಯ ತನ್ನ ಅಧಿಕಾರಿ 
ಗೋವಿಂದನಿಗೆ ಆಜ್ಞಾಪಿಸಿದನು. ಇದಲ್ಲದೆ ದೇವಾಲಯಕ್ಕೆ ಬೇಕಾಗುವ ಪೂಜಾ ಸಾಮಗ್ರಿಗಳಾದ ಶ್ರೀಗಂಧ, ಹೂವು, 
ಸುಗಂಧ ದ್ರವ್ಯ, ದೀಪ ಮೊದಲಾದವುಗಳ ವ್ಯವಸ್ಥೆ ಹಾಗೂ ಅಲ್ಲಿಗೆ ಬರುವ ಭಕ್ತಾದಿ ಸನ್ಯಾಸಿಗಳಿಗೆ ಊಟದ ವ್ಯವಸ್ಥೆ 
ಮಾಡಿಸಿದ್ದನೆಂದು ಬಳ್ಳಿಗಾಂವೆಯ ಶಾಸನ ವಿವರಿಸುತ್ತದೆ” . 


ಕ್ರಿ.ಶ. 10-12ನೇ ಶತಮಾನಕ್ಕೆ ಸೇರುವ ಕೆಕ್ಕಾರ ವೀರಗಂಬಗಳಲ್ಲಿನ ರಾವಣ ಆತ್ಮಲಿಂಗವನ್ನು ಕೀಳುವ 
ಪ್ರಯತ್ನದ ಚಿತ್ರಗಳನ್ನು ಗಮನಿಸಿದಾಗ ಗೋಕರ್ಣದ ಆತ್ಮಲಿಂಗದ ಪೌರಾಣಿಕ ಕಥೆ ಆಗಲೇ ಈ ಪ್ರದೇಶದಲ್ಲಿ 
ಜನಪ್ರಿಯವಾಗಿತ್ತೆಂದು ತಿಳಿಯುತ್ತದೆ. 


ಕುಮಟಾ ತಾಲೂಕಿನ ಗೋಕರ್ಣವು ಶೈವ ಕೇಂದ್ರವಾಗಿದ್ದು, ಪ್ರಾಚೀನಕಾಲದಿಂದಲೂ ಮಹಾಬಲೇಶ್ವರ 
ದೇವಾಲಯಕ್ಕೆ ಪ್ರಸಿದ್ಧವಾಗಿತ್ತು. ಶಿಶುಗಲಿಯ ಪಾಂಡ್ಯರು ಚಂದಾವರ ಕಾದಂಬರು ಇತ್ಯಾದಿ ಕರಾವಳಿ ಪ್ರದೇಶದ 
ಅರಸು ಮನೆತನಗಳಿಗೆ ಗೋಕರ್ಣ ಮಹಾಬಲೇಶ್ವರನು ಆರಾಧ್ಯ ದೈವವಾಗಿದ್ದನು”. ಶಿಶುಗಲಿಯ ಪಾಂಡ್ಯ ಇಮ್ಮಡಿ 
ಮಲ್ಲಿದೇವ ಮತ್ತು ನಂತರದ ಅರಸರು ಗೋಕರ್ಣದೇವರ ದಿವ್ಯ ಶ್ರೀಪಾದ ಪದ್ದಾರಾಧಕ ಎಂಬ ಬಿರುದುಗಳನ್ನು 
ಧರಿಸಿದ್ದರು. ಬಹುಶಃ ಇಮ್ಮಡಿ ಕಾಮದೇವನು ಗೋಕರ್ಣವನ್ನು ಗೆದ್ದುಕೊಂಡು ಕೆಲವು ಕಾಲ ರಾಜಧಾನಿಯನ್ನಾಗಿ 
ಮಾಡಿಕೊಂಡಿದ್ದನೆಂದೂ ಗೋಕರ್ಣವು ಶೈವ ಧರ್ಮದ ಕೇಂದ್ರವಾಗಿತ್ತೆಂದೂ ಬಳ್ಳಿಗಾವೆ ಶಾಸನದಿಂದ"! 
ತಿಳಿದುಬರುತ್ತದೆ. ಬಳ್ಳಿಗಾಂವೆ ಶಾಸನದಲ್ಲಿ ಪಾಂಡ್ಯ ಇಮ್ಮಡಿ ಕಾಮದೇವನು ಸಾರಸ್ವತ ಸೋಮೇಶ್ವರ ಪಂಡಿತನಿಂದ 
ಶಿವಧರ್ಮ ಕಥಾನಕ ಪ್ರಸಂಗಕೇಳಿ ಪ್ರಭಾವಿತನಾದದ್ದು ಹೇಳಲ್ಪಟ್ಟಿದೆ. ಇಲ್ಲಿ ಕಾಳಾಮುಖ ಶೈವಪಂಥ 


ಪ್ರಭಾವಿಯಾಗಿರುವಷ್ಟು ಘಟ್ಟದ ಕೆಳಗೆ ಅದರ ಪರಿಣಾಮವೇನೆಂಬುದು ಸ್ವಷ್ಟವಿಲ್ಲ. 


ಬ 

ಅಂಕೋಲಾ ತಾಲೂಕಿನ ಕಣಗಿಲ ಶಾಸನವು ಸಪ್ತಕೋಟೇಶ್ವರನಪ್ಪ ಆರಾಧಕ”? ಎಂದು ಉಲ್ಲೇಖಿಸುತ್ತದೆ. 
ಗೋಕರ್ಣದಕ್ರಿ.ಶ. 12ನೇ ಶತಮಾನಕ್ಕೆ ಸೇರುವ ಶಾಸನವು” ತ್ರಿಭುವನಮಲ್ಲ ಕಾಮದೇವರಸ ಮತ್ತು ದೇವರಸರು 
ಕುಂಭೇಶ್ವರ ದೇವರಿಗೆ ಭೂಮಿದಾನ ಮಾಡಿದರೆಂದು ಹೇಳುತ್ತದೆ. ಚಂದಾವರದ ಕಾದಂಬರೂ ಶೈವಧರ್ಮದ 
ಪ್ರತಿಪಾದಕರಾಗಿದ್ದರೆಂದು ತಿಳಿಯುತ್ತದೆ. ಇವರ ಕಾಲಕ್ಕೆ ಸಂಬಂಧಿಸಿದ್ದ ಎಲ್ಲ ಶಾಸನಗಳು ಶಿವಸ್ತುತಿಯಿಂದಲೇ 
ಆರಂಭಗೊಳ್ಳುತ್ತವೆ. ಕ್ರಿಶ. 1256ರ ಇಮ್ಮಡಿ ವೀರಕಾವದೇವರಸನ ಗೋಕರ್ಣ ತಾಮ್ರಪಟ ಶಾಸನವು” ಗೋಕರ್ಣ 


135 


ಮಹಾಬಲೇಶ್ವರ ದೇವರ ಸಮ್ಮುಖದಲ್ಲಿ ವಿಶ್ವಾಮಿತ್ರ ಗೋತ್ರಕ್ಕೆ ಸೇರಿದ ಮಹೇಶ್ವರ ಭಟ್ಟ ಹಾಗೂ ಇತರರಿಗೆ ಮೂರು 
ಅಗ್ರಹಾರವನ್ನು ದಾನವಾಗಿ ನೀಡಿದ ವಿಷಯವನ್ನು ತಿಳಿಸುತ್ತದೆ. ಗ್ರಾಮದೇವತೆಯಾದ ಶಿವದೇವಾಲಯಕ್ಕೆಂದು 
ಎಡತಾರೆ ಗ್ರಾಮಸ್ಥರು ಒಂದು ಗದ್ಯಾಣವನ್ನು ನೀಡಿದರೆಂದು ಎಡತಾರೆ ಶಾಸನ” ಉಲ್ಲೇಖಿಸುತ್ತದೆ. ನಾಗೂರಿನ 
105 ಮಹಾಜನರು ಶಿವ, ಗಣಪತಿ ಮತ್ತು ವಿಷ್ಣುದೇವರು ಸೇವೆಗಾಗಿ ದಾನ ನೀಡಲಾಗಿತ್ತೆಂದು ನಾಗೂರು ಶಾಸನ್‌್‌ 


ಹೇಳುತ್ತ ದೆ. 


ಅಂಕೋಲಾದ ಬಾವಿಕೇರಿಯ ಕ್ರಿ.ಶ. 1362ರ ವಿಜಯನಗರದ ಬುಕ್ಕರಾಯನ ಕಾಲದ ಶಾಸನವು” ಬಾವಿಕೇರಿ 
ಗ್ರಾಮವನ್ನು ಕ್ರಿಯಾಶಕ್ತಿ ಯತೀಶ್ವರರಿಗೆ ದಾನ ನೀಡಲಾಗಿ ಅದನ್ನು ಕ್ರಿಯಾಶಕ್ತಿ ಯತೀಶ್ಲರನು ಗೋಕರ್ಣ ಕ್ಷೇತ್ರದ 
p> ವಷ «ಇ ೨ ವ ಬಲ 
ಮಹಾಬಲನ ಆರಾಧನೆಗಾಗಿ ಮತ್ತು ಅಲ್ಲಿಯ ಛತ್ರದಲ್ಲಿ ಬ್ರಾಹ್ಮಣರಿಗೆ ಅನ್ನದಾನ ಮಾಡಲು ನೀಡಿದನು. ಈ 
ಕ್ರಿಯಾಶಕ್ತಿಯನ್ನು ಬೆಳಸೆ್‌ ಮತ್ತು ಅಂಗಡಿಬೈಲ” ಶಾಸನಗಳಲ್ಲಿಯೂ ಉಲ್ಲೇಖಿಸಲಾಗಿದೆ. ಈ ಕ್ರಿಯಾಶಕ್ತಿ 
ಯತೀಶ್ವರರು ಕಾಳಾಮುಖ ಪಂಥಕ್ಕೆ ಸೇರಿದ್ದು ರುದ್ರನ ಹನ್ನೊಂದು ಅವತಾರಗಳಲ್ಲಿ ಒಂದಾಗಿರುವ ಸ್ವಯಂಭೂ 
ತ್ರಿಯಂಬಕನ ಆರಾಧಕರು. 


ಮಾದಣ್ಣನ ಮಗಳು ವಿರೂಪಾಯಿ ಮಹಾಬಲ ಭಟ್ಟನಿಂದ ಜಮೀನನ್ನು ಖರೀದಿಸಿ ಗೋಕರ್ಣದಲ್ಲಿರುವ 
ಮಠದಸತ್ರದಲ್ಲಿ ಬ್ರಾಹ್ಮಣರ ಭೋಜನದ ನಿರ್ವಹಣೆಗಾಗಿ ದಾನ ನೀಡಿದನು. ಈ ದಾನವು ಮಹಾಬಲೇಶ್ವರ ದೇವರ 
ಸನ್ನಿಧಿಯಲ್ಲಿ ನೀಡಲಾಯಿತೆಂದು ದೇವರಸನ ಕಾಲದ ಬಬ್ರುವಾಡಾ ಶಾಸನ ಹೇಳುತ್ತದೆ". ಬುಕ್ಕರಾಯನ ಪಟ್ಟದರಸಿ 
ಹೊನ್ನವ್ವ ಗೋಕರ್ಣ ಮಹಾಬಲೇಶ್ವರ ದೇವರ ಪೂಜಾ ವಿನಿಯೋಗಕ್ಕೆ ಮತ್ತು ಅನ್ನಸತ್ರದ ನಿರ್ವಹಣೆಗಾಗಿ 
ಮಹಾಬಲೇಶ್ವರನ ಸಮ್ಮುಖದಲ್ಲಿ ದಾನಮಾಡಿದಳೆಂದು ಗೋಕರ್ಣ ಶಾಸನದಿಂದ ತಿಳಿಯುತ್ತದೆ". ಗೋಕರ್ಣದ 
ಇನ್ನೊಂದು ಶಾಸನವೂ” ಪಟ್ಟದರಸಿ ವಿಠಲಾದೇವಿಯೂ ರಾಜಗುರು ಈಶ್ವರಭಟ್ಟನ ಸಮ್ಮುಖದಲ್ಲಿ ಗೋಕರ್ಣದ 
ಮಹಾಬಲನ ಸನ್ನಿಧಿಯಲ್ಲಿ ನಿತ್ಯಪೂಜೆ ಹಾಗೂ ಅನ್ನ ಛತ್ರಕ್ಕಾಗಿ ದಾನ ನೀಡದಳೆಂದು ಹೇಳುತ್ತದೆ. ಕ್ರಿ.ಶ. 1383ರ 
ಕಿನ್ನರ ಶಾಸನವು" ಮಹಾಪ್ರಧಾನ ಮಲ್ಲಪ ಒಡೆಯನ ಅಧಿಕಾರವಧಿಯಲ್ಲಿ ಚಾವಡಿಯ ಬಯಕೆಯಂತೆ ನಾಡನಖರರು 
ಶುಂಠೇಶ್ವರ ದೇವಾಲಯಕ್ಕೆ ದಾನನೀಡಿದ್ದರೆಂದು ತಿಳಿಸುತ್ತದೆ. 


ಕ್ರಿ.ಶ. 14ನೇ ಶತಮಾನಕ್ಕೆ ಸೇರುವ ಗೋಕರ್ಣ ಶಾಸನವು" ಗೋಕರ್ಣದ ವೇದೇಶ್ವರ ದೇವರ ನಿತ್ಯಪೂಜೆಗೆ 
ಮತ್ತು ನಂದಾದೀಪಕ್ಕಾಗಿ ಭೂಮಿಯನ್ನು ದಾನ ನೀಡಿದ್ದನ್ನು ತಿಳಿಸುತ್ತದೆ. ಕ್ರಿ.ಶ. 1409ರ ಗುಣವಂತೆ ಶಾಸನ್‌ 
ಸ್ವಯಂಭೂಲಿಂಗ (ಶಂಭುಲಿಂಗ) ಭೂತನಾಥ ಮುದ್ರಿತವಾಗಿದೆ. ದೇವರ ನಿತ್ಯಪೂಜೆ ಮತ್ತು ಆಹಾರದಾನಕ್ಕಾಗಿ 
ಮಂಕಿಮಾಗಣಿಯ ಜಮೀನನ್ನು ದಾನ ನೀಡಲಾಯಿತೆಂದು ಹೇಳುತ್ತದೆ. 


ಕ್ರಿ.ಶ. 1424-26 ರ ಮುರುಡೇಶ್ವರ ಶಾಸನವು” ಮುರುಡೇಶ್ವರ ದೇವಾಲಯದಲ್ಲಿ ವಸುಂಧರಾವರ್ಷ 
ತಿಂಗಳಿನಲ್ಲಿ ಪುರಾಣ ಓದಲೆಂದು ಬ್ರಾಹ್ಮಣನಿಗೆ ಭೂಮಿದಾನ ಮಾಡಿದ್ದರ ಬಗ್ಗೆ ಉಲ್ಲೇಖಿಸುತ್ತದೆ. ಹೀಗೆ 
ವಿಜಯನಗರ ಸಾಮ್ರಾಜ್ಯದ ಅಧಿಕಾರಾವಧಿಯಲ್ಲಿ ಶೈವ ಧರ್ಮವು ಈ ಪ್ರದೇಶದಲ್ಲಿ ಜನಪ್ರಿಯತೆ 


ಪಡೆದುಕೊಂಡಿತ್ತೆಂದು ತಿಳಿದುಬರುತ್ತದೆ. 


136 4 


ನಗಿರೆ ಹಾಡುವಳ್ಳಿಯ ಅರಸು ಮನೆತನದವರು ಸ್ವತಃ ಜೈನಧರ್ಮೀಯರಾದರೂ ಶೈವಧರ್ಮಕ್ಕೆ ಆಶ್ರಯ 
ನೀಡಿ ಪ್ರೋತ್ಸಾಹಿಸಿದ್ದರು. ಗೋಕರ್ಣದ ವೇದೇಶ್ವರ ದೇವರಲ್ಲಿ ನಂದಾದೀಪ ಮತ್ತು ನಿತ್ಯಪೂಜೆಗಾಗಿ ಎಂದು 
ಪರಮಹಂಸ ಪರಿದ್ರಾಜಾಕಾಚಾರ್ಯ ಪ್ರೀ ವಾಸುದೇವ ಶ್ರೀಪಾದರಿಗೆ ಸರ್ವಮಾನ್ಯ ಭೂಮಿಯನ್ನು ನೀಡಲಾಯಿತು. 
ಹೆಬ್ಬಾನ ಕೆರೆಯ 12 ಭಾಗಗಳು ಇದಕ್ಕೆ ಸೇರಿದ್ದವು ಎಂದು ಕ್ರಿ.ಶ. 14ನೇ ಶತಮಾನದ ಗೋಕರ್ಣ ಶಾಸನದಿಂದ"? 
ತಿಳಿಯುತ್ತದೆ. ಬೈಲೂರಿನ ಮಡಿಕೇಶ್ವರ ದೇವಾಲಯದಲ್ಲಿ ವರ್ಷವಿಡಿ ಪುರಾಣ ಓದಲು ಮತ್ತು ಸೋಣೆ ಮಾಸದಲ್ಲಿ 
ಪುರಾಣ ಓದಲು ಗುಜ್ಜಾಡಿಯ ನಾರಾಯಣ ಭಟ್ಟರಿಗೆ ಸುರೇಶ್ವರ ಶ್ರೀಗಳು ಊರ ಜನರ ಸಮ್ಮುಖದಲ್ಲಿ ಭೂಮಿದಾನ 
ಮಾಡಿದರೆಂದು ಕ್ರಿ.ಶ. 14ನೇ ಶತಮಾನದ ಬೈಲೂರಿನ" ಶಾಸನ ಹೇಳುತ್ತದೆ. ಕ್ರಿಶ.1510ರ ಶಾಸನವು ನರಸಣ್ಣ 
ನಾಯಕರ ಆಯುರಾರೋಗ್ಯಕ್ಕೆಂದು ದೇವರಸ ಒಡೆಯರು ಧಾರೇಶ್ವರದ ಧಾರಾನಾಥ ದೇವರಲ್ಲಿ ನಡೆಯುವ ವಿವಿಧ 
ಸೇವೆಗಳಿಗೆ ಭೂಮಿದಾನ ನೀಡಿದನೆಂದು ತಿಳಿಸುತ್ತದೆ. ಅವುಗಳೆಂದರೆ ಉಷತ್ಕಾಲದಲ್ಲಿ ಅಮ್ರತಪಡಿಗೆ ಮತ್ತು 36 
ಬ್ರಾಹ್ಮಣರಿಗಾಗಿ ನಡೆಯುವ ಸತ್ರಕ್ಕಾಗಿ, ಅಡಿಗೆ ಮಾಡುವ ಬಾಣಸಿಗರಿಗೆ ಅಲ್ಲಿರುವ ಆಯಿಗಳ ಮಠ, ಕೋಣೆಮಠ 
ಧಾರೇಶ್ವರ ಮಠಗಳಲ್ಲಿ ನಡೆಯುವ ಧರ್ಮಸತ್ರಕ್ಕೆ ಕಲಗೋಡ ಸೀಮೆಯ ವಕ್ಕಲುಗಳು ದಾನ ನೀಡಿದರು. ಈ ದಾನದ 
ನಿರ್ವಹಣೆಯ ಹೊಣೆಗಾರಿಕೆ ಶಂಭಟ್ಟನಿಗೆ ಮತ್ತು ಜನಾರ್ಧನ ಭಟ್ಟರಿಗೆ ಕೊಡಲಾಗಿತ್ತು. 

ಈ ಶಾಸನವು ಧರ್ಮಸತ್ರದಲ್ಲಿ ಬ್ರಾಹ್ಮಣರಿಗಾಗಿ ನೀಡುವ ಭೋಜನದ ವ್ಯಂಜನಗಳನ್ನು ಈ ರೀತಿ 
ಉಲ್ಲೇಖಿಸುತ್ತದೆ. ಮೂರುಸಿದ್ದೆ ತುಪ್ಪ, ತಾಳಯ, ಮೆಣಸು, ತೋಯ, ಮೇಲೋಗರ, ಉಪ್ಪಿನಕಾಯಿ, ಅಮವಾಸ್ಯೆ 
ಸಂಕ್ರಾಂತಿಗೆ ದೊಡ್ಡ ಕಯಾಬಿಮತ್ತು ಉಂಡ ಬ್ರಾಹ್ಮಣರಿಗೆ ತಾಂಬೂಲ. ಧಾರೇಶ್ವರ ಧಾರಾನಾಥ ಮತ್ತು FA ತ್ರಪಾಲರ 
ಸರ್ವ ಅಂಗ, ರಂಗ ಭೋಗ ಅಮೃತಪಡಿಗಾಗಿ, ತ್ರಿಕಾಲದಲ್ಲಿಯೂ ನಡೆಯುವ ಚರುವಿನ ಎಣ್ಣೆ, ಅಕ್ಕಿಗಾಗಿ ದಾನ 
ನೀಡಿದ್ದರ ಬಗ್ಗೆ ಧಾರೇಶ್ವರದ ಇನ್ನೊಂದು ಶಾಸನ ಉಲ್ಲೇಖಿಸಿದೆ”. ಧಾರೇಶ್ವರದ ಕ್ರಿ.ಶ. 1539 ರ ಶಾಸನವು"! 
ಮಹಾಮಂಡಲೇಶ್ವರ ದೇವರಾಯ ಒಡೆಯನು ತಮಗೆ ಆಯುರಾರೋಗ್ಯ, ಧನ, ಜನ, ರಾಷ್ಟ್ರ ಲಭಿಸಲೆಂದು 
ದೆವಾಲಯದಲ್ಲಿ ನಡೆಯುವ ಅವಸರಕ್ಕೆ, ಇಪ್ಪತ್ತನಾಲ್ಕು ಜನರಿಗಾಗಿ ನಡೆಯುವ ಇಲ್ಲಿಯ ಅನ್ನಸತ್ರಕ್ಕೆ, 12 ಬಿಲ್ವ 
ಪತ್ರಮಾಲೆ, ಒಂದು ಸೇವಂತಿಗೆ ಮಾಲೆ, ತರುವ ರಾಜು ಮಗರಲ್ಲೂಗೆ, ಎರಡು ಸಿದ್ದೆ ಅಕ್ಕಿಯ ಅನ್ನ ಮಾಡುವ 
ಬಾಣಸಿಗನಿಗೆ, ಧವಳ ಶಂಖವನ್ನು ಊದುವವನಿಗೆ, ಮೂರು ಮಠ ಕಟ್ಟಿಕೊಂಡು ದೇವರ ಕಣಜದಿಂದ ಇಪ್ಪತ್ತ ನಾಲ್ಕು 
ಕಂಚಿನ ದಾನಿಯಲ್ಲಿ ಬ್ರಾಹ್ಮಣರಿಗೆ ಅನ್ನದಾನಕ್ಕಾಗಿ ಹಣ ಮತ್ತು ಭೂಮಿಯನ್ನು ದಾನ ಮಾಡಿದನೆಂದು 
ಉಲ್ಲೇಖಿಸುತ್ತದೆ. ಈ ಎಲ್ಲ ಚಟುವಟಿಕೆಗಳನ್ನು ನಡೆಸಿಕೊಂಡು ಹೋಗುವ ಪಾರುಪತ್ಯ ಅಧಿಕಾರವನ್ನು ಸಂಭಟ್ಟ 
ಸಣ್ಣಪ್ಪ ಭಟ್ಟ, ಗಣಪತಿ ಭಟ್ಟರಿಗೆ ನೀಡಲಾಗಿತ್ತೆಂದು ಆಡಳಿತ ಮಂಡಳಿಯ ಬಗ್ಗೆಯೂ ಹೇಳುತ್ತದೆ. 


ಕ್ರಿ.ಶ. 1542ರ ನಗಿರೆ ಕೃಷ್ಣದೇವರಸ ಒಡೆಯನ ಮುರುಡೇಶ್ವರ ಶಾಸನವು" ಕೃಷ್ಣದೇವರಸ ಒಡೆಯನ 
ಆಳಿಕೆಯ ಕಾಲದಲ್ಲಿ ವಯವಾಣಿಯ ಏಳು ಜೈನರು, ಇಪ್ಪತ್ತು ಬಳಿಯ ನಾಡೇಳುಮಂದಿ ಸಮಸ್ತ ಜನರು ಮತ್ತು 
ಕೊಟ್ಟೂರಿನ ಮಲೆಯನಾಯಕ ಇವರೆಲ್ಲರೂ ಸೇರಿ ಮುರುಡೇಶ್ವರ ದೇವಾಲಯದ ಮಹಡಿಯನ್ನು ಕಟ್ಟಿದರೆಂದು 
ಉಲ್ಲೇಖಿಸಿದೆ. ನಗಿರೆಯ ಕೃಷ್ಣದೇವರಸನ ಇನ್ನೊಂದು ಶಾಸನವ್‌್‌ ಅಂಕೋಲಾ ತಾಲೂಕಿನ ಮಂಜುಗುಣಿಯ 


ದೇವಾಲಯಕ್ಕೆ ಗೋಕರ್ಣದ ಮಹಾಬಲ ದೇವನ ಸಮ್ಮುಖದಲ್ಲಿ ದಾನ ನೀಡಿದರೆಂದು ಹೇಳುತ್ತದೆ. 
137 


ಕೃಷ್ಣದೇವರಸನ ಕ್ರಿ.ಶ. 1550ರ ಉಳುವರೆ ಶಾಸನವು" ಬಳುಗೆಯ ದೇವಪ್ಪಯ್ಯ ಮತ್ತು ಇತರರಿಗೆ ಸೇರಿದ 
ಜಮೀನನ್ನು ಕೆಳದಿಯ ಚೌಡಗೌಡನ ಮಗ ಕೆಳದಿಯ ಸದಾಶಿವರಾಯನಿಗೆ ವರ್ಗಾಯಿಸಲಾಯಿತು. 
ಹಣಸಂದಾಯವಾದ ಬಳಿಕ ಆ ಜಮೀನನ್ನು ಗೋಕರ್ಣದ ಮಹಾಬಲದೇವರ ಸನ್ನಿಧಿಯಲ್ಲಿ ಪೂಜೆಗಾಗಿ, 
ನಿತ್ಯವಿನಿಯೋಗಕ್ಕಾಗಿ ಹಾಗೂ ಅನ್ನಛತ್ರ ನಡೆಸುವುದಕ್ಕಾಗಿ ನೀಡಲಾಯಿತ್ತೆಂದು ಹೇಳುತ್ತದೆ. ಕ್ರಿ.ಶ. 1553ರಲ್ಲಿ 
ಭಟ್ಕಳದ ಗಣಪ ಜೋಯಿಸನು ಮಠದ ವಿನಿಯೋಗಕ್ಕಾಗಿ ದಾನ ನೀಡಿದನು. ಈ ದಾನವು ವೈಶ್ರವಣೇಶ್ವರ 
ದೇವಾಲಯದ ಪುನರ್‌ನವೀಕರಣಕ್ಕೂ ನೀಡಲಾಗಿತ್ತೆಂದು ಹೇಳುತ್ತದೆ. ಕೇತಪ್ಪ ಮತ್ತು ಕಲ್ಲಪ್ಪರು 
ಗೇರುಸೊಪ್ರೆಯಲ್ಲಿ ಕೇತೇಶ್ವರ ದೇವಾಲಯ ಕಟ್ಟಿಸಿ ದೇವರಲ್ಲಿ ನಂದಾದೀಪಕ್ಕೂ ಆಹಾರ ದಾನಕ್ಕೆಂದು ಭೂಮಿ ದಾನ 
ನೀಡಿದರೆಂದು ಗೇರುಸೊಪ್ಪೆ ಶಾಸನ್‌ ಉಲ್ಲೇಖಿಸುತ್ತದೆ. 

ಗೋಕರ್ಣ ಶಾಸನವು” ಬೀಳಗಿಯ ಇಮ್ಮಡಿ ಸೋಮಶೇಖರ ನಾಯಕನು ವಿವಿಧ ಮೂಲಗಳಿಂದ ಬಂದ 
ನಾಲ್ವತ್ಸೈದು ವರಹಗಳನ್ನು ಗೋಕರ್ಣ ಮಹಾಬಲನಲ್ಲಿ ಏಕಾದಶಿ ಪಂಚವರ್ಷ ಶಿವರಾತ್ರಿ ಮಹಾಪೂಜೆಗಾಗಿ ಎಂದು 
ದಾನ ನೀಡಿದನೆಂದು ಹೇಳುತ್ತದೆ. ಅಂಕೋಲಾ ತಾಲೂಕಿನ ಕ್ರಿ.ಶ. 15ನೇ ಶತಮಾನಕ್ಕೆ ಸೇರುವ ಮಾರುಗದ್ದೆಯ 
ನಾಥ ಶಿವ ದೇವಾಲಯವು ಶೈವ ಧರ್ಮದ ಬೆಳವಣಿಗೆಗೆ ಧ್ಯೋತಕವಾಗಿದೆ. 


ಈ ಎಲ್ಲ ಅಂಶಗಳನ್ನು ಅವಲೋಕಿಸಿದಾಗ ಈ ಪ್ರದೇಶದಲ್ಲಿ ಶೈವಧರ್ಮ ಪ್ರಾಚೀನ ಕಾಲದಿಂದಲೂ 
ಪ್ರಚಲಿತದಲ್ಲಿದ್ದು ಜನಪ್ರಿಯತೆ ಪಡೆದಿತ್ತು. ಕಾಲಾವಧಿಯಲ್ಲಿ ಶೈವಧರ್ಮದಲ್ಲಿ ವಿವಿಧ ಪಂಥಗಳು ಪ್ರಚುರಕ್ಕೆ 
ಬಂದವು. ಗೋಕರ್ಣದ ಮಹಾಬಲೇಶ್ವರ, ಧಾರೇಶ್ವರದ ಧಾರಾನಾಥ, ಗುಣವಂತೆಯ ಗುಣವಂತೇಶ್ವರ, ಅರಗಾದ 
ಅರ್ಫೇಶ್ವರ, ಮೂಡಗೇರಿಯ ಶಿವನಾಥ ದೇವಾಲಯಗಳು, ಪ್ರಾಚೀನ ಶೈವ ಕೇಂದ್ರಗಳಾಗಿ ಜನಪ್ರಿಯತೆ 
ಪಡೆದುಕೊಂಡಿದ್ದವು. ಲಾಕುಳೀಶ, ಪಾಶುಪಾತ ಪಂಥಗಳು ಪ್ರಭಾವ ನೇಮಿತವಾಗಿತ್ತು ಎಂಬುದು ಸ್ಪಷ್ಟವಾಗುತ್ತದೆ. 


ಉತ್ತರಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಶೈವಧರ್ಮದ ಬೆಳವಣಿಗೆಯ ಮತ್ತು ಪ್ರಸಾರದ ಈ ವಿವರಗಳಿಂದ 
(ಉಲ್ಲೇಖಗಳಿಂದ) ಕೆಲವು ಗಮನಾರ್ಹ ಅಂಶಗಳನ್ನು ಉಲ್ಲೇಖಿಸಬಹುದು. ಬನವಾಸಿ ಕದಂಬರಿಂದ ಬಾದಾಮಿ 
ಚಲುಕ್ಕರ ಅವಧಿಯಲ್ಲಿ ಶೈವಮತದ ಶಾಸನೀಯ ಪುರಾವೆಗಳಿಲ್ಲ. ಆದರೆ ಬನವಾಸಿಯ ಮಧುಕೇಶ್ವರ ದೇವಾಲಯದ 
ವಾಸ್ತುವಿನ್ಯಾಸ ಬಾದಾಮಿಯ ಚಲುಕ್ಕರ ಕಾಲದ್ದು. ಅವರಿಗೆ ಅಧೀನರಾಗಿದ್ದ ಆಳುಪರು ಈ ದೇವಾಲಯ ನಿರ್ಮಾಣ 
ಮಾಡಿರಬಹುದು. ಕುಮಟಾ ತಾಲೂಕಿನ ಧಾರೇಶ್ವರ ದೇವಾಲಯದ ಸಂಕೀರ್ಣದಲ್ಲಿ ಆದಿಧಾರೇಶ್ವರ ಎಂದು 
ಕರೆಯಲ್ಪಡುವ ದೇಗುಲ ಬಹುಶಃ ರಾಷ್ಟ್ರಕೂಟರ ಕಾಲದ್ದು. 


ಕರಾವಳಿಯ ಗೋಕರ್ಣವು ಶೈವ ಕೇಂದ್ರವಾಗಿದ್ದು ಪ್ರಾಚೇನ ಕಾಲದಿಂದಲೂ ಮಹಾಬಲೇಶ್ವರ ದೇವಾಲಯಕ್ಕೆ 
ಪ್ರಸಿದ್ಧವಾಗಿತ್ತು. ಶಿಶುಗಲಿಯ ಪಾಂಡ್ಕರು, ಚಂದಾವರದಕಾದಂಬರು ಇತ್ಯಾದಿ ಕರಾವಳಿ ಪ್ರದೇಶದ ಅರಸು ಮನೆತನಕ್ಕೆ 
ಗೋಕರ್ಣ ಮಹಾಬಲೇಶ್ವರನು ಆರಾಧ್ಯ ದೈವವಾಗಿದ್ದನು. ಗೋಕರ್ಣದಲ್ಲಿ ದೊರೆತಿರುವ ಸುಮಾರು ಕ್ರಿ.ಶ. 
ಮೂರನೇ ಶತಮಾನದ ಗಣೇಶ ವಿಗ್ರಹ, ಕ್ರಿ.ಶ. 5-6ನೇ ಶತಮಾನದ ಹರಿಹರ ವಿಗ್ರಹಗಳು ಆ ಸ್ಥಳದ ಶೈವ ಧರ್ಮದ 
ಚಟುವಟಿಕೆಯ ಪ್ರಾಚೀನತೆಯನ್ನು ಸಾರುತ್ತವೆ. ಇತರ ಪ್ರದೇಶದ ಜನರಿಗೆ ಗೋಕರ್ಣವು ಅಪರ ಕಾರ್ಯಗಳಿಗೆ 


ಯೋಗ್ಯ ಸ್ಥಳವೆಂದು ಪರಿಚಿತವಾಗಿದೆ. ವೈದಿಕ ಸಂಪ್ರದಾಯದ ಹವ್ಯಕ ಬ್ರಾಹ್ಮಣರು ಇಲ್ಲಿ ಪ್ರಮುಖರಾಗಿದ್ದಾರೆ. 
138 


ಕ್ರಿ.ಶ. 1089ರಿಂದಲೂ ಧಾರೇಶ್ವರದಲ್ಲಿ ಶಾಸನಗಳು ಲಭ್ಯವಿದ್ದ ಸುತ್ತಮುತ್ತಣದ ಆಳರಸರಿಗೆ ಅಕರ್ಷಕ 
ಶೈವಕೇಂದ್ರವಾಗಿತ್ತೆಂದು ಪ್ರಕಟವಾಗುತ್ತದೆ. ಇದು ಕೂಡ ಹವ್ಯಕ ಬ್ರಾಹ್ಮಣರ ಹಿಡಿತದಲ್ಲಿದೆ. 


ಕರಾವಳಿಯ ಇತರ ಶೈವಕೇಂದ್ರಗಳಾದ ಗುಣವಂತೆ, ಮುರುಡೇಶ್ವರ, ಕಾರವಾರದ ಸಜ್ಜೇಶ್ವರನಲ್ಲಿಯೂ ವೈದಿಕ 


ಶೈವಾಚಾರದ ಬ್ರಾಹ್ಮಣರ ಹಿಡಿತ ಗೋಚರಿಸುತ್ತದೆ. 


ಘಟ್ಟದ ಮೇಲ್ಲಡೆ ಮಲೆನಾಡು ಸೆರಗು ಮತ್ತು ಬಯಲು ಸೀಮೆಯಲ್ಲಿ ಕಾಣಬರುವ ಲಕುಳೀಶ, ಕಾಳಾಮುಖ 
ಪಂಥದ ಪ್ರಭಾವ ಕರಾವಳಿ ಭಾಗದಲ್ಲಿ ಕಾಣದಿರುವುದು ಗಮನಾರ್ಹವಾಗಿದೆ. ಶಕ್ತಿ ಪದದಿಂದ ಅಂತ್ಯವಾಗುವ ಒಂದೇ 
ಹೆಸರು ಕ್ರಿಯಾಶಕ್ತಿ. ವಿಜಯನಗರ ಆರಂಭಕಾಲದಲ್ಲಿ ಪದೇ ಪದೇ ಅಂಕೋಲಾ ಪ್ರದೇಶದಲ್ಲಿ ಕಾಣುತ್ತದೆ. ಆದರೆ 
ಆಗಲೇ ಕಾಳಾಮುಖಪಂಥ ಅವನತಿಯಲ್ಲಿದ್ದು ಅದರ ಪ್ರಭಾವ ಅವಿರತವಾಗಿ ಉಳಿಯಲಿಲ್ಲ. ಕರಾವಳಿಯ ಶೈವಮತ 
ಬ್ರಾಹ್ಮಣ ಸ್ಮಾರ್ತ ಪರವಾಗಿಯೆ ಉಳಿಯಿತು. ವೀರಶೈವದ ಪ್ರಭಾವ ವಿಜಯನಗರ ಕಾಲದಲ್ಲಿ ಕಾಣುತ್ತಿದ್ದರೂ ಒಟ್ಟು 


ಸಮಾಜದ ಮೇಲೆ ಪ್ರಬಲ ಧಾರ್ಮಿಕ ಪರಿಣಾಮ ಕಾಣುತ್ತಿಲ್ಲ. 
ವೈಷ್ಣವ ಪಂಥ 


ಶಾತವಾಹನ ರಾಣಿ ನಾಗಮೂಲನಿಕಾಳ ನಾನಾಘಫಾಟ ಗುಹಾ ಶಾಸನವು ದಖ್ಬನ್‌ ಭಾಗದಲ್ಲಿ ಕ್ರಿ.ಪೂ. 2ನೇ 
ಶತಮಾನದಲ್ಲಿ ವೈಷ್ಣವ ಪಂಥವು ಅಸ್ತಿತ್ವದಲ್ಲಿದ್ದುದನ್ನು ಪ್ರಕಟಿಸುತ್ತದೆ". ಕ್ರಿಸ್ತಪೂರ್ವ ಎರಡನೇ ಶತಮಾನದಿಂದ 
ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರಪ್ರದೇಶದ ಭಾಗಗಳಲ್ಲಿ ಪ್ರಬುದ್ಧಮಾನಕ್ಕೆ ಬಂದಿತು. ಕ್ರಿಸ್ತಶಕ ಎರಡನೇ ಶತಮಾನದ 
ಅಂತ್ಯದಲ್ಲಿ ವಾಸುದೇವನ ಸ್ತುತಿಯೊಂದಿಗೆ ಶಾಸನಗಳು ಆರಂಭಗೊಳ್ಳುವುದನ್ನು ಕಾಣುತ್ತೇವೆ” . 


ಹೊನ್ನಾವರ ತಾಲೂಕು ಕೊಂತಪಾಲದಲ್ಲಿ ಲಭ್ಯವಾಗಿರುವ ದ್ವಿಭುಜ ವಿಷ್ಣು ವಿಗ್ರಹವು ಉತ್ತರಕನ್ನಡ ಜಿಲ್ಲೆಯ 
ಕರಾವಳಿ ಪ್ರದೇಶದ ಪ್ರಾಚೀನ ವೈಷ್ಣವ ಪಂಥದ ಕುರುಹಾಗಿದೆ. ಇದು ಕ್ರೈ.ಶ. 3ನೇ ಶತಮಾನದ್ದಾಗಿದ್ದು ಮಾನುಷ 
ವಾಸುದೇವ ಎಂದು ಗುರುತಿಸಲ್ಪಟ್ಟಿದೆ. ಬಹುಶಃ ಇದು ಚುಟು ಆನಂದರ ಕಾಲದ ಶಿಲ್ಪ 


ಚುಟು ಆನಂದರ ಕೆಲವು ಹೆಸರುಗಳಾದ ವಿಣ್ಣುಕಂಡ (ವಿಷ್ಣುಸ್ಕಂದ)"' ವಷ್ಣುರುದ್ರ ಶಿವಲಾನಂದ 6. ಇತ್ಯಾದಿ 
ಹೆಸರುಗಳು ಕುತೂಹಲಕಾರಿಯಾಗಿವೆ. ಇವು ವಿಷ್ಣು ದೇವತೆಯ ಜನಪ್ರಿಯತೆಯನ್ನು ಸೂಚಿಸುತ್ತವೆ. 


ಕದಂಬರ ಕಾಲದಲ್ಲಿ ಷ್ಲವ ಧರ್ಮವು ರಾಜಾಶ್ರಯ ಪಡೆದಿತ್ತೆಂದು ಅವರ ಶಾಸನಗಳಿಂದ ತಿಳಿಯುತ್ತದೆ. 


ವೃ 
ಸ 


ಮೃಗೇಶವರ್ಮನ ಬನವಾಸಿ ಸ್ತಂಭಶಾಸನವ್‌” ವಿಷ್ಣುವಿನ ಸ್ತುತಿಯೊಂದಿಗೆ ಆರಂಭವಾಗುತ್ತದೆ. ಇದು ಬಹುಶಃ 


ಮೂಲತಃ ವಿಷ್ಣುದೇವಾಲಯದ ಮುಂಭಾಗದಲ್ಲಿದ್ದ ಸ್ಪಂಭಶಾಸನವಿರಬಹುದು". ಕದಂಬ ಕಾಕುತ್ನವರ್ಮನ ಹಲ್ಲಿಡಿ 
ಶಾಸನ” ವಿಷ್ಣುವಿನ ಸ್ವರೂಪಗಳಲ್ಲಿ ಒಂದಾದ ಅಚ್ಛ್ಚುತನನ್ನು ಉಲ್ಲೇಖಿಸುತ್ತದೆ. ಅ. ಸುಂದರ ಅವರು ಉತ್ತರಕನ್ನಡ 
ಜಿಲ್ಲೆಯಲ್ಲಿ ವಿವಿಧೆಡೆಗಳಲ್ಲಿರುವ ನರಸಿಂಹಶಿಲ್ಪ (ವಿಗ್ರಹಗಳನ್ನು) ಪತ್ತೆ ಹಚ್ಚಿ ಅವುಗಳ ಕಾಲಮಾನ ಕ್ರಿ.ಶ. 5-6ನೇ 
ಶತಮಾನವೆಂದು ಅಭಿಪ್ರಾಯಪಟ್ಟಿರುವರು. ಇಂತಹ ನರಸಿಂಹ ಶಿಲ್ಪಗಳಲ್ಲಿ ಶಿರಸಿ ತಾಲೂಕು ಬನವಾಸಿ, ಕಾರವಾರ 


ತಾಲೂಕಿನ ಸಿದ್ದರ ಮತ್ತು ಸುಂಕೇರ್‌, ಕುಮಟಾ ತಾಲೂಕಿನ ಬೆಂಗಣೆ" ಹೊನ್ನಾವರ ತಾಲೂಕಿನ ಕೊಸಂಗಿಕ 


139 


ಮುಂತಾದೆಡೆ ದೊರೆತ ಶಿಲ್ಪಗಳೆಲ್ಲವೂ ಆಸೀನ ರೀತಿಯಲ್ಲಿದ್ದು ,ನರಸಿಂಹ ಶಿಲ್ಪದ ಪ್ರಾಚೀನ ಸ್ವರೂಪಗಳಲ್ಲಿ ಒಂದಾದ 


ಕೇವಲ ನರಸಿಂಹ ಪ್ರಕಾರಕ್ಕೆ ಸೇರಿವೆ. 


ಭೋಜರ ಶಾಸನಗಳು ಉಲ್ಲೇಖಿತ ಕೆಲವು ಬ್ರಾಹ್ಮ ಣರ ಹೆಸರುಗಳು ವೈಷ್ಣ ವಪರವಾಗಿವೆ. ಭೋಜ ಅಶಂಕಿತ 
ರಾಜನ ಹಿರೇಗುತ್ತಿ ತಾಮ್ರಮಪಟ ಶಾಸನ್‌” ಭಾರದ್ವಾಜ ಗೋತ್ರದ ಗೋವಿಂದ ಸ್ವಾಮಿಯನ್ನು ಹೆಸರಿಸುತ್ತದೆ. ಇದೇ 
ರೀತಿಯಲ್ಲಿ ಪ್ರಥ್ವಿಮಲ್ಲವರ್ಮನ ಶಾಸನವು” ಅಗ್ನಿ ವೇಷ್ಯ ಗೋತ್ರದ ಮಾಧವರ್ಯನನ್ನು ಉಲ್ಲೇಖಿಸುತ್ತದೆ. ಹಾಗೆಯೇ 
ಪಲ್ಲವ ಗೋಪಾಲದೇವನ ಹಳದೀಪುರ ತಾಮ್ರಪಟ ಶಾಸನದಲ್ಲಿ'' ಉಲ್ಲೇಖಿತ ಗೋಪಾಲದೇವನ ಹೆಸರು ಕೃಷ್ಣ 


ಗೋಪಾಲನನ್ನು ನೆನಪಿಸುತ್ತ ದೆ. 


ಕಾರವಾರ ತಾಲೂಕಿನ ಅರಗಾದ ಅರ್ಫೇಶ್ವರ ದೇವಾಲಯದ ಆವರಣದ ಕೋಷ್ಠದಲ್ಲಿರುವ ವಿಷ್ಣು 
(ಮಾಧವ)''ನ ವಿಗ್ರಹವು ತೋಡೂರಿನ ನಾರಾಯಣ ಹಾಗೂ ಬೇಳೂರಿನ ಬಿಂದು ಮಾಧವ ವಿಗ್ರಹಗಳು ಕ್ರಿ.ಶ. 
8-14ನೇ ಶತಮಾನಕ್ಕೆ ಸೇರುತ್ತವೆ. ಕಾರವಾರದ ಸುಂಕೇರಿಯ ವಿಷ್ಣು” ಕ್ರಿ.ಶ. 8-9ನೇ ಶತಮಾನಕ್ಕೆ ಸೇರುತ್ತವೆ. 


ಕ್ರಿ.ಶ. 11ನೇ ಶತಮಾನದಿಂದ 12ನೇ ಶತಮಾನದವರೆಗಿನ ಕಾಲದಲ್ಲಿ ಪ್ರಬುದ್ಧಮಾನಕ್ಕೆ ಬಂದ ಶಿಶುಗಲಿಯ 
ಪಾಂಡ್ಯರು ಈ ಪ್ರದೇಶದಲ್ಲಿ ವೈಷ್ಣವ ಧರ್ಮವನ್ನು ಪ್ರೋತ್ಸಾಹಿಸಿದರು. ಕ್ರಿ.ಶ. 1140ರ ತುಂಬೊಳ್ಳಿ ಶಾಸನವು” 
ಕಾಳಲದೇವಿಯಿಂದ ವಿಷ್ಣು ದೇವಾಲಯದ ನಿರ್ಮಾಣ ಹಾಗೂ ಅದಕ್ಕೆ ತೆರಿಗೆಯಿಂದ ಬರುವ ಆದಾಯದಿಂದ ಮತ್ತು 
ದಾನ ನೀಡಿದ ಭೂಮಿಯ ಉತ್ಪನ್ನದಿಂದ ಪೀಗಂಧ, ನಂದಾದೀಪ, ಚೈತ್ರಮಾಸದ ಹಬ್ಬಗಳ ಆಚರಣೆಗೂ ಮತ್ತು 
ನಗಾರಿ ಬಾರಿಸುವವನಿಗೂ, ಭಾರತಕಥಾ (ಮಹಾಭಾರತ) ಓದುವವನಿಗೂ ಜೀವಿತಕ್ಕೆ ಆದಾಯ ನೀಡಲಾಗಿತ್ತೆಂದು 
ಉಲ್ಲೇಖಿಸುತ್ತದೆ. ಕ್ರಿ.ಶ. 1167ರ ಪಟ್ಟಣದ ತೈಲದೇವನ ಎಡತಾರೆ ಶಾಸನವು”ವು ಕೇಶವ ದೇವಾಲಯಕ್ಕೆ ನೀಡಿದ 
ದಾನದ ಕುರಿತು ಹೇಳುತ್ತದೆ. ಅದೇ ರೀತಿ ಕುಮಟಾ ತಾಲೂಕಿನ ನಾಗೂರಿನ ವಿಷ್ಣು ದೇವಾಲಯದ ಶಾಸನವು” ವಿಷ್ಣು 
ದೇವರ ಸಾಂತಿಗೆ (ಶಾಂತಿ) ದಾನ ನೀಡಿದ್ದರ ಕುರಿತು ಹೇಳುತ್ತದೆ. 


ಶಿಶುಗಲಿಯ ಪಾಂಡ್ಯರಂತೆ ಚಂದಾವರದ ಕಾದಂಬರು ವೈಷ್ಣವ ಮತಕ್ಕೆ ಪ್ರೋತ್ಸಾಹಿಸಿದರು. ಚಂದಾವರ 
ಕಾದಂಬ ರಾಜ ಬೀರದೇವನ ಹಿರಿಯ ಮಂತ್ರಿ ಕೀರ್ತಿ ನಾರಾಯಣ ದಂಡನಾಯಕನು ಚಂದಾವರದಲ್ಲಿ ಪರಿಪೂರ್ಣ 
ಯೋಗನರಸಿಂಹ ದೇವಾಲಯವನ್ನು ಕಟ್ಟಿಸಿದನು. ಈ ದೇವಾಲಯದ ನಿತ್ಯವಿನಿಯೋಗಕ್ಕಾಗಿ ಅಂಗಬೋಗ, 
ರಂಗಭೋಗ ಇತ್ಯಾದಿ ಸೇವೆಗಳಿಗಾಗಿ ದಂಡನಾಯಕ ಮತ್ತು ಬೀರದೇವರಸ ಇಬ್ಬರೂ ದೇವಾಲಯಕ್ಕೆ ಭೂಮಿಯನ್ನು 
ದಾನ ನೀಡಿದರೆಂದು ಕ್ರಿ.ಶ. 1223ರ ಚಂದಾವರದ ಶಾಸನ” ತಿಳಿಸುತ್ತದೆ. 


ಅಮರಾವತಿ ದಕ್ಷಿಣ ಭಾಗದಲ್ಲಿ ರಾಜಕೀಯವಾಗಿ ಪ್ರಬಲರಾಗಿದ್ದ ಆಳುಪ ಮನೆತನದ ಅರಸು ಪಾಂಡ್ಯ 
ಚಕ್ರವರ್ತಿ ಅಳುಪೇಂದ್ರ ಬಸವಶಂಕರನು ಆರುಪಣತೆರಿಗೆ ವಿನಾಯ್ತಿ ಪಡೆದ ನಾಲ್ಕತ್ಸೈದು ಹಾನೆ ಭತ್ತವನ್ನು ಉಳಗೋಡ 
ನರಸಿಂಹ ದೇವರ ಪೂಜಾ ವಿಧಾನಗಳಿಗೆ ನೀಡಿದನು. ವೈಜಪ ಸಾಹಣಿಯೂ ಈ ನರಸಿಂಹ ದೇವರಿಗಾಗಿ ಮತ್ತು 


ದೇವಾಲಯದ ಅಮೃತಪಡಿಗಾಗಿ ಸರ್ವಮಾನ್ಯ ದಾನ ನೀಡಿದನೆಂದು ಕ್ರಿ.ಶ. 1304-06ರ ಶಿರಾಲಿ ಶಾಸನ” 


140 


ಉಲ್ಲೇಖಿಸುತ್ತದೆ. ಶಿರಾಲಿಯ ಇನ್ನೊಂದು ಶಾಸನವುೌ ಮಹಾಪ್ರಧಾನ ಮಲ್ಲಪ ಒಡೆಯನು ಕೇಶವನಾಥ ದೇವರ 
ಸನ್ನಿಧಿಯಲ್ಲಿ ಅಮೃತಪಡಿಗಾಗಿ ಎರಡು ಹೊನ್ನು ತೆರಿಗೆ ಆದಾಯವುಳ್ಳ ಮುರುಮಂಡಿ ಗ್ರಾಮದ ಎದುರಿನ 
ಉದ್ಯಾನವನವನ್ನು (ತೋಟ)ವನ್ನು ದಾನ ನೀಡಿದನು. ಈ ದಾನವನ್ನು ಮಹಾಪ್ರಧಾನ ಈಚಪ್ಪ ಒಡೆಯನು 
ನವೀಕರಿಸಿದನೆಂದು ತಿಳಿಸುತ್ತದೆ. ಕ್ರಿ.ಶ. 1446ರ ಮುಂಡೊಳ್ಳಿ ಮಕ್ಕಿಮಟ್ಟಿಯ ಶಾಸನವು” ನರಸಿಂಹ ದೇವರ 
ನಿತ್ಯಪೂಜೆಗಾಗಿ ದಾನ ನೀಡಿದ್ದರ ಬಗ್ಗೆ ಹೇಳುತ್ತದೆ. ಊರಕೇರಿಯ ಜನಾರ್ಧನ ದೇವರ ಅಮೃತ ಪಡಿಗಾಗಿ ಮತ್ತು 


ಶೀಕಾರ್ಯಕ್ಕಾಗಿ ದಾನ ನೀಡಿದ ಉಲ್ಲೇಖ ಧಾರೇಶ್ವರ ಶಾಸನ್‌'ದಿಂದ ತಿಳಿಯುತ್ತದೆ. 


ಕ್ರಿ.ಶ. 1526ರ ಮಿರ್ಜಾನ ಶಾಸನವು” ಗೋಪಣ್ಣ ಸೇನಬೋವನ ಮಗ ಮಹಲಪ ಸೇನಬೋವನು 
ಮಹಾಬಲದೇವರಸನಿಂದ ಭೂಮಿಯನ್ನು ಖರೀದಿಸಿ ಗೋಕರ್ಣ ಕ್ಷೇತ್ರದಲ್ಲಿ ರಘುನಾಥ ದೇವಾಲಯ ಮತ್ತು 
ಮಠವನ್ನು ಕಟ್ಟಿಸಿದನು. ರಾಣಿ ಪದುವಲಾಮ್ಮ ದೇವಿಯ ಕಡೆಯಿಂದ ಭೂಮಿಯನ್ನು ಖರೀದಿಸಿ ರಘುನಾಥ ದೇವರ 
ಸನ್ನಿಧಿಯಲ್ಲಿ ನಂದಾದೀಪ, ಅಮೃತಪಡಿ, ಅನ್ನಛತ್ರ, ಅಧ್ಯಯನ, ಪುರಾಣ ಓದಲು ಇತ್ಯಾದಿ ಸೇವೆಗಾಗಿ ದಾನ 
ನೀಡಿದನೆಂದು ಉಲ್ಲೇಖಿಸುತ್ತದೆ. ಗೋವೆಯ ಕುಡ್ಡೇರಿ ಹಳ್ಳಿಗೆ ಸೇರಿದ ಶ್ರೀಮಂತ ವ್ಯಾಪಾರಿ ಕೇತಪ್ಪಯ್ಯನು ಕ್ರಿ.ಶ. 
1546ರಲ್ಲಿ ಭಟ್ಕಳದಲ್ಲಿ ನಾರಾಯಣದೇವನ ದೇವಾಲಯವನ್ನು ಕಟ್ಟಿಸಿದನು. ಈ ದೇವಾಲಯಕ್ಕೆಂದು ಮತ್ತು 
ನಾರಾಯಣ ದೇವರಿಗಾಗಿ ಚೆನ್ನಭೈರಾದೇವಿ ರಾಣಿಯು ತೆರಿಗೆ ರಹಿತ ಭೂಮಿಯನ್ನು ದಾನ ನೀಡಿದಳೆಂದು ಕೇತಪೈ 
ನಾರಾಯಣ ದೇವಾಲಯದ ಆವರಣದಲ್ಲಿರುವ ಶಾಸನದಿಂದ" ತಿಳಿಯುತ್ತದೆ. 

ಕ್ರಿ.ಶ. 1554ರ ಕೇತಪ್ಪಯ್ಯನ ಮಕ್ಕಳಾದ ದಮ್ಮಪ್ಪಯ್ಯ ವಾಮನಪ್ಪಯ್ಯ ತಿಮ್ಮಪ್ಪಯ್ಕರು. ಈ ದೇವಾಲಯಕ್ಕೆ 
ದಾನನೀಡಿದರು*. ಕ್ರಿ.ಶ. 1563ರಲ್ಲಿ ನಾರಾಯಣ ಹೆಬ್ಬಾರನ ಮಗ ಜಮ್ನಿ ಹೆಬ್ಬಾರನು ದೇವಾಲಯದಲ್ಲಿ ಬ್ರಾಹ್ಮ ಣರ 
ಊಟಕ್ಕಾಗಿ ಜಮೀನು ಮತ್ತು ದಾನ ನೀಡಿದನು. ಕೇತಪೈ ಮತ್ತು ಅವನ ಐದು ಮಕ್ಕಳ ಹೆಸರಿನಲ್ಲಿ ನಾರಾಯಣ 
ದೇವರಲ್ಲಿ ಸೇವೆ ಸಲ್ಲಿಸಲು ಭೂಮಿಯನ್ನು ದಾನ ನೀಡಿದನೆಂದು ಮತ್ತೊಂದು ಶಾಸನ ತಿಳಿಸುತ್ತದೆ”. 


ಚೆನ್ನ ಭೈರಾದೇವಿಯ ಅಧಿಕಾರ ಅವಧಿಯಲ್ಲಿ ಕರಣಿಕ ಮಲ್ಲರಸನ ಮೊಮ್ಮ ಗ ಮತ್ತು ತಿಮ್ಮಪ್ಪ ಸೇನಬೋವರು 
ತಿರುವೆಂಗಳ (ತಿರುಮಲ) ವೆಂಕಟೇಶ್ವರ ದೇವಾಲಯವನ್ನು ನಿರ್ಮಿಸಿದರು. ಇದಕ್ಕೆ ಮಗದಹಳ್ಳಲಿಯು ಒಳಗೊಂಡಂತೆ 
ಮೂವತ್ತು ಮೂಡೆ ಬೀಜ ಬಿತ್ತುವಷ್ಟು ವ್ಯಾಪ್ತಿಯ ಜಮೀನನ್ನು ದೇವಾಲಯದ ವಿವಿಧ ಸೇವೆಗಳಿಗಾಗಿ ದಾನ 
ನೀಡಲಾಯಿತು. ಆ ಸೇವೆಗಳೆಂದರೆ ಮುಂಜಾವಿನ ಸೇವೆ, ಹೂವಿನ ಮಾಲೆಗಾಗಿ, ಸಂಜೆ ಪೂಜೆಗಾಗಿ, ಪ್ರೀಗಂಧ ಅಡಿಕೆ, 
ವಿಳ್ಯದೆಲೆ, ನಂದಾದೀಪ ಕಾರ್ತಿಕಮಾಸದ ದೀಪೋತ್ಸವಗಳಿಗಾಗಿ ಎಂದು ಶಾಸನ ತಿಳಿಸುತ್ತದೆ. ಕೆಳದಿಯ 
ಸದಾಶಿವನಾಯಕನ ಮೊಮ್ಮಗ ಮತ್ತು ಸಿದ್ದಪ್ಪ ನಾಯಕನ ಮಗ ವೆಂಕಟಪ್ಪ ನಾಯಕನು ಭಟ್ಕಳ ಸೀಮೆಯ ಶಿರಾಲಿ 
ತಾರೆಯ ದೋಣವೆರೆಯಲ್ಲಿ ಗಣಪತಿ ಮಲ್ಲಣನು ಕಟ್ಟಿಸಿದ ವೆಂಕಟೇಶ್ವರ ದೇವಾಲಯದಲ್ಲಿ ವಿವಿಧ ಸೇವೆಗಳಿಗಾಗಿ 


ದಾನ ನೀಡಿದನೆಂದು ವೆಂಕಟಾಪುರ ಶಾಸನ್‌' ತಿಳಿಸುತ್ತದೆ. 


141 


ಕ್ರಿ.ಶ. 2ನೇ ಶತಮಾದಿಂದ ಕ್ರಿ.ಶ. 16ನೇ ಶತಮಾನದವರೆಗೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ 
ವೈಷ್ಣವ ಮತವು ಸಾಕಷ್ಟು ಜನಪ್ರಿಯವಾಗಿತ್ತೆಂದು ಭಾವಿಸಬಹುದು. 

ವೈಷ್ಣವ ಮತವು ಕಾಲದಿಂದ ಕಾಲಕ್ಕೆ ಇತರಕಡೆಗಳಲ್ಲಿ ಕಂಡುಕೊಂಡ ಮಾರ್ಪಾಟುಗಳು ಹೆಚ್ಚು ಕಡಿಮೆ ಕರಾವಳಿ 
ಕರ್ನಾಟಕಕ್ಕ ಅನ್ವಯವಾಗುತ್ತವೆ. ಆರಂಭದಲ್ಲಿ ಕೃಷ್ಣವಾಸುದೇವನ ಆರಾಧನೆ ಹಾಗೂ ನರಸಿಂಹ ಆರಾಧನೆ ಇಲ್ಲಿ 
ಪ್ರಬಲವಾಗಿತ್ತು. ಕ್ರಮೇಣ ವಿಷ್ಣುವಿನ ಚತುರ್ವಿಂಶತಿ ಮೂರ್ತಿಗಳು (ಕೇಶವ, ನಾರಾಯಣ, ಮಾಧವ, ಇತ್ಯಾದಿ) 
ಪ್ರಾಧಾನ್ಯಕ್ಕೇರಿದ್ದವು. ವಿಜಯನಗರ ಕಾಲದಲ್ಲಿ ವೆಂಕಟೇಶ ಆರಾಧನೆಯೂ ಇಲ್ಲಿ ಪ್ರಚಲಿತಕ್ಕೆ ಬಂದಿತು. 


ಗಣೇಶ 


[a] 


ಗಣೇಶ ಶಿಲ್ಪದ ಪ್ರಾಚೀನತೆಯ ಕುರಿತು ತಜ್ಞರು ಅಸ್ಪಷ್ಟವಾದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದ (ಅ 
ಆನಂದಕುಮಾರ ಸ್ವಾಮಿಯವರು ಅಮರಾವತಿಯಲ್ಲಿನ ಕ್ರಿ.ಶ. 1-2ನೇ ಶತಮಾನದ ಬೌದ್ದಸ್ತೂಪದ 
ಚಿತ್ರಪಟ್ಟಿಕೆಯಲ್ಲಿರುವ ಸೊಂಡಿಲು, ದಂತವಿಲ್ಲದ ಗಜಮುಖಾಕೃತಿಯ ಯಕ್ಷನ ಚಿತ್ರಗಳೇ ನಂತರ ಬ್ರಾಹ್ಮಣ ಧರ್ಮದ 
ಗಣಪತಿ ಶಿಲ್ಪಕ್ಕೆ ಮಾದರಿಯಾಗಿರಬಹುದು ಎಂದು ಹೇಳುತ್ತಾರೆ. ಕಾಬೂಲಿನ ವಸ್ತುಸಂಗ್ರಹಾಲಯದಲ್ಲಿರುವ ಗಣಪತಿ 
ವಿಗ್ರಹವು ಸುಮಾರು ಕ್ರಿ.ಶ. 4ನೇ ಶತಮಾನದ ಮಧ್ಯಭಾಗದ್ದಿರಬಹುದೆಂದು ಧವಳೀಕರ್‌್‌ರವರು 
ಅಭಿಪ್ರಾಯಿಸಿರುವರು. ಕ್ರಿ.ಶ. 5ನೇ ಶತಮಾನದ ಸುಮಾರಿಗೆ ಗಣೇಶನನ್ನು ವಿನಾಯಕ, ಗಣಾಧಿಪ ಹೇರಂಭ, 
ಲಂಬೋಧರ ದೈಮಾತುರ ಎಂಬ ಹೆಸರಿನಿಂದ ಶೈವ ಶಾಕ್ಷೇಯ ದೇವಾಲಯಗಳಲ್ಲಿ ಉಪಸ್ಥಾನ ದೇವತೆಯಾಗಿ 
ಆರಾಧಿಸತೊಡಗಿದನು?' . 


ಉತ್ತರಕನ್ನಡ ಜಿಲ್ಲೆಯ ಕರಾವಳಿಯ ಭಾಗದಲ್ಲಿ ಗಣಪತಿ ಶಿಲ್ಪದ ಬಗ್ಗೆ ಸಮೀಕ್ಷೆ ನಡೆಸಿದಾಗ ಅನೇಕ ಹೊಸ 
ವಿಷಯಗಳು ಬೆಳಕಿಗೆ ಬರುತ್ತವೆ. ಗಣಪತಿಯ ವಿಗ್ರಹದ ಕಲ್ಪನೆ ಮತ್ತು ಆರಾಧನೆ ಪ್ರಾಚೀನಕಾಲದಿಂದಲೂ ಈ 
ಪ್ರದೇಶದಲ್ಲಿ ಪ್ರಚಲಿತದಲ್ಲಿ ಇದ್ದವೆಂದು ತಿಳಿದು ಬರುತ್ತದೆ. ಗೋಕರ್ಣದ ಸ್ಥಳ ಪುರಾಣದಲ್ಲಿ ಲಂಕೆಯ ರಾವಣನು 
ಶಿವನಿಂದ ಆತ್ಮಲಿಂಗವನ್ನು ಪಡೆದುಕೊಂಡು ಗೋಕರ್ಣ ಪ್ರಾಂತ್ಯದ ಮೂಲಕ ಹೋಗುತ್ತಿರುವಾಗ ವಟುಸ್ವರೂಪಿ 
ಗಣಪತಿ ಆತ್ಮಲಿಂಗವನ್ನು ಗೋಕರ್ಣದಲ್ಲಿ ಸ್ಥಾಪಿಸುವಂತೆ ಮಾಡಿದನೆಂದು ಹೇಳುತ್ತದೆ. 

ಹೊನ್ನಾವರ ತಾಲೂಕಿನ ಇಡಗುಂಜಿಯ ಐತಿಹ್ಯದಂತೆ ಬನವಾಸಿ ಕದಂಬ ರಾಜ್ಯದ ಸಂಸ್ಥಾಪಕನಾದ 
ಮಯೂರಶರ್ಮನು ತನ್ನ ರಾಜ್ಯ ನಿರ್ಮಾಣಕ್ಕಾಗಿ ಯಶಸ್ಸು ಸಿಗಲೆಂದು ಆಗಲೇ ಪ್ರಸಿದ್ಧಿಯಾಗಿದ್ದ ಇಡಗುಂಜಿಯ 
ಗಣಪತಿ ದರ್ಶನ ಮಾಡಿದ್ದನೆಂದು ಉಲ್ಲೇಖಿಸುತ್ತ ಇವನು ರಾಜ್ಯದಲ್ಲಿ ವೈದಿಕ ಧರ್ಮಾಚರಣೆಯುಳ್ಳ ಬ್ರಾಹ್ಮಣರನ್ನು 
ಇಲ್ಲಿ ನೆಲೆಸುವಂತೆ ಮಾಡಿದನಂತೆ. 

ಗೋಕರ್ಣದ ಗಣಪತಿಯನ್ನು ವಟು ಸ್ವರೂಪಿ ಎಂದು ಉಲ್ಲೇಖಿಸಿದರೂ ಈ ಗಣಪತಿಗೂ ಪುರಾಣದಲ್ಲಿ 
ಉಲ್ಲೇಖಿಸಿದ ಗಣಪತಿಯ ವರ್ಣನೆಗೂ ಸಾಕಷ್ಟು ವ್ಯತ್ಯಾಸವಿದೆ. ಆದುದರಿಂದ ಪ್ರತಿಮಾ ಲಕ್ಷಣದ ಹಿನ್ನಲೆಯಲ್ಲಿ 
ಗೋಕರ್ಣದ ಗಣಪತಿಯ ಕಾಲಮಾನ ಇನ್ನೂ ಹಿಂದಕ್ಕೆ ಸರಿಸಲ್ಪಡುತ್ತದೆ ಎಂದು ಅ. ಸುಂದರ ಅವರು ಅಭಿಪ್ರಾಯ 


142 


ಪಟ್ಟಿದ್ದಾರೆ”. ಅಂತೆಯೆ ಮಯೂರಶರ್ಮ ಆಗಲೇ ಪ್ರಸಿದ್ಧಿಗೆ ಬಂದ ಇಡಗುಂಜಿಯ ಗಣಪತಿಯ ದರ್ಶನ ಮಾಡಿರುವ 
ಹಿನ್ನೆಲೆ ಗಮನಿಸಿದಾಗ ಕದಂಬ ರಾಜ್ಯದ ಸ್ಥಾಪನೆಗೆ ಮುಂಚೆಯೆ ಈ ಗಣಪತಿಯು ಇಲ್ಲಿ ಸ್ಥಾಪಿಸಿರಬೇಕೆಂದು 
ತಿಳಿಯುತ್ತದೆ”. 

ಹೊನ್ನಾವರ ತಾಲೂಕು ಮಲ್ಲಾಪುರದ ಗಣಪತಿ ದೇವಾಲಯದ ವಿಗ್ರಹವು ಕಪ್ಪು ಶಿಲೆಯಿಂದ ಮಾಡಲ್ಪಟ್ಟಿದೆ. 
ದ್ವಿಭುಜಿಯಾಗಿದ್ದು, ಬಲಗೈಯಲ್ಲಿ ಕಮಲ (ಮೂಲಂಗಿ), ಎಡಗೈಯಲ್ಲಿ ಮೋದಕ (ಕಣಕದ) ಪಾತ್ರೆ ಇದೆ. 
ಚಿಕ್ಕಸೊಂಡಿಲು ಎಡಭಾಗಕ್ಕೆ ತಿರುಗಿದೆ. ಹಾವನ್ನೇ ಯಜ್ಞೋಪವೀತ ರೀತಿಯಲ್ಲಿ ಧರಿಸಿದ್ದು, ಕೊರಳಲ್ಲಿ ಚಿಕ್ಕದಾದ 
ಮಣಿಹಾರವಿದೆ. ಸವ್ಯಲಲಿತಾಸನದಲ್ಲಿರುವ ಈ ವಿಗ್ರಹಕ್ಕೆ ಬಲದಂತವಿದ್ದು, ತಲೆಯ ಹಿಂಭಾಗದಲ್ಲಿ ಪ್ರಭಾಚಕ್ರವಾಗಲಿ 
ಅಥವಾ ಕಮಲವಿಲ್ಲ. ಈ ಪ್ರತಿಮಾ ಲಕ್ಷಣಗಳಿಂದ ಈ ಗಣಪತಿ ವಿಗ್ರಹವು ಕ್ರಿ.ಶ. 6-8ನೇ ಶತಮಾನಕ್ಕೆ ಸೇರುತ್ತದೆ. 


ಕುಮಟಾ ತಾಲೂಕಿನ ಮೊರ್ಸೆ ಗ್ರಾಮದ ವಿಷ್ಣು ದೇವಾಲಯದ ಸಂಧ್ಯಾ ಮಂಟಪದಲ್ಲಿರುವ ಗಣೇಶನ ಶಿಲ್ಪವು 
ಕಪ್ಪು ಬೆಣಚು ಕಲ್ಲಿನಿಂದ ಮಾಡಲ್ಪಟ್ಟಿದೆ. ಆನೆಯ ಕುಂಭಸ್ಥಳದಂತೆ ತಲೆ, ಚಿಕ್ಕ ಸೊಂಡಿಲು ನಿರಾಭರಣ 
ದ್ವಿಭುಜಿಯಾಗಿದ್ದು ಕೈಗಳಲ್ಲಿರುವ ವಸ್ತುಗಳು ಅಸ್ಪಷ್ಟವಾಗಿವೆ. ಸವ್ಯಲಲಿತಾಸನದಲ್ಲಿದ್ದು ಶಿರೋಭಾಗದಲ್ಲಿ ಪದ್ಮವಿದೆ. 
ಶಿಲ್ಪದ ಹಿಂಭಾಗದಲ್ಲಿ ಕಟಿವಸ್ತ್ರಬಿಗಿದು ಕಟ್ಟಿದಂತಿದ್ದು ಕಟ್ಟೆಯ ನೆರಿಗೆಗಳು ಸ್ಪಷ್ಟವಾಗಿ ಕಾಣುತ್ತವೆ. ಪ್ರತಿಮಾ 
ಲಕ್ಷಣಗಳಿಂದ ಈ ಶಿಲ್ಪದ ಕಾಲಕ್ರಿ.ಶ. 4-5ನೇ ಶತಮಾನ. 


ಕುಮಟಾ ತಾಲೂಕಿನ ಕೊನ್ನಳ್ಳಿ ಗ್ರಾಮದ ಕೋನೇಶ್ವರ ದೇವಾಲಯದ ಮುಂದಿರುವ ಅರಳಿಮರದ ಕೆಳಗೆ 
ಅಷ್ಟದಿಕ್ಟಾಲಕರ ಪಟ್ಟಿಕೆಯಲ್ಲಿ ಗಣೇಶನ ಶಿಲ್ಪವಿರುವುದು. ಈ ಪಟ್ಟಿಕೆಯ ಬಳಿ ಚತುರ್ಭುಜ ಗಣೇಶನ ಶಿಲ್ಪವಿದೆ. 
ಬೆಣಚುಗಲ್ಲಿನಿಂದ ಮಾಡಲ್ಪಟ್ಟ ಈ ವಿಗ್ರಹವು ಸವ್ಯಲಲಿತಾಸನದಲ್ಲಿದೆ. ಕಿರೀಟ, ಮಣಿಹಾರ, ಕಂಠಾಭರಣ, ಕೈಕಡಗ, 
ಕಾಲ್ಲಡಗ ಧರಿಸಿದ್ದು ನಾಲ್ಕು ಕೈಗಳಲ್ಲಿ ಪಾಶ, ಪರಶು, ಅಂಕುಶ ಮತ್ತು ಮೋದಕ ಪಾತ್ರೆ ಹಿಡಿದಿದೆ. ಇದೇ ಮಾದರಿಯ 
ಭಗ್ನಗೊಂಡ ಗಣೇಶನ ವಿಗ್ರಹವು ನಾಗೂರಿನಲ್ಲೂ ಕುಮಟಾ ತಾಲೂಕಿನ ವಾಳಗಳ್ಳಿಯ ವಿಷ್ಣು ದೇವಾಲಯದಲ್ಲೂ 
ಹೊನ್ನಾವರ ತಾಲೂಕಿನ ಗುಂಡಬಾಳದ ಪದ್ಧಾವತಿ ಅಮ್ಮನ ದೇವಾಲಯದ ಆವರಣದ ಗೂಡಿನಲ್ಲೂ ಇವೆ. ಪ್ರತಿಮಾ 
ಲಕ್ಷಣಗಳಿಂದ ಈ ಶಿಲ್ಪಗಳು ಕ್ರಿ.ಶ. 11-12 ನೇ ಶತಮಾನಕ್ಕೆ ಸೇರುತ್ತವೆ. 


ಅಂಕೋಲಾ ತಾಲೂಕಿನ ಮಾರುಗದ್ದೆಯ ಎರಡು ಶಿಥಿಲಾವಸ್ಥೆ ಯಲ್ಲಿರುವ ಶಿವದೇವಾಲಯಗಳ ಮುಂದಿರುವ 
ಗಣೇಶ ಶಿಲ್ಪಗಳುಕ್ರಿ.ಶ. 12-13ನೇ ಶತಮಾನಕ್ಕೆ ಸೇರುತ್ತವೆ. ಕುಮಟಾದ ಕುಂಭೇಶ್ವರ ದೇವಾಲಯದಲ್ಲಿನ ಗಣೇಶ, 
ಕತಗಾಲದ ಕಮಲಾಬಾಯಿ ಪಿಕಳೆ ಪ್ರೌಢಶಾಲೆಯಲ್ಲಿರುವ ಗಣೇಶ ಶಿಲ್ಪಗಳು ಕ್ರಿ.ಶ. 14-15ನೇ ಶತಮಾನಕ್ಕೆ 
ಸೇರುತ್ತವೆ. ಊರಕೇರಿ ಗ್ರಾಮದ ಸ್ವಯಂಭೂ ಗಣಪತಿ ದೇವಾಲಯವಿದ್ದು ಅದರ ಕಾಲಮಾನಕಕ್ರಿ.ಶ. 15-16ನೇ 


ಆಗಿರುತ್ತ ದೆ. 


ಉತ್ತರಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಕ್ರಿ.ಶ. 12ನೇ ಶತಮಾನದಿಂದ ಗಣೇಶನ ಕುರಿತು ಶಾಸನೀಯ 
ಉಲ್ಲೇಖಗಳು ಸಿಗುತ್ತವೆ. ಕ್ರಿ.ಶ. 1230ರ ಕಾಲಮಾನಕ್ಕೆ ಸೇರುವ ಚಂದಾವರ ಕಾದಂಬ ಕಾಮದೇವನ ನಾಗೂರು 
ಶಾಸನವು* ವಿನಾಯಕ ದೇವರ ಶಾಂತಿಗಾಗಿ ದಾನ ನೀಡಿದ್ದರ ಕುರಿತು ಉಲ್ಲೇಖಿಸುತ್ತದೆ. 


143 


ಕ್ರಿ.ಶ. 1410 ರಇಡಗುಂಜಿ ಶಾಸನ್‌ (ಇಡಗುಂಡಿ) ಇಡಗುಂಜಿಯ ವಿನಾಯಕ ದೇವನೆಂದು ಉಲ್ಲೇಖಿಸುತ್ತದೆ. 
ಕ್ರಿ.ಶ. 1416ರ ಅಂಕೋಲಾ ತಾಲೂಕಿನ ಜೂಗ ಶಾಸನವು” ಗಣಾಧಿಪತೆ, ಸರಸ್ವತಿ ಮತ್ತು ಮಹಾಬಲನ 
ಸ್ತುತಿಯೊಂದಿಗೆ ಆರಂಭವಾಗುತ್ತದೆ. ಕ್ರಿ.ಶ. 1526ರ ಮಿರ್ಜಾನ ಶಾಸನವು' ಮಹಾಲಪ್ಪ ಸೇನಬೋವನು 
ಗೋಕರ್ಣದ ವಿನಾಯಕ ದೇವರ ಪೂಜೆಗೆ ದಾನ ನೀಡಿದನೆಂದು ಉಲ್ಲೇಖಿಸುತ್ತದೆ. ಕ್ರಿ.ಶ. 1530ರ ಕಾಯ್ಕಿಣಿ 
ಶಾಸನವು ಪ್ರೀ ಗಣಾಧಿಪತೆಯೆ ನಮಃ ಶ್ರೀ ಪಾಯದನಂತ ತೀರ್ಥ ಮತ್ತು ಶ್ರೀಮತ ಯಿಸದೇವ ನಮಃ ಎಂದು 
ಮೂರು ದೇವರ ಸ್ತುತಿಯೊಂದಿಗೆ ಆರಂಭವಾಗುತ್ತದೆ. 


ಕ್ರಿ.ಶ. 1550ರ ಮೂಢಭಟ್ಕಳ ಶಾಸನವು” ಜೋಗಣ ಸೇನಬೋವನ ಮಗ ದೇವಳಪ್ಪ ಸೇನಬೋವನು 
ಬೆಳಕೆ (ಬೆಳ್ಳಿ) ಯಸ ವಿನಾಯಕ ದೇವರಲ್ಲಿ ನಂದಾದೀಪ ಸೇವೆಗಾಗಿ ದಾನ ನೀಡಿದನೆಂದು ಹೇಳುತ್ತದೆ. 


ಹೀಗೆ ಉತ್ತರಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಗಣೇಶನ ಆರಾಧನೆ ಕ್ರಿ.ಶ. 2-3ನೇ ಶತಮಾನದಿಂದಲೂ 
ಜನಪ್ರಿಯವಾಗಿತ್ತು. ಮೊದಲು ಪ್ರಧಾನ ದೇವತೆಯಾಗಿ ಆ ನಂತರ ಉಪದೇವತೆಯಾಗಿ ಆರಾಧಿಸತೊಡಗಿದನು. ಈ 
ಪ್ರದೇಶದ ಗಣೇಶ ಶಿಲ್ಪ ಗಳಲ್ಲಿ ಕಾಲಕಾಲಕ್ಕೆ ಪ್ರತಿಮಾ ಲಕ್ಷ ಣಗಳಲ್ಲಿ ಆದ ಬದಲಾವಣೆಗಳನ್ನು ಕಾಣುತ್ತೇವೆ. ಒಟ್ಟಿನಲ್ಲಿ 
ಈ ಭಾಗದಲ್ಲಿ ಗಣಪತಿ, ವಿಘಫ್ಲೇಶ ಎಂದು ಜನಜನಿತ ದೇವತೆಯಾಗಿರುವುದು ತಿಳಿದು ಬರುತ್ತದೆ. 


ಶಕ್ತಿಯ ಆರಾಧನೆ 


ಉತ್ತರಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಶಕ್ತಿ (ದೇವಿ)ಯ ಆರಾಧನೆಯ ಶಾಸನೀಯ ಉಲ್ಲೇಖವುಕ್ರಿ.ಶ. 
1446ರ ಮುಂಡೊಳ್ಳಿ ಶಾಸನದಲ್ಲಿ ಸಿಗುತ್ತವೆ. ವಿಜಯನಗರ ಸಾಮ್ರಾಟ ದೇವರಾಯನನ್ನು ಉಲ್ಲೇಖಿಸಿದ್ದು. 
ಮಹಾಪ್ರಧಾನ ಆಚರಸ ಒಡೆಯನು ತುಳುರಾಜ್ಯವನ್ನು ರಾಜಧಾನಿ ಬಾರ್ಕೂರಿನಿಂದ ಆಳುತ್ತಿದ್ದಾಗ ಚಾತುರಮಾಸದಲ್ಲಿ 
ಮಹಾರಾಜನ ಮಂಗಲಮಜ್ಞನ ಕಾಲದಲ್ಲಿ ಒಳಿತನ್ನು ಕೋರಿ ದುರ್ಗಾದೇವಾಲಯದಲ್ಲಿ ದೇವಿಮಹಾತ್ಮೆ ಪಠಿಸಲು 
ಮುಂಡವಳ್ಳಿ ಗ್ರಾಮದ ತಿಗಳನಾಗಮನೆಯ ವಾಮನ ಉಪಾಧ್ಯಾಯನ ಮಗ ಪುರುಷೋತ್ತಮ ಭಟ್ಟನಿಗೆ ಹನ್ನೆರೆಡು 
ಹೊನ್ನುಗಳನ್ನು ದಾನ ನೀಡಿದನೆಂದು ಹೇಳುತ್ತದೆ. ತಿಗುಳರು ಎಂದರೆ ಕೇರಳದ ಜನ. ಕೇರಳದ ಬ್ರಾಹ್ಮಣರು ಶಕ್ತಿಯ 
ಆರಾಧನೆಯಲ್ಲಿ ಎತ್ತಿದ ಕೈ. ದುರ್ಗಾ ನಮಸ್ಕಾರ ಮುಂತಾದ ದೇವಿ ಆರಾಧನೆಯಲ್ಲಿ ಅವರು ಪೌರೋಹಿತ್ಯ ವಹಿಸುವ 
ಪರಂಪರೆ ಇಂದಿಗೂ ರೂಢವಿದೆ. 


ಇದಕ್ಕಿಂತ ಪೂರ್ವದ ದೇವಿ ಶಿಲ್ಪಗಳು ಅನೇಕ ಸಂಖ್ಯೆಯಲ್ಲಿವೆ. ಅವುಗಳಲ್ಲಿ ಪ್ರಾಚೀನತಮವಾದುದೆಂದರೆ 
ಗೋಕರ್ಣದ ಮಹಾಬಲೇಶ್ವರ ದೇವಾಲಯದಲ್ಲಿರುವ ದುರ್ಗೆಯ ಶಿಲ್ಪ. ಇದು. ಸು. ಕ್ರಿ.ಶ. 4-5ನೇ ಶತಮಾನದ್ದು. 
ಇದೇ ಮಾದರಿಯ ಮಹಿಷಮರ್ಧಿನಿ ವಿಗ್ರಹಗಳನ್ನು ಅ. ಸುಂದರ ಅವರು ಕುಮಟಾ ತಾಲೂಕಿನ ಅಬ್ಬಳ್ಳಿ ಮತ್ತು 
ಹೊನ್ನಾವರ ತಾಲೂಕಿನ ಹಿನ್ನೂರಿನಲ್ಲಿ i ಪತ್ತೆ ಹಚ್ಚಿದ್ದಾರೆ. ಚಿತ್ರಾಪುರಮಠದ ಸಂಗ್ರಹಾಲಯದ ಮಹಿಷಮರ್ಧಿನಿ 
ಕ್ರಿ.ಶ. 10ನೇ ಶತಮಾನಕ್ಕೆ ಸೇರುತ್ತದೆ. ಗುಂಡಬಾಳ ಬಸದಿಯ ಜೈನಸರಸ್ವತಿ ಮತ್ತು ಪದ್ಧಾವತಿಯ ವಿಗ್ರಹಗಳು 
ಕ್ರಿ.ಶ. 11-13 ನೇ ಶತಮಾನಕ್ಕೆ ಸೇರುತ್ತವೆ. ಕತಗಾಲ ಹೈಸ್ಕೂಲಿನಲ್ಲಿರುವ ಮಹಿಷಮರ್ಧಿನಿ ವಿಗ್ರಹ ಕ್ರಿ.ಶ. 15ನೇ 


144 


ಶತಮೂಕ್ಕೆ ಸೇರುತ್ತದೆ. ಪ್ರಾಚೀನ ಗ್ರಾಮದೇವತೆಯಾಗಿ ಈ ಪ್ರದೇಶದ ಹೆಚ್ಚಿನ ಗ್ರಾಮಗಳಲ್ಲಿ ಶಾಂತಿಕಾ 
ಪರಮೇಶ್ವರಿಯು ಆರಾಧಿಸಲ್ಪಡುತ್ತಿರುವ ದೇವತೆಯಾಗಿದೆ. 15ನೇ ಶತಮಾನದಲ್ಲಿ ಗೋವೆಯ ಪೋರ್ತುಗೀಸರು 
ಕೈಸ್ತ ಧರ್ಮದ ಪ್ರಚಾರಕ್ಕಾಗಿ ಹಿಂದೂ ಜನರ ಮೇಲೆ ಮತಾಂತರಕ್ಕೆ ಒತ್ತಡ ಹೇರಿದರು. ಆ ಸಂದರ್ಭದಲ್ಲಿ ಅಲ್ಲಿಂದ 
ವಲಸೆ ಬಂದ ಹಿಂದುಗಳು ಅಲ್ಲಿಂದ ತಮ್ಮ ಕುಲದೇವತೆಯನ್ನು ತಮ್ಮೊಂದಿಗೆ ತಂದವರು ಗೌಡ ಸಾರಸ್ವತರು. 
ಉತ್ತರಕನ್ನಡ ಜಿಲ್ಲೆಯ ಕರಾವಳಿಯ ಕುಮಟಾದಲ್ಲಿ ಮಾಲಸಾ ನಾರಾಯಣಿ, ಶಾಂತೇರಿ ಕಾಮಾಕ್ಷಿ, ಕಾವೂರ ಕಾಮಾಕ್ಷಿ 
ದೇವಾಲಯಗಳನ್ನು ಮತ್ತು ಅವರ್ಸಾದಲ್ಲಿ ಕಾತ್ಯಾಯಿನಿ ಬಾಣೇಶ್ವರ, ಅಂಕೋಲಾದಲ್ಲಿ ಲಕ್ಷಿ ನೀನಾರಾಯಣ 
ಮಹಾಮಾಯಿ ದೇವಾಲಯಗಳನ್ನು ಸ್ಥಾಪಿಸಿದರು. ಸದಾಶಿವಗಡದ ಮಹಾಮಾಯಾ ದೇವತೆಯ ಆರಾಧನೆ ಪ್ರಾಚೀನ 
ಕಾಲದಿಂದಲೂ ಈ ಪ್ರದೇಶದಲ್ಲಿ ಪ್ರಚಲಿತದಲ್ಲಿದೆ. 


ಇದಲ್ಲದೆ ಕರಾವಳಿ ಪ್ರದೇಶದ ಗ್ರಾಮೀಣ ಪ್ರದೇಶದಲ್ಲಿ ಕೆಲವು ಗ್ರಾಮದೇವತೆಗಳ ಮತ್ತು ಮಾಸ್ತಿ ದೇವತೆಯ 
ಆರಾಧನೆ ಪ್ರಚಲಿತದಲ್ಲಿವೆ. ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ ಈ ಪ್ರದೇಶದಲ್ಲಿ ಶಕ್ತಿ ಆರಾಧನೆ ಬಹು ಹಿಂದೆಯೇ 
ಅಸ್ತಿತ್ವದಲ್ಲಿತ್ತೆಂಬುದನ್ನು ತಿಳಿಯಬಹುದು. 


ಜೈನಧರ್ಮ 


ಜೈನಧರ್ಮ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಕರ್ನಾಟಕದಲ್ಲಿ ಕಾಲಿಟ್ಟಿತು. ಉತ್ತರ ಭಾರತದಲ್ಲಿ ಹನ್ನೆರಡು 
ವರ್ಷಗಳ ಕಾಲ ಸುದೀರ್ಫ ಬರಗಾಲ ಬಿದ್ದಾಗ ಚಂದ್ರಗುಪ್ತ ಮೌರ್ಯನು ಕೊನೆಯ ಶ್ರುತಕೇವಲಿಯಾದ ಜೈನ 
ಮುನಿ ಭದ್ರಬಾಹುವಿನೊಂದಿಗೆ ಶ್ರವಣಬೆಳಗೊಳದ ಚಂದ್ರಗಿರಿಗೆ ಬಂದು ಸಲ್ಲೇಖನ ಮರಣವನ್ನಪ್ಪಿದನೆಂದು 
ಐತಿಹ್ಯಗಳು ಹೇಳುತ್ತವೆ. ಈ ಘಟನೆಯಲ್ಲಿ ಸತ್ಯಾಸತ್ಯಗಳೇನಿದ್ದರೂ ಜೈನಧರ್ಮವು ಕದಂಬ ಮತ್ತು ಗಂಗ ಅರಸರ 
ಕಾಲದಲ್ಲಿ ಆಗಲೇ ಜನಪ್ರಿಯತೆಗೆ ಬಂದಿತ್ತು. 


ಕದಂಬ ಕಾಕುತ್ನ್ತವರ್ಮನ ಕಾಲದಲ್ಲಿ ಹಲಸಿ, ಬ್ರಹ್ಮಗಿರಿಯಂತಹ ಸ್ಥಳಗಳಲ್ಲಿ ಜೈನಧರ್ಮ ಕೇಂದ್ರಗಳಿದ್ದವು. 
ಕದಂಬರ ಶಾಸನಗಳಲ್ಲಿ ಉಲ್ಲೇಖಿಸಿರುವ ನಿಗ್ರಂಥರು, ಕುರ್ಚಕರು, ಶ್ವೇತಪಟರು ಮತ್ತು ಯಾಪನೀಯರು ಅಂದಿನ 
ಮತೀಯರಲ್ಲಿ ಪ್ರಮುಖ ಘಟಕಗಳಾಗಿದ್ದವು'”. ಉತ್ತರಕನ್ನಡ ಜಿಲ್ಲೆಯಲ್ಲಿ ಕ್ರಿ.ಶ.11ನೇ ಶತಮಾನದವರೆಗೆ 
ಜೈನಧರ್ಮದ ಇರುವನ್ನು ಸೂಚಿಸುವ ಶಾಸನಗಳು ಲಭ್ಯವಾಗಿಲ್ಲ. ಅಂದಮಾತ್ರಕ್ಕೆ ಜೈನಧರ್ಮ ಈ ಪ್ರದೇಶದಲ್ಲಿ 
ಅಸ್ತಿತ್ವದಲ್ಲಿ ರಲಿಲ್ಲವೆಂದು ಅರ್ಥೈಸುವಂತಿಲ್ಲ. ಏಕೆಂದರೆ, ಇತ್ತೀಚಿಗೆ ಬನವಾಸಿ ಉತ್ಸನನದಲ್ಲಿ ದೊರೆತಿರುವ ಜೈನ 
ತೀರ್ಥಂಕರನ ವಿಗ್ರಹವು” ಕ್ರಿ.ಶ. 5-6ನೇ ಶತಮಾನಕ್ಕೆ ಸೇರುತ್ತದೆ. ಇದರಿಂದಾಗಿ ಬನವಾಸಿಯು ಕದಂಬರ ಕಾಲದಲ್ಲಿ 
ಬನವಾಸಿ ಜೈನಧರ್ಮದ ಕೇಂದ್ರವಾಗಿತ್ತೆಂದು ತಿಳಿಯುತ್ತದೆ. ಇದೇ ರೀತಿಯ ಭಗ್ಗ ಗೊಂಡಿರುವ ತೀರ್ಥಂಕರನ 
ವಿಗ್ರಹವು ಚಿತ್ರಾಪುರ ಮಠದ ವಸ್ತುಸಂಗ್ರಹಾಲಯದಲ್ಲಿದೆ. ಅದರ ಕಾಲಮಾನಕ್ರಿ.ಶ.10ನೇ ಶತಮಾನ. ಶಿಶುಗಲಿಯ 
ಪಾಂಡ್ಕರಾಜರು ಗೋಕರ್ಣದ ಮಹಾಬಲದೇವನ ಆರಾಧಕರಾಗಿದ್ದರೂ ಆ ವಂಶದ ಮಹಿಳೆಯರು ಜೈನಧರ್ಮದ 
ಅನುಯಾಯಿಗಳಾಗಿದ್ದರು. ಇಮ್ಮಡಿ ಕಾಮನ ಮಗಳು ಮತ್ತು ಇಮ್ಮಡಿ ಮಲ್ಲಿದೇವನ ಅಜ್ಜಿ ಹೈವಲ ದೇವಿಯು 
ಜೈನಧರ್ಮದವಳಾಗಿದ್ದ ಳು. ಗುಂಡಬಾಳ ಶಾಸನ'* ಉಲ್ಲೇಖದಂತೆ ಇವಳು ಮೂಲಸಂಘ ಸೂರಸ್ತ ಗಣಕ್ಕೆ ಸೇರಿದ 


145 


ಮುಟಗುಡಿ ದೇವಾಲಯದ ಚಾರುಕೀರ್ತಿ ಸಿದ್ದಾಂತದೇವನ ಶಿಷ್ಕೆಯಾಗಿದ್ದಳು. ಈ ಬಸದಿಯಿದ್ದ ಮುಟ್ಟ, ಗುಂಡಬಾಳದ 
ಹತ್ತಿರದಲ್ಲಿಯೇ ಇದೆ. ಕೆಲವು ಜೈನ ವಿಗ್ರಹಗಳನ್ನು ಹೈವಲ ದೇವಿಯ ಮೊಮ್ಮಗ ಹಾಗೂ ರಾಜಾ ಇಮ್ಮಡಿ 
ಮಲ್ಲಿ ದೇವನು ಸ್ಥಾಪಿಸದನೆಂದು ಶಾಸನದಿಂದ ತಿಳಿಯುತ್ತ ದೆ. 


ಗುಂಡಬಾಳದ ಇನ್ನೊಂದು ಶಾಸನವು" ದಂಡನಾಯಕ ಮಾಚರಸನುಮಲ್ಲ ಚೈತ್ಯಾಲಯವನ್ನು ನಿರ್ಮಿಸಿದನು. 
ಅದರಲ್ಲಿನ ಪಾರ್ಶ್ವನಾಥ ದೇವರಿಗೆ ರಂಗಭೋಗ ಸೇವೆಗಾಗಿ ನೀಡಿದ ಭೂಮಿಯು ಹುಡಿಗೋಡ, ಹಾರುವಂತಗೇರಿ, 
ಮುಟ್ಟ, ಮುಗಡಿ, ಹೊಸಕುಳಿಗಳಲ್ಲಿ ಇತ್ತೆಂದು, ಇವುಗಳಲ್ಲಿನ ಕೆಲವು ಪ್ರದೇಶದ ಆದಾಯವು ಗುಂಡಬಾಳದಲ್ಲಿ 
ಜೈನಧರ್ಮದ ಉನ್ನತಿಗಾಗಿ ಕೊಡುಗೆ ಸಲ್ಲಿಸಿದ ತೈಲ ದೇವ, ಮಲ್ಲಿದೇವ, ಹೈವಲ ದೇವಿ ಮತ್ತು ಅಳಿಯ 
ವಿಕ್ರಮತ್ಯಲನಿಗೆ ಸೇರಿದ್ದವು ಎಂದು ತಿಳಿಸುತ್ತದೆ. ಗುಂಡಬಾಳದ ಸಮೀಪದ ಮಕ್ಕಿಬೇಣದ ತ್ರುಟಿತ ಶಾಸನ'* ಆದಿನಾಥ 
ತೀರ್ಥಂಕರನಿಗೆ ದಾನ ನೀಡಿದ್ದರ ಕುರಿತು ಉಲ್ಲೇಖಿಸುತ್ತದೆ. 


ಇದೇ ಸಮಯದಲ್ಲಿ ಕುಮಟಾ ಪ್ರದೇಶದಲ್ಲೂ ಜೈನ ಮತವು ಪ್ರಚಲಿತದಲ್ಲಿತ್ತು. ಕುಮಟಾದ ಪಾರ್ಶ್ವನಾಥ 
ಬಸದಿಯಲ್ಲಿ ನಿಶಿಧಿ ಶಾಸನವು'" ಪುಸ್ತಕಗಲ್ಪದ, ಮೂಲಸಂಘ, ದೇಸಿಯಗಣಕ್ಕೆ ಸೇರಿದ ಕುಂದಕುಂದಾನ್ವಯ ಮತ್ತು 
ವಿಶಾಲಕೀರ್ತಿಯ ಹಿರಿಯ ಶಿಷ್ಯ ರಾಹುಲ ಆರಾಧನಾ ವಿಧಿಯಿಂದ ಸಾವನಪ್ಪಿದನೆಂದು ತಿಳಿಸುತ್ತದೆ. ಇಲ್ಲಿರುವ 
ಇನ್ನೊಂದು ನಿಶಿಧಿ ಶಾಸನವು" ಕಾಂಚಲಾದೇವಿಯು ಸಮಾಧಿ ವಿಧಿಯಿಂದ ಸಾವನಪ್ಪಿದಳೆಂದು, ಕ್ರಾಣೂರಗಣಕ್ಕೆ 
ಸೇರಿದ ಗಂಜಿಯ ಮಲಧಿ ದೇವನ ಶಿಷ್ಕೆ ಹಾಗೂ ಚಂದಾವರ ಕಾದಂಬ ರಾಜ ತ್ರಿಭುವನ ಬೀರನ ರಾಣಿ ಎಂದು 
ಹೇಳುತ್ತದೆ. ಈ ಬಸದಿಯಲ್ಲಿರುವ ಇನ್ನೊಂದು ಶಾಸನವು'” ಬಸದಿಯಲ್ಲಿರುವ ವಿಗ್ರಹವನ್ನು ಮೂಲಸಂಘ, 
ಸೂರಸ್ತಗಣ ಚಿತ್ರಕೂಟ ಗಛ್ಬಕ್ಕೆ ಸೇರಿದ ಮುಕುಂದ ದೇವನು ಸ್ಥಾಪಿಸಿದನೆಂದು ತಿಳಿಸುತ್ತದೆ. 


ಶಿಥಿಲಾವಸ್ಥೆಯಲ್ಲಿರುವ ಚಂದಾವರದ ಪಾರ್ಶ್ವನಾಥ ಬಸದಿಯೂ 11-12ನೇ ಶತಮಾನದ್ದು''?. ಇಲ್ಲಿಯ 
ಅವಶೇಷಗಳಲ್ಲಿ ಖಡ್ಗಾಸನದಲ್ಲಿರುವ ಪಾರ್ಶ್ವನಾಥ ವಿಗ್ರಹ ಹಾಗೂತ್ರುಟಿತ ನಿಶಧಿಗಲ್ಲು ಗಳಿವೆ. ಕುಮಟಾ ತಾಲೂಕು 
ವಾಲಗಳ್ಳಿಯ ಪಾರ್ಶ್ವನಾಥ ಬಸದಿಯೂಕ್ರಿ.ಶ.14ನೇ ಶತಮಾನದ್ದು. ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ ಕ್ರಿ.ಶ. 
11 ಮತ್ತು 14ನೇ ಶತಮಾನಗಳ ನಡುವೆ ಜೈನಧರ್ಮದ ವಿವಿಧ ವಿಭಾಗಗಳಾದ ಸೂರಸ್ತಗಣ, ಕ್ರಾಣರಗಣ, 
ದೇಸಿಗಣಗಳು ಉತ್ತರಕನ್ನಡದ ಕರಾವಳಿ ಭಾಗದಲ್ಲಿ ಪ್ರಚಲಿತದಲ್ಲಿದ್ದವೆಂದು ತಿಳಿಯುತ್ತದೆ. ಕ್ರಿ.ಶ.12ನೇ 
ಶತಮಾನದಲ್ಲಿ ಪ್ರಾಮುಖ್ಯತೆ ಪಡೆದ ವೀರಶೈವ ಧರ್ಮದಿಂದ ಜೈನಧರ್ಮಕ್ಕೆ ತೀವ್ರ ಪ್ರತಿಸ್ಪರ್ಧೆ ಎದುರಿಸಬೇಕಾಯಿತು. 
ಈ ಹಿನ್ನೆಲೆಯಲ್ಲಿ ಜೈನಧರ್ಮ ಪಶ್ಚಿಮದತ್ತ ಅಂದರೆ ಉತ್ತರಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಅಸ್ತಿತ್ವದಲ್ಲಿದ್ದ 
ರಾಜವಂಶಗಳ ಆಡಳಿತದಲ್ಲಿ ರಾಜಾಶ್ರಯ ಪಡೆಯಬೇಕಾಯಿತು. ಈ ಪ್ರದೇಶದಲ್ಲಿದ್ದ ನಗಿರೆ, ಹಾಡುವಳ್ಳಿ, ಸೋದೆ, 
ಬೀಳಗಿ ರಾಜವಂಶದ ಸದಸ್ಯರು ಜೈನಧರ್ಮಕ್ಕೆ ತಕ್ಕ ಮರ್ಯಾದೆ ನೀಡಿದರು. 


ನಗಿರೆ ಸಾಳುವರಸರ ಕಾಲದಲ್ಲಿ ಅವರ ರಾಜಧಾನಿ ಗೇರುಸೊಪ್ಪೆ ಜೈನಕೇಂದ್ರವಾಗಿತ್ತು. ಜೈನಧರ್ಮದ 
ಅನುಯಾಯಿಯಾಗಿದ್ದ ಯೋಜನಶೆಟ್ಟಿಯ ಪತ್ನಿ ರಾಮಕ್ಕಳು ಸನ್ಮಾಸನ ವ್ರತದಿಂದ ಸಾವನಪ್ಪಿದಳೆಂದುಕ್ರಿ.ಶ.1392ರ 
ಗೇರುಸೊಪ್ಪೆ ಶಾಸನ"'' ಹೇಳುತ್ತದೆ. ಇವಳು ಅನಂತನಾಥ ತೀರ್ಥಂಕರನ ಚೈತ್ಯಾಲಯವನ್ನು ಕಟ್ಟಿದಳೆಂದೂ ಇವಳ 


ಪತಿ ಯೋಜನಸೆಟ್ಟಿಯು ಹುಲಿಗೆರೆ, ಹಿರಿಯ ಹಂದಿಗೋಳ, ಇತ್ಯಾದಿ ಪ್ರದೇಶಗಳಲ್ಲಿ ಜಿನಾಲಯಗಳನ್ನು ನಿರ್ಮಿಸಿ 


146 


ಅವುಗಳ ನಿರ್ವಹಣೆಗಾಗಿ ಹಲವಾರು ದಾನಗಳನ್ನು ನೀಡಿದ್ದನೆಂದೂ ತಿಳಿಯುತ್ತದೆ. ಹೈವಣರಸನು ತಾನು ಕಟ್ಟಿದ 
ಚೈತ್ಯಾಲಯದಲ್ಲಿನ ಪಾರ್ಶ್ರ್ವತೀರ್ಥೇಶ್ವರನ ನಿತ್ಯ ಪೂಜೆಗೆ, ಬಸದಿಯಲ್ಲಿ ಆಹಾರ ದಾನಕ್ಕಾಗಿ, ವಿದ್ಯಾದಾನ, 
ಜೀರ್ಣೋದ್ದಾರ ಮೊದಲಾದವುಗಳಿಗೆ 12 ಮೂಡೆ ಸುಗ್ಗಿ ಭೂಮಿಯನ್ನು ದಾನ ಮಾಡಿದನೆಂದು ಕ್ರಿ.ಶ.1421ರ 
ಗೇರುಸೊಪ್ಪೆ ಶಾಸನ''? ಹೇಳುತ್ತದೆ. ಇದೇ ವರ್ಷದ ಇನ್ನೊಂದು ಶಾಸನ" ಹೈವರಸನ ಮಗ ಮತ್ತು ತಂಗಲಾದೇವಿಯ 
ಪತಿ ಪ ದೃರಸನು ತನ್ನ ತಾಯಿ ತಿಂಗಳದೇವಿಯ ಮರಣದ ಹಿನ್ನೆಲೆಯಲ್ಲಿ ಆಕೆಯ ಆತ್ಮಕ್ಕೆ ಶಾಂತಿ ದೊರೆಯಲೆಂಬ 
ಉದ್ದೇಶದಿಂದ ಬಸದಿಯ ದುರಸ್ತಿಗಾಗಿ ನಾಲ್ಕು ಹೊನ್ನು ಮೌಲ್ಯದ ಜಮೀನನ್ನು ದಾನ ನೀಡಿದನು. ಕ್ರಿ.ಶ. 1412 
ಅಥವಾ 1472ರ ಅಮೇರಿಕಾದ ಕ್ಯಾಲಿಫೋರ್ನಿಯಾದ ವಸ್ತುಸಂಗ್ರಹಾಲಯದ ಜಿನಬಿಂಬ ಶಾಸನ'' ಸ್ವಸ್ತಿ ಎಂಬ 
ಮಂಗಳ ಪದದೊಂದಿಗೆ ಆರಂಭವಾಗಿ ಖರ ಸಂವತ್ಸರದ ಮಾಘ ಶು. 5 ರಂದು ಬೆಳಗುಳಕ್ಕೆ ತೀರ್ಥವಂದನೆಗೆಂದು 
ಹೋದ ಗೇರುಸೊಪ್ಪೆಯ ಕೋಲಬಳಿ, ಶಾವಕ್ತಿಯರು ಸಮಸ್ತರೆಲ್ಲರೂ ಗೋಷ್ಠಿಮಾಡಿ ಹಿರೇಬಸದಿಯ ಪಾರಿಶ 
ತೀರ್ಥಂಕರ ಸನ್ನಿಧಿಯಲ್ಲಿ ತಮಗೆ ಪುಣ್ಯ ಲಭಿಸಲೆಂದು ಅನಂತ ತೀರ್ಥಂಕರನ ವಿಗ್ರಹ ಮಾಡಿಸಿಕೊಟ್ಟರೆಂದು 
ತಿಳಿಸುತ್ತದೆ. ಸಾಳುವ ಕೃಷ್ಣದೇವರಸ ಒಡೆಯನ ಆಳ್ಸಿಕೆಯ ಕಾಲದಲ್ಲಿ ಹೈವಣನಾಯಕನು ತಮಗೆ ಸ್ವರ್ಗ ಪ್ರಾಪ್ತಿಗೆಂದು 
ಕ್ರಿ.ಶ.1541 ರಲ್ಲಿ ಕ್ಷೇಮಪುರದಲ್ಲಿ (ಅಂದರೆ ಗೇರುಸೊಪ್ರೆಯಲ್ಲಿ) ನೂತನ ಜಿನ ಚೈತ್ಯಾಲಯವನ್ನು ನಿರ್ಮಿಸಿ 
ಚಂದ್ರನಾಥ ತೀರ್ಥಂಕರನ ಪ್ರತಿಮೆಯನ್ನು ಪ್ರತಿಷ್ಠೆ ಮಾಡಿಸಿದನು. ಆ ಚಂದ್ರನಾಥ ದೇವರ ಸನ್ನಿಧಿಯಲ್ಲಿ ನಿತ್ಯ 
ನೈವೇದ್ಯ, ನೈಮೆತ್ತಿ ಕ ಮಹೋತ್ಸವದ ಅಂಗರಂಗ ಭೋಗ, ಖಂಡಸ್ಸುಟಿತೆ, ಜೀರ್ಣೋದ್ದಾ ರಕ್ಕಾಗಿಸುಗ್ನಿ ಭೂಮಿ, ತೋಟ 
ಗದ್ದೆಗಳನ್ನು ದಾನವಾಗಿ ನೀಡಿದನು. ದೇವರ ಸನ್ನಿಧಿಯಲ್ಲಿ ನಂದಾದೀಪ ಹಚ್ಚಲು ಪ್ರತಿದಿನ ಒಂದುಸಿದ್ದೆ ಎಣ್ಣೆಗಾಗಿ, 
ಪ್ರತಿದಿನ ಒಂದು ಸಿದ್ದೆ ಹಾಲುಧಾರೆಗಾಗಿ, ಧೂಪಕ್ಕಾಗಿ ಜಯಘಂಟೆ, ಊಳಿಗದ ಭಂಟಾರಿ (ಭಂಡಾರಿ)ಗೆ, ಚರು 
ಮಾಡುವದಕ್ಕೆ, ಕಾರ್ತಿಕ ಪೂಜೆಗೆ, ಶಿವರಾತ್ರಿ, ಶ್ರುತಪಂಚಮಿ, ಜೀವದಯಾಷ್ಟಮಿ ಇತ್ಯಾದಿ ಬಸದಿಯಲ್ಲಿನ ಉತ್ಸವ 
ಕಾರ್ಯಗಳಿಗಾಗಿಯೂ, ಪೂಜೆಗೆ ಬೇಕಾಗುವ ಹೂವು-ಪುಷ್ಪಕ್ಕಾಗಿ ಬೆಳಗೋಡ ಗ್ರಾಮದ ಕೆಲವು ಭಾಗಗಳನ್ನು 
ಆಹಾರಧರ್ಮಕ್ಕಾಗಿಯೂ ಭೂಮಿಯನ್ನು ದಾನವಾಗಿ ನೀಡಲಾಯಿತೆಂದು ಕ್ರಿ.ಶ.1541 ರಶಾಸನ'' ವಿವರಿಸುತ್ತದೆ. 


ತಿಪ್ಪ ಶೆಟ್ಟರು, ಚಾಂದುಗೌಡ, ಗೋಪುನಾಯಕನ ಮಗ ಸಣ್ಣು ನಾಯಕ, ಮಲ್ಲಿದೇವ ನಾಯಕ, ಕರುಮಲ್ಲು 
ನಾಯಕ ಎಂಬ ಶಾಸನೀಯ ಉಲ್ಲೇಖ ವಿವಿಧ ಸಮಾಜದ ಜನರು ಈ ಬಸದಿಯ ಅನುಯಾಯಿಗಳಾಗಿದ್ದರೆಂದು 
ಉಲ್ಲೇಖಿಸುತ್ತದೆ. ಮಾದಪ್ಪ ಸಾಳುವ ನಾಯಕನು ಗೇರುಸೊಪ್ಪೆಯ ಚತುರ್ಮುಖ ಬಸದಿಯ ಪೂರ್ವಭಾಗದಲ್ಲಿ 
ಉತ್ತರದಿಕ್ಕಿಗೆ ಚೈತ್ಯಾಲಯವನ್ನು ಕಟ್ಟಿಸಿ ಶಾಂತಿನಾಥ ತೀರ್ಥಂಕರನನ್ನು ಪ್ರತಿಷ್ಠಾಪಿಸಿ ಅವರ ಪಾದಮೂಲದಲ್ಲಿ 
ನಡೆಯುವ ನಿತ್ಯನೇಮಿಕ ಸೇವೆಗಳಿಗೆ ಕೊಣಕಳಿವರದ ನಕುಳಿಯೊಳಗಣದ ಸುತ್ತ-ಮುತ್ತಲಿನ ಭೂಮಿಯನ್ನು 


ದಾನನೀಡಿನೆಂದು ಕ್ರಿ.ಶ. 1562 ರ ಗೇರುಸೊಪ್ಪೆ ಶಾಸನದಿಂದ''* ತಿಳಿಯುತ್ತ ದ್ರೆ, 


ಕ್ರಿ.ಶ.1579 ಕೈ ಸೇರುವ ಗೇರುಸೊಪ್ಪೆಯ ಇನ್ನೊಂದು ಶಾಸನವು" ಚೆನ್ನಭೈರಾದೇವಿಯ ಮೈದುನ 
ಘಂಟೆಪ್ಪನು ಗೇರುಸೊಪ್ಸೆಯಲ್ಲಿ ಚಂದ್ರನಾಥ ತೀರ್ಥಂಕರನನ್ನು ಪ್ರತಿಷ್ಠಾಪಿಸಿ ಈ ಚಂದ್ರನಾಥ ಸ್ವಾಮಿಯ 


ಪಾದಪೂಜೆಗಾಗಿ ನಿತ್ಯನೇಮಿಕ ಪೂಜೆಗಾಗಿ ಭೂಮಿಯನ್ನು ದಾನವಾಗಿ ನೀಡಿದನೆಂದು ಹೇಳುತ್ತದೆ. ಚೆನ್ನಭೈರಾದೇವಿ 


147 


ರಾಣಿಯು ನಗಿರೆ, ಹೈವೆ, ತುಳು, ಕೊಂಕಣ ರಾಜ್ಯಗಳನ್ನಾಳುತ್ತಿದ್ದಾಗ ಸಿರಿಯ ಮಲ್ಲಣವೊಡೆಯರು ಬೆಳಗುಳದ 
ಗುಮಟಸ್ವಾಮಿಯ ಮಸ್ತಕಾಭಿಷೇಕ ಮಾಡಿಸಿದನು. ಚೈತ್ಯಾಲಯದ ಜೀರ್ಣೋದ್ದಾರಕ್ಕಾಗಿ ಭೂಮಿಯನ್ನು ದಾನ 
ಮಾಡಿದನು. ಈ ಗುಮ್ಮ ಣಸೆಟ್ಟಿಯು ವರ್ಧಮಾನ ಸ್ವಾಮಿಯ ನಿತ್ಯ ಪೂಜೆಗಾಗಿ ಮತ್ತು ನೈವೇದ್ಯಕ್ಕಾಗಿ ಕರವಡಿ 
ಗ್ರಾಮವನ್ನು ಬಿಟ್ಟುಕೊಟ್ಟರೆಂದು ಸಾಳುವ ಚೆನ್ನಭೈರಾದೇವಿಯ ಕ್ರಿ.ಶ. 1587ರ ಶಾಸನ''* ಉಲ್ಲೇಖಿಸುತ್ತದೆ. 


ಕಾಯ್ಕಿಣಿಯು ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಭಾಗದ ಮತ್ತೊಂದು ಪ್ರಮುಖ ಜೈನ ಕೇಂದ್ರವಾಗಿತ್ತು. 
ಕ್ರಿ.ಶ. 1417ರಲ್ಲಿ'” ವಿದ್ಯಾನಂದ ಸ್ವಾಮಿಯ ಶಿಷ್ಯ ಪಾಯಮಣ್ಣ ರಾಯನು ಕಾಯ್ಕಿಣಿಯಲ್ಲಿ ಪಾರ್ಶ್ವನಾಥ 
ಬಸದಿಯನ್ನು ಕಟ್ಟಿಸಿ ಅದರ ನಿತ್ಯ ಪೂಜೆ ನೈವೇದ್ಯಕ್ಕಾಗಿ ಭೂಮಿಯನ್ನು ದಾನ ನೀಡಿದನು. ಬಲತ್ಕಾರ ಗಣಕ್ಕೆ ಸೇರಿದ 
ನೇಮಿಚಂದ್ರದೇವನು ಇದೇ ಬಸದಿಯ ತೀರ್ಥಂಕರನಿಗೆ ಕ್ಲೀರಾಭಿಷೇಕಕ್ಕೆ ದಾನ ನೀಡಿದನು. ಆತನ ಶಿಷ್ಯ 
ಪಾರ್ಶ್ರದೇವನೂ ಕೂಡ ಇದೇ ರೀತಿಯ ಸೇವೆಗಾಗಿ ದಾನ ನೀಡಿದನೆಂದು ಕ್ರಿ.ಶ. 1542ರ ಶಾಸನ"? ಹೇಳುತ್ತದೆ. 
ಕ್ರಿ.ಶ. 1514ರ ಶಾಸನವು"! ಮಲ್ಲಪ್ಪ ಹೆಗ್ಗಡೆಯ ತನ್ನ ಗುರು ಪದ್ಮಪ್ರಭನ ಅಣತಿಯ ಮೇರೆಗೆ ಹೊನ್ನಾವರ ತಾಲೂಕು 
ಮಂಕಿಯಲ್ಲಿ ಚೈತ್ಯಾಲಯವನ್ನು ಕಟ್ಟಿಸಿ ಅದರಲ್ಲಿ ಅನಂತತೀರ್ಥಂಕರನ ವಿಗ್ರಹವನ್ನು ಪ್ರತಿಷ್ಠಾಪಿಸಿದನೆಂದು 
ತಿಳಿಸುತ್ತದೆ. ಇದಲ್ಲದೆ ನಗಿರೆಯ ಸಾಳುವ ಇಮ್ಮ ಡಿದೇವರಸನು ಈ ಬಸದಿಗೆ ಚಿತ್ರಕೂಟ ಎಂದು ಹೆಸರಿಟ್ಟನು. ಇಲ್ಲಿ 
ನಡೆಯುವ ಪೂಜಾ ನೈವೇದ್ಯಕ್ಕೆ ದಾನ ನೀಡಿದನು. ಮಲ್ಲಪ್ಪ ಹೆಗಡೆ ಇದೇ ಜಾಗದಲ್ಲಿ ಚೌವೀಸ ತೀರ್ಥಂಕರ 
ಬಸದಿಯನ್ನು ಕಟ್ಟಿಸಿ ದಾನಗಳನ್ನು ನೀಡಿದನು. ಇದೇ ರೀತಿಯಲ್ಲಿ ಹೊನ್ನಾವರ ತಾಲೂಕು ಮಾಳಕೋಡದ ಚೌವೀಸ 
ತೀರ್ಥಂಕರ ವಿಗ್ರಹಗಳಿಗೆ ಹಾಲುಧಾರೆಗಾಗಿ ಭೂಮಿಯನ್ನು ದಾನ ನೀಡಿದ್ದರ ಬಗ್ಗೆ ಕ್ರಿ.ಶ. 1516 ಶಾಸನ'” 
ಉಲ್ಲೇಖಿಸುತ್ತದೆ. ಕ್ರಿ.ಶ 1538ರಲ್ಲಿ ಸಣ್ಣೆನಾಯಕರ ಮಗ ಸಟ್ಟಿ ಬಳಿಯ ನರಸಣ್ಣ ಅತಿಕಾರಿ ಕಣ್ಣನಬಳಿರೆಯಲಿ 
ಇಂದಿನ ಬಸ್ಲಿಮಕ್ಕಿ ಬಸದಿಯನ್ನು ನಿರ್ಮಿಸಿ ಸುಪಾರ್ಶ್ವತೀರ್ಥನ ವಿಗ್ರಹವನ್ನು ಪ್ರತಿಷ್ಠಾಪಿಸಿದನು. ಇಲ್ಲಿ ನಡೆಯುವ 
ನಿತ್ಯ ನೇಮಿ ಪೂಜಿ, ನೈವೇದ್ಯ, ಆಹಾರದಾನ, ವಿದ್ಯಾದಾನ, ಜೀವದಯಾಷ್ಯಮಿ ಶೃತಪಂಚಮಿ ಹಾಲುಧಾರೆ ಸೇವೆಗಳಿಗಾಗಿ 
ಭೂಮಿಯನ್ನು ದಾನ ನೀಡಿದನೆಂದು ಬಸ್ತಿಮಕ್ಕಿಯ ಶಾಸನ!” ತಿಳಿಸುತ್ತದೆ. 


ಸಾಳುವ ಕೃಷ್ಣ ಭೂಪನ ಕಾಲದಲ್ಲಿ ನಾಗಪ್ಪ ಸೆಟ್ಟಿ ಯು ಹೊನ್ನಾ ವರತಾಲೂಕು ಜಲವಳ್ಳಿಯಲ್ಲಿ ಚೈತ್ಯಾಲಯವನ್ನು 
ಕಟ್ಟಿಸಿ ಅದರಲ್ಲಿ ಪಾರ್ಶ್ವನ ವಿಗ್ರಹ ಸ್ಥಾಪಿಸಿದನೆಂದು ಕ್ರಿ.ಶ 1545ರ ಶಾಸನ'*ದಿಂದ ತಿಳಿಯುತ್ತದೆ. ಸಾಳುವ 
ಕೃಷ್ಣದೇವರನ ಅಳ್ಳಿಕೆಯ ಕ್ರಿ.ಶ. 1545ರ ಶಾಸನ!್‌ವು ಭಟ್ಕಳದ ಪಾರ್ಶ್ವನಾಥ ಬಸದಿಗೆ ನರಮಸಚಿವ 
(ಆಪ, ಕಾರ್ಯದರ್ಶಿ) ಒಳಗೊಂಡಂತೆ ಅನೇಕ ಜನರು ಅಮಲ ಕಟ್ಟೆಯ ವ್ಯಾಪಾರಿಗಳು ನಿತ್ಯ ಪೂಜೆಗಾಗಿ, 
ಆಹಾರದಾನಕ್ಕಾಗಿ ದಾನ ನೀಡಿದ್ದನ್ನು ಉಲ್ಲೆ ಖಸುತ್ತ ದೆ. ಕ್ರಿ.ಶ.1547 ರ ಶಾಸನವು ಮಾಳುನಾಯಕನು ಮಾವಳ್ಳಿಯಲ್ಲಿ 
ಜಿನಾಲಯವನ್ನು ಕಟ್ಟಿಸಿ ಪಾರ್ಶ್ರತೀರ್ಥ೦ಕರನನ್ನು ಸ್ಥಾಪಿಸಿದನು. ಈ ಬಸದಿಯ ನಿರ್ವಹಣೆಗೆ ನಿತ್ಯಪೂಜೆ ಮತ್ತು ವಿಶೇಷ 
ದಿನಗಳಲ್ಲಿನ ಸೇವೆಗಾಗಿ ದಾನ ನೀಡಿದನು. ಆ ಸೇವೆಗಳೆಂದರೆ ಡಕ್ಕೆ ಜಾಗಟೆ ಬಾರಿಸುವುದು, ಶಂಖವನ್ನು ಊದುವದು, 
ಹಾಲಿನ ಅಭಿಷೇಕಕ್ಕಾಗಿ ಮತ್ತು ಕಾರ್ತಿಕ ಮಾಸದಲ್ಲಿನ ಪೂಜೆಗಾಗಿ ಇನ್ನೊ ಬ್ಬ ದಾನಿ ದೈವಣ್ಣನಾಯಕನು ಬಸದಿಯಲ್ಲಿ 


ನಂದಾದೀಪ ಸೇವೆಗಾಗಿ ಮತ್ತು ಪಾರ್ಶ್ವದೇವನ ಮಗ ಸಂಗೀರಾಯ ನಾಯಕನು ತೀರ್ಥಂಕರನಿಗೆ ಹಾಲಿನ 


148 


ಅಭಿಷೇಕಕ್ಕಾಗಿ ದಾನ ನೀಡಿದನೆಂದು ತಿಳಿಸುತ್ತ ದೆ. ಮುಂದುವರೆದ ಈ ಶಾಸನ ಬಸದಿಯಲ್ಲಿ ನಡೆಯುವವಿವಿಧ ಸೇವೆಗಳ 
ವಿವರ ಈ ರೀತಿ ನೀಡುತ್ತದೆ. ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ಅಮೃತಪಡಿ, ಕಾರ್ತಿಕಪೂಜಾ, ಯುಗಾದಿ, 
ಶೃತಪಂಚಮಿ, ಶ್ರಾವಣ ಮಾಸದಲ್ಲಿ ಹಾವಿನ ಅಭಿಷೇಕ, ಅಷ್ಟಾನಿಕ ದಶಲಕ್ಷಣದ ಪೂಜೆ, ಹಾಲುಧಾರೆ. 

ಭಟ್ಕಳವು ಸುದೀರ್ಪಕಾಲದವರೆಗೆ ಜೈನಧರ್ಮದ ಕೇಂದ್ರವಾಗಿ ಮುಂದುವರೆಯಿತು. ಭಟ್ಕಳದ ಬಂಡ 
ಬಸದಿಯ ಕ್ರಿ.ಶ. 1556ರ ಶಾಸನವು ವರ್ಧಮಾನ ಮಹಾವೀರನ ಸ್ತುತಿಯೊಂದಿಗೆ ಆರಂಭವಾಗಿ ಭಟ್ಕಳವು 
ಅರಮನೆಗಳಿಂದ ಜೈನದೇವಾಲಯಗಳಿಂದ ಮತ್ತು ಸಕಲ ಸಮೃದ್ಧಿಯಿಂದ ಕೂಡಿದೆ ಎಂದು ಬಣ್ಣಿಸುತ್ತದೆ. ನಾರಾಯಣ 
ನಾಯಕನು ವರ್ಧಮಾನ ಜಿನೇಂದ್ರನ ಬಸದಿಯನ್ನು ಕಟ್ಟಿಸಿದನು. ಇದು ಮುಖಮಂಟಪ ಹೊಂದಿದ್ದು ಬಸದಿಯು 
ತಡೆಗೋಡೆಯನ್ನು, ಉದ್ಯಾನವನವನ್ನು ನಿರ್ಮಿಸಿದನು. ನಾರಾಯಣ ನಾಯಕನು ಚೆನ್ನ ಭೈರಾದೇವಿ ರಾಣಿಯಿಂದ 
ಭೂಮಿಯನ್ನು ಖರೀದಿಸಿ ವರ್ಧಮಾನ ಬಸದಿಯ ನಿರ್ವಹಣೆಗೆ, ಅಲಂಕಾರ ನಿತ್ಯವಿನಿಯೋಗಕ್ಕೆ ಆಹಾರ ದಾನ ಮತ್ತು 


ಹಾಲಿನ ಅಭಿಷೇಕಕ್ಕಾಗಿ ದಾನ ನೀಡಿದನು. 


ನಗಿರೆ ಅರಸರಂತೆ ಹಾಡುವಳ್ಳಿಯ ಅರಸರೂ ಜೈನಧರ್ಮಕ್ಕೆ ಆಶ್ರಯ ನೀಡಿದ್ದರು. ಅವರ ಬಹುತೇಕ ಎಲ್ಲ 
ಶಾಸನಗಳು ಜಿನಸ್ತುತಿಯೊಂದಿಗೆ ಆರಂಭವಾಗುತ್ತವೆ. ಇವರ ಕಾಲದಲ್ಲೂ ಭಟ್ಕಳ ಜೈನಧರ್ಮದ ಕೇಂದ್ರವಾಗಿ 
ಮುಂದುವರೆಯಿತು. ಕ್ರಿ.ಶ. 1549ರ ಶಾಸನವು" ಹಾಡುವಳ್ಳಿಯ ಚೆನ್ನರಾಜ (ಬಹುಶ ತಪ್ಪಾಗಿದ್ದು ಚೆನ್ನಾದೇವಿ ಅಮ್ಮ 
ಆಗಿರಬೇಕು) ಚೆನ್ನದೇವಿ ಅಮ್ಮಳು ಭಟ್ಕಳದಲ್ಲಿ ಚೆನ್ನಚ್ಛೈತ್ಯಾಲಯವನ್ನು ನಿರ್ಮಿಸಿ ವರ್ಧಮಾನ ಮಹಾವೀರನ 
ವಿಗ್ರಹವನ್ನು ಸ್ಥಾಪಿಸಿದಳು. ಈ ಶಾಸನ ಕಾವ್ಯಾತ್ಮಕವಾಗಿದ್ದು ಶಾಸನದ ನುಡಿಗಳನ್ನು ಬರೆದವರು ವರ್ಧಮಾನ ಶಕ್ತಿ 
ಎಂದು ಉಲ್ಲೇಖಿಸುತ್ತದೆ. 

ಚೆನ್ನ ಭೈರಾದೇವಿಯು ತನ್ನ ಅಜ್ಜಿ ವೀರಮಹಾದೇವಿ (ಮಹಾಮಂಡಲೇಶ್ವರ ಗುರುರಾಯ ಒಡೆಯನ ಪತ್ನಿ) 
ಚೌವೀಸ ತೀರ್ಥಂಕರ ಬಸದಿಗೆ ನೀಡಿದ ದಾನವನ್ನು ಪುನರ್‌ನವೀಕರಣ ಮಾಡಿದಳು. ಮುಢಭಟ್ಕಳದಲ್ಲಿ ಕಟ್ಟಿದ ಈ 
ಬಸದಿಯ ನಿತ್ಯ ವಿನಿಯೋಗಕ್ಕಾಗಿ ದಾನ ನೀಡಲಾಗಿತ್ತು. ಬಸದಿಯ ಸನ್ಯಾಸಿಗಳಿಗೆ ಊಟಕ್ಕಾಗಿ ಹತ್ತು ಮೂಡೆ 
ಅಕ್ಕಿಯನ್ನು ದಾನ ನೀಡಲಾಗಿತ್ತೆಂದು ಹೇಳುತ್ತದೆ ಕ್ರಿ. ಶ. 1550 ರ ಮುಢಭಟ್ಕಳ ಶಾಸನ" ದಿಂದ ತಿಳಿಯುತ್ತದೆ. 


ಅಂತೆಯೆ ಕುಮಟಾ ತಾಲೂಕಿನ ಸಾಲಿಕೇರಿಯ ವಿಮಲನಾಥ ಬಸದಿ (ಛಾಯಾಚಿತ್ರ ಸಂಖ್ಯೆ ) ಹೊನ್ನಾವರ 
ತಾಲೂಕಿನ ಮಂಕಿಯ ಶಾಂತಿನಾಥ ಬಸದಿ, ಕುಮಟಾ ತಾಲೂಕಿನ ಸಾಂತಗಲ ಹಾಗೂ ಶಿಧಿಲಾವಶೇಷಗಳು ಈ 
ಪ್ರದೇಶಗಳಲ್ಲಿ ಜೈನಧರ್ಮ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದುದಕ್ಕೆ ಸಾಕ್ಷಿಯಾಗಿವೆ. 
ಜೈನ ಬಸದಿಗಳು ಕೇವಲ ಧಾರ್ಮಿಕ ಕೇಂದ್ರಗಳಾಗಿರದೆ ವಿದ್ಯಾಕೇಂದ್ರಗಳು ಆಗಿದ್ದವು. ವಿದ್ಯಾದಾನಕ್ಕಾಗಿ 
ದಾನಕ್ಕಾಗಿ ನೀಡಿದ ವಿಷಯವನ್ನು ಗೇರುಸೊಪ್ಪೆ ಶಾಸನ'” ಉಲ್ಲೇಖಿಸುತ್ತದೆ. 
ಇದೇ ರೀತಿಯಲ್ಲಿ ಬಸದಿಯ ಜೀರ್ಣೋದ್ಧಾರಕ್ಕಾಗಿಯೂ ದಾನ ನೀಡಲಾಗಿತ್ತೆಂದು ಗೇರುಸೊಪ್ಪೆ ಶಾಸನ" 


ತಿಳಿಸುತ್ತದೆ. 


149 


ಗುಂಡಬಾಳ 
ಚಂದಾವರ 


ಮಂಕಿ 

ಕುಮಟಾ 
ಸಾಲಿಕೇರಿ 
ವಾಲಗಳ್ಳಿ 
ಕಾಯ್ಕಿಣಿ 


ಕಣ್ಣನಬಳಿರ 
(ಬಸ್ತಿಮಕ್ಕಿ) 


ಮಾವಳ್ಳಿ 


ಆದಿನಾಥ ಮತ್ತು ಪಾರ್ಶ್ವನಾಥ 
ಪಾರ್ಶ್ವನಾಥ ತೀರ್ಥಂಕರ ಬಸದಿ 
ಶಿಥಿಲಾವಸ್ಥೆ 

ಅನಂತನಾಥ ತೀರ್ಥಂಕರ ಬಸದಿ 
ನೇಮಿನಾಥ ತೀರ್ಥಂಕರ ಬಸದಿ 
ಚಂದ್ರನಾಥ ಬಸದಿ 

ಶಾಂತಿನಾಥ ಬಸದಿ 
ಚತುರ್ಮುಖ ಬಸದಿ 
ಚಂದ್ರನಾಥ ಬಸದಿ 
ಪಾರ್ಶ್ವನಾಥ ಬಸದಿ 
ಅನಂತನಾಥ 

ಚವೀಸ ತೀರ್ಥಂಕರ ಬಸದಿ 
ಪಾರ್ಶ್ವನಾಥ ಬಸದಿ 
ವಿಮಲನಾಥ ಬಸದಿ 
ಪಾರ್ಶ್ವನಾಥ ಬಸದಿ 


ಪಾರ್ಶ್ವನಾಥ ಬಸದಿ 


ಸುಪಾರ್ಶ್ವತೀರ್ಥ 


ಪಾರ್ಶ್ವನಾಥ ಬಸದಿ 
ವರ್ಧಮಾನ ಜಿನೇಂದ್ರ 
ಪಾರ್ಶ್ವನಾಥ ಬಸದಿ 
ಶಿಧಿಲಾವಸ್ಥೆಯ ಜೈನ ಬಸದಿ 
ಚೌವೀಸ ತೀರ್ಥಂಕರ ಬಸದಿ 


ಚಂದ್ರನಾಥ ಬಸದಿ 


150 


ಕ್ರಿ.ಶ. 11-12ನೇ ಶತಮಾನ 
ಕ್ರಿ.ಶ. 11-12ನೇ ಶತಮಾನ 


ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದ ಪ್ರಮುಖ ಜೈನ ಬಸದಿಗಳು 


ಕ್ರಿ.ಶ. 1392 


ಕ್ರಿ.ಶ. 13-14 ನೇ ಶತಮಾನ 


ಕ್ರಿ.ಶ. 1514 


ಕ್ರಿ.ಶ. 1562 


ಕ್ರಿ.ಶ. 1562 


ಕ್ರಿ.ಶ. 1579 


. 1545 


.ಶ. 1514 


1514 
12ನೇ ಶತಮಾನ 


14ನೇ ಶತಮಾನ 


, 14ನೇ ಶತಮಾನ 


೫. 1417 
. 1538 


. 1547 


1556 
15ನೇ ಶತಮಾನ 


15ನೇ ಶತಮಾನ 


.ಶ. 15ನೇ ಶತಮಾನ 


. 15ನೇ ಶತಮಾನ 


ಗ್ರಾಮದೇವತೆಗಳು 


ಹಳ್ಳಿಗಳಲ್ಲಿ ಕಾಣಸಿಗುವ ಅಥವಾ ಊರದಾರಿಯ ಬದಿಯಲ್ಲಿರುವ ಗುಡಿ ದೇಗುಲಗಳು ಜನಸಾಮಾನ್ಯರ 
ಧಾರ್ಮಿಕ ಭಾವನೆಯ ಅಗತ್ಯಗಳನ್ನು ಪೂರೈಸುತ್ತಿದ್ದವು. ಈ ದೇವಾಲಯಗಳಿಗೆ ವೈಭವ ಎಂಬುದಿಲ್ಲವಾದರೂ ಅವು 
ಪಾಳು ಬೀಳುವುದಿಲ್ಲ. ಇವುಗಳ ಜೀವಾಳವೇ ಗ್ರಾಮದೇವತೆಗಳು. ಗ್ರಾಮದೇವತೆಗಳ ರೂಪ, ಆರಾಧನೆ ಪ್ರಕಾರ 
ಕಲ್ಪನೆಗಳ ಬಗ್ಗೆ ಹೆಚ್ಚಿನ ಗೊಂದಲವಿರವುದಿಲ್ಲ'*'. ಅವರವರ ಭಕ್ತಿ ಭಾವನೆಗಳಿಗೆ ಅನುಗುಣವಾಗಿ ಪೂಜೆ ಪುನಸ್ಕಾರ 
ಜಾನಪದ ಶೈಲಿಯ ಆರಾಧನೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಪ್ರಚಲಿತದಲ್ಲಿವೆ. ಇದರಲ್ಲಿ ಹಾಡು, 
ಪಾಡ್ನನ, ಕುಣಿತ, ತಾಂತ್ರಿಕ ಕಲ್ಪನೆಯ ಪ್ರೇತಾತ್ಮಗಳ ಆರಾಧನೆ, ವೀರರಾರಾಧನೆ ಪ್ರಮುಖ ಅಂಶಗಳಾಗಿವೆ. 
ನಿಗದಿಪಡಿಸಿದ ವಿಶೇಷ ದಿನ ಉತ್ಸವ ಜಾತ್ರೆಗಳಲ್ಲಿ ಗ್ರಾಮದ ನೆರೆ ಹೊರೆಯ ಗ್ರಾಮದವರೆಲ್ಲರೂ ಸೇರಿ 
ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಒಂದು ಪ್ರಾಚೀನ ರೂಢಿ. ಈ ದೇವತೆಗಳಿಗೆ ಆಗಮಶಾಸ್ತ ವಿಧಿಗಳಿಗಿಂತ 
ನಂಬಿಕೆ ಹಿಂದಿನ ಕಟ್ಟಳೆ ಪದ್ಧತಿ ಸಂಪ್ರದಾಯಗಳಿಗೆ ಅನುಗುಣವಾಗಿ ಪೂಜೆ ನಡೆಯುತ್ತದೆ. ಗ್ರಾಮದೇವತೆಗಳಿಗೆ 
ನಿರ್ಧಿಷ್ಟ ರೂಪ, ಆಕಾರಗಳು ಇರುವುದು. ಅದು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾವಣೆಯಾಗಬಹುದು. 
ಉದಾಹರಣೆಗೆ ಶಿರಾಲಿಯ (ಭಟ್ಕಳ ತಾಲೂಕು) ಮಾಸ್ತಿ ಮತ್ತು ಕರಿದೇವರು ಕೇವಲ ಚೌಕಾಕಾರದ ಕರಿ ಕಲ್ಲಿನಿಂದ 
ಮಾಡಲ್ಪಟ್ಟಿವೆ. ಕಾರವಾರ ತಾಲೂಕಿನ ಅರಗಾ ತೋಡುರು ಗ್ರಾಮಗಳಲ್ಲಿ ಸುಂದರವಾಗಿ ಕೆತ್ತನೆ ಮಾಡಿದ ಮರದ 
ಕಂಬವನ್ನು ನಿರುಕಾರ (ನಿರಾಕಾರ) ದೇವರೆಂದು ಆರಾಧಿಸುತ್ತಾರೆ. ಅಂಕೋಲಾ ಹೊನ್ನಾವರ ಮತ್ತು ಕುಮಟಾ 
ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ಮರದಿಂದ ಮತ್ತು ಮಣ್ಣಿನಿಂದ ಮಾಡಿದ ಮುಖವಾಡ, ಉಗ್ರಸ್ವರೂಪಿ ಭೂತ, 
ದೈವ ಸಿಂಹ ಹುಲಿಗಳ ಮುಖವಾಡಗಳನ್ನು ಆರಾಧಿಸುತ್ತಾರೆ. 

ಸಮ್ಮಿಶ್ರ ಸಂಸ್ಕೃತಿಯ ಕೇಂದ್ರವೆನಿಸಿದ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದ ಗ್ರಾಮದೇವತೆಗಳನ್ನು ಹಾಗೂ 
ವಿವಿಧ ಜನಾಂಗೀಯ ಪಂಗಡಗಳ ಗ್ರಾಮದೇವತೆಗಳನ್ನು ಅಭ್ಯಸಿಸಿದಾಗ ಸ್ಥಳೀಯ ಐತಿಹಾಸಿಕ ಪರಂಪರೆ ಮತ್ತು 
ಸಾಮಾಜಿಕ ಜೀವನದ ಮೇಲೂ ಬೆಳಕು ಚೆಲ್ಲುತ್ತವೆ. ಈ ವೈವಿಧ್ಯತೆಯನ್ನು ಹಾಲಕ್ಕಿ ಗೌಡರು ಮುಕ್ತಿಗಳು, ಗೊಂಡರು, 
ಗಾಬಿತರು, ಗುನಗಿಗಳು ಸಾಮಾಜಿಕ, ಧಾರ್ಮಿಕ ಜೀವನದಲ್ಲೂ ನಾಮಧಾರಿ ನಾಡವರು ಮತ್ತು ಇತರೆ ಸಮಾಜದವರೂ 
ಪರಿವರ್ತಿತ ಕೆಲವು ಪ್ರಾಚೀನ ಪರಂಪರೆ, ರೂಢಿಗಳನ್ನು ಉಳಿಸಿಕೊಂಡು ಬಂದಿದ್ದಾರೆ. 


ಪ್ರಕೃತಿಯ ಆರಾಧನೆ ಇಲ್ಲಿಯ ಜನರ ಜೀವನದಲ್ಲಿ ಹಾಸು ಹೊಕ್ಕಾಗಿದೆ. ನದಿಗಳ ಪೂಜೆ ಎಂದು 
ಗಂಗಾಷ್ಟಮಿಯ ದಿನದಂದು ನದಿ, ಕೆರೆ ಹೊಳಗಳಿಗೆ ಹೂವು ಬಿಡುವ ಪದ್ದತಿ ಇಂದಿಗೂ ಕಾಣುತ್ತದೆ. ಅಂಕೋಲಾದ 
ಭೂದೇವಿ ದೇವಾಲಯದಲ್ಲಿ ಆರಾಧಿಸಲ್ಪಡುವ ಭೂದೇವಿ ಉಲ್ಲೇಖನೀಯ. ಚಂದಾವರದ ಬಂಡಿಹಬ್ಬದ 
ಸಮಯದಲ್ಲಿ ಬರುವ ಆವೇಶಗಳಾದ ಹೆಮ್ಮಾಲ್ಲಿ (ಯಮೂಲ್ಲಿ) ವೀರಭದ್ರರು ಕೆಕ್ಕಾರದ ಭಂಡಾರಮ್ಮ ಕಾರವಾರ 
ಪ್ರದೇಶದಲ್ಲಿ ಆರಾಧಿಸಲ್ಪಡುತ್ತಿರುವ ಜಲ್ಲೋ, ಜೈನಪುರುಷ ಮಾಂಡನಾಸ, ಸವೈಶಿ, ನಿರಾಕಾರ, ದಾಡ, ಪೈಕ, ವಾಗ್ರೊ, 
ಗ್ರಾಮದೇವತೆಗಳಿಗೆ ಅಂಕೋಲಾ ಪ್ರದೇಶದಲ್ಲಿ ಆರಾಧಿಸಲ್ಪಡುತ್ತಿರುವ ಬೊಮ್ಮಯ್ಯ ಜೈನಬೀರ ಬಬ್ರುದೇವ 
ಹೊಲಿಯಟ್ಟ ಗ್ರಾಮದೇವತೆಗಳಿಗೆ ಕುಮಟಾ, ಹೊನ್ನಾವರ ಪ್ರದೇಶದಲ್ಲಿ ಆರಾಧಿಸಲ್ಪಡುತ್ತಿರುವ ಗ್ರಾಮದೇವತೆಗಳಾದ 


ಖಾಪ್ರಿ, ಭೂತನಾಥ, ಜಟಗಾ ಮಾರಿಯಮ್ಟ ಕರಿದೇವರಿಗೆ ಮತ್ತು ಭಟ್ಕಳ ಪ್ರದೇಶದಲ್ಲಿನ ಜಟಮಾಸ್ತಿ ಕರಿ, ರಣಮಾಸ್ತಿ 


51 


ಗ್ರಾಮದೇವತೆಗಳಿಗೆ ಶಾಸನೀಯವಾಗಿ ಯಾವುದೇ ಉಲ್ಲೇಖನಗಳಿಲ್ಲ. ಬಹುಶಃ ಈ ಜನಸಾಮಾನ್ಯರ ದೇವತೆಗಳು 
ಕಾಲಾವಧಿಯಲ್ಲಿ ಪರಂಪರಾಗತವಾಗಿ ನಿರಂತರವಾಗಿ ಪೀಳಿಗೆಯಿಂದ ಪೀಳಿಗೆಗೆ ಸಾಗಿ ಬಂದಿದೆ. ಈ ಗ್ರಾಮದೇವತೆಗಳ 
ಕುರಿತು ಯಾವುದೇ ಶಾಸನೀಯ ಉಲ್ಲೇಖಗಳು ಸಿಗುವುದಿಲ್ಲವಾದರೂ ಕೆಲವೊಮ್ಮೆ ಅಲ್ಲಲ್ಲಿ ಅಸ್ಪಷ್ಟವಾದ ಇತಿಹಾಸದ 


ಸೆಳಕುಗಳು ಕಾಣುತ್ತ ವೆ. 


ಉತ್ತರಕನ್ನಡ ಜಿಲ್ಲೆಯ ಕರಾವಳಿ ಪ್ರದೇಶದಲ್ಲಿ ವೀರರ ಆರಾಧನೆ ಜನಪ್ರಿಯವಾಗಿತ್ತೆಂದು ಈ ಭಾಗದಲ್ಲಿರುವ 
ಅನೇಕ ವೀರರ ದೇವಾಲಯಗಳು ಮತ್ತು ಗುತ್ತಗಳಿಂದ ತಿಳಿಯುತ್ತದೆ. ಕಾರವಾರ ಪ್ರದೇಶದಲ್ಲಿನ ಕೋಡಿಬೀರ, 
ಖಾಪ್ರಿದೇವರು, ತಾರಿಬೀರ, ಹಬಸಿ ಬಬ್ರುದೇವ, ಗುತ್ತಿಂಬೀರರು (ಗುತ್ತಿಯ ಬೀರ) ಪ್ರಮುಖವಾಗಿ ಬಹುಶಃ ಹಬಸಿ 
(ಅಬೇನೇಸಿಯಾದ) (ಆಗಾಗ) ಬಂದು ಇಲ್ಲಿಯ ವ್ಯಾಪಾರಕ್ಕೆ ತೊಂದರೆಯನ್ನುಂಟು ಮಾಡಿದ್ದು ಇದರ ಉಪಟಳ 
ತಡೆಯಲು ನೇಮಿಸಿರುವ ವೀರನಾಗಿರಬೇಕೆಂದು ಎನ್‌. ಆರ್‌. ನಾಯಕ ಅವರ ಅಭಿಪ್ರಾಯ""?, ಕಾರವಾರ ತಾಲೂಕಿನ 
ಸದಾಶಿವಗಡದಲ್ಲಿ ಆರ್ಯಾದುರ್ಗಾ ಪ್ರಧಾನ ದೇವತೆಯ ಹೊರತಾಗಿ ಜೈನ ಪುರುಷಮತ್ತು ಬರ್ಗೆಬೀರರು ಪ್ರಮುಖ 
ಗ್ರಾಮದೇವರು ಬರ್ಗೇಬೀರ ಎಂದರೆ ಕಲ್ಬುರ್ಗಿಯಿಂದ ಬಂದ ವೀರ ಬರ್ಗೆಬೀರ್‌ ಎಂದು ಅರ್ಥೈಸುತ್ತಾರೆ. 
ಬರ್ಗೆಬೀರ, ಬರಿಗೈವೀರ ಎಂದು ಹೇಳುವವರಿದ್ದಾರೆ. ಈತ ಜೈನವೀರ ಎಂದು ಅರ್ಥೈಸುತ್ತಾರೆ. ಇದು ಕೇವಲ 
ಗುಂಡಕಲ್ಲಿನಂತಿದೆ. 


ಜೈನಬೀರ ಅಂಕೋಲಾ ತಾಲೂಕಿನ ಹೆಚ್ಚಿನ ಗ್ರಾಮದಲ್ಲಿ ಆರಾಧಿಸಲ್ಪಡುತ್ತಿರುವ ಗ್ರಾಮದೇವತೆ. ಈ ದೇವತೆ 

ಶುದ್ಧ ಶಾಕಾಹಾರಿ ಎಂದು ಪರಿಗಣಿತವಾಗಿದೆ. ಜೈನಬೀರ ಮತ್ತು ಕಾನಬೀರರು ಸಹೋದರರೆಂಬ ಪ್ರತೀತಿ ಈ ಭಾಗದಲ್ಲಿ 
ಜನಜನಿತವಾಗಿದೆ. ಇವರು ದೊರೆಗಳೋ, ವೀರನಾಯಕರೋ ಆಗಿರಬೇಕೆಂದು ಈ ಪ್ರದೇಶದ ಜನಪದ ಹಾಡುಗಳಿಂದ 
ತಿಳಿಯುತ್ತದೆ. 

ಬೇಡರೆಲ್ಲಾ ಕೂಡಿ ಬೇಡಿದೆ ಈ ರಾಜ್ಯ 

ಸೇಡಿ ನಿರೊಂಡಾ ಹೊಲಿಯಟ್ಟಾ ಜೇನೊಡಿಯಾರ 

ಬೇಡಾರಿಗೆ ಇಂಬ ಕೊಡ್ಕಂದ್ರ'” 
ಬೇಡರೆಲ್ಲ ಜೈನಬೀರನ ಮೇಲೆ ದಂಡೆತ್ತಿ ಬಂದಾಗ ಹೊಲಿಯಟ್ಟ ಜೈನಬೀರನ ಪರವಾಗಿ ಹೋರಾಡಿದನೆಂದು 
ಹಾಡಿನಿಂದ ತಿಳಿಯುತ್ತದೆ. ಅಂಕೋಲಾ ಮತ್ತು ಕುಮಟಾ ತಾಲೂಕಿನ ಹಳ್ಳಿಗಳಲ್ಲಿ ಹೊಲಿಯಟ್ಟ ಮತ್ತು ಬೇಡರ 
ಗುತ್ತೆಗಳಿವೆ. ಅಂಕೋಲಾ ತಾಲೂಕಿನ ಅಗ್ಗರಗೋಣದಲ್ಲಿ ಹೊಲಿಯಟ್ಟ ನಾಡವರ ಸಮುದಾಯದ 
ಗ್ರಾಮದೇವತೆಯಾಗಿ ಪೂಜಿಸಲ್ಪಡುತ್ತಿರುವನು. ಅಂಕೋಲಾ ತಾಲೂಕಿನ ಬೇಲೆಕೇರಿಯಲ್ಲಿ ಜೈನಬೀರನ ಗುಡಿ 
ಇರುವುದು. ಫ್ರಾನ್ಸಿಸ್‌ ಬುಕಾನನ್‌ ಹೈವನಾಡಿನಲ್ಲಿ ವಲಿಯರು (ಹೊಲೆಯರು) ಸೈನ್ಯದಲ್ಲಿ ರಾಜ್ಯಾಡಳಿತದಲ್ಲಿ 


ಭಾಗವಹಿಸುತ್ತಿದ್ದರೆಂದು ಉಲ್ಲೇಖಿಸಿದ್ದಾನೆ". 


152 


ಜಟಕಾ(ಗಾ) 


ಉತ್ತರಕನ್ನಡ ಜಿಲ್ಲೆಯ ಕರಾವಳಿ ಎಲ್ಲ ಹಳ್ಳಿಗಳಲ್ಲಿ ಜಟ್ಟಿ ಗ(ಜಟಕಾ)ನ ಆರಾಧನೆ ಜನಪ್ರಿಯವಾಗಿದೆ. ಗ್ರಾಮದ 
ಹೊರಭಾಗದಲ್ಲಿ ಅಥವಾ ಗ್ರಾಮದ ಪ್ರಮುಖ ದೇವಾಲಯದ ಸಮೀಪದಲ್ಲಿ ಜಂಬಿಟ್ಟಿಗೆಯ ಉದ್ದನೆ ಕಲ್ಲನ್ನು ಕೆತ್ತಿ 
ಶಿರಭಾಗದಲ್ಲಿ ಕಲಶದಂತೆ ಮಾಡಿರುವ ಹಲವಾರು ಕಲ್ಲುಗಂಬಗಳನ್ನು ರಾಶಿ ಹಾಕಿರುತ್ತಾರೆ. ಕೆಲವು ಕಡೆ ಇದೇ 
ಮಾದರಿಯ ಕಲ್ಲುಗಂಬಗಳನ್ನು ಶಿಲೆಯಿಂದ ಮಾಡಿ ದೇವಸ್ಥಾನದ ಗಡಿಭಾಗದಲ್ಲಿ ಸ್ಥಾಪಿಸಿರುತ್ತಾರೆ. ಇವುಗಳಲ್ಲಿ ಜೈನ 
ಜಟಕಾ ಮತ್ತು ಸಾಮಾನ್ಯ ಜಟಕಾ ಎಂದು ಬೇರೆ ಬೇರೆಯಾಗಿ ಆರಾಧಿಸುತ್ತಾರೆ. ಈ ಜಟಕಾಗಳೇ ಪ್ರಾಚೇನ 
ವೀರಗಲ್ಲುಗಳಾಗಿರಬೇಕು ಎಂದು ಪ್ರಾಜ್ಞರ ಅಭಿಪ್ರಾಯ". ಸ್ಥಳೀಯ ಐತಿಹ್ಯದ ಪ್ರಕಾರ ದೇವರ ಬಂಟನಾದ ಇವನು 
ದೇವಾಲಯದ ಆಸ್ಲಿ ಮತ್ತು ಊರಿನ ಹಿತರಕ್ಷ ಣೆ ಮಾಡುವವನು. ಜನರ ಕಷ್ಟಗಳನ್ನು ದೂರಮಾಡಿ ಆಶೋತ್ತರಗಳನ್ನು 
ಪೂರೈಸುವವನು ಎಂಬ ನಂಬಿಕೆ ಈ ಪ್ರದೇಶದ ಜನರ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿದೆ. 


ಈ ಪ್ರದೇಶದಲ್ಲಿ ವೀರರ ಆರಾಧನೆ ಪ್ರಚಲಿತದಲ್ಲಿದೆ. ಕಾರವಾರ ಪ್ರದೇಶದ ಕೋಡಿಬೀರ, ಬರ್ಗೆಬೀರ 
ಅಂಕೋಲಾ ಪ್ರದೇಶದಲ್ಲಿ ಕಾನಬೀರ, ಘಟಬೀರ, ಬೆಂಕಿಬೀರ, ಜೈನಬೀರ ಕುಮಟಾ ಹೊಲಿಯಟ್ಟ ಹೊನ್ನಾವರ 
ಪ್ರದೇಶದಲ್ಲಿ ಜಟಕಾ, ಕಪ್ಪಲೀವೀರ, ಕೆಂಡದಬೀರ, ಶೂಲದ ಬೀರ, ಮಂಜುಗುಣಿಬೀರ, ಪ್ರಮುಖ ವೀರ 
ದೇವತೆಗಳಾಗಿವೆ. 


ಬಂಡಿಹಬ್ಬ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯ ಒಂದು ಜಾನಪದ ಹಬ್ಬವಾಗಿದ್ದು ಮುಖ್ಯವಾಗಿ ಆಯಾ 
ಗ್ರಾಮದೇವತೆಗಳ ಉತ್ಸವವಾಗಿರುತ್ತದೆ. ಈ ಹಬ್ಬ ಮೂರ ದಿನಗಳ ಕಾಲ ನಡೆಯುತ್ತದೆ. ಕಲಶಪೂಜೆ, ಕಲಶದ 
ಮೆರವಣಿಗೆ ಮತ್ತು ಉಪಸಂಹಾರ ಕುಮಟಾ ತಾಲೂಕು ಕೊನ್ನಳ್ಳಿ, ವಾಲಗಳ್ಳಿ, ಬಾಡ, ಹೆಗಡೆ, ಕಾಗಲ, ಹೀರೆಗುತ್ತಿ, 
ಹೊನ್ನಾವರ ತಾಲೂಕಿನ ಕೆಕ್ಕಾರ, ಚಂದಾವರ, ತೊರ್ಗೋಡ ಬಂಡಿಹಬ್ಬಗಳು ಪ್ರಮುಖವಾಗಿವೆ. ಈ ಬಂಡಿಹಬ್ಬಗಳ 
ಪ್ರಧಾನ ದೇವತೆ ಅಮ್ಮನವರು ಆಗಿರುವದು ವಿಶೇಷ. ಇಲ್ಲಿ ಪ್ರಧಾನ ಅರ್ಚಕರು ಗುನುಗರು (ಕುಂಬಾರರು). ಕೆಂಪು 
ಹೂವಿನ ಮಾಲೆ ಹಾಕಿ ಕಟ್ಟಿಗೆ ಹಿಡಿದು ಬಲಿಬಲಿ ಎಂದು ಬೊಬ್ಬಿರಿಯುತ್ತ, ಕೂಗುತ್ತ ಕಲಶದ ಮೆರವಣಿಗೆಯಲ್ಲಿ 
ಭಾಗವಹಿಸುವ ಜನರು ಬಲಿ ಪ್ರಾಣಿಗಳು ಎನ್ನುವುದು ಸ್ಪಷ್ಟವಾಗುವುದು”. ಇವರ ಚಲನ ವಲನ ಗಮನಿಸಿದಾಗ 
ಯುದ್ಧಕ್ಕೆ ಹೋಗುವ ಸೈನಿಕರಂತೆ ಭಾಸವಾಗುವುದು. ಈ ಮೆರವಣಿಗೆಯಲ್ಲಿ ಪೂಜಿಸಲ್ಪಡುವ ಇತರೆ 
ಗ್ರಾಮದೇವತೆಗಳೆಂದರೆ ಕೆಂಡಬೀರ, ಕಪ್ಲಿವೀರ, ಮಂಜುಗುಣಿಬೀರ, ಶೂಲದ ಬೀರ ವೀರಭದ್ರ. 

ಬಹುಶಃ ಪ್ರಾಚೀನ ಕಾಲದ ರಾಜರ ಯುದ್ಧಕ್ಕೆ ಹೋಗುವ ಸನ್ನಿವೇಷ ಅಥವಾ ಯುದ್ಧದಿಂದ 
ವಿಜಯಶಾಲಿಯಾಗಿ ವಿಜಯೋತ್ಸವದ ಸಂಕೇತವಾಗಿಯೂ ಈ ರೀತಿಯ ವ್ಯವಸ್ಥೆ ಇಂದು ಧಾರ್ಮಿಕ ಹಬ್ಬವಾಗಿ 
ರೂಪಾಂತರಗೊಂಡಿರಬೇಕೆಂದು ಅನಿಸುತ್ತದೆ. 


ಸ್ತ್ರೀ ದೇವತೆಗಳು 
ಈ ಪ್ರದೇಶದ ಗ್ರಾಮೀಣ ಭಾಗದಲ್ಲಿ ಹಲವಾರು ಸ್ತ್ರೀ ದೇವತೆಗಳ ಆರಾಧನೆ ಪ್ರಾಚೀನ ಕಾಲದಿಂದಲೂ 


ನಡೆದುಕೊಂಡು ಬಂದಿದೆ. ಚೌಂಡಿ, ಉತ್ತಮ ದೇವತಿ, ರಣಮಾಸ್ತಿ, ಮಾಸ್ತಿ, ಜೈನಮಾಸ್ತಿ, ಯಕ್ಷಿ, ಜಟ್ಟಿಮಾಸ್ತಿ 


ಸೋಡಿಗದ್ದೆ ಮಾಸ್ತಿ , ಮಾರಿದೇವತೆ, ಅಳ್ಳಕೋಡಿ ಮಾಸ್ತಿ ಪ್ರಮುಖವಾಗಿವೆ. 
153 


ದೇವತಿ ಉತ್ತಮ ದೇವತೆಯ ಆರಾಧನೆ ಕಾರವಾರ ಪ್ರದೇಶದಲ್ಲಿಯೂ, ಜೈನಮಾಸ್ತಿ ಚೌಂಡಿ ಯಕ್ಷಿಯರ 
ಆರಾಧನೆ, ರಣಮಾಸ್ಸಿ ಕುಮಟಾ, ಅಂಕೋಲಾ ಮತ್ತು ಹೊನ್ನಾವರ ಪ್ರದೇಶದಲ್ಲಿ ಮತ್ತು ಭಟ್ಕಳ ಪ್ರದೇಶದ 
ಮಾರಿದೇವತೆ, ಜಟ್ಟಿಮಾಸ್ಟಿ ಸೋಡಿಗದ್ದೆ ಮಾಸ್ತಿ ಮಾರಿದೇವತೆ, ಅಳ್ವೈೆಕೋಡಿಮಾಸ್ತಿ ಜನಪ್ರಿಯ 
ಗ್ರಾಮದೇವತೆಗಳಾಗಿವೆ. ಮೊದಲು ಕೇವಲ ನಿರಾಕಾರ ಕಲ್ಲಿನ ರೂಪದಲ್ಲಿ ಆರಾಧಿಸಲ್ಪಡುತ್ತಿದ್ದು ವಿಜಯ ನಗರ 
ಕಾಲದಲ್ಲಿ ಈ ದೇವತೆಗಳಿಗೆ ಸ್ಮಾರಕ ರೂಪದಲ್ಲಿ ಸ್ಥಾನ ನೀಡಲಾಯಿತು. 


ಮಾಸ್ತಿ (ಮಹಾಸತಿ)ಯೂ ತ್ಯಾಗದ ಸಂಕೇತ. ಊರಜನರ ಹಿತಕ್ಕಾಗಿ, ಯುದ್ಧದಲ್ಲಿ ಸಾವನ್ನಪ್ಪಿದ ವೀರನ 
ಪತ್ನಿಯಾಗಿ ಚಿತೆಯನ್ನೇರಿದ ಸೌಭಾಗ್ಯವತಿ ವೀರವನಿತೆಯಾಗಿ ಪ್ರಾಣಾರ್ಪಣೆ ಮಾಡಿಕೊಂಡ ಮಹಿಳೆಯರ ಸ್ಮಾರಕಗಳು 
ಕಾರವಾರ ತಾಲೂಕಿನ ಮಾಜಾಳಿ, ಮೂಡಗೇರಿ, ಹೊನ್ನಾವರ ತಾಲೂಕು ಚಂದಾವರ ಭಟ್ಕಳ ತಾಲೂಕಿನ ಕಾಯ್ಕಿಣಿ, 


ಸೋಡಿಗದ್ದೆ, ಶಿರಾಲಿಯಲ್ಲಿದೆ. 


ಹೀಗೆ ಈ ಗ್ರಾಮದೇವತೆಗಳಿಗೆ ಶಾಸನೀಯ ಉಲ್ಲೇಖಗಳು ಇಲ್ಲದಿದ್ದರೂ ಪ್ರಾಚೀನ ಕಾಲದಿಂದಲೂ 
ಗ್ರಾಮೀಣ ಭಾಗದ ಜನಸಾಮ್ಯಾನರ ಆರಾಧ್ಯ ದೇವತೆಗಳಾಗಿ ಸಾಮಾಜಿಕ ಧಾರ್ಮಿಕ ಜೀವನದಲ್ಲಿ ಅವಿಭಾಜ್ಯ 


ಅಂಗವಾಗಿವೆ. 
ಇಸ್ಲಾಂ ಧರ್ಮ 


ವಿಶ್ವದ ಪ್ರಮುಖ ಧರ್ಮಗಳಲ್ಲಿ ಇಸ್ಲಾಂ ಧರ್ಮವು ಒಂದಾಗಿದೆ. ಮಹಮ್ಮದ ಪೈಗಂಬರ ಅನುಯಾಯಿಗಳು 
ವಿಶ್ವದಾದ್ಯಂತ ಧರ್ಮಪ್ರಚಾರ ಕೈಗೊಂಡರು. ಇಂತಹ ಕಾರ್ಯಕ್ಷೇತ್ರದಲ್ಲಿ ಭಾರತವು ಒಂದಾಗಿತ್ತು. ಭೂಮಾರ್ಗದ 
ವ್ಯಾಪಾರ ಮತ್ತು ಸಾಂಸ್ಕೃತಿಕ ಸಂಬಂಧಗಳಿಂದ ಅರಬರಿಗೆ ಭಾರತ ಚಿರಪರಿಚವಾಗಿತ್ತು. ಈ ಹಿನ್ನೆಲೆಯಲ್ಲಿ ಕ್ರಿ.ಶ. 10ನೇ 
ಶತಮಾನದಿಂದ 17ನೇ ಶತಮಾನದವರೆಗೆ ಅನೇಕ ಮುಸ್ಲಿಂ ರಾಜವಂಶಗಳು ಆಳ್ವಿಕೆ ನಡೆಸಿದರು. ಈ ಸಮಯದಲ್ಲಿ 
ಇಸ್ಲಾಂ ಧರ್ಮ ಮತ್ತು ಇಂಡೋ -ಇಸ್ಲಾಮಿಕ್‌ ಕಲೆ, ವಾಸ್ತುಶಿಲ್ಪಗಳು ಉಚ್ಛ್ರಾಯ ಸ್ಥಿತಿಗೆ ತಲುಪಿದ್ದವು. ಕ್ರಿ.ಶ. 1301 
ಅಲ್ಲಾವುದ್ದೀನ ಖಲ್ವಿಯ ದಂಡನಾಯಕನಾದ ಮಲಿಕ ಕಾಫರ್‌ ಹೊಯ್ದಳ ಮೂರನೇ ಬಲ್ಲಾಳನನ್ನು 


ಸೋಲಿಸಿದಾಗಿನಿಂದ ಇಸ್ಲಾಂ ಧರ್ಮ ವಿದ್ಯುಕ್ತ ವಾಗಿ ಕರ್ನಾಟಕದಲ್ಲಿ ಪಾದಾರ್ಪಣೆ ಮಾಡಿತೆನ್ನ ಬಹುದು. 


ಉತ್ತರಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಕ್ರಿ.ಶ. 1342ರಲ್ಲಿಯ ಇಸ್ಲಾಂ ಧರ್ಮ ಪ್ರಚಾರದಲ್ಲಿತ್ಲೆಂದು 
ತಿಳಿಯುತ್ತದೆ !, ಭಟ್ಕಳದ ನವಾಯಿತರು ಮೂಲತಃ ಸಮುದ್ರಯಾನಿಗಳು. ಅರೇಬಿಕ್‌ ಶಬ್ದ ನವಾಯತಿ ಇದೇ ಅರ್ಥ 
ಕೊಡುತ್ತದೆ. ಹೊಸಬರು ಎಂಬ ಇನ್ನೊಂದು ಅರ್ಥವೂ ಇದೆ '*. ಬಹು ಹಿಂದೆಯೆ ಶರಾವತಿ ಕೊಳ್ಳ ಪ್ರದೇಶಗಳಾದ 
ವಲ್ವಿ ಉಪ್ಪೋಣಿ ಹೊನ್ನಾವರ ಪ್ರದೇಶದಲ್ಲಿ ನೆಲೆಸಿದ ದಖ್ಯನ ಮತ್ತು ಕೊಂಕಣಿ ಮುಸ್ಲಿಂರು ಶಾಫಿ ಪಂಗಡಕ್ಕೆ 
ಸೇರಿದವರಾಗಿದ್ದಾರೆ. ಮಹಮ್ಮದ ಪೈಗಂಬರ ನಿಕಟವರ್ತಿ ಹಜರತ್‌ ಇಮಾಮ ಅಲಿ ಅವರ ನಿಕಟವರ್ತಿ ಫತ್‌ ಎಲ್‌ 
ಬಗ್ತಾದಿ ಕ್ರಿ.ಶ. 7ನೇ ಶತಮಾನದಲ್ಲಿಯೆ ಈ ಪ್ರದೇಶದಲ್ಲಿ ಧರ್ಮಪ್ರಚಾರ ಮಾಡಿದನು'3. 


154 


ಫೀರ್‌ ಶಹಾ ಶಂಸುದ್ದೀನ್‌ ಕರಬತ್‌ ಅಲಿಯಾಸ್‌ ಕರಿಂ ಉದ್ದೀನ ಗೌಸ ಈ- ಅಜಮ್‌ ಅಬ್ದುಲಾ ಖಾದಿ ಜಿಲಾನಿ 
ಬಗ್ತಾದ್‌ನು ಬಿಜಾಪೂರದಿಂದ ಸದಾಶಿವಗಡಕ್ಕೆ ಕ್ರಿ.ಶ. 1633ರಲ್ಲಿ ಬಂದು ನೆಲೆಸಿ, ಹಿಂದೂ-ಮುಸ್ಲಿಂ ಜನರಲ್ಲಿ 
ಭಾತೃತ್ವದ ಕೊಂಡಿಯಾಗಿ ತನ್ನನ್ನು ತೊಡಗಿಸಿಕೊಂಡನು. ಕೋಮಾರ ಪಂತದ ನಾಯಕನೊಬ್ಬನು ಈ ಸಂತನ 
ನಿಕಟವರ್ತ್ಶಿಯಾಗಿದ್ದನು. ಈ ಹಿನ್ನೆಲೆಯಲ್ಲಿ ದರ್ಗಾದಲ್ಲಿ ನಡೆಯುವ ಊರುಸ್‌ ಸಮಯದಲ್ಲಿ ಕೋಮಾರ ಪಂಥದ 
ಮನೆಯವರಿಗೆ ವಿಶೇಷ ಮಾನ್ಯತೆ ನೀಡಲಾಗುತ್ತದೆ ಎಂದು ಸ್ಥಳೀಯರು ತಿಳಿಸುತ್ತಾರೆ. ರಮ್ಹಾನ್‌ ತಿಂಗಳಲ್ಲಿ ಈ 
ದರ್ಗಾದಲ್ಲಿ ನಡೆಯುವ ಉರುಸ್‌ನಲ್ಲಿ ಮುಸ್ಲಿಂ ಸಮುದಾಯದವರೊಂದಿಗೆ ಹಿಂದೂ ಹಾಗೂ ಇತರೆ ಜನರು 


ಪಾಲೊಳು ವರು. 
ಗಿ ೪ 


ಕಟ್ಟಡದ ಮೇಲ್ಫಾಗದಲ್ಲಿ ವಿಶಾಲಗುಮ್ಮ ಟವಿದ್ದು ಮಿನಾರಗಳಿಂದ ಶೋಭಿಸುತ್ತಿದೆ. ಸದಾಶಿವಗಡದಲ್ಲಿ 
ಹಳೆಯದಾದ ಇನ್ನೆರಡು ದರ್ಗಾಗಳಿವೆ. ಅವುಗಳೆಂದರೆ ಬಾದಾಮಶಹ ಮತ್ತು ಮರ್ದಾನ್‌ ಗಯ್ಬ ಶಹ. ಎರಡೂ 
ದರ್ಗಾಗಳಲ್ಲಿ ದಿನವೂ ಹಾಗೂ ರಂಜಾನ ಸಮಯದಲ್ಲಿ ಪ್ರಾರ್ಥನೆಗಳು ನಡೆಯುತ್ತವೆ. ಸುಮಾರುಕ್ರಿ.ಶ. 16-17ನೇ 
ಶತಮಾನಕ್ಕೆ ಸೇರುವ ಹೊನ್ನಾವರ ತಾಲೂಕಿನ ವಲ್ಫಿ ಗ್ರಾಮದಲ್ಲಿ ಶರಾವತಿ ನದಿ ದಂಡೆಯ ಮೇಲೆ ದರ್ಗಾವಿದೆ. 
ಇದೂ ಕೂಡ ಈ ಪ್ರದೇಶದ ಹಳೆಯ ದರ್ಗಾವಾಗಿದ್ದು ಬಾಗಿಲು ಹಾಗೂ ಒಳಗಡೆಯ ಕಟ್ಟಿಗೆ ಕಂಬಗಳು, ಛಾವಣಿಗಳು 
ಕುಸುರಿ ಕೆತ್ತನೆಗಳಿಂದ ಅಲಂಕೃತವಾಗಿವೆ. ಇದು ಕ್ರಿ.ಶ. 19ನೇ ಶತಮಾನಕ್ಕೆ ಸೇರುತ್ತದೆ. ಕುಮಟಾ ತಾಲೂಕಿನ 
ಮಿರ್ಜಾನದ ಜಮ್ಮಾ ಮಸೀದಿ ಹಳೆಯದಾಗಿದ್ದರೂ ಈಗ ನವೀಕರಿಸಲ್ಪಟ್ಟಿದೆ. ಕೆಲವು ಮಸೀದಿಗಳು ಇಸ್ಲಾಮಿಕ್‌ 
ಶೈಲಿಯಲ್ಲಿವೆ. 

ಭಟ್ಕಳದಲ್ಲಿ ಇದ್ದ ಕೆಲವು ಪ್ರಾಚೀನ ಮಸೀದಿಗಳನ್ನು ನವೀಕರಿಸಲಾಗಿದೆ. ಚಿತ್ತಾಕುಲಾ ಮತ್ತು ಮಿರ್ಜಾನ 
ದರ್ಗಾಗಳು ಬಿಜಾಪೂರ ಸುಲ್ತಾನರಿಂದ ಭೂಮಿಗಳನ್ನು ದಾನವಾಗಿ ಪಡೆದಿದ್ದವು". ಇಂತಹ ಭೂಮಿಗಳನ್ನು ಇನಾಮ್‌ 


ಎಂದು ಕರೆಯಲಾಗುತ್ತಿತ್ತು. 


ಹೀಗೆ ಕ್ರಿ.ಶ. 13ನೇ ಶತಮಾನದಿಂದ ಇಸ್ಲಾಂ ಧರ್ಮವು ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ 
ಜನಪ್ರಿಯಗೊಂಡು ಸಾಮಾಜಿಕ, ಆರ್ಥಿಕ ಹಾಗೂ ವಾಸ್ತುಶಿಲ್ಪದಲ್ಲಿ ಅಮೂಲ್ಯ ಕೊಡುಗೆಗಳನ್ನು ನೀಡಿ ತನ್ನದೆ ಆದ 
ವೈಶಿಷ್ಟ್ಯವನ್ನು ಪಡೆದಿತ್ತು ಎನ್ನುವುದರಲ್ಲಿ ಸಂಶಯವಿಲ್ಲ. 
ಕೈಸ್ತ ಧರ್ಮ 


ಏಸುಕ್ರಿಸ್ತನ ನಂತರ ಆತನ ಹನ್ನೆರಡು ಶಿಷ್ಯರು ಪ್ರಪಂಚದಾದ್ಯಂತ ಧರ್ಮಪ್ರಚಾರ ಕೈಗೊಂಡರು. ಅವರಲ್ಲಿ 
ಸೆಂಟ ಥಾಮಸ ಭಾರತಕ್ಕೆ ಬಂದಿದ್ದನು. ಇವನು ಮೊದಲ ಶತಮಾನದ ಆದಿಭಾಗದಲ್ಲಿಯೆ ಭಾರತಕ್ಕೆ ಬಂದ ಐತಿಹ್ಯವಿದೆ. 
ಕೇರಳದಲ್ಲಿ ಸುಮಾರು ಮೂವತ್ತು ವರ್ಷಗಳ ಕಾಲ ಧರ್ಮ ಪ್ರಚಾರ ಮಾಡಿದನು. ಮತಾಂತರಗೊಂಡ ಕ್ರೈಸ್ತ 
ಧರ್ಮೀಯರನ್ನು ಥಾಮಸ್‌ ಕ್ರಿಸ್ಪನ ಅಥವಾ ಸಿರಿಯನ್‌ ಕ್ರಿಶ್ಚನ್‌ ಎಂದು ಕರೆಯಲಾಗುತ್ತಿದೆ. ಕ್ರಿ.ಶ. 1293 
ಸಪ್ಪೆಂಬರರಲ್ಲಿ ಮಾರ್ಕೊಪೋಲೊ ಮದ್ರಾಸಿನ ಸೆಂಟಥಾಮಸ್‌ ಸಮಾಧಿಗೆ ಬೇಟಿ ನೀಡಿ ಗೌರವ ಸಲ್ಲಿಸಿದ್ದನು. ವಾಸ್ಕೊ 


155 


ಡ ಗಾಮನುಕ್ರಿ.ಶ. 1498 ಸಪ್ಟೆಂಬರ 24 ರಿಂದ ಅಕ್ಟೋಬರ 5ರವರೆಗೆ ಕಾರವಾರ ಸಮೀಪದ ಅಂಜದೀವ್‌ನಲ್ಲಿ 
ಉಳಿದುಕೊಂಡು ನೀರು ಸಂಗ್ರಹ ಮತ್ತು ನೌಕೆಗಳ ದುರಸ್ತಿ ಮಾಡಿಕೊಂಡನು. ಈ ಸಮಯದಲ್ಲಿ ವಾಸ್ಕೋ ಡ ಗಾಮನು 
ತೀರ ಪ್ರದೇಶಕ್ಕೆ ಬಂದು ಬಿಣಗಾದಲ್ಲಿ (ಕಾರವಾರ) ಈ ವೇಳೆಗಿಂತ ಎಷ್ಟೋ ವರ್ಷಗಳ ಹಿಂದೆಯೇ ಬಂದು ನೆಲೆಸಿದ್ದ 
ಸಿರಿಯನ್‌ ಕ್ರಿಶ್ಚಿಯನ್‌ರನ್ನು ಬೇಟಿಯಾಗಿದ್ದನೆಂದು ಫಾದರ ಎಜೆ. ಜೆ. ಹೊಸ್ಟೇನ್‌ ಅವರ ಅಭಿಪ್ರಾಯ"*'. 


ಕ್ರಿ.ಶ. 1505 ಪೋರ್ತುಗೀಜ ನಾಯಕ ಫಾದರ ಡಿ. ಅಲ್ಮೇಡಾ ಕಾರವಾರ ಅಂಜದೀವನಲ್ಲಿ ಕೋಟೆಯನ್ನು 
ಕಟ್ಟಲು ಪ್ರಾರಂಭಿಸಿದಾಗ ಇಲ್ಲಿ ಕೆಲವು ಶಿಲುಬೆಗಳು ಹಾಗೂ ಶಿಲುಬೆ ಆಕಾರದ ಕಲ್ಲುಗಳು ದೊರೆತವು ಎಂದು 
ಹೇಳಿದ್ದಾನೆ". ಇದರಿಂದ ಈ ಹಿಂದೆ ಈ ಪ್ರದೇಶದಲ್ಲಿ ಸಿರಿಯನ್‌ ಕ್ರೈಸ್ತರು ನೆಲೆಸಿ ತಮ್ಮ ಧಾರ್ಮಿಕ ಚಟುವಟಿಕೆಗಳಲ್ಲಿ 
ನಿರತರಾಗಿದ್ದರೆಂದು ತಿಳಿದು ಬರುತ್ತದೆ. 


ಕ್ರಿ.ಶ.1500ರಲ್ಲಿ ಪೆದ್ರೊ ಅಳ್ವರಿಸ್‌ ಎಂಬಾತನ ನೇತೃತ್ವದಲ್ಲಿ ಸಾವಿರದ ಎರಡನೂರು ಜನರು ಹಡಗುಗಳಲ್ಲಿ 
ಭಾರತಕ್ಕೆ ಬಂದರು. ಗುಂಪಿನಲ್ಲಿದ್ದ ಸೇಂಟ ಪ್ಯಾಟ್ರಿಕ್‌ ಮಠ ಸಂಪ್ರದಾಯದ ಫಾಸಿಸ್ಕನ ನೇತ್ರತ್ವದ ಸನ್ಯಾಸಿಗಳು ಮತ್ತು 
ಒಂಬತ್ತು ಮಂದಿ ಧರ್ಮಗುರುಗಳು ಅಂಜದೀವದಲ್ಲಿ ನೆಲೆಸಿದ್ದ ಇಪ್ಪತ್ಕೂರು ವಿಧರ್ಮಿಯರನ್ನು ಕೈಸ್ತ ಮತಕ್ಕೆ 
ಸೇರಿಸಿಕೊಂಡರು, ಈ ರೀತಿಯಲ್ಲಿ ಉತ್ತರಕನ್ನಡ ಜಿಲ್ಲೆಯಲ್ಲಿ ಕ್ರೈಸ್ತ ಮಿಷನರಿಗಳ ಚಟುವಟಿಕೆಗಳು ಆರಂಭವಾದವು. 
ಕ್ರಿ.ಶ.1506ರಲ್ಲಿ ಬಸ್ತಾನನ ಹೆಸರಿನಲ್ಲಿ ಕೋಟೆಯನ್ನು ಮತ್ತು ಲೇಡಿ ಆಫ್‌ ಬ್ರೊತಾಸ್‌ಳ ಚರ್ಚನ್ನು ಕಟ್ಟಲಾಯಿತು. 
(ಛಾಯಾಚಿತ್ರ ಸಂಖ್ಯೆ ). ಈ ಹೆಸರಿನ ಚರ್ಚ ಭಾರತದಲ್ಲಿ ಇದೊಂದೆ ಆಗಿದೆ. ಈ ಹೆಸರಿನ ಇನ್ನೊಂದು ಚರ್ಚ 
ಪೋರ್ತುಗಲ್‌ನಲ್ಲಿದೆ. ಕ್ರಿ.ಶ. 16ನೇ ಶತಮಾನದ ಮಧ್ಯಭಾಗದಲ್ಲಿ ಜೇಯಯೇಟಗಳ ವಿನಂತಿಯ ಮೇರೆಗೆ ಪೋಪ 
ಬಿಷಪನ ತೀರ್ಪಿನ ಮೂಲಕ ಅಂಜದೀವ ಚರ್ಚನ್ನು ದೇವರಿಗೆ ಅರ್ಪಿಸಿದರು. ಚರ್ಚ ಕ್ರಿ.ಶ. 1682 ಮತ್ತು 1728ರಲ್ಲಿ 
ಪುನರ್‌ನಿರ್ಮಾಣಗೊಂಡಿದೆ. ಇಂದು ಈ ಚರ್ಚ ಬಿಣಗಾದ ಸೆಂಟ ಅನ್ನಾ ಚರ್ಚನ ಅಧೀನದಲ್ಲಿದೆ. ಪ್ರತಿ ವರ್ಷ 
ಫೆಬ್ರುವರಿ 3-4 ನೇ ತಾರೀಖಿನಂದು ಫೆಸ್ಪ ನಡೆಯುತ್ತದೆ. ಇಂದು ಅಂಜದೀವ ಸೀ ಬರ್ಡ ನೌಕಾನೆಲೆಯ ವ್ಯಾಪ್ತಿಗೆ 
ಒಳಪಟ್ಟಿದೆ. 

ಮಧ್ಯಯುಗದಲ್ಲಿ ಕೈಸ್ತ ಧರ್ಮಕ್ಕೆ ಕಾರ್ಯಕಲ್ಪ ಒದಗಿಸಿದ ವ್ಯಕ್ತಿಯ ಫ್ರಾನ್ಸಿಸ್‌ ರೋವಿಯರ. ಕ್ರಿ.ಶ. 1542 
ಮೇ 6 ರಂದು ಪೋರ್ಚುಗಲ್‌ನ ರಾಜಧಾನಿ ಲಿಸಬನ್‌ನಿಂದ ಭಾರತಕ್ಕೆ ಬಂದನು. ಸರಳ ಸಜ್ಜನ ನಿರಾಡಂಬರ 
ವ್ಯಕ್ತಿಯಾದ ಇವನು ಗೋವೆಯ ರಾಯಲ್‌ ಆಸ್ಪತ್ರೆಯಲ್ಲಿ ರೋಗಿಗಳ ಶೂಶ್ರುಷೆ ಮಾಡತೊಡಗಿದನು. 
ಪ್ರಾರ್ಥನಾಲಯಗಳಲ್ಲೂ ಜನದಟ್ಟಣೆಯ ಪ್ರದೇಶಗಳಲ್ಲಿ ಕೈಸ್ತಧರ್ಮವನ್ನು ಪ್ರಚಾರ ಮಾಡತೊಡಗಿದನು. ಜಪಾನ, 
ಚೇನ ಮತ್ತು ಮಲೆಶಾಯ್‌ ದ್ವೀಪಗಳಲ್ಲಿ ಧರ್ಮಪ್ರಚಾರಕೈಗೊಂಡ ಇವನು ಕ್ರಿ.ಶ. 1552 ಡಿಸೆಂಬರ3ರಂದು ಮರಣ 
ಹೊಂದಿದನು. ಈ ಸಂತನ ಪವಿತ್ರ ಮೃತ ಶರೀರವನ್ನು ಹಳೆ ಗೋವೆಯ ಚರ್ಚ ಬಾಮ್‌ ಜೀಸಸನಲ್ಲಿ ಗಾಜಿನ 
ಪೆಟ್ಟಿಗೆಯಲ್ಲಿ ಇಡಲಾಗಿದೆ. ಈತನ ಉಗುರು ಬೆರಳನ್ನು ಹೊನ್ನಾವರ ತಾಲೂಕು ಚಂದಾವರದ ಚರ್ಚಿನಲ್ಲಿ ಇಟ್ಟು 
ಪೂಜಿಸಲಾಗಿತ್ತಿದೆ. ಇದೇ ಸಮಯದಲ್ಲಿ ಚಂದಾವರದ ಚರ್ಚು ಕಟ್ಟಲಾಯಿತು (ಛಾಯಾಚಿತ್ರ ಸಂಖ್ಯೆ ). ಪ್ರತಿವರ್ಷ 
ಡಿಸೆಂಬರ 3 ರಂದು ಇಲ್ಲಿ ಗೌರವನಮನ ಸಲ್ಲಿಸುವ ಪರಿಪಾಠವಿದೆ. ಚಂದಾವರದ ಪೆಸ್ಚ ನೆರೆಯ ಹಳ್ಳಿಗಳಲ್ಲಿ ಗೋವಾ 


ಪ್ರದೇಶದಲ್ಲೂ ಜನಜನಿತವಾಗಿದೆ. 


156 


ಕ್ರಿ.ಶ. 1672ರಲ್ಲಿ ಕರಾವಳಿಯ ಉದ್ದಕ್ಕೂ ಪ್ರವಾಸ ಕೈಕೊಂಡ ಜಾನ್‌ಫ್ರಯರ್‌ ತನ್ನ ಪ್ರವಾಸ ಕಥನದಲ್ಲಿ ಈ 
ರೀತಿ ವಿವರಿಸುತ್ತಾನೆ. ನಾವು ನಮ್ಮ ಸಮುದ್ರಯಾನ ಮುಂದುವರೆಸಿ ಮಲಬಾರ ತೀರವನ್ನು ಹಾದು ಕರ್ನಾಟಕ 
ತೀರದಲ್ಲಿರುವ ಭಟ್ಟಿಕಲ್ಕೆ (ಭಟ್ಕಳ) ಸಮೀಪದಲ್ಲಿರುವ ಒನೋರ್‌ ಹೊನ್ನಾವರ ಮುಟ್ಟಿದೆವು. (ಒನ್ನೊರ) 
ಹೊನ್ನಾವರಕ್ಕೆ ಬಂದ ಮಾರನೆ ದಿನ ಊರನ್ನು ನೋಡಲು ಹೋದೆ. ಇಲ್ಲಿ ಡಚ್ಚರಿಗೆ ಸೇರಿದ ಒಂದು ಮನೆ ಇದೆ. 
ಪೋರ್ಚುಗೀಜರು ಕಟ್ಟಿದ ಕೋಟೆ ಇದೆ. ಇದನ್ನು ಕಟ್ಟಿದವರು ಪೋರ್ತುಗಲ್ಲಿನವರಾದರೂ ಕೆನರೀಸರು ಡಚ್ಚರ 
ಸಹಾಯದಿಂದ ತಮ್ಮ ವಶಮಾಡಿಕೊಂಡಿದ್ದಾರೆ. ಈ ಊರು ಡಚ್ಚರು ಮತ್ತು ಪೋರ್ತುಗೀಜರಲ್ಲಿ ಹಂಚಲ್ಪಟ್ಟಿದೆ. 
ಇಲ್ಲಿರುವ ಬಹುತೇಕ ಜನರು ಕೈಸ್ತಧರ್ಮಕ್ಕೆ ಸೇರಿದವರು. ಇಲ್ಲಿ ನಾಯರ್‌ಗಳಾಗಲಿ ಮೂರ್‌ಗಳಾಗಲಿ ಇಲ್ಲ. ಜನರು 
ಭಯಭೀತಿಗಳಿಲ್ಲದೆ ಬೀದಿಗಳಲ್ಲಿ ತಿರುಗಾಡುತ್ತಾರೆ. ಕಟ್ಟು ಕಟ್ಟಳೆಗಳನ್ನು ಶಿಸ್ತಿನಿಂದ ಆಚರಿಸುತ್ತಾರೆ! ಈ 
ಉಲ್ಲೇಖನಗಳಿಂದ ಕ್ರೈಸ್ತಧರ್ಮ ಇಷ್ಟೊತ್ತಿಗಾಗಲೆ ಕರಾವಳಿ ಪ್ರದೇಶದಲ್ಲಿ ಪಸರಿಸಿತ್ತೆಂದು ದೃಢೀಕರಿಸುತ್ತದೆ. 


ಕ್ರೈಸ್ತ ಧರ್ಮದ ಪ್ರಚಾರದೊಟಿಗೆ ಶಿಕ್ಷಣ ವೈದ್ಯಕೀಯ ಸಮಾಜ ಸುಧಾರಣಾಗಳಂತಹ ಕಾರ್ಯಕ್ಷೇತ್ರದಲ್ಲಿ 


ಬ [2 


ದುಡಿಯುತ್ತ ಕ್ರೈಸ್ತರು ಮತ್ತು ಕೈಸ್ತ ಮಿಶನರಿಗಳು ದೇಶದ ಸಂಸ್ಕೃತಿಗೆ ಅಮೂಲ್ಯ ಕೊಡುಗೆ ನೀಡಿದ್ದಾರೆ. 


ಕರ್ನಾಟಕದ 24 ಪ್ರಾಚೀನ ಚರ್ಚಗಳಲ್ಲಿ ಆರು ಚರ್ಚುಗಳು ಉತ್ತರಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿವೆ'“. 


ಚಂದಾವರ ಸೆಂಟ್‌ರೇವಿಯರ ಚರ್ಚ ಚಂದಾವರ ಕ್ರಿ.ಶ.1562 
ಸ್ಕಾನ್‌ಸಾಲ್ಪೆ ಡೊರ ಚರ್ಚ ಹೊನ್ನಾವರ ಕ್ರಿ.ಶ.1592 
ಹೋಲಿ ರೋಸರಿ ಚರ್ಚ ಅಂಕೋಲಾ ಕ್ರಿ.ಶ.1700 
ಅವರ ಲೇಡಿ ಆಫ್‌ರೇಮಿಡಿಸ್‌ ಚರ್ಚ ಗುಂಡುಬಾಳ ಕ್ರಿ.ಶ.1769 
ಇಮ್ಯಾಕ್ಕುಲೇಟ ಕನ್ನ್ವೈಷನ್‌ ಚರ್ಚ ಸುಂಕೇರಿ ಕ್ರಿ.ಶ.1801 
ಚರ್ಚ ಆಫ್‌ ಸೆಂಟ್‌ ಜೊಸೆಫ್‌ ಸದಾಶಿವಗಡ ಕ್ರಿ.ಶ. 1824 

kk kkk 
ಅಡಿಟಿಪ್ಪಣೆಗಳು 


1. ಮಹಾವಂಶ, ಪಾಠ 1], ಪು.82. 

2೭. ತಾಳ್ತಜೆ ವಸಂಕುಮಾರ, ಕರ್ನಾಟಕದಲ್ಲಿ ಬೌದ್ಧ ಸಂಸ್ಕೃತಿ ಪು. 54, 

3. wಸoXXXIV, ಪು.239-42. 

ಕೆ. ಜಿ, ಉಟ್ಟಂಕಿತ ವಿದ್ಯಾ ಅರಣ್ಯ ಸಂಸ್ಕೃತ ಇನ್ಸ್‌ ಕ್ರಿಪ್ಪನ್ಸ್‌, ಸಂ.1], ನಂ.201. 


~ [a] 


ಷ್ಲನ 
4, ಕೃಷ್ಣನಕೆ. ಜಿ, ಪೂರ್ವೋಕ್ತ, ಸಂ. 1, ನಂ. 201. 


157 


ನ್‌ ಕೆ. ಜಿ. ಪೂರ್ಮೋಕ್ತ, ನಂ. 189. 
ನ್‌ ಕೆ. ಜಿ. ಪೂರ್ಮೋಕ್ತ, ನಂ. 191. 
a. ಇ. ಸಂ. XXXII, ಪು. 247-250. 
ಅ. ಸುಂದರ, "ಇತ್ತೀಚಿನ ಕೆಲವು ಪುರಾತತ್ವ ಸಂಶೋಧನೆಗಳು', ಕರ್ನಾಟಕ ಭಾರತಿ, ಸಂ. VIL, ಫು. 10-12. 


ಅ. ಸುಂದರ, ಸಮ್‌ ನೋಟವರ್ದಿ ಎಂಟಿಕ್ಟಿಟೀಸ್‌ ಫ್ರಾಮ್‌ ಬನವಾಸಿ ಎರಿಯಾ, ಕಾರ್ಟಲ್ಲಿ ಜರ್ನಲ್‌ ಆಫ್‌ 
ಮಿಧಿಕ್‌ ಸೊಸೈಟಿ ಸಂ. LXX, ಪು. 164-170. 


ರಘುನಾಥ ಭಟ್‌, ಎಚ್‌. ಆರ್‌., ಕರ್ನಾಟಕ ಶಾಸನ ಕಲೆ ಪು. 120. 
ಕೆ ಜಿ. ಕೃಷ್ಣನ್‌, ಪೂರ್ಮ್ವೋಕ್ತ, ನಂ. 181. 

ಸಿ.ಕೆ. ಐ.ಸಂ.1, ಪು. 102-104. 

ದತ್ತ ನಳಿನಾಕ್ಷ, ಬುದ್ಧಿಸ್ಟ್‌ ಸೆಕ್ಸ್‌ ಇನ್‌ ಇಂಡಿಯಾ, ಪು. 266. 

ಎ. ಇ. ಸಂ. XXII, ಪು. 70-75. 


ಅ. ಸುಂದರ, "ಉತ್ತರಕನ್ನಡ ಜಿಲ್ಲೆಯ ಕೆಲವು ಅಪೂರ್ವ ಶಿಲ್ಪಗಳು', ಮಾನವಿಕ ಭಾರತಿ, ಸಂ. 3/2, 
ಪು.1-2. 


ತಾಳ್ತಜೆ ವಸಂತಕುಮಾರ, ಪೂರ್ಮೋಕ್ತ, ಪು. 87. 
ಭಟ್‌ ಗುರುರಾಜ ಪಿ., ಸ್ಪಡೀಸ್‌ ಇನ್‌ ತುಳುವ ಹಿಸ್ಪಿ ಆಂಡ್‌ ಕಲ್ಪರ್‌, ಪು. 370-71. 


ರಘುನಾಥ ಭಟ್‌ ಎಚ್‌. ಆರ್‌., "ಎ ನೋಟ್‌ ಆನ್‌ ತಾರಾ ಭಗವತಿ ಫ್ರಾಮ್‌ ಬನವಾಸಿ ್ಯಂಡ್‌ ಬಳ್ಳಿ ಗಾವೆ, 
ಜರ್ನಲ್‌ ಆಫ್‌ ಕರ್ನಾಟಕ ಯುನಿವರ್ಸಿಟಿ ಸೋಶಿಯಲ್‌ ಸಾಯನ್ನಸ್‌ ಸಂ. XXII, ಪು. 94-97. 


ಮಾರ್ಷಲ್‌ ಜಾನ್‌, ಮೊಹೆಂಜೊದಾರೊ ಎಂಡ್‌ ಇಂಡಸ್‌ ಸಿವಿಲೈಜೆಷನ್‌, ಸಂ.1, ಪು. 52-54. 
ಗೋಪಾಲಬಿ. ಆರ್‌.,ಸಿ.ಕೆ. ಐ, ಸಂ.1, ನಂ.1]. 
ಕೃಷ್ಣನ್‌ ಕೆ. ಜಿ, ಉಟ್ಟಂಕಿತ ವಿದ್ಯಾ ಅರಣ್ಯ ಸಂಸ್ಕೃತ ಎಪಿಗ್ರಾಫ್ಸ್‌, ಸಂ.1[, ನಂ.177. 
a. w., ಸಂ. XXXIV, ಪು. 202. 
ಅ. ಸುಂದರ, "ಕ್ರಿಸ್ತಶಕ ಪೂರ್ವ ಶಿವದೇವಾಲಯ' ಕರ್ನಾಟಕ ಭಾರತಿ, ಸಂ. VIIL, ಸಂ. 3, ಪು. 22-24. 
ಗೋಪಾಲ ಬಿ. ಆರ್‌., ಪೂರ್ವೋಕ್ತ, ಸಂ. I, ನಂ. 21. 
ಎ. ಇ., ಸಂ. XXIV, ಪು. 143-145. 
ಎ. ಇ., ಸಂ. XXX1, ಪು. 232-236. 
ಎ. ಇ., ಸಂ. XXXI, ಪು. 234-236. 
ಡಿ.ಎಲ್‌.ಸ್‌.ಸಿ.ಐ., 1941-42, ನಂ. 18. 


158 


271. 
28. 
29. 


30. 


31. 
32. 
33: 


34. 
35. 
36. 
3K 


38. 
39. 
40). 
4]. 
42. 
43. 


44, 
45, 
46. 
41. 
48. 


ಡಿ. ಎಲ್‌.ಎಸ್‌. ಐ., 1941-42, ನಂ. 39. 
ಎ. ಕ., ಸಂ. VI (ಎಸ್‌. ಕೆ.) 99, ಪು. 65-67. 


ಎಸ್‌. ವಿ. ಪಾಡಿಗಾರ, "ಉತ್ತರ ಕನ್ನಡ ಜಿಲ್ಲೆಯ ವೀರಗಂಬಗಳು', (ಸಂಶೋಧನೆ, ಎಂ. ಚಿದಾನಂದ ಮೂರ್ತಿ 
ಅಭಿನಂದನ ಗ್ರಂಥ), ಪು. 803. 


ನಾಯಕ ಸದಾನಂದ, ಸಾಹಿತ್ಯ ಸಂಶೋಧನೆ ಮತ್ತು ಸಮಾಲೋಚನೆ ಪುಟ. 88-99. ಗಣಪತಿಗೌಡ ಎಸ್‌. 
"'ಮೈನರ ಡೈನಾಸ್ಟಿಸ್‌ ಆಫ್‌ ಉತ್ತರ ಕನ್ನಡ ರಿಜನ್ಸ್‌' ನಂ.9. 

ಎ.ಕ. ಸಂ. VIL, (ಎಸ್‌. ಕೆ) ಪು. 65-67. 

ಕೆ. ಐ. ಸಂ. VI, ನಂ. 77. 


ಎಚ್‌. ಆರ್‌. ರಫುನಾಥಭಟ್ಟ, "ಉಮಾಮಹೇಶ್ವರ ಪ್ರಭಾವಳಿ ಇನ್ಸ್‌ ಕ್ರಿಪ್ಕನ್‌', ಜರ್ನಲ್‌ ಆಫ್‌ ಕರ್ನಾಟಕ 
ಯುನಿವರ್ಸಿಟಿ ಸೋಶಿಯಲ್‌ ಸಾಯನ್ಸ್‌ (ಜೆಕೆಯು) ಸಂ. XX111 ಪು. 39-43. 


ಎ. ಇ, ಸಂ. XXI], ಪು. 157-163. 
ಗಣಪತಿಗೌಡ ಎಸ್‌., ಪೂರ್ಮೋಕ್ತ ನಂ. 11 ಪು. 385. 
ನಾಗೂರು ಶಾಸನ (ಅಪ್ರಕಟಿತ), ನೋಡಿ ಅನುಬಂಧ ಶಾಸನ ನಂ. 188. 


ರಘುನಾಥ ಭಟ್‌ ಎಚ್‌. ಆರ್‌.," ಬಾವಿಕೇರಿಯ ಕ್ರಿಯಾಶಕ್ತಿ ಯತೀಶ್ವರರ ಶಾಸನ', ಸಂಗಮ ಕಾಲದ 
ವಿಜಯನಗರ ಅರಸರ ಇತಿಹಾಸ ಮತ್ತು ಸಂಸ್ಕೃತಿಯ ಅಧ್ಯಯನ, ಪು. 57-61. 


ಬೆಳಸೆ (ಅಪ್ರಕಟಿತ) ನೋಡಿ ಅನುಬಂಧ ಶಾಸನ ನಂ. 189. 
ಅಂಗಡಿ ಬೈಲ (ಅಪ್ರಕಟಿತ) ನೋಡಿ ಅನುಬಂಧ ಶಾಸನ ನಂ.197. 
ಕೆ. ಐ. ಸಂ. VL, ನಂ. 62. 

ಎ. ಆರ್‌. ಎಸ್‌. ಐ. ಇ. 1939-40, ನಂ. 112. 

ಡಿ. ಎಲ್‌.ಎಸ್‌.ಐ., 1941-42, ನಂ. 68. 

ಎಸ್‌. ವಿ. ಪಾಡಿಗಾರ, "ವಿಜಯನಗರ ಕಾಲದ ಹೊಸ ಶಾಸನ', ವಿಜಯನಗರ ಅಧ್ಯಯನ, ಸಂ.1V 
ಪುಟ. 64-67. 

ಎ. ಆರ್‌. ಎಸ್‌. ಇ. ಇ.,, 1939-40, ನಂ. 101. 

ಡಿ.ಎಲ್‌. ಎಸ್‌.ಸಿ. ಐ., 1940-41, ನಂ. 59. 

ಕೆ. ಐ. ಸಂ.1, ನಂ. 57. 

ಎ. ಆರ್‌. ಎಸ್‌. ಐ. 1939-40, ನಂ. 101. 

ಕೆ. ಐ. ಸಂ.1, ನಂ. 53. 


1539 


49. 


50. 
51. 
92 
33 
54. 
ನಿ. 
56. 


ಗ 
58. 


59. 
60. 
61. 
62. 
63. 
64. 
65. 
66. 


67. 
68. 


69. 
70. 
71. 


ಭಟ್‌ಸೂರಿ. ಕೆ. ಜಿ., ಧಾರಾನಾಥ ದೇವಾಲಯ ಧಾರೇಶ್ವರ, ಕರ್ನಲ್‌ ಮೆಕೆಂಜಿ ಸಂಗ್ರಹ, ನಂ. 314, 
ಪು. 516-522, ಅನು.11, ನಂ. 4. 

ಪೂರ್ವೋಕ್ತ, ಮೆಕಂಜಿ ಸಂಗ್ರಹ, ನಂ. 315, ಪು. 328-335, ಅದೇ ನೋಡಿ ಅನು. Il, ನಂ.1. 
ಪೂರ್ಮೋಕ್ತ, ಮೆಕೆಂಜಿ ಸಂಗ್ರಹ, ನಂ. 313, ಪು. 512-516, ಅದೇ ನೋಡಿ ಪು Il, ನಂ. 1. 

ಕೆ. ಇ. ಸಂ.11], ಭಾಗ1, ನಂ.70. 

ಕೆ. ಐ. ಸಂ. VL, ನಂ.79. 

ಕೆ. ಐ. ಸಂ. VI, ನಂ. 70. 

ಎ. ಆರ್‌. ಐ.ಎಸ್‌. ಐ., 1939-40, ನಂ. 113. 


ಎಂ. ಎ. ಆರ್‌., 1928 ನಂ. 113, ಭಟ್‌ಸೂರಿಕೆ. ಜಿ. ಗೇರುಸೊಪ್ಪೆ ನಗರಬಸ್ಸಿಕೇರಿಯ ಜೈನವಾಸ್ತು 
ಮತ್ತು ಶಿಲ್ಪ, ಪು. 27. 


ಎ.ಆರ್‌.ಐ.ಇ., 1940-41 ಅಪೆ "ಎ' ನಂ.7. 


ಸರ್ಕಾರಡಿ. ಸಿ., ಸಿಲೆಕ್ಟಡ್‌ ಇನ್ಸ್‌ ಕ್ರಿಪ್ಲನ್ಸ್‌ ಬಿಯರಿಂಗ್‌ ಆನ್‌ ಇಂಡಿಯನ್‌ ಹಿಸ್ಪಿ, ಸಂ.1, ನಂ. 82 
ಪು. 193. 


ಎ. ಇ. ಸಂ.], ಪು. 96. 

ಸುಂದರ ಅ, "ಇತ್ತೀಚಿನ ಕೆಲವು ಪುರಾತತ್ವ ಶೋಧನೆಗಳು”, ಕರ್ನಾಟಕ ಭಾರತಿ ಸಂ. VI] /2ಪು.15 
©. ಇ. ಸಂ. XXXIV ಪು.239-242. 

ಎ. ©. ಸಂ. XXXIV ಪು. 202. 

ಗೋಪಾಲ ಬಿ. ಆರ್‌., ಕಾರ್ಪಸ್‌ ಆಫ್‌ ಕಂದಬ ಇನ್ಪಕ್ರಿಪ್ಪನ್ಸ್‌, ನಂ. 14, ಪು. 53- 54, 

ಪಾಡಿಗಾರ ಎಸ್‌. ವಿ., ವಿಷ್ಣು ಕಲ್ಫ್‌ ಇನ್‌ ಕರ್ನಾಟಕ, ಪು. 98. 

ಎಂ. ಎ. ಆರ್‌., 1936, ಪು.73. 


ಅ. ಸುಂದರ, "ಸಿದ್ಧ ರಮತ್ತು ಸುಂಕೇರಿಯ ಗ್ರಾಮಗಳಲ್ಲಿಯ ಎರಡು ಅಪೂರ್ವ ಶಿಲ್ಪಗಳು', ಕರ್ನಾಟಕ ಭಾರತಿ, 
Ao. XXIL, ಸಂ. 3, ಪು. 126-131. 


ಅ. ಸುಂದರ, ಪೂರ್ಮೋಕ್ತ, ಅಡಿಟಿಪ್ಪಣೆ ನಂ. 60. 


ಸುಂದರ ಅ., "ಪ್ರಾಚೀನ ಕರ್ನಾಟಕದಲ್ಲಿ ನರಸಿಂಹ ಶಿಲ್ಪದ ವಿಕಾಸ ವಿವೇಚನೆ', ಎಂ. ಚೆದಾನಂದ ಮೂರ್ತಿ 
ಅಭಿನಂದನ ಗ್ರಂಥ ಪು. 784-793. 


ಎ. ಇ. ಸಂ. XXIIL, ಪು. 70-75. 
ಎ. ©. ಸಂ. XXXIIl, ಪು. 63-64. 
ಎ. ಇ. ಸಂ. XXlI, ಪು. 173-179. 


160 


72: 
73. 
74. 


5; 
76. 
Tl 


78. 
79; 
80. 
81. 
82. 
83. 
84. 
85. 
86. 
87. 
88. 


89. 


90. 


9]. 
9೨, 


93. 


ಅ. ಸುಂದರ, ಪೂರ್ವೋಕ್ತ, ಅಡಿಟಿಪ್ಪಣೆ ನಂ. 68. 

ಅ. ಸುಂದರ, ಪೂರ್ವೋಕ್ತ, ಅಡಿಟಿಪ್ಪಣೆ ನಂ. 68. 

ಗಣಪತಿ ಎಸ್‌., "ಮೈನರ ಡೈನಾಸ್ಟಿಸ್‌ ಆಫ್‌ ಉತ್ತರಕನ್ನಡ ರೀಜನ' (ಅಪ್ರಕಟಿತ ಪಿಹೆಚ್‌.ಡಿ. ಪ್ರಬಂಧ 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ) ನಂ. 7, ಪು. 351. 

ಗಣಪತಿ ಗೌಡ ಎಸ್‌., ಪೂರ್ಮೋಕ್ತ, ನಂ.11, ಪು. 385-388. 

ನಾಗೂರು ಶಾಸನ (ಅಪ್ರಕಟಿತ) ಅನುಬಂಧ, ನಂ. 188. 

ಸಂಪತ್‌ ಎಂ. ಡಿ. "ಚಂದಾವರ ಇನ್ಸ್‌ ಕ್ರಿಪ್ಪನ್ಸ್‌ ಆಫ್‌ ಕದಂಬ ಬೀರದೇವರಸ' ಜರ್ನಲ್‌ ಆಫ್‌ ದಿ ಎಪಿಗ್ರಫಿಕಲ್‌ 
ಸೊಸೈಟಿ ಆಫ್‌ ಇಂಡಿಯಾ (ಜೆ.ಇ.ಎಸ್‌.) ಸಂ. X1, ಪು. 88-94. 

ಕೆ. ಇ. ಸಂ. 111, ಭಾಗ1, ನಂ. 2. 

ಡಿ. ಎಲ್‌. ಎಸ್‌.ಸಿ. ಐ., 1940-41, ನಂ. . 

ಕೆ. ಐ.ಸಂ.1, ಭಾಗ 1, ನಂ. 59. 

ಭಟ್‌ಸೂರಿಕೆ. ಜಿ.,, ಧಾರಾನಾಥ ದೇವಾಲಯ, ಧಾರೇಶ್ವರ, ಅನು. 11 ನಂ. 4. 

ಕೆ. ಐ. ಸಂ. V1, ನಂ. 69. 

ಎ.ಆರ್‌. ಎಸ್‌.ಐ. ಇ., 1965-66, ಅಪೆ "ಬಿ', ನಂ. 367. 

ಎ.ಆರ್‌. ಎಸ್‌. ಐ.ಇ., 1965-66, ಅಪೆ. "ಬಿ', ನಂ. 370. 

ಎ.ಆರ್‌. ಎಸ್‌. ಐ.ಇ. 1965-66, ಅಪೆ "ಬಿ'. ನಂ. 371. 

ಎಂ.ಎ.ಆರ್‌., 1928, ನಂ.112, "ಬಿ', ನಂ.7. 

ಡಿ. ಎಲ್‌. ಎಸ್‌.ಸಿ. ಐ., 1940-41, ನಂ.76. 


ಗೋಪಿನಾಥ ರಾವ್‌ ಟಿ. ಎ., 1971, ದಿ ಎಲಿಮೆಂಟ್ಸ್‌ ಆಫ್‌ ಹಿಂದೂ ಐಕನೊಗ್ರಫಿ ಸಂ. I ಭಾಗ 1, 
ಪು. 2567. 


ಆನಂದಕುಮಾರ ಸ್ವಾಮಿ, 1971, ಯಕ್ಷಸ್‌, ಪು.7, ಅ. ಸುಂದರ, "ಕ್ಷೇತ್ರ ಗೋಕರ್ಣ ಮತ್ತು ಇಡಗುಂಜಿ 
ಶಿಲಾ ಗಣೇಶ ಶಿಲ್ಪದ ಪ್ರಾಚೀನತೆ', ಕರ್ನಾಟಕ ಭಾರತಿ, ಸಂ. V1, ಸಂ. 3, ಪು. 80-90. 


ಧವಳೀಕರ ಎಂ. ಕೆ. 1971, "ಎ ನೋಟ್‌ ಆನ್‌ ಟು ಗಣೇಶ ಸ್ವ್ಯಾಚುಸ್‌ ಫ್ರಾಮ್‌ ಅಪಘಾನಿಸ್ತಾನ ಈಸ್ಟ್‌ 
ಲ್ಯಂಡ್‌ ವೆಸ್ಟ್‌'. ಸಂ. 21/3, ಪು. 331-336. 


ರಾಮಚಂದ್ರರಾವ್‌. ಎಸ್‌. ಕೆ. "ಮೂರ್ತಿಶಿಲ್ಪದ ನೆಲೆ ಹಿನ್ನೆಲೆ ', ಪು. 90-92. 
ಸುಂದರ ಅ., 1975, "ಕ್ಷೇತ್ರ ಗೋಕರ್ಣ ಮತ್ತು ಇಡಗುಂಜಿಯ ಶಿಲಾಗಣೇಶ ಶಿಲ್ಪದ ಪ್ರಾಚೀನತೆ, ಕರ್ನಾಟಕ 
ಭಾರತಿ, ಸಂ. VI11/3, ಪು. 331-336. 


ಸುಂದರ ಅ.,, ಪೂರ್ಮ್ವೋಕ್ತ, ಅಡಿಟಿಪ್ಪಣೆ 92. 


161 


94. 
95. 
96. 
97. 
98. 
99. 


100. 
101. 


102. 
103. 


104. 
105. 
106. 
107. 
108, 
109. 
110. 
111. 


112. 
113: 


114. 
115. 


116. 


ನಾಗೂರು ಶಾಸನ (ಅಪ್ರಕಟಿತ) ಅನುಬಂಧ ನಂ. 188. 
ಡಿ. ಎಲ್‌. ಎಸ್‌. ಸಿ. ಐ., 1940-41, ನಂ. 60. 

ಕೆ. ಐ. ಸಂ. V1, ನಂ. 65. 

ಕೆ. ಐ. ಸಂ. ್ಭ], ನಂ. 39. 

ಕೆ. ಐ. ಸಂ.11l, ಭಾಗ1, ನಂ.8. 

ಕೆ. ಐ. ಸಂ.1, ಭಾಗ1, ನಂ.15. 

ಕೆ. ಐ.ಸಂ.[, ನಂ. 53. 


ಆಅ. ಸುಂದರ, "ಇತ್ತೀಚಿನ ಕೆಲವು ಮುಖ್ಯ ಪುರಾತತ್ವ ಶೋಧನೆಗಳು', ಕರ್ನಾಟಕ ಭಾರತಿ. ಸಂ. 1, 
ಪು. 91-95. 


ಗೋಪಾಲ ಬಿ. ಆರ್‌., ಕಾರ್ಪಸ್‌ ಆಫ್‌ ಕದಂಬ ಇನ್ಸ್‌ ಕ್ರಿಪ್ಪನ್ಸ್‌, ಸಂ.1, ನಂ.13. 


ಶೆಟ್ಟಿ ಎಸ್‌. ಎಸ್‌., ಬನವಾಸಿ ಥ್ರೂದಿ ಏಜಸ್‌ '. (ಅಪ್ರಕಟಿತ ಪಿಎಚ್‌.ಡಿ. ಮಹಾಪ್ರಬಂಧ, ಕರ್ನಾಟಕ 
ವಿಶ್ವವಿದ್ಯಾಲಯ, ಧಾರವಾಡ), ಪು. 201. 


ಗಣಪತಿಗೌಡ ಎಸ್‌., ಪೂರ್ಮೋಕ್ತ, ನಂ. 10, ಪು. 383-384. 

ಡಿ.ಎಲ್‌. ಎಸ್‌.ಸಿ. ಐ., 1941-42, ನಂ. 36, ಗಣಪತಿ ಗೌಡ ಎಸ್‌., ಪೂರ್ವೋಕ್ತ ನಂ. 8, ಪು. 365-378. 
ಡಿ.ಎಲ್‌. ಎಸ್‌.ಸಿ.ಐ. 1941-42, ನಂ. 35, ಗಣಪತಿ ಗೌಡ ಎಸ್‌., ಪೂರ್ವೋಕ್ತ ನಂ. 23, ಪು. 415. 
ಎ.ಆರ್‌. ಐ.ಇ., 1947-48, ಅಪೆ"ಬಿ'. ನಂ. 239. 

ಎ.ಆರ್‌. ಐ.ಇ.,1947-48, ಪೂರ್ಮೋಕ್ತ ನಂ. 242. 

ಎ.ಆರ್‌. ಐ.ಇ.,1947-48, ಪೂರ್ವೋಕ್ತ, ಅಪೆ "ಬಿ', ನಂ. 237. 

ಎಂ. ಎ. ಆರ್‌. , 1928, ನಂ. 109. 


ಕೆ. ಜಿ. ಭಟ್ಟಸೂರಿ, ಗೇರುಸೊಪ್ಪೆ (ನಗರಗೇರಿ)ಯ ಜೈನವಾಸ್ತು ಮತ್ತು ಶಿಲ್ಪ, ಅನು1], ನಂ. 1, ತಮಿಳುನಾಡು 
ಸರ್ಕಾರ ಹಸ್ತಪ್ರತಿ ಭಂಡಾರ. ಕರ್ನಲ್‌ ಮೆಕೆಂಜಿ ಸಂಗ್ರಹ, ನಂ. 297, ಪು. 463-477. 


ಎಂ. ಎ.ಆರ್‌., 1928, ನಂ. 105. 


ಎಸ್‌. ವ್ಪಿ. ಪಾಡಿಗಾರ, "ಹೊರರಾಷ್ಟ್ರದ ಜೈನ ಬಿಂಬ ಶಾಸನ', ವಿಜಯನಗರ ಅಧ್ಯಯನ, ಸಂ.ಳV, 
ಪು. 72-73. 


ಭಟ್‌ ಸೂರಿಕೆ. ಜಿ., ಪೂರ್ವ್ಮೋಕ್ಷ, ನಂ. 295. 


ಭಟ್‌ ಸೂರಿಕೆ. ಜಿ. ಪೂರ್ಮೋಕ್ತ, ಅನು. 1], ನಂ.5, ಕರ್ನಲ್‌ ಮೆಕೆಂಜಿ ಸಂಗ್ರಹ, ನಂ. 301, 
ಪು. 484-485. 


ಭಟ್‌ ಸೂರಿಕೆ. ಜಿ, ಪೂರ್ಮೋಕ್ತ, ಅನು. I, ನಂ. 6, ಕರ್ನಲ್‌ ಮೆಕೆಂಜಿ ಸಂಗ್ರಹ, ನಂ. 300, 
ಪು. 483-484. 


162 


117. 


118. 
119. 
120. 
[2k 
122. 
123. 
124. 
125; 
126. 
127. 
128. 
129. 


130. 
131. 


132. 
133. 
134. 
135. 


136. 
137. 
138. 
139. 
140. 


ಭಟ್‌ ಸೂರಿಕೆ. ಜಿ. ಪೂರ್ಮೋಕ್ತ, ಅನು. 11, ನಂ. 7 ಕರ್ನಲ್‌ ಮೆಕೆಂಜಿ ಸಂಗ್ರಹ, ನಂ. 298, 
ಪು. 480-482. 


ಎ. ಆರ್‌. ಐ. ಇ., 1977-78 ನಂ. 142,88. ಇ. ಸಂ. 1, ನಂ. 40. 
ಕೆ. ಐ. ಸಂ.111, ಭಾಗ1, ನಂ.71. 

ಡಿ. ಎಲ್‌. ಎಸ್‌.ಸಿ. ಐ., 1940-4], ನಂ. 62. 

ಡಿ. ಎಲ್‌. ಎಸ್‌.ಸಿ. ಐ. 1940-41 ನಂ. 66. 

ಕೆ. ಐ. ಸಂ.11, ಭಾಗ, ನಂ.9. 

ಡಿ. ಎಲ್‌. ಎಸ್‌.ಸಿ. ಐ., 1940-4] ನಂ.70. 

ಕೆ. ಐ. ಸಂ.11, ಭಾಗ1 ನಂ. 14. 

ಕೆ. ಐ. ಸಂ.1, ಭಾಗ1, ನಂ. 79. 

ಕೆ. ಐ. ಸಂ.11, ಭಾಗ1, ನಂ. 17. 

ಎ. ಆರ್‌. ಐ. ಇ. 1965-66, ಅಪೆ "ಬಿ', ನಂ. 365. 
ಕೆ. ಐ. ಸಂ.11L, ಭಾಗ1, 1939-40, ನಂ. 78. 


ಭಟ್‌ಸೂರಿಕೆ. ಜಿ. ಪೂರ್ಮೋಕ್ತ, ಅನು.11, ನಂ. 1, ಕರ್ನಲ್‌ ಮೆಕೆಂಜಿ ಸಂಗ್ರಹ, ನಂ. 297, 
ಪು. 463-77. 


ಭಟ್‌ಸೂರಿಕೆ. ಜಿ, ಪೂರ್ವೋಕ್ತ, ನಂ. 129. 


ಎ. ಕೆ. ರಾಮಚಂದ್ರರಾವ್‌, ಗುಡಿ ಜನರ ಜಿವನಾಡಿ, ಭಾರತೀಯ ದೇವಾಲಯಗಳ ಜಾನಪದ ಮೂಲ, 
ಪು. 11-12. 


ನಾಯಕ, ಎನ್‌. ಆರ್‌., ಕಾರವಾರ ಜಿಲ್ಲೆಯ ಜಾನಪದ ಗೀತೆಗಳು, ಪು. 13. 
ನಾಯಕ, ಎನ್‌. ಆರ್‌., ಪೂರ್ವೋಕ್ತ , ಪು. 11. 
ಫ್ರಾನ್ಸಿಸ್‌ ಬುಕಾನನ್‌, ಎ ಜರ್ನಿ ಫ್ರಾಮ್‌ ಮದ್ರಾಸ್‌ ಟು ಮೈಸೂರ ಕೆನರಾ ಲ್ಯಂಡ್‌ ಮಲಬಾರ್‌, ಪು. 38. 


ಪಾಡಿಗಾರ ಎಸ್‌. ವಿ., ಉತ್ತರ ಕನ್ನಡ ಜಿಲ್ಲೆಯ ವೀರಗಂಬಗಳು, (ಸಂಶೋಧನೆ, ಎಂ. ಚಿದಾನಂದ ಮೂರ್ತಿ 
ಅಭಿನಂದನ ಗ್ರಂಥ), ಪು. 801-803. 


ನಾಯಕ ಎನ್‌. ಆರ್‌., ಪುರ್ಮೋಕ್ತ, ಪು. 15. 

ಸೂರ್ಯನಾಥ ಕಾಮತ್‌ ಯು., ಉತ್ತರ ಕನ್ನಡ ಡಿಸ್ಪಿಕ್ಸ್‌ ಗೆಜೆಟಿಯರ, ಪು. 255-257. 
ಸಿಲ್ವಾ ಎಸ್‌., ಕಾರವಾರ ಥ್ರೂ ದ ಏಜಿಸ್‌, ಪು. 40. 

ಸೂರ್ಯನಾಥ ಕಾಮತ ಯು, ಉತ್ತರ ಕನ್ನಡ ಡಿಸ್ಪಿಕ್ಸ್‌ ಗೆಜೆಟಿಯರ, ಪು. 256. 


ಸೂರ್ಯನಾಥ ಕಾಮತ ಯು, ಪೂರ್ವೋಕ್ತ, ಪು. 257. 


163 


141. 
142. 
143. 
144, 
145. 


ದೇಸಾಯಿ ಎಂ. ಎ, ಚಿತ್ತಾಕುಲ ಕಾರವಾರ ಎ ಹಿಸ್ತಿ, ಪು. 12. 

ಸಿಲ್ವಾ ಎಸ್‌. ಪೂರ್ವೋಕ್ತ, ಪು. 5]. 

ಸಿಲ್ವಾ ಎಸ್‌. ಪೂರ್ಮೋಕ್ತ, ಪು. 53. 

ನಾಗೇಗೌಡ, ಎಚ್‌. ಎಲ್‌., ಪ್ರವಾಸಿ ಕಂಡ ಇಂಡಿಯಾ, ಸಂ.7, ಪು. 152-153. 


ಸೂರ್ಯನಾಥ ಕಾಮತ ಯು, ಉತ್ತರ ಕನ್ನಡ ಡಿಸ್ಪಿಕ್ಸ್‌ ಗೆಜೆಟಿಯರ, ಪು. 258-259. 


164 


ಪ್ರಜೆಗಳ ಕಲ್ಯಾಣವನ್ನೆ ಮೂಲ ಧ್ಯೇಯವನ್ನಾಗಿಟ್ಟು ಕೊಂಡ ರಾಜನು ಆಡಳಿತಾತ್ಮಕ, ಸಾಮಾಜಿಕ, ಧಾರ್ಮಿಕ 
ಕ್ಷೇತ್ರಗಳಲ್ಲಿ ಸುವ್ಯವಸ್ಥಿತವಾಗಿ ಎಲ್ಲರಿಗೂ ಒಳಿತನ್ನೆ ಬಯಸುವಂತಹ ನೀತಿ ನಿಯಮಗಳನ್ನು ರೂಪಿಸಿ 
ಜಾರಿಗೊಳಿಸುವದು ಆವನ ಅಧಿಕಾರ ವ್ಯಾಪ್ತಿಗೆ ಸೇರಿತ್ತು. ಇದನ್ನು ಇತರರು ಪಾಲಿಸಲೇಬೇಕಾಗಿತ್ತು. ತಪ್ಪಿತಸ್ಥರು 
ಶಿಕ್ಷೆಯನ್ನು ಅನುಭವಿಸಲೇ ಬೇಕಾಗಿತ್ತು. ಇಂತಹ ನೀತಿ, ನಿರೂಪಣೆಗಳನ್ನು ಶಾಸನಗಳೆಂದು ಕರೆದರು". 


ಶುಕ್ರ ನೀತಿಯ ಪ್ರಕಾರ ಶಾಸನಪತ್ರದಲ್ಲಿ ರಾಜನು ಸ್ವತ: ರುಜು ಮಾಡಿರಬೇಕು ಶಾಸನ ಹೊರಡಿಸಿದ ದಿನಾಂಕ 
ಇರಬೇಕು. ಮತ್ತು ಹೀಗೆ ಆರಂಭವಾಗಬೇಕು ಎಂಬ ನಿಯಮವಿದೆ "'ನಿವೆಲ್ಲ ಕೇಳಿರಿ ನೀವೆಲ್ಲ ಹೀಗೆ ಮಾಡಬೇಕು 
ಮತ್ತು ಈ ಆಪ್ಪಣೆ ಯಂತೆ ನಡದುಕೊಳ್ಳಬೇಕು ಎಂದು ತಿಳಿಸುವದು ಶಾಸನದ ಲಕ್ಷ ಣವಾಗಿರುತ್ತದೆ.? 


ಇತಿ ಮಚ್ಚಾಸನಂ ಶ್ರುತ್ವಾಯೇನ್ನಥಾ ಮರ್ತಯನ್ತಿ ತಾನ್‌ ವಿನಿಶಿಷ್ಯಾಮಿ ದಂಡೇನ ಮಹತ ಪಾಪಕಾರನ್‌ ಇತಿ 


ಪ್ರಭೋಧಯೆನಿತ್ಯಂ ಪ್ರಚಾಶಾಸನ ಡಿಂಪಕಾರನ್‌ ಇತಿ ಪ್ರಭೋಧಯನಿತ್ಯಂ ಪ್ರಜಾಶಾಸನ ಡಿಂಡಿಮೃ ಲಿಖಿತಾ ಶಾಸನಂ 
ಈ ಶ್ಲೋಕವು ಕೆಲವು ಮುಖ್ಯ ಅಂಶಗಳನ್ನು ಒಳಗೊಂಡಿದೆ. 


1. ಶಾಸನ ಎಂದರೆ ರಾಜಾಜ್ಞೆ 
2. ಶಾಸನ ಎಂದರೆ ರಾಜನ ಮುದ್ರಾಸಹಿತ ರಾಜಾಜ್ಞೆ 
3. ಬರಹರೂಪದಲ್ಲಿ ರುವದು. 
4. ರಾಜನು ಮಂತ್ರಿ, ಅಧಿಕಾರಿ ವರ್ಗದವರಿಗೆ ನೀಡುವ ಆಜ್ಞೆ ಮತ್ತು ಪ್ರಜೆಗಳಿಗೆ ನೀಡುವ ಆಜ್ಞೆ. 

ಶಾಸನಗಳಲ್ಲಿ ಉಲ್ಲೇಖಿಸಿದ ಅನೇಕ ಅಂಶಗಳು ಆ ಕಾಲದ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಸ್ವರೂಪಗಳನ್ನು 
ತಿಳಿದುಕೊಳ್ಳಲು ಸಹಾಯಕವಾಗಿವೆ. ಶಾಸನಗಳು ಜನಜೀವನದ ಅಶೋತ್ತರಗಳನ್ನು ಆದರ್ಶಗಳನ್ನು ಕುರಿತು ಬಹಳ 
ಉಪಯುಕ್ತ ಸಂಗತಿಗಳನ್ನು ಪ್ರತಿಬಿಂಬಿಸುವ ಕೈಗನ್ನಡಿಯಂತಿದೆ. ಆದ್ದರಿಂದ ಶಾಸನ ಅಧ್ಯಯನದಲ್ಲಿ ತೊಡಗಿದಷ್ಟು 
ಹೊಸ ಸಂಗತಿಗಳನ್ನು ಹೊರ ಚೆಲ್ಲುವ ಶಾಸನಗಳು ಅಮೂಲ್ಯ ಸಂಪತ್ತಿನ ಗಣಿಗಳಾಗಿವೆ ಎಂಬ ಅರಿವು ಉಂಟಾಗುತ್ತದೆ. 
ಅಭ್ಯಾಸದ ದೃಷ್ಟಿಯಿಂದ ಈ ಪ್ರದೇಶದ ಶಾಸನಗಳನ್ನು ಈ ಕೆಳಗಿನಂತೆ ವಿಭಾಗಿಸಲಾಗಿದೆ. 

ಶತಮಾನ ವಿಭಾಗ (ಕಾಲಮಾನ ಆಧರಿಸಿದ) 

ರಾಜಮನೆತನಗಳನ್ನು ಆಧರಿಸಿದ ವಿಭಾಗ 

ಖಾಸಗಿ (ವಯಕ್ತಿಕ ) ಉಲ್ಲೇಖಿಸುವ ಶಾಸನವಿಭಾಗ 

ಶಾಸನಗಳಲ್ಲಿ ಭಾಷೆಯನ್ನು ಆಧರಿಸಿದ ವಿಭಾಗ 

ಧರ್ಮವನ್ನು ಆಧರಿಸಿದ ವಿಭಾಗ 

ಶಾಸನಗಳನ್ನು ಶತಮಾನಗಳಿಗೆ ಅನುಗುಣವಾಗಿ ವಿಭಾಗಿಸಿ ಅಧ್ಯಯನ ಮಾಡಬಹುದು. 


1. ಕ್ರಿಸ್ತಶಕ 4ನೇ ಶತಮಾನದವರೆಗಿನ ಅವಧಿಗೆ ಸೇರಿದ ಒಂದೇ ಒಂದು ಶಾಸನ ಕುಂಟಕಣಿಯಲ್ಲಿ “ ಲಭ್ಯವಾಗಿದೆ. 


2. ಕ್ರಿ.ಶ5 ನೇ ಶತಮಾನದಿಂದ ಕ್ರಿ.ಶ 10ನೇ ಶತಮಾನ 


165 


3. ಕ್ರಿ.ಶ 10ನೇ ಶತಮಾನದಿಂದಕ್ರಿ.ಶ 14ನೇ ಶತಮಾನ 
4. ಕ್ರಿ.ಶ 15ನೇ ಶತಮಾನದಿಂದ ಕ್ರಿ.ಶ 17ನೇ ಶತಮಾನ 

ಕ್ರಿ.ಶ. 2ನೇ ಶತಮಾನದಲ್ಲಿ ದೊರೆತಿರುವ ಶಾತವಾಹನರ ಕಾಲದ ಬನವಾಸಿ ಶಾಸನವೆಲೆ ಉತ್ತರಕನ್ನಡ 
ಜಿಲ್ಲೆಯಲ್ಲಿ ದೊರೆತ ಪ್ರಾಚೀನ ಶಾಸನವಾಗಿದೆ. ಎರಡನೇ ಭಾಗದಲ್ಲಿನ ಬಹುತೇಕ ಶಾಸನಗಳು ಬನವಾಸಿ ಕದಂಬರ 
ಶಾಸನಗಳಾಗಿದ್ದು ಈ ಕರಾವಳಿ ಪ್ರದೇಶದಲ್ಲಿ ಕೆಲವೇ ಸಂಖ್ಯೆಯಲ್ಲಿ ದೊರೆತಿವೆ. ಇವು ಸಂಸ್ಕೃತ ಭಾಷೆಯಲ್ಲಿ ಇವೆ. 
ಕ್ರಿ.ಶ 10ನೇ ಶತಮಾನದಿಂದ 14ನೇ ಶತಮಾನದವರೆಗಿನ ಈ ಶಾಸನಗಳು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡದ 


ಶಾಸನಗಳಾಗಿವೆ. 
ರಾಜಮನೆತನ ಆಧರಿಸಿದ ವಿಭಾಗ 


ಎರಡನೆಯದಾಗಿ ಈ ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿದ ರಾಜಮನೆತನಗಳನ್ನು ಆಧರಿಸಿ ಶಾಸನಗಳನ್ನು ಅಧ್ಯಯನ 
ಮಾಡಲಾಗಿದೆ. 


ಉಬಾಹರಣೆಗೆ ಚುಟು, ಆನಂದರು, ಭೋಜರು, ಕೈಕೆಯರು, ಗೋಕರ್ಣದ ಅರಸರು, ಶಿಶುಗಲಿಯ 
ಪಾಂಡ್ಯರು, ಚಂದಾವರದ ಕದಂಬರು ಗೋವೆಯ ಕದಂಬರು, ಆಳುಪರು, ವಿಜಯನಗರ, ಹಾಡುವಳ್ಳಿ ನಗಿರೆಯ 
ಸಾಳ್ವರಸರು, ಸೋಂದಾಅರಸರು, ಕೆಳದಿಅರಸರು, ಈ ಪ್ರಮುಖ ರಾಜವಂಶಗಳನ್ನು ಅಭ್ಯಸಿಸಲಾಗಿದೆ. ಆಳುಪರ 
ಶಾಸನಗಳು ಕೇವಲ ಭಟ್ಕಳ ತಾಲೂಕಿಗೆ ಸೀಮಿತವಾಗಿರುವ ಹಿನ್ನೆಲೆಯಲ್ಲಿ ಅವರ ಆಳ್ವಿಕೆ ಕೇವಲ ಶರಾವತಿ ನದಿಯ 
ಬಲದಂಡೆಯಾಚೆ ಪ್ರದೇಶಕ್ಕೆ ಸೀಮಿತವಾಗಿತ್ತೆಂದು ತಿಳಿಯುತ್ತದೆ. 


ಕ್ರಿ.ಶ. 4 ನೇ ಶತಮಾನಕ್ಕೆ ಸೇರುವ ಕುಂಟಕಣಿ ಶಾಸನವ್‌ ದೇವರ ಸ್ತುತಿ ಇಲ್ಲದಯೆ ನೇರವಾಗಿ ವಸ್ತುನಿಷ್ಠ 
ವಿಷಯವನ್ನು ನಿರೂಪಿಸುತ್ತದೆ. ಇಲ್ಲಿ ರಾಜನ ಬಿರುದುಗಳು ಮತ್ತು ವಂಶಾವಳಿಯನ್ನು ಉಲ್ಲೇಖಿಸದಿರುವದನ್ನು 
ವಿಶೇಷವಾಗಿ ತಮ್ಮನ್ನು ಹಾರತೀ ಪುತ್ರರೆಂದು ಉಲ್ಲೇಖಿಸಿರುವದು ಗಮನೀಯ. "ಸ್ವಸ್ತಿ ವಿಜಯತು'' ಪಂಕ್ತಿಪುರೇ 
ಸ್ವಾಮಿ ಮಹಾ (ಸೇನಾಮಾ) ತ್ರಿಗಣಾನು (ದ್ಭ) ಯಾತಾಭಿಶಿಕ್ಟೊವ ಮಾನವಯ (ಸಗೋ) ತೋ ಹರಿಲೇ(ಪುತ್ರ): 
ಪ್ರತಿಕೃತಿ ಸಾದ್ಯಾಯ ಚರಲ್ಪಿಂ ಕದಂಬಾನಾಂ ಮಹಾರಾಜ ಪ್ರೀ ರವಿ(ವ) ರ್ಮಾ. 

ಅದೇ ರೀತಿ ಕ್ರಿ.ಶ5-7 ನೇ ಶತಮಾನದ ಭೋಜ ಅರಸರ ತಾಮ್ರಪಟ ಶಾಸನವ್‌ ಜಯತಿ ಸುರಾಸುರ ಮಕುಟ 
ಸ್ಪುಟಿತ ಮಣಿ ಕಿರಣವಲಿಢಚರಣಯು: ಎಂಬುದಾಗಿ ದೇವರ ಸ್ತುತಿ ಇಲ್ಲದೆಯೇ ನೇರವಾಗಿ ಆರಂಭವಾಗುತ್ತದೆ. 


ಹೀರೆಗುತ್ತಿ ತಾಮ್ರಪಟ ಶಾಸನವು ಅಪರಿಮಿತ ಗುಣ ಗಣನಿಧಿರ್ನಿಷ್ಕಾರಣವತ್ನತೋ ಬುದ್ಧ: ಎಂಬ ಬುದ್ಧನ 
ಸ್ತುತಿಯೊಂದಿಗೆ ಆರಂಭವಾಗುತ್ತದೆ. ಕ್ರಿ.ಶ 7 ನೇ ಶತಮಾನಕ್ಕೆ ಸೇರುವ ಪಲ್ಲವ ಗೋಪಾಲದೇವನ ಹಳದೀಪುರ 
ಶಾಸನವು? ಸ್ವಸ್ತಿ ವಿಕ್ರಮಾದಿತ್ಯ ಸತ್ಯಾಶ್ರಯ ಫೀ ಪ್ರಧ್ವಿವಲ್ಲಭ ಪಲ್ಲವರಾಜ ಗೋಪಾಲದೇವಸ್ಯ. ಕೇಕೆಯ 
ವರಿಶೊದ್ಭವವೋಧ್ಯಾತ ಪ್ರಧಾನ ಪುರುಷಸ್ಯ ಅನೇಕ ಗುಣಗಳಾಲಂಕ್ರತ ಪ್ರಸೆವ್ಯ ಲಕ್ಷ್ಮೀನಿವಾಸ ವೃಕ್ಷ ಸ್ಥಳಸ್ಕ ಅನೇಕ 
ರಣವಿಸುಳ ಶತ್ರುಜನ ಪ್ರಭಂಚಜನ ಕರಿಕಾರಾಕಾರ ಬಾಹು ಧ್ವಯಸ್ಯ ಚಂಣ್ಣಮಹಾಸೇನ ಪುತ್ರಸ್ಯ ಪೆವೆಗುಂದ 


ಪುರೇಸ್ವರಸ್ಯ ಪಲ್ಲವರಾಜೇನ ದತ್ತ: ಎಂದು ಅರಸನ ಪ್ರಶಸ್ತಿಯನ್ನು ಉಲ್ಲೇಖಿಸುತ್ತದೆ. 


166 


10-11 ನೇ ಯ ಶತಮಾನದಲ್ಲಿ ಆಳ್ವಿಕೆ ನಡೆಸಿದ ಶಿಶುಗಲಿಯ ಪಾಂಡ್ಯರಾಜರು ತಮ್ಮ ಶಾಸನಗಳಲ್ಲಿ 
ಶಿವನಾರಾಧನೆ ಮತ್ತು ಪೂರ್ವಜರ ಬಿರುದುಗಳನ್ನು ಧರಿಸುವ ಸಂಪ್ರದಾಯ ಹಾಕಿಕೊಂಡಿದ್ದರೆಂದು ಕರಾವಳಿ 
ಭಾಗದಲ್ಲಿ ಲಭ್ಯವಾದ ಅವರ ಶಾಸನಗಳಿಂದ ತಿಳಿದು ಬರುತ್ತದೆ. ಉದಾಹರಣೆಗೆ ಗುಂಡಬಾಳ ಶಾಸನವು ಸ್ವಸ್ತಿ 
ಸಮಧಿಗತ ಪಂಚಮಹಾಶಬ್ದ ಮಹಾಮಂಡಳೇಶ್ವರಂ ಬನವಾಸಿ ಪುರವರಾಧೀಶ್ವರು ಜಯಂತೀ ಮಧುಕೇಶ್ವರದೇವ 
ಲಬ್ಬವರ ಪ್ರಸಾದಂ ಶ್ರೀ ಗೊಕರ್ಣ ಮಹಾಬಳೆದೇವ ಪಾದಾರಾದಕಂ ಪರಬಳ ಸಾಧಕಂ ಇತ್ಯಾದಿ ಬಿರುದುಗಳನ್ನು 
ಧರಿಸುತ್ತಿದ್ದರೆಂದು ಉಲ್ಲೇಖಿಸುತ್ತವೆ. ಅದೇ ರೀತಿಯಾಗಿ ಗೋವೆಯ ಕಾದಂಬರ ಶಾಸನಗಳು ತಮ್ಮ ಆರಾಧ್ಯ 
ದೇವತೆಯಾದ ಸಪ್ತಕೋಟಿಶ್ವರನ ಸುತ್ತಿಯೊಂದಿಗೆ ಆರಂಭವಾಗುತ್ತವೆ. ಉದಾಹರಣೆಗೆ, ಮಾಜಾಳಿ ಶಾಸನವು 


AA ಗತ ಪಂಚಮಹಾಸಬುದ ಮಹಾಮ ....... ಟಟ ಪರಯ ಸಂಪ್ರೀ 


ಕ್ರಿ.ಶ 12ನೇ ಶತಮಾನದ ಚಂದಾವರ ಕದಂಬ ವೀರದೇವರಸನ ಚಂದಾವರ ಶಾಸನವು? ಅರಸನ 
ಪ್ರಶಸ್ತಿಯನ್ನು ಈ ಕೆಳಗಿನಂತೆ ಉಲ್ಲೇಖಿಸುತ್ತದೆ. (ಸಮಧಿ) ಗತ ಪಂಚಮಹಾಶಬ್ದ ಮಹಾಮಹೇಶ್ವರಂತ್ರ್ಯಕ್ಷ ಕ್ಷಮಾ 
ಸಂಭವಂ ಚತುರಾಶಿತಿ ನಗರಾಧಿಷ್ಠಿ ತಂ ಲಲಾಟಲೋಚನಂ ಚತುರ್ಭೇಜ ಜಗದ್ಧಿದಿತಾ(ಪಾ) ದಶಾಶ್ವಮೇಧ ಹಯಜ್ಞ 
ದೀಕ್ಷಾ ವೀಕ್ಷ್ಮೀತಂ ಹಿಮವದ್ದಿ €ರಂದ್ರ ಭುಜಗ ಸಂಸ್ಥಾಪಿತ ಶಿಲಾಸ್ತ್ರಂಭ ಬದ್ದಮದಗಜ ಮಹಾಪ್ರೀ ಮಹಿಮಾಭಿರಾಮ 
ಕಾದಂಬ ಚಕ್ರವರ್ತಿ ಮಯೂರವರ್ಮ ಕುಲಭೂಷಣ ಪೆಮ್ಮಟ್ಟಿ ತೂರ್ಯನ್ರಿಗ್ಫೋ (ನ್ರಿಘೊಲ) ಶ (ಷುಣಂ 
ಶಾಕ್ಟಾಚರೇಂದ್ರ ದ್ವಿಜ ವಿರಾಜಮಾನ ಮಾನೋತ್ತುಂಗ ಸಿಂಹಲಾಂಛನಂ ದತ್ತಾರ್ತಿ ಕಾಂಚನಂ ಸಮರ ಜಯಕಾರಣಂ. 
ಕಡಂಭ್ರಾಭರಣ ಬನವಾಸಿ ಪುರವರಾಧೀಶ್ವರಂ ಜಯಂತೀ ಮಧುಕೇಶ್ವರ ಲಬ್ದುದ್ವರ ಪ್ರಸಾದಂಮಾ- ರ್ಕ್ಯೊಳ್ಳರಗಂಡ 
ಗಂಡಭಂಡಾರ ನಜ್ಜಸಿಂಗ ಸಹಾಸೋತ್ತುಂಗ ಸಹಜಮೃಗ ಮದಾಮೋದಂ ಪ್ರೀ ಗೋಕರ್ಣ (ಕರ್ಣ)ವ 
ಮಹಾಬಲದೇವ ದಿಬಶ್ರೀಪಾದ ರಾಧಕಂ ಪ್ರಭಲಸಾಧಕಂ ಹುಸುವರ ಸೂಲ(ಶೂಲ) ಚಲದಂಕರಾಮ ನಿಗಳಂಕಮಲ್ಲ 
ಗಂಡರ ದಾವಣಿ ಕಲಿಗಳ ಮೊಗದಕ್ಕೆ ಸುಭಟಚೂಡಾಮನಿ ಸತ್ಕೋಕ್ತಿ ಕಾಮಿಣಿ ಲೊಲರುಮಪ್ಪ. ಪ್ರೀಮತ್ರೆಭುವನ 
ಮಲ್ಲ ಪ್ರತಾಪವೀರಬೀರದೇವರಸರ ವಿಜಯರಾಜ್ಯ ಮುತ್ತರಾಭಿವೃದ್ಧಿ ಪ್ರವರ್ಧಮಾನಮಾಚಂದಾರ್ಕ್ಯಣ 
ತಾರಂಬರಮ್‌ ಚಂದ್ರಿಕಾಪುರದ ನೆಲೆವೀಡಿನೊಳು ಸುಖ ಸಂಕತ್ತರಾ ವಿನೋದದಿಂ ರಾಜ್ಯಂಗೈಯುತ್ತಮಿರೆ ಇದರಿಂದ 
ಅರಸನು ಎಷ್ಟೊಂದು ಮಹತ್ವದ ಸ್ಥಾನ ಪಡೆದುಕೊಂಡಿದ್ದನೆಂದು ತಿದುಬರುತ್ತದೆ. 
ಈ ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿದ ವಿಜಯನಗರ ಸಾಮ್ರಾಟರು ಮತ್ತು ಅವರ ಮಾಂಡಳಿಕರು ವಿವಿಧ ರೀತಿಯ 
ಬಿರುದುಗಳನ್ನು ಧರಿಸಿ ತಮ್ಮ ಗೌರವ ಘನತೆ ಪ್ರತಿಷ್ಠೆಯನ್ನು ರಚಿಸಿಕೊಂಡಿದ್ದರು. 
ಉದಾಹರಣೆಗೆ ಕಾಯ್ಕಿಣಿ ಶಾಸನವು ವಿಜಯನಗರದ ಅರಸು ವಿರೂಪಾಕ್ಸ ರಾಯನ ಬಿರುದಾವಳಿಗಳನ್ನು ಈ 
ಕಳಗಿನಂತೆ ಉಲ್ಲೇಖಿಸುತ್ತದೆ. 
ಫೀ ಮತು ಜಂಭುಧ್ವೀಪದ ಭರತಕ್ಷೇತ್ರದ ಅರಿಯಾ ಖಂಡದ ಪರೀವೇಷ್ಠಿಸಿ ಕೊಂಡಿರ್ದ ಪ್ರತಿಪಂ ನ 
ಪರಮೇಶ್ವರ ಶ್ರೀ ವೀರ ಪ್ರತಾಪ ಮೂರು ಸಮುದ್ರಾಧೀಸ್ವರ ವಿರುಪಾಕ್ಷ ಮಹಾರಾಯ ರಾಜ್ಯದ್ಭುದಯದಲು ಸ್ವಸ್ತಿ 
167 


ಫಿ(ಮ)(ನ್ಮ) ಹಾ ಮಂಡಲೇಶ್ವರ ಮುರುರಾಯ ರಾಜ್ಯಾಭ್ಯುದಯದಲು ಗಂಡ ಕಲಿಮುಖದ ಕೈಕಟಕ ಸೂರೆಕಾರ 
ಮಾವನಿಯಂಕಕಾರಸಿಧ ಸಿಂಹಾಸನಾಧೀಸ್ವರ ಜಿನಸಮಯ ವಾರ್ಧಿವರ್ಧನ ಸುಧಾಕರ(ಮು) ಕಂಣ ಮಲೆಯರಾಯ 
ತ್ರಿಭುವನ ಕಠಾರಿ ರಾಜೇಂದ್ರನಳಿಯ ದೇವರಸ ಮೋಡೆಯ ರೊಪ್ಪುತಿರ್ದರ ದಂತೆಂದೊಡೊ ನಗಿರ 
ಸಿಂಹಾಸನಾಧೀಶನಾಗಿ ತುಳು ಹೈವೆ ರಾಜ್ಯಯಂ ಪ್ರತಿಪಾಲಿಸುತಿರ್ದ. 

ಈ ಎಲ್ಲ ಉಲ್ಲೇಖಗಳನ್ನು ಗಮನಿಸಿದಾಗ ಕಾಲದಿಂದ ಕಾಲಕ್ಕೆ ಈ ಪ್ರದೇಶದ ರಾಜವಂಶದ ಸದಸ್ಯರು ತಮ್ಮ 
ಬಿರುದುಗಳನ್ನು ಧಾರ್ಮಿಕ ನೀತಿಗಳನ್ನು ಬದಲಾಯಿಸಿಕೊಂಡಿದ್ದರೆಂದು ತಿಳಿಯುತ್ತದೆ. 


ಶಾಸನಗಳ ಕಾಲಗಣನಾಕ್ರಮ 


ಇತಿಹಾಸ ರಚನೆಯಲ್ಲಿ ಕಾಲಗಣನೆ ಅತಿ ಮಹತ್ವದ ಅಂಶವಾಗಿದೆ. ನಿರ್ಧಿಷ್ಠವಾದ ಘಟನೆಗಳನ್ನು ವರ್ಷ 
ದಿನಗಳನ್ನು ಅನುಕ್ರಮನೆಯಲ್ಲಿ ಜೋಡಿಸಿದಾಗಲೆ ಇತಿಹಾಸದ ರಚನೆ ಸಾದ್ಯ ಈ ನಿಟ್ಟಿನಲ್ಲಿ ಈ ಪ್ರದೇಶದಲ್ಲಿ 
ಶಾಸನಗಳನ್ನು ಪರೀಶಿಲಿಸಿದಾಗಕ್ರಿ.ಶ'7 ನೇ ಶತಮಾನದವರೆಗಿನ ಶಾಸನಗಳು ಕೇವಲ ರಾಜನ ಆಳ್ವಿಕೆಯ ವರ್ಷವನ್ನು 
ಮಾತ್ರ ಉಲ್ಲೇ ಖಿಸುತ್ತವೆ. ಉದಾಃ ಕುಂಟಗಣಿ ಶಾಸನವು ರವಿವರ್ಮನ ಆಳ್ವಿಕೆ4 ನೇ ವರ್ಷ ಎಂದು ಉಲ್ಲೇಖಿಸುತ್ತದೆ. 
ಈ ಪದ್ದತಿ ಕ್ರಿ.ಶ. 13ನೇ ಶತಮಾನದವರೆಗೂ ಈ ಪ್ರದೇಶದಲ್ಲಿ ಮುಂದುವರೆಯಿತು. 


ಅದೇ ರೀತಿಯಾಗಿ ವೀರಕಾವದೇವರಸನ ಹೆರ್ಬ್ಸಾನಕೆರೆ ಶಾಸನವು ವೀರಕಾವದೇವರಸನ ಆಳ್ಳಿಕೆಯ3ಿನೇವರ್ಷ 
ಎಂದು ಉಲ್ಲೇಖಿಸುತ್ತದೆ. ಕೊನಳ್ಳಿ ಶಾಸನವು ವೀರಕಾವದೇವರಸನ ಆಳ್ವಿಕೆಯ 54ನೇ ವರ್ಷ! ಎಂದು 
ಉಲ್ಲೇಖಿಸುತ್ತದೆ. ನಂತರದ ಬದಲಾವಣೆಗಳಲ್ಲಿ ಆಡಳಿತ ವರ್ಷದ ನಿರೂಪಣೆಯೊಂದಿಗೆ ವಾರ, ಸೂರ್ಯಗ್ರಹಣ, 
ಚಂದ್ರಗ್ರಹಣ", ತಿಥಿ, ತಿಂಗಳು", ಬಿರುದು ಬಾವಲಿ, ಶಾಸನಗಳ ಉದ್ದೇಶ', ಇತ್ಯಾದಿ ವಿವರ ನೀಡುವ ಕ್ರಮ 
ರೂಢಿಯಲ್ಲಿ ಬಂದಿತು. 


ಶಾಲಿವಾನ ಶಕೆ 


ಮೊದಲು ಪ್ರಚಲಿತವಿದ್ದ ಕಾನಿಷ್ಠನ ಶಕೆಯೆ ಮುಂದೆ ಶಕ ವರ್ಷ ಅಥವಾ ಶಾಲಿವಾಹನ ಶಕವರ್ಷವೆಂದಾಯಿತು. 
ಶಕವರ್ಷ ಪ್ರಾರಂಭವಾದದ್ದು ಕ್ರಿ.ಶ 78 ರಲ್ಲಿ. ಅಂದರೆ ಕಾನಿಷ್ಠನ ಆಡಳಿತದ ಆರಂಭದೊಂದಿಗೆ ಶಕರಿಂದ 
ಉಪಯೋಗಿಸಲ್ಪಟ್ಟು ಶಕವರ್ಷವಾಯಿತು. ಪ್ರಪ್ರಥಮವಾಗಿ ಇದರ ಉಪಯೋಗ ಕರ್ನಾಟಕದಲ್ಲಿ ಚಲುಕ್ಕ 1ನೇ 
ಪುಲಕೇಶಿಯ ಶಾಸನದಲ್ಲಿ” ಕಂಡುಬರುತ್ತದೆ. ಇದರಿಂದಾಗಿ ಬಾದಾಮಿ ಚಲುಕ್ಕರು ಕರ್ನಾಟಕದಲ್ಲಿ ಮೊದಲ ಭಾರಿಗೆ 
ಶಾಸನಗಳಲ್ಲಿ ಶಕ ವರ್ಷದ ಬಳಕೆಯನ್ನು ಜಾರಿಗೊಳಿಸಿದರೆಂದು ತಿಳಿಯುತ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ 
ಭಾಗದಲ್ಲಿ ಕ್ರಿ.ಶ. 978 (ಶಕ900)ರ ಕೆಕ್ಕಾರ ಶಾಸನದಲ್ಲಿ? ಶಕವರ್ಷವನ್ನು ಮೊದಬಾರಿಗೆ ಬಳಸಲಾಗಿದೆ.ತದನಂತರದ 
ಕಾಲದಲ್ಲಿ ಅನೇಕ ಶಾಸನಗಳಲ್ಲಿ ಅದರ ಬಳಕೆಯಾಗಿದೆ. 


ಕಲಿಯುಗ ಶಕೆ ಇದು ಭಾರತದ ಒಂದು ಪ್ರಾಚೀನ ಶಕೆ. ಇದು ಕ್ರಿ.ಪೂ. 3102-01ರಲ್ಲಿ ಮಹಾಭಾರತ ಯುದ್ದ 


ಮುಗಿದ ನಂತರ ಪ್ರಾರಂಭವಾಯಿತೆಂದು ನಂಬಲಾಗಿದೆ." 


168 


ಈ ಕಲಿ ಶಕೆಯು ಉತ್ತರಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಅತಿ ವಿರಳವಾಗಿ ಉಪಯೋಗಿಸಲ್ಪಟ್ಟಿದೆ. 
ಕ್ರಿ.ಶ.1542 ರ ಮುರುಡೇಶ್ವರ ಶಾಸನ" ಕಲಿ ಶಕೆ ಮತ್ತು ಶಕವರ್ಷ ಎರಡನ್ನು ಉಲ್ಲೇಖಿಸಿದೆ. ಕಲಿ 4643 ಮತ್ತು 
4644 ವು ಶಕ 1464 ಶಕ 1465 ಶುಭಕೃತ ಚೈತ್ರ ಶು5 ಎಂದು ಇದುಕ್ರಿ.ಶ 1542 ಮಾರ್ಚ 21 ಮಂಗಳವಾರಕ್ಕೆ 
ಸರಿಹೊಂದುತ್ತದೆ. 


ಭಾಷೆ 
ಒಂದು ಸಂಸ್ಕೃತಿಯ ಬೆಳವಣಿಗೆಗಳು ಅಲ್ಲಿಯ ಭಾಷೆಯನ್ನು ಅವಲಂಬಿಸಿದೆ ಎಂದರೆ ತಪ್ಪಾಗಲಾರದು. 

ಶಾಸನಗಳು ವಾದ್ದನಿಗಳನ್ನು ಸಂಕೇತವನ್ನಾ ಗಿಟ್ಟುಕೊಂಡು ಭಾಷೆಯ ಅಧ್ಯಯನಕ್ಕೆ ಉಪಯುಕ್ತ ಆಧಾರಗಳಾಗಿವೆ. 
ಭಾಷೆ ಎಂಬ ಪದಕ್ಕೆ ಮಾತು, ಸರಸ್ವತಿ ಪ್ರತಿಜ್ಞೆ ವಚನ ಮಾತುಕೊಡು ಪ್ರತಿಜ್ಞೆ ಮಾಡು ಎಂಬಿತ್ಯಾದಿ ಅರ್ಥಗಳಿವೆ.” 

ಕರ್ನಾಟಕದಲ್ಲಿ ಉತ್ತರ ಮತ್ತು ದ್ರಾವಿಡ ಸಂಸ್ಕೃತಿಗಳು ಸಮ್ಮಿಲನಗೊಂಡು ಸಂಸ್ಕೃತಿಯನ್ನು 
ಶೀಮಂತಗೊಳಿಸಿರುವುದಕ್ಕೆ ಒಂದು ನಿದರ್ಶನವೆಂದರೆ ಈ ಪ್ರದೇಶದಲ್ಲಿ ದೊರೆತಿರುವ ಶಾಸನಗಳು. ಅಶೋಕನ 
ಕಾಲದಲ್ಲಿ ಕರ್ನಾಟಕವನ್ನು ಒಳಗೊಂಡಂತೆ ಇತರ ಪ್ರದೇಶಗಳಲ್ಲಿ ಬಿರುಸುಗೊಂಡ ಬೌದ್ಧಧರ್ಮದ ಪ್ರಚಾರ 
ಜನಸಾಮಾನ್ಯರ ಜೀವನದ ಮೇಲೆ ಪ್ರಭಾವ ಬೀರಿತು. ಈ ರೀತಿಯ ಪ್ರಭಾವ ಉತ್ತರಕನ್ನಡ ಜಿಲ್ಲೆಯ ಮೇಲೂ 
ಪರಿಣಾಮ ಬೀರಿತೆಂದರೆ ತಪ್ಪಾಗಲಾರದು. ಉದಾಹರಣೆಗೆ ಮೌರ್ಯರನ್ನೆ ಅನುಸರಿಸಿದರು. ಅವರ ಆಡಳಿತಾತ್ಮಕ 
ಭಾಷೆಯಾದ ಪ್ರಾಕೃತ ಬನವಾಸಿಯ ನಾಗಶಾಸನದಿಂದ ಸ್ಪಷ್ಟವಾಗುತ್ತದೆ. ಅದೇ ರೀತಿಯಲ್ಲಿ ಶಾತವಾಹನ ದೊರೆ 
ವಾಸಿಷ್ಟಿಪುತ್ರ ಶ್ರೀಪುಳಮವಿಯ ರಾಣಿಯ ಶಾಸನವು” ಪ್ರಾಕೃತ ಭಾಷೆಯಲ್ಲಿರುವದು ಉಲ್ಲೇಖನೀಯ. 

ಶಾತವಾಹನ ಮತ್ತು ಚುಟು ಆನಂದರ ನಂತರ ಅಧಿಕಾರಕ್ಕೆ ಬಂದ ಬನವಾಸಿ ಕದಂಬರು ಸಂಸ್ಕೃತ ಭಾಷೆಯನ್ನು 
ಆಡಳಿತ ಭಾಷೆಯಾಗಿ ಮಾಡಿಕೊಂಡಿರುವದು ಅದರ ಶಾಸನಗಳಿಂದ ತಿಳಿಯುತ್ತದೆ. 


ಅಂಕೋಲಾ ತಾಲೂಕಿನ ಕುಂಟಗಣಿ ತಾಮ್ರಪಟ ಶಾಸನ” ಬನವಾಸಿ ಕದಂಬ ದೊರೆ ರವಿವರ್ಮನ ಕಾಲದಲ್ಲಿ 
ಹೊರಟ ಶಾಸನವಾಗಿದ್ದು ಉತ್ತರಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ದೊರೆತ ಪ್ರಾಚೀನ ಶಾಸನ ಈ ಪ್ರದೇಶದಲ್ಲಿ 
ಲಳ್ಳಿಕೆ ನಡೆಸಿದ ಬಹುತೇಕ ಸಮಕಾಲಿನ ರಾಜವಂಶಗಳು ಸಂಸ್ಕೃತ ಭಾಷೆಯನ್ನು ಆಯ್ಕೆ ಮಾಡಿಕೊಂಡರು. ಭೋಜರು 
ಸಂಸ್ಕೃತವನ್ನೇ ಆಡಳಿತ ಭಾಷೆಯಾಗಿ ಆಯ್ಕೆ ಮಾಡಿಕೊಂಡಿರುವದು ಅವರ ಹೀರೆಗುತ್ತಿ ಶಾಸನದಿಂದ" ತಿಳಿಯುತ್ತದೆ. 
ಕೇಕೆಯರ ಶಾಸನಗಳು ಸಂಸ್ಕೃತಭಾಷೆಯಲ್ಲಿವೆ”'. ಕನ್ನಡದ ಮೊಟ್ಟಮೊದಲ ಶಾಸನ ಕಾಕುತ್ಸವರ್ಮನ ಹಲ್ಲಿಡಿ 
ಶಾಸನವಾಗಿದೆ. ಇದರ ಕಾಲಮಾನಕ್ರಿ.ಶ. 432-460 ಆದರೂ ಉತ್ತರಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಸಂಸ್ಕೃತ 
ಭಾಷೆಯು ಹೆಚ್ಚಾಗಿ ಬಳಕೆಯಲ್ಲಿ ತ್ಲೆಂದು ಸಮಕಾಲಿನ ತಾಮ್ರಪಟ ಶಾಸನಗಳಿಂದ ತಿಳಿಯುತ್ತದೆ. ಈ ಪ್ರದೇಶದಲ್ಲಿ 
ಸಂಸ್ಕೃತ ಭಾಷೆಯ ಪ್ರಭಾವ ಕ್ರಿ.ಶ. 8 ನೇ ಶತಮಾನದವರೆಗೂ ಮುಂದುವರೆಯಿತು. 


ಕ್ರಿ.ಶ. 8ನೇ ಶತಮಾನಕ್ಕೆ ಸೇರುವ ಪಲ್ಲವ ಗೋಪಾಲದೇವನ ಹಳದೀಪುರ ತಾಮ್ರಪಟಶಾಸನ” ಈ ಪ್ರದೇಶದ 
ಮೊದಲಕನ್ನಡ ಶಾಸನವಾಗಿದೆ. ತದನಂತರಕ್ರಿ.ಶ. 10ನೇ ಶತಮಾನದ ಈ ಪ್ರದೇಶದ ಕನ್ನಡದ ಕೆಲವು ಶಾಸನಗಳಲ್ಲಿ 
ಮಂಗಳಶ್ಲೋಕ, ಶಾಪಾಶಯಗಳು, ಮತ್ತು ಪ್ರಶಂಸಾ ಪದ್ಯಗಳು ಸಂಸ್ಕೃತ ಭಾಷೆಯಲ್ಲಿವೆ. 


169 


ಬಿ. ಎಲ್‌. ರೈಸ್‌ ಅವರು ಕನ್ನಡ ಭಾಷೆಯ ಅವಸ್ಥೆಗಳನ್ನು ಆರಂಭದಿಂದ ಹಿಡಿದು ಕ್ರಿ.ಶ. 7ನೇ 
ಶತಮಾನದವರೆಗೂ ಪೂರ್ವದ ಹಳೆಗನ್ನಡ ಕ್ರಿ.ಶ. 7ನೇ ಶತಮಾನದಿಂದಕ್ರಿ.ಶ. 14ನೇ ಶತಮಾನದವರೆಗೆ ಹಳಗನ್ನಡ, 
14ನೇ ಶತಮಾನದಿಂದ ಈಚೆಗೆ ಕಂಡು ಬರುವ ಭಾಷೆಯ ಹೊಸಗನ್ನಡ ಕಾಲಗಳೆಂದು ಮೂರು ವಿಧವಾಗಿ 


ವಿಂಗಡಿಸಿದ್ದಾ ರೆ. 


ಮನುಷ್ಯ ಜನಾಂಗಕ್ಕೆ ಭಾಷೆ ಬಂದದ್ದೆ ಒಂದು ವರಪ್ರಸಾದ. ಭಾಷೆಯ ಮೂಲಕವೇ ಎಲ್ಲವನ್ನು ಗ್ರಹಿಸಿಕೊಂಡು 
ಮುನ್ನಡೆಯುವದು ಸಾದ್ಯವಿಲ್ಲದ ಮಾತು. ಆದುದರಿಂದ ಭಾಷೆಯಲ್ಲಿನ ವಾಗ್ಗನಿಗಳಿಗೆ ನೀಡುವ ಸಂಕೇತಗಳ 
ಪ್ರಯತ್ನದಿಂದ ಲಿಪಿಯ ಉಗಮವಾಗಿರುವದು ವಿಶ್ವದ ಜನಜೀವನಕ್ಕೆ ಮತ್ತೊಂದು ವರಪ್ರಸಾದವೆನ್ನ ಬಹುದು."' 
ಲಿಪಿಗಳು ಉಗಮವಾಗದಿದ್ದರೆ ಬರವಣಿಗೆ, ಶಾಸನಗಳ ಬರವಣಿಗೆ ಸಾಧ್ಯವಾಗುತ್ತಿರಲಿಲ್ಲ. ಆದುದರಿಂದ ಲಿಪಿಯು 
ಶಾಸನಗಳ ರಚನೆಯಲ್ಲಿ ಮಹತ್ವದ ಸ್ನಾನ ಪಡೆದಿದೆ. 


ಲಿಪಿಯ ಸಹಾಯದಿಂದ ಒಂದು ಶಾಸನವು ಎಷ್ಟು ಪ್ರಾಚೀನವಾದದ್ದೆಂದು ಲಿಪಿ ತಜ್ಞರು ಅಧ್ಯಯನ ಮಾಡಿ 
ಕಾಲವನ್ನು ನಿರ್ಧಾರ ಮಾಡಬಲ್ಲರು. ಈ ಶಾಸನಗಳು ಸ್ಥಿರವಾದ ದಾಖಲೆಗಳಾಗಿದ್ದು ಪ್ರಾಚೀನ ಕಾಲದಿಂದ ಹಿಡಿದು 
ಈ ವರೆಗಿನ ಲಿಪಿಗಳ ಪರಿವರ್ತನೆಯನ್ನು ಗುರ್ತಿಸಲು ಸಹಾಯಕವಾಗಿವೆ. ಲಿಪಿಯ ಸ್ವರೂಪದಲ್ಲಿ ಭಿನ್ನತೆಯನ್ನು 
ಅರಿಯಲು ಆಯಾ ಕಾಲದ ಶಾಸನಗಳನ್ನು ಹೋಲಿಸಿ ನೋಡಬೇಕಾಗುತ್ತದೆ. 

ಈ ಪ್ರದೇಶದಲ್ಲಿ ದೊರೆತ 10-12 ನೇ ಶತಮಾನದ ಈ ಶಾಸನಗಳಲ್ಲಿ 10ನೇ ಶತಮಾನವರೆಗಿನ ಕನ್ನಡ 
ಲಿಪಿಯನ್ನು (ಅಕ್ಷ ರಮಾಲೆಯನ್ನು) ಬಳಸಿರುವದು ಸ್ಪಷ್ಟವಾದ ಚಿತ್ರಣ ಸಿಗುತ್ತದೆ. ಈ ಶಾಸನಗಳು 
ವೀರಗಲ್ಲುಗಳಾಗಿರುವದು ವಿಶೇಷ ಉದಾಹರಣೆಗೆ ಭಾವಿಕೇರಿ”, ಕೆಕ್ಕಾರೆ' ವೀರಗಲ್ಲುಗಳು. 

ಕ್ರಿ.ಶ 11ನೇ ಶತಮಾನದಿಂದ 13ನೇ ಶತಮಾನದ ಶಾಸನಗಳನ್ನು ಗಮನಿಸಿದಾಗ ವರ್ಣಮಾಲೆಗಳು 
ಸಣ್ಣದಾಗಿದ್ದು ಒತ್ತೊತ್ತಾಗಿ ಸುಂದರವಾಗಿ ಬರೆಯುವ ರೂಡಿ ಈ ಪ್ರದೇಶದಲ್ಲಿ ಬೆಳೆದು ಬಂದಿತೆಂದು ತಿಳಿಯುತ್ತದೆ. 
ಉದಾಹರಣೆಗೆ ಕಬ್ಬರ್ಗಿ", ತುಂಬೊಳ್ಳಿ”್‌, ಕತಗಾಲ್‌ ಇವು ವಿಜಯನಗರ ಪೂರ್ವದ ಕನ್ನಡ ಅಕ್ಷರಮಾಲೆಗಳಿಗೆ 
ಉತ್ತಮ ಉದಾಹರಣೆಯಾಗಿವೆ. ಅದೇ ರೀತಿಯಾಗಿ ಇಲ್ಲಿ ಲಭ್ಯವಾಗಿರುವ ವಿಜಯನಗರ ಕಾಲದ ಶಾಸನಗಳು ಹೆಚ್ಚಾಗಿ 
ಬೃಹತಾಕಾರದಲ್ಲಿದ್ದು ಆಧುನಿಕ (ನಡುಗನ್ನಡದ) ಕೊನೆಯ ಹಂತದ ಅಕ್ಷ ರಮಾಲೆಗಳಿಗೆ ಉತ್ತಮ 
ಉದಾಹರಣೆಯಾಗಿವೆ. 

ಲೇಖಕ ಮತ್ತು ಶಿಲ್ಪಿಗಳು ಭಾಷಾಪರಿಣಿತರು, ವ್ಯಾಕರಣ ತಜ್ಞ ರಾಗಿದ್ದರು. ಅವರ ರಸಿಕತನವೂ ಶಾಸನಗಳಲ್ಲಿ 
ಅಲ್ಲಲ್ಲಿ ಕಂಡು ಬರುತ್ತದೆ. ಕಂದಪದ್ಯ ಛಂದಸ್ಸು ಅಲಂಕಾರಗಳ ಬಳಕೆ ಆತನ ಭಾಷೆಯ ಮೇಲಿನ ಪ್ರಭುತ್ವಕ್ಕೆ 
ಸಾಕ್ಷಿಯಾಗಿವೆ. ಉದಾಹರಣೆಗೆ ಗುಂಡಬಾಳ ಶಾಸನವು 


170 


ಕಂದಪದ್ಯ 
ಶಾಸನ ವಿದಾರ ದೆಲ್ಲಿಯ 
ಶಾಸನ ವಾರಿ ತ್ತರೇಕೆ ಸಲಿಸುವ ನಾವೀ 
ಶಾಸನ ಮನೆಂಬಪಾತಕ 
ನಾಸಕಳಂರೌ ರವಕ್ಕೆ ಗಳಗಳ ನಿಳಿಗುಂ 
ಪರವಾದಿಸರಭ ಭೇರುಂ 
ಡರೆನಿಪಪೆಸರಿಂದವೆಸವಯ್ಯ್ಮಪಂಡಿತದೇ 
ವರ್ಗುರುಗಳ್ತನಗೆನೆಧರೆಯೊ 
ಳ್ಲೊರೆಯೂರೀಮಾಚಿರಾಜದಂಡಾದಿಪನೊಳು 


ಉತ್ಪಲ ಮೂಲೆ 
ಪ್ರೀಮದಬೀಷ್ಟಮಜ್ಜನಸುಭೋಜನರಾಜಿತರಮ್ಯಹರ್ಮಸು 
ತ್ರಾಮಪುರವಿಷಾವಿಳಕಳಂಕವಿಹೀನ ಬುಜಂಗಕಾಮಿನೀ 
ಸ್ತೋಮವಿಕೀರ್ಣ್ಣಭೋಗವತಿಯೆಂಬಜಸಕ್ಕೆಡೆಯಾಗಿಕೊಂಕಣ 


ಪ್ರೀಮುಖದರ್ಪೃ ಣಂಶಿಶುಕಲಿಪ್ರವಿರಾಜಿಸು ಗಂನಿರನ್ವರ. 


ಚಂಪಕಮಾಲೆ 


ಚಲದೆವಿನಮ್ರ ರಾಗದ ಮಹೀಪ ರಬೇರ್ಗ್ಗ ಳನೆಯ್ದಕೀರ್ತ್ತುತ 
ತ್ಯುಲಧನಮೆಲ್ಲ ಮಂಕವರ್ಮ್ವಕೊಂಡು ನಿಜಾಸಿಯಿನೊತ್ತಿಹಾನುಗಲ್ಲು 
ಹಲಸಿಗೆಹಯ್ತೆ ಸಾಂತಳಿ ಗೆಕೊಂಕಣಸಪ್ತ ಕವಬ್ಬಿ ವೇಳೆಬ 
ಲ್ಪಲೆಬನವಾಸಿಯೆಂಬಿವನುಪಾರ್ಜಿ ಸಿದಂಕಲಿಮಲ್ಲ ಬ ಭೂಜಂ 


ಅಲಂಕಾರಗಳು ಮತ್ತು ಛಂದಸ್ಸುಗಳು ಮತ್ತು ವ್ಯಾಕರಣ ಬದ್ಧ ರಚನೆ ಆ ಲೇಖಕನ ಭಾಷೆಯ ಮೇಲಿನ 


ಪ್ರಭುತ್ವಕ್ಕೆ ಮತ್ತು ರಸಿಕತನಕ್ಕೆ ಉದಾಹರಣೆಯಾಗಿದೆ. 

ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯ ಕಾಲದಲ್ಲಿ ಕಲಾತ್ಮಕವಾಗಿ ಶಾಸನ ಬರೆಸುವ ಪದ್ದತಿ ಈ ಪ್ರದೇಶದಲ್ಲಿ 
ಕಡಿಮೆಯಾಗಿತ್ತೆಂದು ತಿಳಿಯುತ್ತದೆ. ಶಿಶುಗಲಿಯ ಪಾಂಡ್ಯರ ಮತ್ತು ಚಂದಾವರ ಕಾದಂಬರ ಕಾಲದಲ್ಲಿ 
ಬಳಸಲಾಗುತ್ತಿದ್ದ ವ್ಯಾಕರಣ ಬದ್ಧ ಕಾವ್ಯಾತ್ಮಕ ಶಾಸನಗಳು ವಿಜಯನಗರ ಕಾಲದ ಶಾನಗಳಲ್ಲಿ ಕಂಡು ಬಂದಿಲ್ಲ 


ಬರವಣಿಗೆಯಲ್ಲೂ ತಪ್ಪುಗಳು ಹೆಚ್ಚಾಗಿದ್ದವೆಂದು ಕಂಡುಬರುತ್ತದೆ. ಉದಾಹರಣೆಗೆ ಕ್ರಿ.ಶ. 1494 ರ ಕಾಯ್ಕಿಣಿ 


171 


ವೀರಗಲ್ಲು ಶಾಸನವು "ಶ್ರೀ ಗಣಾಧಿಪತಾಯ ನಾಮ' ಎಂಬ ಸ್ತುತಿಯೊಂದಿಗೆ ಆರಂಭವಾಗುತ್ತದೆ. ಇದರಿಂದ ಈ 
ಭಾಗದಲ್ಲಿ ಲಭ್ಯವಾದ ವಿಜಯನಗರ ಕಾಲದ ಬರವಣಿಗೆಯಲ್ಲಿ ಅಸ್ಪಷ್ಟತೆ ಕಂಡುಬರುತ್ತದೆ ) 
ವೈಯಕ್ತಿ ಕ ಶಾಸನಗಳು 

ಕೇವಲ ರಾಜರು ರಾಜಕುಟುಂಬದ ಸದಸ್ಯರಷ್ಟೆ ತಮ್ಮ ಸಾಧನೆಗಳ ಬಗ್ಗೆ ಶಾಸನಗಳು ಬರೆಸುವದು ಕಾರ್ಯ 
ಸೀಮಿತವಾಗಿರಲಿಲ್ಲ ಜನಸಾಮಾನ್ಯರು ಶಾಸನಗಳನ್ನು ಬರೆಸುತ್ತಿದ್ದರು. ಅಂತಹ ಶಾಸನಗಳಿಂದ ಆಯಾ ಕಾಲದ ಜನರ 
ಜೀವನ ಶೈಲಿ ಮತ್ತು ಅವರ ಬದುಕಿನಲ್ಲಿ ಪ್ರಚಲಿತವಿದ್ದ ಮೌಲ್ಯಗಳ ವಿಚಾರ ತಿಳಿಯುತ್ತದೆ. ಉದಾಹರಣೆಗೆ 
ಚಂದಾವರದ ಯುದ್ದದಲ್ಲಿ ಸಾವನನ್ನಪ್ಪಿದ ವೀರನ ಸ್ಮರಣಾರ್ಥ ಆತನ ಪತ್ನಿ ಮತ್ತು ಸಂಬಂಧಿಗಳು ವೀರಗಲ್ಲು 
ನೆಟ್ಟರೆಂದು ಹೆರ್ಬಾನ ಕೇರೆ ಶಾಸನ ಹೇಳುತ್ತದೆ. ಅದೇ ರೀತಿಯಲ್ಲಿ ಛಾವಣಿಯ ನಾಡೆಳು ಮಂದಿ ಜಂನಿಗಳು ಇಪ್ಪತ್ತು 
ಬಳಿಯನಾಡು ಸಮಸ್ತರೆಲ್ಲರೂ ಮುರುಡೇಶ್ವರ ದೇವಾಲಯದ ನಂದಿ ಮಂಟಪ ಕಟ್ಟಿದರೆಂದು ಮುರುಡೇಶ್ವರ 
ಶಾಸನ" ಉಲ್ಲೇಖಿಸುತ್ತದೆ. 
ಧಾರ್ಮಿಕ ಶಾಸನಗಳು 


ಧರ್ಮವನ್ನು ಆಧರಿಸಿ ರಚಿತವಾಗಿರುವ ಶಾಸನಗಳು ಆ ರಾಜರ ಧಾರ್ಮಿಕ ನೀತಿಯ ದ್ಯೋೊತಕವಾಗಿವೆ. ಶೈವ 
ಶಾಸನವಾಗಿದ್ದರೆ ಶಿವನಸ್ತುತಿಯಿಂದ ಶಾಸನ ಆರಂಭವಾಗುತ್ತದೆ. ಉದಾಃ ಮುಂಡೊಳ್ಳಿ ಶಾಸನವು 

ನಮಸ್ತುಂಗ ಶಿರಶ್ಚುಂಬಿ ಚಂದ್ರಚಾಮರ ಚಾರವೇ ತೈಲೋಕ್ಕ ನಗರಾರಂಭ ಮೂಲಸ್ತಂಭಾಯ ಶಂಭವೆ ಎಂಬ 
ಶೈವಸ್ತುತಿಯೊಂದಿಗೆ ಆರಂಭವಾಗುತ್ತದೆ 

ಮತ್ತು ವೈಷ್ಣವ ಮತಕ್ಕೆ ಸಂಭಂದಿಸಿದ ಶಾಸನವಾಗಿದ್ದರೆ ವಿಷ್ಣುವಿನ ಸ್ತುತಿಯೊಂದಿಗೆ ಶಾಸನ ಆರಂಭವಾಗುತ್ತದೆ. 
ಉದಾಹರಣೆಗೆ ತುಂಬೋಳ್ಳಿಶಾಸನವು"” ಸರ್ವಲೋಕೇಶ ದೇವೇಶ ರಿಶಿಕೇಶಿ ನಮೋ ನಮಃ ಸಹಸ್ರ ಶಿರಸೆ ತುಭ್ಯಂ 
ಸಹಸ್ರಾಕ್ಷ ನಮೊಸ್ತುತೆ ಎಂಬ ವೈಷ್ಣವ ಶ್ಲೋಕದೊಂದಿಗೆ ಆರಂಭವಾಗುತ್ತದೆ. 


ಅದೇ ರೀತಿಯಲ್ಲಿ ಜೈನ ಶಾಸನವಾಗಿದ್ದರೆ ಜಿನಸ್ತುತಿಯೊಂದಿಗೆ ಶಾಸನ" ಆರಂಭವಾಗುತ್ತದೆ. ಉದಾಹರಣೆಗೆ 

ಕ್ರಿ.ಶ. 1408ರ ಭಟ್ಕಳದ ಹಿರೇಬಸದಿಯ ಶಾಸನದಿಯ ಶಾಸನವು ಈ ಕೆಳಗಿನ ಜಿನಸ್ತುತಿಯೊಂದಿಗೆ ಆರಂಭವಾಗುತ್ತದೆ. 
ಪ್ರೀ ಮತ್ತರಮ ಗಂಭೀರ ಸ್ಯಾದ್ವಾದಾಮೋಘ ಲಾಂಭನಂ ಜೀಯಾತ್ಸೈೆಲೊಕ್ಕನಾಥಸ್ಯ ಶಾಸನಂ ಜಿನಶಾಸನಂ 

ಇದೇ ರೀತಿಯಲ್ಲಿ ಆರಾದ್ಯ ದೇವತೆಗಳಾದ ಗಣಪತಿ ಸರಸ್ವತಿ ಸುತ್ತಿಗಳಿಂದಲೂ ಶಾಸನಗಳು ಆರಂಭವಾಗುತ್ತವೆ. 
ಉದಾಹರಣೆಗೆ, ಅಂಕೋಲಾ ತಾಲೂಕಿನ ಜೂಗ ಶಾಸನವು" ಶ್ರೀ ಗಣಾಧಿಪತೆಯೇ ನಮ: ಶ್ರೀ ಸರಸ್ವತ್ಕಾಯ ನಮ: 
ಪ್ರೀ ಗೋಕಂರನ್ನ ಮಹಾ(ಬಲಾಯ) ನಮ: ಎಂದು ಆರಾಧ್ಯದೇತೆಗಳಾದ ಗಣಪತಿ ಮತ್ತು ಸರಸ್ವತಿ ಸ್ತುತಿಯಿಂದ 


pe 


ಆರಂಭವಾಗುತ್ತದೆ. 


ಅದೇ ರೀತಿಯಲ್ಲಿ ಬೌದ್ದ ಮತಕ್ಕೆ ಸಂಬಂಧಿಸಿದ ಶಾಸನಗಳಾಗಿದ್ದರೆ ಗೌತಮಬುದ್ದನ ಸ್ತುತಿಯೊಂದಿಗೆ 


ಆರಂಭವಾಗುತ್ತವೆ. ಉದಾಹರಣೆಗೆ ಹಿರೆಗುತ್ತಿಯ ತಾಮ್ರಪಟ ಶಾಸನವು” ಜಯತಿ ಸುರಾಸುರ ಮಕುಟಸ್ತುಟಿತಮಣಿ 


172 


ಕಿರಣಾವಲಿಢಚರಣ ಯುಗಃ ಅಪಯಿತಗುಣಗಣ ನಿಧಿರ್ನಿಷ್ಕಾರಣವತ್ನತೋ ಬುದ್ಧ(11) ಎಂಬ ಬುದ್ಧನ 


ಸ್ತುತಿಯೊಂದಿಗೆ ಆರಂಭವಾಗುತ್ತದೆ. 


ದಾನ 

ದತ್ವಾಭೂಮಿ ನಿಬಂಧವಾ ಕೃತ್ವಾ ಲೇಖ್ಯಯ ಕಾರೆಯೆತ್‌ ಆಗಾಮಿ ಭದ್ರ ನೃಪತಿ ಪರಿಜ್ಞಾಯ ಪಾರ್ಥಿವ: ಪಚೇ 
ವಾ ತಾಮ್ರಪಚ್ಚೇ ವಾ ಸ್ವಮುದ್ರೋಪರಿ ಚಿಹ್ಲಿತಂ ಅಭಲೇಖ್ಯಾತ್ಮ ನೋ ವಂಶನಾತ್ಮನಂ ಚ ಮಹಿಪತಿ: ಪತಿಗ್ರಹ 
ಪರಿಮಾಣಂ ದಾನಚ್ಚೆ ದೋಷವರ್ಣನಂ ಸೃಹಸ್ತ ಕಾಲಸಂಪನಂ ಶಾಸನಂ ಕಾರಯೇತ ಸ್ಥಿರಂ. 

ಭೂದಾನ ಇಲ್ಲವೆ ಇನ್ನಾವದೇ ಸ್ಥಿರವಾದ ಮಾರ್ಪಾಡು ಮಾಡುವಾಗ ಅದು ಮುಂದಿನ ರಾಜರಿಗೆ 
ಮನವರಿಕೆಯಾಗಲೆಂಬ ಉದ್ದೇಶದಿಂದ ಅದರ ನೀತಿ ನಿಯಮಗಳನ್ನು ವಸ್ತಪಟ ಅಥವಾ ತಾಮ್ರಫಲಕದ ಮೇಲೆ 
ಬರೆಸಬೇಕು. ಆ ಬರಹದಲ್ಲಿ ರಾಜನ ವಂಶಾವಳಿ, ಸ್ವವಿವರ, ದಾನಪಡೆಯುವವನ ವಿಚಾರ, ದಾನದ ಪ್ರಮಾಣ, 
ಭೂಮಿಯ ಮೇರೆಗಳು, ದಾನ ನೀಡಿದ ದಿನ ಇವುಗಳನ್ನು ತಿಳಿಸಿ ತನ್ನ ಮುದ್ರೆ ಮತ್ತು ರುಜು ಹಾಕಬೇಕು ಎಂಬ 
ನಿಯಮವನ್ನು ಶುಕ್ರನೀತಿ ಉಲ್ಲೇಖಿಸುತ್ತದೆ. 

ಎಂ. ಚಿದಾನಂದ ಮೂರ್ತಿಯವರು ಶಾಸನಗಳ ಲಕ್ಷ ಣಗಳನ್ನು ಈ ರೀತಿಯಲ್ಲಿ ವಿಶ್ಲೇಷಿಸಿದ್ದಾರೆ. ""ಮೊದಲು 
ಶಾಸನಗಳು ರಾಜಾಜ್ಞೆಗಳನ್ನು ಜನರಿಗೆ ಪ್ರಕಟಪಡಿಸುವ ಬರಹಗಳೇ ಶಾಸನಗಳು. ರಾಜನೇ ಆಗಲಿ ಅಥವಾ ಬೇರೆ” 
ಯಾರೇ ಆಗಲಿ ಅವರು ದಾನವನ್ನು ಕೊಟ್ಟಾ ಗ ಆ ದಾನದ ವಿಷಯದಲ್ಲಿ ಕೆಲವು ನಿಯಮಗಳನ್ನು ರೂಪಿಸಿ, ಯಾರೂ 
ಉಲ್ಲ ಂಘಫಿಸಬಾರದೆಂದೂ, ಎಲ್ಲರೂ ಆ ದಾನವನ್ನು ಕಾಪಾಡಿಕೊಂಡು ಬರಬೇಕೆಂದು ಕೇಳಿಕೊಳ್ಳುತ್ತಿದ್ದರು. ಅಲ್ಲದೆ 
ದಾನವಾಗಿ ಕೊಟ್ಟ ಭೂಮಿಗೆ ತೆರಿಗೆಯನ್ನು ರದ್ದುಪಡಿಸಿದ ಆಜ್ಞೆಯನ್ನು ರಾಜನೊ, ಅವನ ಅಧಿಕಾರಿಗಳೊ 
ಹೊರಡಿಸುತ್ತಿದ್ದರು. ಹೀಗೆ ಪರ್ಯಾಯವಾಗಿ ಇಂತಹ ಬರಹಗಳಿಗೂ ಶಾಸನ ಎಂಬ ಹೆಸರು ರೂಢಿಗೆ ಬಂದಿತು. ಈ 
ಅರ್ಥವು ಇನ್ನೂ ವಿಶಾಲವಾಗಿ ರಾಜರ ಪ್ರಶಸ್ತಿಯನ್ನು ಹೇಳುವ, ವೀರರ ಸಾವನ್ನು, ಸನ್ಯಾಸಿಗಳ ಮರಣವನ್ನು, ಕೊನೆಗೆ 
ಕವಿಯ ಅಥವಾ ಶಿಲ್ಪಿಯ ಹೆಸರನ್ನು ತಿಳಿಸುವ ಬರಹಗಳಿಗೂ ಶಾಸನ ಎಂಬ ಹೆಸರು ಅನ್ವಯವಾಯಿತು"”. ಹೀಗೆ 
ರಾಜಕೀಯ, ಧಾರ್ಮಿಕ, ಸಾಮಾಜಿಕ ಸಂಸ್ಕೃತಿಯ ಮೇಲೆ ಬೆಳಕು ಚೆಲ್ಲಿದ ಶಾಸನಗಳ ಲಕ್ಷಣಗಳನ್ನು ಈ ಕೆಳಗಿನಂತೆ 
ವಿಭಾಗಿಸಬಹುದು. 

ಮಂಗಳ ಶ್ಲೋಕ, ದಾನನೀಡುವ ರಾಜನ ವಂಶವಾಳಿ, ರಾಜನ ಪ್ರಶಸ್ತಿ ವಿಚಾರ, ದಾನನೀಡಿದ ದಿನಾಂಕ ಮತ್ತು 
ಸ್ಥಳದ ಮೇರೆಗಳು, ದಾನದ ಪ್ರಮಾಣ ದಾನ ಸ್ವೀಕರಿಸುವ ವ್ಯಕ್ತಿ ಅಥವಾ ಸಂಸ್ಥೆಯ ವಿವರ, ದಾನದ ಉದ್ದೇಶ, 
ದಾನವನ್ನು ಕಾಪಾಡಿದವರಿಗೆ ದೊರಕುವ ಫಲ, ದಾನವನ್ನು ನಾಶಪಡಿಸಿದವರಿಗೆ ಹಾಕುವ (ತಟ್ಟುವ) ಶಾಪ, ಶಾಸನದ 
ಲೇಖಕ, ಶಿಲ್ಪಿಯ ಹೆಸರು, ಅರಸನ ಮುದ್ರೆ ಅಂಕಿತಗಳಿಂದ ಕೂಡಿರುವದು. 

ಉದಾಹರಣೆಗೆ ಭಾವಿಕೆರಿಯ ಕ್ರಿಯಾಶಕ್ತಿ ಯತೀಶ್ವರನ ಶಾಸನವು ಈ ಮೇಲಿನ ಎಲ್ಲ ಅಂಶಗಳನ್ನು 
ಒಳಗೊಂಡಿದೆ. 

ಓಂ ಪ್ರೀ ಗಣಧಿಪತಿಯೋ ನಮ: ನಮಸ್ತುಂಗಶಿರಶ್ಚುಂಬ ಚಂದ್ರಚಾಮರಚಾರವೇ ತ್ರಲೋಕ್ಯ್ಕನಗರಾರಂ 

ಭಂ ಮೂಲಸ್ತಂಭಾಯ ಶಂಭವೆ ಸ್ವಸ್ಪಿ ಶ್ರೀ ವಿಜಯಾಭ್ಯುದಯ ಶಕವರುಷ 1284 ನೆಯ ಪ್ಲವ ಸಂವತ್ಸರದ 


173 


ಕಾರ್ತಿಕ ಶು, 1 ಆ ಪ್ರೀ ಮನು ಮಹಾಮಂಡಳೇಶ್ವರಮ ಶ್ರೀ ವೀರ ಬುಕ್ಕರಾಯನ ವಿಜಯರಾಭ್ಯುದಯಕಾಲ ಫ್ರೀ 
ಮನುಮಹಾಪ್ರಧಾನಂ ಬಸವೇಯ ದಂಣ್ಣಯಕರು ಆ ಬುಕ್ಕರಾಯನ ಕೃಯಲು ಪ್ರತ್ಯರ್ಥ ಧ್ವಾರಾಪೂರ್ವಕವಾಗಿ 
ಕೊಂಡು ಅಂಕೋಲೆನಾಡವೊಳಗಣಬಾವಿಯ ಕೇರಿಯ ಶಾಸನದ ಕ್ರಮವೆಂತೆಂದೆಡೆ ಆ ಊರ ಚತುಸ್ಲೀಮೇಯವಿವ 
ರ ಮೂಢ ಸೆಲೆಯಹಳ್ಳ ತೆಂಕಬಡಗಡಿಯ ನಟ್ಟಕಲ್ಲು ಪಡುವ ಸಮುದ್ರಮತ್ತು ತ್ರಿಕೋಣ ನಟ್ಟಕಲ್ಲು ಯಿಂತೀ 
ಚತುನ್ಫೋಮೇಶಾಸನವಿತವ 


ಹಗ್ರಾಮವನು ನಮ್ಮ ಪೀಗುರು ಕ್ರಿಯಾಶಕ್ತಿ ಯತೀಶ್ವರ ಪ್ರೀ ಸಾದ (ಪದ್ಧ) ಪರಿತ್ಯಾರ್ಥ ದ್ವಾರಪೂರ್ವಕವಾಗಿ 
ಕೋಟ್ಟೆಯು ಯಿಂತಪ್ಪುದಕೆ ಆ ಬಸವೆಯ ಬಾ ದಣ್ಣಯ (ಕುರ ಮೊಪ್ಪ ಪ್ರೀ ತ್ರಿಯಂಬಕ ಪ್ರೀ ಕ್ರಿಯಾಶಕ್ತಿ 
ಯತೀಶ್ವರರು ಈ ಗ್ರಾಮವನ್ನು ಪ್ರತಿಷ್ಠಾ(ಪಿ) ಸಿ ಶ್ರೀ ಗೋಕರ್ಣ ಕ್ಲೇತ್ರದಲು ಮಹಾಬಲೆ ದೇವರ 
ಪೂಜಾರ್ಥವಾಗಿಯು ಅಲ್ಲಿಯಛತ್ರದ ಬ್ರಾಹ್ಮ(ಣ)ರ ಭೋಜನಕ್ಕೆಯೂ ದ್ವಾರಪೂರ್ವಕವಾಗಿ ಕೊಟೆಯು 
ಯಿಂತಪ್ಪದಕ್ಕೆ ಕೃಯಾಶ ಹರೇತ ವಸುಂದರಾಂ ಷಷ್ಕಿರ್ವರುಷ ಸಹಸ್ರಾಣಿ ವಿಷ್ಠಾಯಾಂ ಜಯತೇ ಕ್ರಿಮಿ: ದಾನಂ 
ವಾಪಾಲನಂ ಯೋವೇತಿ ದಾನಾತ ಶ್ರೀಯೋನ ಪಾಲನಂ ದಾನಾತ ಸ್ವರ್ಗಂ ಅವಾಪನೋತಿ ಪಾಲನಾಡಚ್ಛ್ಯುತಪ ದಂ 
ಸಾಮಾನಯೋಯಮ ಧರ್ಮಸೇತು ನೃಪಾಣಂ ಕಾಲೇಕಾಲೇ ಪಾಲನೀಯೋಭವದಭಿ: ಸರ್ವಾನೇತಾನ ಭಾವಿನ: 
ಪೃಥವೇಂದ್ರಾನ ಭೂಯೋ ಭೂಯೋ ಯಾಚತೇ ರಾಮಚಂದ್ರ: ಮಂಗಲಮಹಾ ಶ್ರೀ ಶೀ ಪ್ರೀ 


1. ತಳಭೋಗ (ಸ್ಥಳ ಭೋಗ) : ದೇವಸ್ಥಾನವನ್ನು ಕಟ್ಟಿಸಿ ದೇವರ ಪ್ರತಿಷ್ಠಾಪನೆಯ ಕಾಲದಲ್ಲಿ ದೇವಾಲಯದ 
ಜೀರ್ಣೋದ್ಧಾರ ಮತ್ತು ದೇವರ ಪೂಜೆ ಪುನಸ್ಕಾರಗಳಿಗಾಗಿ ಬಿಟ್ಟ ನಿವೇಶನ ಹೊಲ ಮತ್ತು ಗ್ರಾಮಗಳ ದತ್ತಿ. 


2. ತ್ರಿಭೋಗ: ಡಾ. ಡಿಸಿಸರ್ಕಾರ ಅವರು ಈ ಶಬ್ದಕ್ಕೆ ಹೇಳುವ ಅರ್ಥ ವ್ಯಕ್ತಿ ದೇವತೆ ಮತ್ತು ಬ್ರಾಹ್ಮಣ ಈ ಮೂವರು 
ಕೂಡಿ ಉಪಯೋಗಿಸುವ ದಾನ 


ತಿ. ಏಕಭೋಗ : ಗ್ರಾಮಗಳ ಇಲ್ಲವೆ ನಾಡುಗಳ ಮೇಲಿನ ಅಧಿಕಾರದ ಒಂದು ಪ್ರಕಾರ ಆದರೆ ಸ್ವರೂಪ 
ಗೊತ್ತಾಗುವದಿಲ್ಲ. ತ್ರಿಭೋಗವೆಂದು ಪ್ರಕಾರವೊಂದನ್ನು ಶಾಸನಗಳಲ್ಲಿ ಕಾಣುತ್ತೇವೆ. ದಾನಗಳಲ್ಲಿ ಮೂರು ವಿಧ. 


ಸರ್ವಮಾನ್ಯ : ಸರ್ಕಾರ ತನ್ನ ಎಲ್ಲ ಬಾಧ್ಯತೆಗಳನ್ನು ಬಿಟ್ಟುಕೊಟ್ಟ ಒಂದು ಬಗೆಯ ದಾನ. 


ಉದಾಹರಣೆಗೆ ಅಂಕೋಲಾ ತಾಲೂಕಿನ ಉಳುವರೆ ಶಾಸನವು ಗೋಕರ್ಣಮಹಾಬಳೇಶ್ವ ದೇವರ ಸನ್ನಿಧಿಯಲ್ಲಿ 
ನಡೆಯುವ ಧಾರ್ಮಿಕ ವಿಧಿಗಳಿಗೆ ಉಳುರೆ ಗ್ರಾಮದ ಭೂಮಿಯನ್ನು ದಾನವಾಗಿ ನೀಡಿ ಎಲ್ಲ ತೆರಿಗೆಗಳಿಂದ ವಿನಾಯಿತಿ 
ನೀಡಿ ಸರ್ವಮಾನ್ಯವಾಗಿ ದಾನನೀಡಿ ವಿಷಯವನ್ನು ತಿಳಿಸುತ್ತದೆ. 


ತ್ರಿಭೋಗ ದಾನ: ಮೂರು ಬೇರೆ ಬೇರೆ ವರ್ಗಗಳು ಅಂದರೆ ವ್ಯಕ್ತಿ ಗ್ರಾಮದೇವರು ಮತ್ತು ಬ್ರಾಹ್ಮಣರು 
ಒಟ್ಟಾಗಿ ಹೊಂದಿದೆ ಅನುಭೋಗ ಕ್ರಿ.ಶ 1522 ರ ಧಾರೇಶ್ವರ ಶಾಸನವು” ದೇವರಸ ಒಡೆಯರು ಆಯು ಆರೋಗ್ಯ 
ಜನ ರಾಷ್ಟ್ರ ಲಭಿಸಲೆಂದು ತಮ್ಮ ಹೆಸರಲ್ಲಿ ನಡೆಯುವ ಧರ್ಮಸತ್ರದಲ್ಲಿ 24 ಬ್ರಾಹ್ಮಣರ ಭೋಜನಕ್ಕೆ ಮತ್ತು ಧಾರಾನಾಥ 
ದೇವರ ಸನ್ನಿಧಿಯಲ್ಲಿ ನಡೆಯುವ ಸೇವೆಗಳಿಗಾಗಿ ಭೂಮಿಯನ್ನು ದಾನನೀಡಿದನೆಂದು ಉಲ್ಲೇಖಿಸುತ್ತದೆ. 


174 


ತಳವೃತ್ತಿ: ದೇವರಿಗೆ, ಬ್ರಾಹ್ಮ ಣರಿಗೆ, ದೇವಾಲಯಗಳಿಗೆ ಮತ್ತು ಧರ್ಮಸಂಸ್ಥೆ ಗಳಿಗೆ ಕೆಲವು ನಿರ್ದಿಷ್ಠ ಅವಧಿಯ 
ಕಾಲಕ್ಕೆ ಮತ್ತು ಕೆಲವು ವೇಲೆ ಸೂರ್ಯಚಂದ್ರರುರಿರುವ ತನಕ ಎಲ್ಲ ಕಂದಾಯ (ತೆರಿಗೆ) ವಿನಾಯ್ತಿ ಯಿಂದ ಮಾಡಿದ 
ಭೂದಾನಗಳ ಉಲ್ಲೇಖಗಳು ಕಾಣಸಿಗುತ್ತ ವೆ. 


ಈ ದೇವಾಲಯ ಮತ್ತು ಧಾರ್ಮಿಕ ಸಂಸ್ಥೆಗಳಿಗೆ ದಾನ ನೀಡುವಾಗ ಕ್ರಮಬದ್ದವಾಗಿ ದಾನಗಳನ್ನು 
ದಾಖಲಿಸುತ್ತಿದ್ದರೆಂದು ಕ್ರಿ.ಶ 1413ರ ಗುಣವಂತೆ ಶಾಸನದಿಂದ್‌' ತಿಳಿಯುತ್ತದೆ. 
ಹೊನ್ನಾವರ ನಾಡಿನ ಮಂಕಿ ಮಾರ್ಗಣಿಯ ವ್ಯಾಪ್ತಿಗೆ ಬರುವ ತಲಗೋಡ ಗ್ರಾಮವನ್ನು ಗೋಕರ್ಣ ಕ್ಷೇತ್ರದ 
ಹತ್ತು ಯತಿಗಳ (ಸನ್ಯಾಸಿಗಳ) ಭಿಕ್ಲಾ-ಸ್ವಾರ್ಥ್ಯಕ್ಕಾಗಿ ರಾಜೇಂದ್ರಭಾರತಿಸ್ವಾಮಿಗಳಿಗೆ ದಾನನೀಡಬೇಕೆಂದು ಬಾಯಿಚಯ 
ದಂಣ್ಣಾಯಕನಿಗೆ ನಿರ್ದೇಶನವಿತ್ತನು. ಈ ಆಜ್ಞೆಯನ್ನು ಬಾಯಿಚಯ ದಣ್ಣಾಯಕನು ಹೊನ್ನಾವರದ ದೇವರಸನಿಗೆ 
ನೀಡಿ ಆದಾನವನ್ನು ಜಾರಿಗೆ ಗೊಳಿಸುವಂತೆ ಆದೇಶಿಸಿದನು ನಂತರ ರಾಜೇಂದ್ರತೀರ್ಥರ ಶಿಷ್ಯ ರಾಘವೇಂದ್ರ ಶ್ರೀಪಾದರ 
ಸಲಹೆಯ ಮೇರೆಗೆ ಈ ದಾನವನ್ನು ರಾಜ್ಯದ ದಾಖಲೆಗಳಲ್ಲಿ ಸೇರಿಸಲಾಯಿತ್ತೆ ದು ಹೇಳುತ್ತದೆ. 


ದೇವಾಲಯ ಮತ್ತು ಅಲ್ಲಿ ನಡೆಯುವ ಧಾರ್ಮಿಕ ವಿಧಿವಿಧಾನಗಳಿಗೆ ನೀಡಿದ ದಾನಗಳ ನಿರ್ವಹಣೆಯಲ್ಲಿ 
ಚ್ಯುತಿಗಳಾದರೆ (ಅಡೆ-ತಡೆ) ಗಳುಂಟಾದರೆ ನೇರವಾಗಿ ರಾಜರು ಮತ್ತು ಅಧಿಕಾರಿಗಳು ಹಸ್ತಕ್ಷೇಪಮಾಡಿ ಅದನ್ನು 
ಸರಿಪಡಿಸಿ ಮುನ್ನ ಡೆಸಿಕೊಂಡು ಹೋಗುತ್ತಿದ್ದರು. ಕ್ರಿ.ಶ 1408 ರ ಮಂಕಿ ಶಾಸನವ್‌? ಹರಿಹರಮಹಾರಾಯನ ಆಜ್ಞೆಯ 
ಮೇರೆಗೆ ಮಲ್ಲಪ ಒಡೆಯನು ಅರಮನೆಯ ಪರವಾಗಿ ಮಣೆವಳಿಯ ಗ್ರಾಮ (ಮಹೆ) ಪುರಂದರಪುರಿಗಳನ್ನು 
ನಡೆಸುತ್ತಿದ್ದ ಅನ್ನ ಛತ್ರಕ್ಕೆ ದಾನ ನೀಡಿದನು ಆದರೆ ಗ್ರಾಮದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಆ ದಾನವು 
ಅನುರ್ಜಿತಗೊಂಡಿತು. ಆದರೆ ನಂತರ ಅಧಿಕಾರಕ್ಕೆ ಬಂದ ಪ್ರತಾಪ ದೇವರಾಯನ ಅಣತಿಯ ಮೇರೆಗೆ 
ಇಚಪ್ತೊಡೆಯನು ಈ ಅನೂರ್ಜಿತಗೊಂಡು ದಾನವನ್ನು ಪುನನವೀಕರಣ ಮಾಡಿ ಪರಮಪೂಜ್ಯ ಪುರಂದರಪುರಿ ಅವರ 
ಶಿಷ್ಯ ಪರಮಪೂಜ್ಯ ಮಹೇಂದ್ರ ಪುರಿಯವರಿಗೆ ನೀಡಿದನು. 


ಇದೇ ರೀತಿಯಲ್ಲಿ ಕುಮಟಾ ತಾಲೂಕಿನ ಹೆಗಡೆಗ್ರಾಮದ ಶಾಂತಿಕಾ ಪರಮೇಶ್ವರ ದೇವಾಲಯದಸೇವೆಗಳಿಗಾಗಿ 
ನೀಡಿದ ಭೂಮಿಯ ಆದಾಯವನ್ನು ಸರಿಯಾಗಿ ವಿನಿಯೋಗಿಸುವ ಸ್ಥಾನಪತ್ಯ ರಾಮಚಂದ್ರತೀರ್ಥರಿಗೆ ನೀಡಲಾಗಿತ್ತು 
ಇದಕ್ಕಾಗಿ ಭೂಮಿ ಮೂಲಿಹಕ್ಕನು ಪಡೆದ ಮಾಸೂರ ರಾಮಹೆಗ್ಗಡೆ ಮತ್ತು ಅದರ ಮಗಂದಿರು ಮೂಲಿಕೂಟ್ಟ 
ಸ್ಥಳವಾದ ಕೆರೆಯ ಗಜನಿಯ?/, ಪಾಲನ್ನು ಮೂಲಿ ಒಕ್ಕಲಿಂದ ಧರ್ಮಕಾರ್ಯಕ್ಕೆ ತೆರುವ ತೆರಿಗೆಯನ್ನು ಕೊಡಲಿಲ್ಲ 
ಆದುದರಿಂದ ದೇವಾಲಯದ ಪಶ್ರೀಕಾರ್ಯಗಳಿಗೆ ಚ್ಯುತಿ ತಂದಿತು. ರಾಮಚಂದ್ರ ತೀರ್ಥಂಕರ ಹೇಳಿಕೆಯ ಮೇರೆಗೆ 
ಚೆನ್ನಭೈರಾದೇವಿ ಈ ಬಗ್ಗೆ ವಿಚಾರಣೆ ಕೈಗೊಂಡು ದೇವಾಲಯಕ್ಕೆ ನೀಡುವ ತೆರಿಗೆಯನ್ನು ತಪ್ಪಿಸರಬಾರದೆಂದು ಮತ್ತು 
ಮೂಲಕ್ರಯಕೊಂಡ ರಾಮಹೆಗ್ಗಡೆ ಲಿಂಗ ಹೆಗ್ಗಡೆಯ ಭೂವ್ಯವಾಹಾರ ಸಲ್ಲದೆಂದು ಆಜ್ಞಾಪಿಸಿ ಮೂಲಿಕ್ರಯಿಕೊಂಡ 
ಹಣವನ್ನು ರಾಜ್ಯಭಂಡಾರಕ್ಕೆ ಸಲ್ಲಿಸಬೇಕೆಂದು ಆಜ್ಞೆಮಾಡಿದಳೆಂದು ಉಪುಂದದ್‌” ತಾಮ್ರಪಟ ಶಾಸನದಿಂದ 


ತಿಳಿಯುತ್ತಿ ದೆ. 


175 


ದೇವಾಲಯ ಮತ್ತು ಬಸದಿ ದಾನ ನೀಡುವ ದಾನಿಗಳು ಬೇರೆಯವರಿಂದ ಭೂಮಿಯನ್ನು ಖರೀದಿಸಿ 
ದಾನಮಾಡುತ್ತಿದ್ದರು ಮಾಣಿಸಂಗುನಾಯಕನ ಮಗ ಅಂಜುನಾಯಕನು ಚವೀಸತೀರ್ಥಂಕರ ವಿಗ್ರಹಕ್ಕೆ ಹಾಲುಧಾರೆ 
ಸೇವೆಗೆ ಹಾಗೂ ಭೂಮಿದಾನ ಮಾಡಿದನು. ಈ ಬೂಮಿಯನ್ನು ದೇವರಸನಿಂದ ಖರೀದಿಸಿ ಖರೀದಿ ಕರಾರು 
ಮಾಡಿಕೊಂಡುನೆಂದುಕ್ರಿ.ಶ1516 ರ ಮಾಳಕೋಡ ಶಾಸನ ಉಲ್ಲೇಖಿಸಿದೆ”. ಅದೇ ರೀತಿಯಲ್ಲಿ ಆರುವಾರ, ಅಂದರೆ 
ಭೂಮಿಯನ್ನು ಅಡಮಾನವಾಗಿಟ್ಟುಕೊಂಡು ದೇವಾಲಯ ಮತ್ತು ಬಸದಿಗಳಲ್ಲಿ ನಡೆಯುವ ಸೇವೆಗಳಿಗೆ ದಾನನೀಡಿದ 
ಉಲ್ಲೇಖಗಳು ನಗಿರೆ ಮತ್ತು ಹಾಡುವಳ್ಳಿಯ ಅರಸರ ಕಾಲದಲ್ಲಿನ ಶಾಸನಗಳಲ್ಲಿ ಕಾಣುತ್ತವೆ. 


ವಿಜಯನಗರದ ಸಾಮ್ರಾಟರು ಗೋಕರ್ಣ ಮಹಾಬಲೇಶ್ವರ ಮತ್ತು ಧಾರೇಶ್ವರದ ಧಾರಾನಾಥ ದೇವರಿಗೆ 
ಹೆಚ್ಚಿನ ದಾನ ನೀಡಿದ್ದರೆ ಹಾಡುವಳ್ಳಿ ಮತ್ತು ನಗಿರೆ ಆ ಸಾಳುವರಸರು ಧಾರೆಶ್ವರ ದೇವರಿಗೆ ಮತ್ತು ಹೊನ್ನಾವರ 
ಮತ್ತು ಭಟ್ಕಳ ಪ್ರದೇಶದಲ್ಲಿ ತಾವು ನಿರ್ಮಿಸಿದ ಬಸದಿಗಳಿಗ ಹೆಚ್ಚಿನ ಪ್ರಮಾಣದಲ್ಲಿ ದಾನನೀಡಿದ್ದರೆಂದು ಜಃ 


ಭಾಗದಲ್ಲಿ ಲಭ್ಯವಾದ ಶಾಸನಗಳಿಂದ ತಿಳಿದು ಬರುತ್ತದೆ. 


ಕ್ರಿ.ಶ 1410 ರ ಶಿರಾಲಿ ಶಾಸನವ್‌್‌ ವಿಜಯನಗರ ಸಾಮ್ರಾಟ ದೇವರಾಯನ ಅಣತಿಯಮೇರೆಗೆ ಮಹಾಪ್ರಧಾನ 
ಯಿಚಪ್ಪ ಒಡೆಯನು ಹೊನ್ನ ತೆರಿಗೆಯನ್ನು ಆದಾಯವುಳ್ಳ ಬೆಗ್ರೈಮುಂದಿನ ತೋಟವನ್ನು ಕೇಶವನಾಥ ದೇವಾಲಯದ 


ಅಮ್ರತಪಡಿಗಾಗಿ ನೀಡಿದನೆಂದು ತಿಳಿಸುತ್ತದೆ. 


ಮುಂದುವರೆದು ಈ ಶಾಸನವುಕ್ರಿ.ಶ 1390 ರಲ್ಲಿ ಹರಿಹರ ಮಹಾರಾಯನ ಅಣತಿಯಂತೆ ಮಲ್ಲಪ್ಪ ಒಡೆಯನು 
ಹೈವೆ, ತುಳು, ಕೊಂಕಣ ರಾಜ್ಯಗಳನ್ನು ಆಳುತ್ತಿದ್ದಾಗ ಈ ದೇವರ ಅಮ್ರತಪಡಿಗಾಗಿ ದಾನ ನೀಡಿದ್ದನೆಂದು 
ಉಲ್ಲೆ ಖಿಸುತ್ತದೆ. ಈ ವಿವರದಿಂದಾಗಿ ಅವಧಿ20 ವರ್ಷಕ್ಕೆ ಸೀಮಿತವಾಗಿತ್ತೆ೦ದು ತಿಳಿಯುತ್ತದೆ. ಹೀಗೆ ಕೆಲವು ದಾನಗಳು 
ಕೇವಲ ನಿರ್ದಿಷ್ಟ ಅವಧಿಗೆ ಮಾತ್ರ ನೀಡಲಾಗುತ್ತಿತ್ತು. ಅವಧಿ ಮುಗಿದ ಬಳಿಕ ಅದು ಸರ್ಕಾರದ ಒಡೆತನಕ್ಕೆ 
ಸೇರುತ್ತಿತ್ತೆಂದು ಅದನ್ನು ಮುಂದುವರೆಸುವ ಅಧಿಕಾರ ಅಧಿಕಾರಿಗಳಿಗಿತ್ತೆಂದು ತಿಳಿಯುತ್ತದೆ. ಶಿರಾಲಿಯ ಪರಂಪಲ್ಲಿ 
ನಾಯಕನು ಗೋಕರ್ಣಕ್ಷೇತ್ರದಲ್ಲಿ ಸನ್ಯಾಸಿಗಳಿಗಾಗಿರುವ ಧರ್ಮಸತ್ರಕ್ಕೆ ದಾನ ನೀಡಿದ್ದನು ಆದರೆ ಅದು 
ಅನೂರ್ಜೀತಗೊಂಡಾಗ ಆಳುವ ಒಡೆಯರಸನು ಆ ದಾನವನ್ನು ಪುನಃ ನವೀಕರಣ ಮಾಡಿ ಗೋಕರ್ಣದ 
ಮಹಾಬಲೇಶ್ವರ ದೇವರಸನ್ನಿ ಧಿಯಲ್ಲಿ ಮಲೆಯಾಳಿ ಅವಸರದ ಪೂಜೆಗೂ ಆ ಗ್ರಾಮದ ಮೂರು ಪರಿಷತ್ತಿನ 


ಸನ್ಯಾಸಿಗಳಿಗಾಗಿ ಧರ್ಮಸತ್ರಕ್ಕೆ ಅನೂಕೂಲ ಮಾಡಿಕೊಟ್ಟನೆಂದುಕ್ರಿ.ಶ 1409 ರ ಶಿರಾಲಿ ಶಾಸನ ಹೇಳುತ್ತದೆ. 
ವೀರರಿಗೆ ದಾನ 


ವೀರರಸ್ಥರಣೆಗಾಗಿ ವೀರಗಲ್ಲು ಸತಿಹೋದ ಸ್ತ್ರೀಯರಸ್ತಾರಕಕಲ್ಲು ಗಳನ್ನು ಸ್ಥಾಪಿಸಿರುವದು ಸಾಮಾನ್ಯವಾಗಿ 
ಈ ಪ್ರದೇಶದಲ್ಲಿ ಕಂಡುಬರುತ್ತದೆ. ದೇಶ ಮತ್ತು ಪ್ರಜೆಗಳನ್ನು ರಕ್ಷಿಸಿ ಪ್ರಾಣಾರ್ಪಣೆ ಮಾಡಿಕೊಂಡಿರುವ ವೀರರ 
ಸ್ಮ್ಥರನಾರ್ಥ ದಾನ ನೀಡಿರುವ ಉಲ್ಲೇಖ ಈ ಪ್ರದೇಶದಲ್ಲಿ ಅತಿ ವಿರಳವಾಗಿವೆ. ಕ್ರಿ.ಶ 1542 ಭಟ್ಕಳ ಶಾಸನವು"' 


ಎಂಕನಾಯಕನು ಭಟ್ಕಳದ ಮೇಲೆ ದಾಳಿಮಾಡಿದ ಪೊರ್ತುಗೀಜರನ್ನು ಎದುರಿಸಿ ಕಲಿತನದಿಂದ ಹೋರಾಡಿ 


176 


ಸಾವನ್ನಪ್ಪಿದನು. ಇವನ ಅಮೋಘ ಸೇವೆಯ ಸ್ಥರನಾರ್ಥ ಚೆನ್ನಭೈರಾದೇವಿ ರಾಣಿಯ ಅರಮನೆಗೆ ಸೇರಿದ ಹತ್ತುವರೆ 
ಮೂಡೆಯಷ್ಟು ಬೀಜಬಿತ್ತುವ ಸಾಮಥಣ್ಯವುಳ್ಳ ಭೂಮಿಯನ್ನು ಎಂಕನಾಯಕನ ಸಹೋದರ ನಾರಾಯಣದೇವನಿಗೆ 
ನೀಡಿದಳು. ಈ ದಾನವು ಹೆಣ್ಣಿನ ಕಡೆಯಿಂದ ದಾನವಾಗಿಯೂ ಗಂಡಿನ ಕಡೆಯಿಂದ ಉತ್ತರಾಧಿಕಾರತ್ವ 
ಪಡೆದವ(ವಾರಸುದಾರ)ನಾಗಿ ಮುಂದುವರೆಯುತ್ತದೆಂದು ತಿಳಿಸುತ್ತದೆ. ಶಾಸನ ಮುಂದುವರೆದು ನಾರಾಯಣ 
ನಾಯಕನು ತನ್ನ ಸಹೋದರ ಎಂಕ(ಟ) ನಾಯಕನ ಹೆಸರಿನಲ್ಲಿ ಹಿರಿಯ ಬಸದಿಯಲ್ಲಿ ಹಾಲುಧಾರೆ ಸೇವೆಗಾಗಿ 12 
ಮೂಡೆ ಭತ್ತವನ್ನು ತನ್ನ ಸಹೋದರನ ಹೆಸರಿನಲ್ಲಿ ಬಸದಿಯಲ್ಲಿ ನಡೆಯುವ ಆಹಾರ ದಾನಕ್ಕಾಗಿ60 ಮುಜೆ ಭತ್ತವನ್ನು 
ಧರ್ಮಕ್ಕೆ ಬಿಟ್ಟುಕೊಟ್ಟನೆಂದು ಉಲ್ಲೇಖಿಸುತ್ತದೆ. ಭಟ್ಕಳದಲ್ಲಿ ಇನ್ನೊಂದು ಶಾಸನವು ಎಂಕನಾಯಕನ ಸಹೋದರ 
ನಾರಾಣನಾಯಕನು ಎಂಕನಾಯಕನ ಹೆಸರಿನಲ್ಲಿ ಬದಿರೆಯ (ಮೂಡಬಿದಿರೆ) ಚಂದ್ರನಾಥಸ್ವಾಮಿಯ ಪಾದಕ್ಕೆ 
ನಿತ್ಯನಡೆಯುವ ಹಾಲುಧಾರೆ ಸೇವೆಗೂ ಯೆಕಪ್ಪನಾಯಕನ ಹೆಸರಿನಲ್ಲಿ ಅಂಬಲದ ಅಂಗಂಡಿಯಲ್ಲಿಟ್ಟ 
ಅರವಟ್ಟಿಗೆಯಲ್ಲಿ.ನೀರನ್ನು ಕೊಡುತ್ತಿರುವ ಬ್ರಾಹ್ಮಣನಿಗೆ ಒಂದು ವರ್ಷಕ್ಕೆ 24 ಸಂಭ್ಯಾರ ಮೂಡೆ ಭತ್ತವನ್ನು ದಾನ 


ನೀಡಿದನೆಂದು ತಿಳಿಸುತ್ತದೆ. 


ನೀಡಿದಂತಹ ದಾನಗಳು ವಂಶಪಾರಂಪರಗತವಾಗಿ ನಡೆದು ಬರಲು ಇತರರಿಗೆ ಆದರ್ಶತೆಯನ್ನು ತೋರಿಸಲು 
ಮತ್ತು ನೀಡಿದ ದಾನಗಳ ದುರುಪಯೋಗವಾಗದಂತೆ ತಿಳಿಹೇಳಲು ಶಾಸನದ ಕೊನೆಯ ಭಾಗದಲ್ಲಿ ಶಾಪಶಯವನ್ನು 
ಶಿಲ್ಪಿ, ಲೇಖಕನು ಸುಂದರವಾಗಿ ನಿರೂಪಿಸುತ್ತಾನೆ. ಈ ಶಾಪಾಶಯಗಳನ್ನು ಗಮನಿಸಿದಾಗ ಸಾಮಾಜಿಕ ನಿತ್ಯಜೀವನದಲ್ಲಿ 
ಪಾಪಪುಣ್ಯಗಳ ಪ್ರಜ್ಞೆ ಆಳವಾಗಿ ಬೇರೂರಿತ್ತೆಂದು ತಿಳಿಯುತ್ತದೆ. ದಾನವನ್ನು ಬೃಷ್ಟಗೊಳಿಸಿದರೆ ವಾರಣಾಸಿಯಲ್ಲಿ 
ಸಾವಿರ ಕಪಿಲೆ (ಆಕಳು) ಕೊಂದ ಪಾಪಕ್ಕೆ ಗುರಿಯಾಗುವಿರಿ ಎಂದು ಕ್ರಿ.ಶ 1346 ಶಿರಾಲಿ” ಶಾಸನ ಉಲ್ಲೇಖಿಸುತ್ತದೆ. 


ಧಾರೇಶ್ವರದ ಕ್ರಿ.ಶ 1481ರ ಧಾರೇಶ್ವರ ಶಾಸನವು ಈ ಧರ್ಮ ಪಾಲಿಸಿದವರಿಗೆ ಕಾಶಿ ಗೋಕರ್ಣ, 
ರಾಮೇಶ್ವರ, ಉರ್ಜಂಗಿರಿ ಬೆಳುಗುಳ ಮುಂತಾದ ಪುಣ್ಯಕ್ಷೇತ್ರಗಳಲ್ಲಿ ಸಹಸ್ರ ವಿಧ ವಿಪ್ರರನ್ನು ಸಲುಹಿದ ಪುಣ್ಯವನ್ನು 
ಪಡೆಯುವರೆಂದು ಮತ್ತು ಸೋಮ(ಚಂದ್ರ), ಸೂರ್ಯಗ್ರಹಣದ ಸಮಯದಲ್ಲಿ ಸಹಸ್ರ ಉಭಮುಖಿ ಕಪಿಲೆಯರನ್ನು 
ದಾನಮಾಡಿದ ಫಲ ಪಡೆಯುವರು ಎಂದು ತಿಳಿಸುತ್ತದೆ. ಅದೇ ರೀತಿಯಾಗಿ ದಾನವನ್ನು ಬ್ರಷ್ಟಗೊಳಿಸಿದರೆ ಕೋಟಿ 
ಲಿಂಗವನ್ನು ಕಿತ್ತ ಪಾಪಕ್ಕೆ ಈಡಾಗುವಿರೆಂದು ಶಿರಾಲಿ ಶಾಸನ್‌' ಉಲ್ಲೇಖಿಸುತ್ತದೆ. ಕೆಲವು ಸಾಳ್ವರಸರ ಶಾಸನಗಳು 
ಮಾತಾಪಿತರನ್ನು ಗುರುಹಿರಿಯರನ್ನು ಸಾಕ್ಷಿಯಾಗಿ ಮಾಡಿ ಅವರನ್ನು ಕೊಂದರೆ ಪಾಪ ಬರುತ್ತದೆಂದು 
ಉಲ್ಲೇಖಿಸುತ್ತವೆ. 
ಹಬ್ಬ / ಉತ್ಸವಗಳಿಗೆ ದಾನ 

ರಾಜ, ರಾಣಿ ಹಾಗೂ ಅಧಿಕಾರಿವರ್ಗಗಳಿಂದ ಹಿಡಿದು ಸಮಾಜದ ಏಲ್ಲ ವರ್ಗದವರೂ ದೇವಾಲಯ ಮತ್ತು 
ಬಸದಿಗಳಿಗೆ ಮತ್ತು ಬ್ರಾಹ್ಮಣರಿಗೆ ಭೂಮಿಯ ರೂಪದಲ್ಲಿ ಅಥವಾ ನಗದು ರೂಪದಲ್ಲಿ ದಾನ ನೀಡುತ್ತಿದ್ದರು. ಈ 
ದಾನಗಳು ವಿದ್ಯಾದಾನಕ್ಕಾಗಿಯೂ್‌, ಅಗ್ರಹಾರಗಳಿಗೆ”, ಅನ್ನದಾನ ಮಾಡುವ ಸತ್ರಧರ್ಮಗಳಿಗಾಗಿ ನೀಡುತ್ತಿದ್ದರು. 
ಇದು ಪ್ರಬಲವ್ಯಕ್ತಿಗಳಿಗೆ ಮಾತ್ರ ಸೀಮಿತವಾಗಿತ್ತೆಂದರೆ ತಪ್ಪಾಗಲಾರದು ದೇವಾಲಯ ಮತ್ತು ಬಸದಿಗಳಲ್ಲಿ 


177 


ಜನಸಾಮಾನ್ಯರ ದೃನಂದಿನ ಜೀವನದಲ್ಲಿ ಮಹತ್ವದ ಸ್ಥಾನಪಡೆದಿದ್ದವು ಧಾರ್ಮಿಕಕೇಂದ್ರಗಳಾಗಿಯೂ 
ವಿದ್ಯಾಕೇಂದ್ರಗಳಾಗಿಯೂ ಕರ್ತವ್ಯ ನಿಭಾಯಿಸುತ್ತಿದ್ದವು ಈ ದೇವಾಲಯ ಮತ್ತು ಬಸದಿಗಳಲ್ಲಿ ಸಾಮಾಜಿಕ 
ಸಮನ್ನಯತೆ ಸಾಧಿಸಲು ಅನುಕೂಲವಾಗುತ್ತಿದ್ದ ಹಲವಾರು ಹಬ್ಬಗಳನ್ನು ಆಚರಿಸುತ್ತಿದ್ದರು ಇದಕ್ಕೆ ಜನಸಾಮಾನ್ಯರ 
ಬೆಂಬಲವೂ ಇತ್ತು. 

ದೀಪಾವಳೆ್‌, ಸಂಕ್ರಾಂತಿ, ದೀಪೂತ್ತ ವ್‌, ಅಂಗರಂಗ ಆಭೋಗ ಕಾರ್ತಿಕ ದೀಪೋತ್ಸವ ನೈವೇದ್ಧ"”, ಮಾಸದ 
ಪವಿತ್ರದಿನಗಳ ಆಚರಣೆಗಳಾದ ಸೋಣೆಮಾಸದಲ್ಲಿ ಪುರಾಣವಾಚನವ್‌್‌, ದೇವಿಮಹಾತ್ಮೆ ಓದುವದು”, ಗೋಕರ್ಣ 
ಮಹಾಬಲೇಶ್ವರ ದೇವರ ಸನ್ನಿಧಿಯಲ್ಲಿ ಮಲೆಯಾಳಿ ಅವಸರದ ಪೂಜೆ'', ಇವುಗಳು ದೇವಾಲಯಗಳಲ್ಲಿ ಆಚರಿಸುವ 
ಹಬ್ಬ ಮತ್ತು ಪವಿತ್ರದಿನಗಳಾದರೆ, ಅಷ್ಟಾನಿಕ”, ಪಂಚಕಲ್ಯಾಣ”, ಕಾರ್ತಿಕಪೂಜೆ”, ಶಿವರಾತ್ರಿ, ಯುಗಾದಿ”, 
ಶ್ರುತಪಂಚಮಿ', ದಸಲಕ್ಷ ಣ (ದಶಲಕ್ಷ) ಪೂಜೆ”, ಶ್ರಾವಣಮಾಸದಲ್ಲಿ ಹಾಲಿನ ಅಭಿಷೇಕ”, ಜೀವದಯಾಷ್ಟಮಿ್‌?, 
ಇವುಗಳೆಲ್ಲವೂ ಬಸದಿಗಳಲ್ಲಿ ಆಚರಿಸುವ ಹಬ್ಬಗಳು ಮತ್ತು ವಿಶೇಷ ದಿನಗಳಾಗಿದ್ದವು. ಈ ಎಲ್ಲ ಪವಿತ್ರ ದಿನಗಳ 
ಆಚರಣೆಗಳಿಗೆ ಶ್ರೀ ಸಾಮಾನ್ಯರು ರಾಜಪರಿವಾರದವರೂ ದಾನನೀಡಿದ್ದರೆಂದು ಶಾಸನಗಳು ಉಲ್ಲೇಖಿಸುತ್ತವೆ. 
ಶಾಪಾಶಯ 

ಶಾಪಾಶಯವು ಶಾಸನದಲ್ಲಿ ಬರುವ ಕೊನೆಯ ಭಾಗವಾಗಿದೆ. ಈ ಭಾಗವು ಶಾಸನವನ್ನು ರಕ್ಷಿಸುವಲ್ಲಿ 
ಮಹತ್ವದ್ದಾಗಿದೆ ಎಂದು ಹೇಳಬಹುದು. ಇದು ಶಾಸನವನ್ನು ನಷ್ಟಪಡಿಸಿದರೆ ಅದರಿಂದ ಉಂಟಾಗುವ ಕೆಡುಕುಗಳನ್ನು 
ಒಳಗೊಂಡಿರುತ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದ ಶಾಸನಗಳಲ್ಲಿ ಕದಂಬ ಅರಸು ರವಿವರ್ಮನ 
ಆಳ್ಳಿಕೆಯಲ್ಲಿ ಈ ರೀತಿ ಶಾಪಾಶಯಗಳು ಶಾಸನಗಳಲ್ಲಿ ಬರುತ್ತವೆ. ಕುಂಟಕಣಿ ತಾಮ್ರಪಟಸಾಸನವು81 ಈ ರೀತಿಯಲ್ಲಿ 
ಶಾಪಾಯವನ್ನು ಒಳಗೊಂಡಿವೆ. ದ್ವಾದಶೇ ಶ್ರಾವಣ ಪೂರ್ಣಮಾಸಾಯಾ (ಮನೇಕ) ವಿಜ್ಞಾಪನೇ ನಾಶೀ (ಕ್ಲಿ) ಣ 
ದಾನ ವಿಧಿನಾ ದತ್ತಯನಸು ಪುಣ್ಯಾರ್ಥಮ ಪೂರ್ವರಾಜ ಸ್ತಿತ್ಯಾನಯ ಯೋಸ್ಕಾಪಹರ್ತ ಸಮಹಾಪಾತಕ 
ಸಂಯೋಕ್ಕೋ ಭವತಿ/ ಯಶ್ವಭಿ ರಕ್ಷಿತಾ ಸ ಪುಣ್ಯಫಲ (ಭಾಗ) ಭವತೀತ್ಯುಕ್ತ ಇಚ (ಸ್ವದುತ್ತಾಂ) ಪರದತ್ತಾಂವಾ) 
ಯೊ ಹರೆತ ವಸುಂಧರಂ (ರಾಮ) ಷಷ್ಪಿವರ್ವ ಭುಕ್ತಾ ರಾಜ (ಭಿ) ಸಗರಾದಿಭಿ(:) ಯಸ್ಯ ಯಸ್ಯ ಯದಾ ಭೂಮಿಸ್ತಸ್ಕ 
ತಸ್ಯ ತದಾಫಲ (ಮ) ಗ್ರಾಮೋ (ಗಿರಿ) ಹಸ್ತಾನಂ ನಿವರ್ತನ(೧ಚ) ಅಂದರೆ ಈ ದಾನವನ್ನು ರಕ್ಷಿಸಿದಲ್ಲಿ ಮತ್ತು 
ಮುನ್ನೆ ಡಿಸಿಕೊಂಡು ಬಂದಲ್ಲಿ ಸಕಲಪುಣ್ಯಗಳು ಲಭಿಸುತ್ತವೆ. ಈ ದಾನ ಆಪಡೆದವನು ಅದನ್ನು ಕೊಟ್ಟರೂ ಇಲ್ಲವೆ 
ಅದನ್ನು ತೆಗೆದುಕೊಂಡರೂ ಆರವತ್ತುಸಾವಿರ ವರ್ಷಕಾಲ ನರಕಪ್ರಾಪ್ತಿಯಾಗುತ್ತದೆ ಎಂದು ಹೇಳುತ್ತದೆ. 


ಹೊನ್ನಾವರ ತಾಲೂಕಿನ ಹಳದಿ ಪುರಶಾಸನವು ಶಾಪಾಶಯನ್ನು ಈ ಕೆಳಗಿನಂತೆ ಉಲ್ಲೇಖಿಸಿದೆ. ಇದು 
ಗೋಪಾಲದೇವರ ದತ್ತಿ ಈತನ ಪರಮ ಈ ದಾನ ಆಳಿಮೊರ ಆ ಆರುನೂರು ಭೂಮಿ ಅಗ್ರಹಾರಯುಂ 
ವಾರಣಾಸಿಯುಮಾನಳಿದೊರಾ ಲೋಕಕ್ಕೆ ಸಲ್ವರ. ಹೊನ್ನಾವರ ತಾಮ್ರಪಟಶಾಸನವು ಶಾಪಾಶಯವನ್ನು ಈ ರೀತಿ 
ಉಲ್ಲೇಖಿಸಿದ. ಬಹು ಭೀರ್ವೃಸುದಾ ಭುಕ್ತಾ ರಾಜಭಿಸ್ವಗರಾಧಿಭಿ ಯಸ್ಕ ಯಸ್ಯ ಯದಾ ಭೂಮಿ: ತಸ್ಯ ತಸ್ಯ ತದಾಫಲಂ 


ಸ್ವದತ್ತಾ ಪರದತ್ತಾಂ ವಾಯೋ ಹರೇತ ವಸುಂಧರಾ ಷಷ್ತಿಂ ವರ್ಷ ಸಹಸ್ರಾಣಿ ನರಕೇ ಪಚ್ಚುತೆ ತುಸ: ಸಿಂಹಸೇನ 


178 


(ನಾ) ಪತಿ ಸೂನುನಾ ಜಿನ (ನ) ೦ದಿ ಸೇನಾಪತೆನಾಂ ಲಿಖಿತಂ ಇತಿ, ಗೋವೆಯಕದಂಬ ವಿಜಯಾದಿತ್ಯನ 
ಸದಾಶಿವಗಡತಾಮ್ರಪಟಶಾಸನವು ಕೊನೆಯಲ್ಲಿ ಬರುವ ಶಾಪಾಶವು” ಈ ಸಬಹುಭೀರ್ವ್ಯ ಸುಧಾ ಭುಕ್ತಾ ರಾಜಾಭಿ: 
ಸಗರಾಧಿಭೀ/ ಯಸ್ಯ ಯಸ್ಯ ಯದಾ ಭೂಮಿಸ್ತಸ್ಯ ತಸ್ಯಾ ತದಾ ಫಲಂ ಸ್ವದತ್ತಾಂ ಪರದತ್ತಾಂ ವಾಯೋ ಹರೇತ 
ವಸುಂಧರಾಂ ಷಷ್ಠಿವರ್ಷ ಸಹಪ್ರಾಣಿ ವಿಷ್ಠಯಾಂ ಜಾಯತೇಕ್ರಿಮಿ:..... ರ್ಯ ಶಿಷೋಡ ಜಂಗಮ ಸರಸ್ವತಿ ಶಾಸನಂ 
ರಚಯಿತ್ವಮ 3(ಷ್ಠ) 

ಶಿಸುಗಲಿಯ ಪಾಂಡ್ಯ ಅರಸರ ಶಾಸನದಲ್ಲಿ ಶಾಪಾಶಯವು ಈ ಕೆಳಗಿನಂತಿದೆ ಯಿಂತೀ ಧರ್ಮಮಂ 


ರಾಜ್ಯಸ್ಥರಪ್ಪದಸುಗಳುಂ ಗ್ರಾಮಸಮೂಹಮಂ ಪ್ರತಿಪಾಳಿಸುವರು (11). 


ಮತ್ತವೀ ಧಮಣ್ಣಮಂ ಪ್ರತಿಪಾಳಿಸಿದರ್ಗ್ಗೇ ಗಂಗೆ ವಾಣರಾಸಿ (ವಾರಣಾಸಿ) ಕುರುಕ್ಷೇತ್ರ ದಲ್ಲಹಶ್ರ 
ಕವಿಲೆಯಳಂಕಾರ ಸಹಿತ ಸಬ್ರಾಹ್ಮಣಗ್ಗೆ ಕೊಟ್ರ ಫಲ ವೀಧರ್ಮವನಳಿದ ವನಾ ಕವಿಲೆಯನಾ ಬ್ರಾಹ್ಮಣ ರುಮನಳಿತ 
ಪಾತಕ! ನಂದಾವೆಳಗು ನಿವೇದ್ಯ ಬಂದುತಿಧಿಗಳ ಗ್ರಹಾಮಿ(ಯ) ತೋರ್ಮೈ ಪುರಾಣ ಕೋಟದಧಿ 
ಮಹಾಜನಮಂತೊಂಬಾಗಿ ಪರೀಧರ್ಮ! ಸ್ವದತ್ತ ಪರ 

ವಿಜಯನಗರ ಕಾಲದಲ್ಲಿ ಶಾಸನಗಳಲ್ಲಿನ ಶಾಪಾಶಗಳು ಬದಲಾವಣೆಗೆ ಒಳಪಟ್ಟಿರುವದು ಶಾಸನಗಳಿಂದ 
ತಿಳಿಯುತ್ತದೆ. ಉದಾಹರಣೆಗೆ ಮುಂಡೊಳ್ಳಿ ಶಾಸನದಲ್ಲಿ ಬರುವ ಶಾಪಾಶಯವು ಈ ರೀತಿಯಾಗಿದೆ. 

ಸ್ವದತ್ತಾಂ ಪರದತ್ತಾ ವಾಂ ಬ್ರಂಹ್ಮವಿತ್ತಿಂ ಹರೇತ ಯ: ಶಷ್ಟಿರ್ವ ರುಶ ಸಹಸ್ರಾಣಿ ವಿಷ್ಟಾಯಾಂ ಜಾಯತೆ 
ಕ್ರಿಮಿ:! ಯಿ ದಮ್ಮವನ್ನು ಅವನಾನೋಬನು ಆಳಿದನಂದು ನನದಾತನು ಯಿ ಪದ್ಯದಲೂ ಹಳಿದ ನರಕವನ್ನು 
ಪ್ರಾಪಿಸಿಕೊಂಡು ಯಿಹನು! ದಾನಹಲನಯೋರ್ಮಗೇ ದ್ರಾನಾರ್ತ್ವಯೂನು ಪಾಲನಂ ದಾನಾ(ತ್ಲ)ರ್ಗ್ಗಮವಾಪೋತಿ 
ಪಾಲನಾದಚುತಂ ಪ್ರಾಪಿಸುವರು| ಸುಭಮಸ್ತು ಮಂಗಳಮಹ! ಶ್ರೀಶ್ರೀಶ್ರೀಶ್ರೀಶ್ರೀಶ್ರೀಶ್ರೀಶ್ರೀಶ್ರೀ 


ಈ ಮೇಲಿನ ಉಲ್ಲೇಖಗಳಿಂದ ಕಾಲಕಾಲಕ್ಕೆ ಶಾಪಾಶಯಗಳಲ್ಲಿ ಬದಲಾವಣೆಗಳಾಗಿರುವುದು ಕಂಡುಬರುತ್ತ ದೆ. 


ಅಡಿಟಿಪ್ಪಣೆಗಳು 

1. ಹೀರೆಮಠ ಎಸ್‌. ಎಮ್‌.,, ಶಾಸನಾಧ್ಯಯನ, ಪು. 14. 

2 ಚಿದಾನಂದಮೂರ್ತಿ ಎಂ., ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪು. 13. 
3. ಚಿದಾನಂದಮೂರ್ತಿ ಎಂ. ಪೂರ್ವೋಕ್ತ, ಪು. 14. | 

4. ಎ ಸೆಂ.XXXIl, ಪುು217-219. 


179 


~~ ON wu 


24. 


25; 
26. 
271. 


a. a. ಸo XXXII, ಪು.217-219. 
ಎ. ಇ. ಸಂ. XXII, ಪು.70-75. 
ಎ ಇ ಸಂ. XXIl, ಪು.173-178 


ಡಿ. ಎಲ್‌. ಎಸ್‌.ಸಿ.ಐ.1941-42, ನಂ36, ಸದಾನಂದ ನಾಯಕ ಸಾಹಿತ್ಯ ಸಂಶೋಧನೆ ಮತ್ತು 
ಸಮಾಲೋಚನೆ ಪು. 68-92, ಎಸ್‌. ವ್ಲಿ.ಪಾಡಿಗಾರ ಮತ್ತು ಗಣಪತಿಗೌಡ "ಚಂದಾವರ ಕದಂಬ 
ಅರಸು ತ್ರಿಭುವನ ಮಲ್ಲ ಮಲ್ಲಿದೇವನ ಗುಂಡಬಾಳ ಶಾಸನ', ಕರ್ನಾಟಕ ಭಾರತಿ ಸಂ. 22 ಸಂ. 3. 


ಕೆ.ಐ.ಸಂ. V[, ನಂ.71. 

ಎಂ. ಡಿ. ಸಂಪತ್‌. "ಚಂದಾವರ ಇನ್ನ ಕ್ರಿಪ್ಪನ್‌ ಆಫ್‌ ಕದಂಬ ಬೀರದೇವರಸ' ಜರ್ನಲ್‌ ಆಫ್‌ 
ಎಪಿಗ್ರಫಿಕಲ್‌ ಸೊಸೈಟಿ ಆಫ್‌ ಇಂಡಿಯಾ, ಸಂ. X1, ಪು. 88-91. 
ಕೆ ಐ. ಸಂ. 1, 1939-40, ನಂ. 63. 

ಕೆ ಐ. ಸಂ. 1, 1939-40, ನಂ. 67. 

ಡಿ. ಎಲ್‌. ಎಸ್‌.ಸಿ. ಇ. 1941-42, ನಂ.22. 

ಡಿ. ಎಲ್‌. ಎಸ್‌.ಸಿ. ಐ, 1941-42 ನಂ28. 

ಕೆ. ಐ. ಸಂ.1, ಭಾಗ1, ನಂ. 2, 1940-40 ನಂ. 44. 

ಕೆ. ಐ. ಸಂ.11, ಭಾಗ1, ನಂ. 7, 1939-40 ನಂ. 70. 

ಕೆ. ಐ. ಸಂ.11, ಭಾಗ1, ನಂ.16. 

ಕೆ. ಐ. ಸಂ. 1, ಭಾಗ1, ನಂ. 16. 

ಇಂಡಿಯನ್‌ ಆ್ಯಂಟಿಕ್ಟೈರಿ, ಸಂ. 11, ಪು. 309-306. 

ಡಿ. ಎಲ್‌. ಎಸ್‌.ಸಿ. ಐ. 1941-42, ನಂ.11. 

ಆರ್‌. ವಿ. ಪಾಂಡೆ, ಇಂಡಿಯನ್‌ ಪೆಲಿಯೋಗ್ರಫಿ, ಪು. 218-220. 
ಕ. ಐ. ಸಂ.11, ಭಾಗ1, ನಂ. 10, 1939-40, ನಂ. 73. 


ಮಿರಾಶಿ ವಿ. ವಿ, ಬನವಾಸಿ ಇನ್ಸ್‌ಕ್ರಿಪ್ಪನ್ಸ್‌ ಆಫ್‌ ಸಿವ ಸಿರಿ ಪುಳಮವಿ ಆರ್ಕಿಯೊಲೋಜಿಕಲ್‌ ಸ್ಪಡೀಸ್‌ . 
ಸಂ.1, ಪು. 26-28. 


ಮಿರಾಶಿ. ವಿ. ವಿ., ಬನವಾಸಿ ಇನ್ಸ್‌ ಕ್ರಿಪ್ಪನ್ಸ್‌ ಆಫ್‌ ವಿಣ್ಣುಕಡ ಸಾತಕರ್ಣಿ ಇಯರ 12, ಆರ್ಕಿಯೊಲೋಜಿಕಲ್‌ 


ಸ್ಪಡೀಸ್‌, ಸಂ. 11, ಪು. 49-52. 

~. «%. Ao XXXII ಪು217-219. 
ಎ. ಇ ಸಂXXIIl ಪು70-75. 
ಕೆ.ಐ.ಸಂ.1, ನಂ. 26. 


180 


28. 
29. 
30. 
31. 
32 


33. 


34. 


35. 


36. 


37. 


38. 
39. 
40). 
4]. 
42. 


43. 
44. 
45. 
46. 
47. 


ಎಂ. ಎ. ಆರ್‌., 1936, ಪು. 73. 

ಎ. ಇ. ಸo. XXIl, ಪು.173-179. 

ಎಸ್‌. ಎಮ್‌. ಹೀರೆಮಠ, ಶಾಸನ ಅಧ್ಯಯನ, ಪು. 100. 
ಎಸ್‌. ಎಮ್‌. ಹೀರೆಮಠ, ಪೂರ್ವೋಕ್ತ, ಪು. 112. 


ಎಚ್‌. ಆರ್‌. ರಘುನಾಥ ಭಟ್‌, "ಎ ನ್ಯೂ ಇನ್ಸ್‌ಕ್ರಿಪ್ಪನ್ಸ್‌ ಆಫ್‌ ದಿ ಟೈಂ ಆಫ್‌ ಬುಕ್ಕ 1 ಫ್ರಾಮ್‌ ಬಾವಿಕೇರಿ', 
ಜರ್ನಲ್‌ ಆಫ್‌ ಎಪಿಗ್ರಫಿಕಲ್‌ ಸೊಸೈಟಿ ಆಫ್‌ ಇಂಡಿಯಾ 1986, ಸಂ. XIIl, ಪು. 87-90. 


ಡಿ. ಎಲ್‌. ಎಸ್‌.ಸಿ. ಐ., 1941-42, ನಂ.11. (ಶಕ900), ಡಿ. ಎಲ್‌. ಎಸ್‌.ಸಿ. ಐ. 1941-42 
ನಂ. 17. (ಮಹಾಸಾಮಂತಾದಿಪತಿ ಪ್ರಚಂಡ ದಂಡನಾಯಕ) 


ಗಣಪತಿಗೌಡ ಎಸ್‌., ಮೈನರ ಡೈನಾಸ್ಟಿಸ್‌ ಆಫ್‌ ಉತ್ತರಕನ್ನಡ ರೀಜನ (ಅಪ್ರಕಟಿತ ಪಿ ಎಚ್‌. ಡಿ. 
ಮಹಾಪ್ರಬಂಧ ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ) ನಂ. 13, 393-397. 

ಶೀನಿವಾಸ ಪಾಡಿಗಾರ, ಗಣಪತಿಗೌಡ ಎಸ್‌., "ತ್ರಿಭುವನ ಮಲ್ಲ ಮಲ್ಲದೇವನ ಕಾಲದ ತುಂಬೊಳ್ಳಿ ಶಾಸನ” 
(ಶಕ 1062) ಕರ್ನಾಟಕ ಭಾರತಿ, ಸಂ. 23, ಸಂ. 3-4. 


ಗಣಪತಿಗೌಡ ಎಸ್‌., ಮೈ ನರ ಡೈ ನಾಸ್ಟಿಸ್‌ ಆಫ್‌ ಉತ್ತರಕನ್ನಡ ರೀಜನ (ಅಪ್ರಕಟಿತ ಪಿ ಎಚ್‌. ಡಿ. 
ಮಹಾಪ್ರಬಂಧ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ) ನಂ. 14, ಪು. 398. 


ಡಿ. ಎಲ್‌. ಎಸ್‌.ಸಿ. ಐ, ಸದಾನಂದ ನಾಯಕ ಸಾಹಿತ್ಯ ಸಂಶೋಧನೆ ಮತ್ತು ಸಮಾಲೋಚನೆ, ಪು. 68-92, 
ಎಸ್‌. ವಿ. ಪಾಡಿಗಾರ, ಗಣಪತಿ ಗೌಡ, "ಚಂದಾವರ ಕದಂಬ ಅರಸು ತ್ರಿಭುವನಮಲ್ಲ ಮಲ್ಲದೇವನ 
ಗುಂಡಬಾಳ ಶಾಸನ', ಶಕ 1063, ಕರ್ನಾಟಕ ಭಾರತಿ, ಸಂ. 23, ಸಂ. 3. 


ಕೆ.ಐ.ಸಂ.1, 1939-40, ನಂ. 67. 

ಡಿ. ಎಲ್‌. ಎಸ್‌.ಸಿ. ಐ. 1941-42, ನಂ.26, ಡಿ. ಎಲ್‌. ಎಸ್‌.ಸಿ. ಇ. 1941-42, ನಂ.20. 

ಕೆ. ಐ. ಸಂ. 1, 1939-40, ನಂ. 67. 

ಕೆ ಐ. ಸಂ.1, ನಂ. 58. 

ಶೀನಿವಾಸ ಪಾಡಿಗಾರ, ಗಣಪತಿಗೌಡ ಎಸ್‌., "ತ್ರಿಭುವನ ಮಲ್ಲ ಮಲ್ಲದೇವನ ಕಾಲದ ತುಂಬೊಳ್ಳಿ ಶಾಸನ' 
(ಶಕ 1062), ಕರ್ನಾಟಕ ಭಾರತಿ, ಸಂ. 23, ಸಂ. 3-4. 

ಕೆ. ಐ. ಸಂ.1, ನಂ. 39. 

ಕೆ. ಐ. ಸಂ. VI, ನಂ. 44. 

ಎ. ಇ. ಸಂ. XXII, ಪು.70-75. | 

ಹೀರೆಮಠ ಎಸ್‌. ಎಮ್‌., ಶಾಸನ ಅಧ್ಯಯನ, 1998, ಪು. 14. 


ಚಿದಾನಂದಮೂರ್ತಿ, ಕರ್ನಾಟಕ ಶಾಸನಗಳ ಸಾಂಸ್ಕೃ ತಿಕ ಅಧ್ಯಯನ, ಪು ಪು. 280. 


181 


48, 
49. 


5೦. 
51. 


52; 
ವಿ3, 
೨4. 


೨5. 
56. 
57. 
58. 
೨9, 
60. 
61. 


62. 
63. 


64. 


65. 
66. 


67. 


68. 


ಚಿದಾನಂದಮೂರ್ತಿ, ಕನ್ನ ಡ ಶಾಸನಗಳ ಸ ಸಾಂಸ್ಕೃತಿಕ ಅಧ್ಯ ಯನ, ಪು. 281. 


ಎಚ್‌. ಆರ್‌ ರಘುನಾಥ ಭಟ್‌, 'ಎ ನ್ಯೂ ಇನ್ಸ್‌ ಕ್ರಿಪ್ಪನ್ಸ್‌ ಆಫ್‌ ದಿ ಟೈಂ ಆಫ್‌ ಬುಕ್ಕ 1 ಫ್ರಾಮ್‌ ಬಾವಿಕೇರಿ', 
ಜರ್ನಲ್‌ ಆಫ್‌ ಎಪಿಗ್ರಫಿಕಲ್‌ ಸೊಸೈಟಿ ಆಫ್‌ ಇಂಡಿಯಾ, ಸಂ. X11, 1986, ಪು. 87-90. 


ಕೆ. ಐ. ಸಂ. VI, ನಂ. 70. 


ಭಟ್‌ಸೂರಿಕೆ.ಜಿ.. ಧಾರಾನಾಥ ದೇವಾಲಯ ಧಾರೇಶ್ವ ರ, ಅನು.1], ನಂ. 1, ತಮಿಳುನಾಡು ಹಸ್ತಪ್ರತಿ 


ಭಂಡಾರ ಮದ್ರಾಸು, ಕರ್ನಲ್‌ ಮೆಕೆಂಜಿ ಸಂಗ್ರಹ, ನಂ. 313, ಪು. 513-516. 


ಡಿ. ಎಲ್‌. ಎಸ್‌.ಸಿ. ೫. 1940-41, ನಂ. 61. 
ಡಿ. ಎಲ್‌. ಎಸ್‌.ಸಿ. ಐ.,1940-4], ನಂ. 55. 


ವಸಂತಮಾಧವ ಕೆ.ಜಿ. ಉಪ್ಪುಂದದ ದುರ್ಗಾಪರಮೇಶ್ವ ರಿ ದೇವಾಲಯದಲ್ಲಿರುವ" ಒಂದು ತಾಮ್ರ ಶಾಸನ!' 
ಕರ್ನಾಟಕ ಕರಾವಳಿಯ ಕನ್ನಡ ಶಾಸನಗಳ ಅಧ್ಯಯನ, ಪು , 83-92. 


ಡಿ. ಎಲ್‌. ಎಸ್‌.ಸಿ. ಐ.,1940-41, ನಂ. 40. 
ಡಿ. ಎಲ್‌. ಎಸ್‌.ಸಿ. ಐ. 1940-41, ನಂ. 56. 
ಡಿ. ಎಲ್‌. ಎಸ್‌.ಸಿ. ಐ.,1940-4], ನಂ. 57. 
ಕೆ. ಐ. ಸಂ.11[, ಭಾಗ1, ನಂ. 13, 1939-40, ನಂ. 76. 
ಕೆ ಐ. ಸಂ.11], ಭಾಗ1, ನಂ. 12, 1939-40, ನಂ.75. 
ಡಿ. ಎಲ್‌. ಎಸ್‌.ಸಿ. ಐ.,1940-4], ನಂ. 48. 


ಭಟ್‌ಸೂರಿಕೆ. ಜಿ., ದಾರಾನಾಥ ದೇವಾಲಯ ಧಾರೇಶ್ವ ರ ಅನು, ನಂ. 5, ತಮಿಳುನಾಡು ಸರಕಾರ ಹಸ್ತಪ್ರತಿ 
ಭಂಡಾರ ಮದ್ರಾಸು, ಮೆಕೆಂಜಿ ಸಂಗ್ರಹ, ನಂ. 316, ಪು. 536-538. 


ಕೆ. ಇ. ಸಂ.11, ಭಾಗ1, ನಂ. 6,1940-41, ನಂ. 48. 


ಭಟ್‌ಸೂರಿ ಕೆ.ಜಿ. ಗೇರುಸೊಪ್ಪ (ನಗರ ಬಸ್ಲಿಕೇರಿ)ಯ ಜೈನ ವಾಸ್ತು ಮತ್ತು ಶಿಲ್ಪ, ಕರ್ನಲ್‌ ಮೆಕೆಂಜಿ 
ಸಂಗ್ರಹ, ಅನು.1, ನಂ. 297, ಪು. 463-771. 


ಎಸ್‌. ವಿ. ಪಾಡಿಗಾರ, ಗಣಪತಿಗೌಡ ಎಸ್‌., "ಚಂದಾವರ ತ್ರಿಭುವನ ಮಲ್ಲ ಮಲ್ಲದೇವನ ಕಾಲದ ತುಂಬೊಳ್ಳಿ 
ಶಾಸನ' (ಶಕ 1062), ಕರ್ನಾಟಕ ಭಾರತಿ, ಸಂ. 23, ಸಂ. 2-3. 


ಕೆ. ಐ. ಸಂ.l1, ಭಾಗ 1. ನಂ.9, 1939-40, ನಂ. 72. 


ಎಂ. ಎ. ಆರ್‌., 1928 ನಂ. 112, ತಮಿಳುನಾಡು ಸರಕಾರ ಹಸ್ತಪ್ರತಿ ಭಂಡಾರ, ಮೆಕೆಂಜಿ ಸಂಗ್ರಹ, 
ನಂ. 316, ಪು. 536-38, ಭಟ್‌ಸೊರಿ ಕೆ.ಜಿ. ಧಾರಾನಾಥ ದೇವಾಲಯ ಧಾರೇಶ್ವರ ಅನು], ನಂ. 5. 


ಭಟ್‌ಸೂರಿಕೆ. ಜಿ. ಧಾರಾನಾಥ ದೇವಾಲಯ ಧಾರೇಶ್ವರ, ಅನು], ನಂ. 4, ತಮಿಳುನಾಡು ಸರಕಾರ ಪ್ರಾಚ್ಯ 
ಹಸ್ತಪ್ರತಿ ಭಂಡಾರ ಮದ್ರಾಸ್‌, ಕರ್ನಲ ಮೆಕೆಂಜಿ ಸಂಗ್ರಹ, ನಂ. 315, ಪು. 528-539. 


ಎಂ. ಎ. ಆರ್‌., 1928, ನಂ. 112. 
182 


ಕೆ.ಐ.ಸಂ.1, 1939-40, ನಂ. 57. 

ಕೆ.ಐ.ಸಂ.1, 1939-40, ನಂ. 53. 

ಕೆ.ಐ.ಸಂ.1, 1939-40, ನಂ. 58. 

ಡಿ. ಎಲ್‌. ಎಸ್‌.ಸಿ. ಐ.,1940-4], ನಂ. 57. 
ಕೆ.ಐ.ಸಂ1, ಭಾಗ], ನಂ.17, 1939-40, ನಂ. 80. 
ಕೆ.ಐ.ಸಂ. Il, ನಂ. 17, 1939-40, ನಂ. 80. 
ಕೆ.ಐ.ಸಂ. Il, ನಂ. 17. 

ಕೆ.ಐ.ಸಂ. 1, ನಂ. 17. 

ಕೆ.ಐ.ಸಂ. 111, ಭಾಗ 1, ನಂ. 17, 1939-40, ನಂ. 80. 
ಕೆ.ಐ.ಸಂ1, ಭಾಗ1, ನಂ. 17, 1939-40, ನಂ. 80. 
ಕೆ.ಐ.ಸಂ. 111, ಭಾಗ 1, ನಂ. 17, 1939-40, ನಂ. 80. 
ಕೆ.ಐ.ಸಂ. 111, ಭಾಗ 1, ನಂ. 17, 1939-40, ನಂ. 80. 
ಎ. ಇ. ಸo XXXII], ಪು.217-219. 

ಎ ಇ. ಸಂ. XX1, ಪು.173-179. 

ಸಿ.ಕೆ.ಐ.ಸಂ.1, ನಂ. 26. 

ಎ ಇ. ಸಂ XXIX, ಪು.29-32. 


ಶೀನಿವಾಸ ಪಾಡಿಗಾರ, ಗಣಪತಿಗೌಡ ಎಸ್‌., "ತ್ರಿಭುವನ ಮಲ್ಲ ಮಲ್ಲದೇವನ ಕಾಲದ ತುಂಬೊಳ್ಳಿ ಶಾಸನ' 
(ಶಕ 1062) ಕರ್ನಾಟಕ ಭಾರತಿ, ಸಂ. 23, ಸಂ. 3-4. 


ಕೆ. ಐ.ಸಂ. 1, ನಂ. 58. 


183 


Q choplet 


ಅಧ್ಯಾಯ $ ಎಂಟು 


ದೇವಾಲಯಗಳು 


ಕರ್ನಾಟಕ ಘಟ್ಟಪ್ರದೇಶದ ಮೇಲೆ ಕಂಡುಬರುವ ಕಲಾತ್ಮಕ ಮತ್ತು ವೈವಿಧ್ಯಮಯ ದೇವಾಲಯಗಳು 
ಕನಾರ್ಟಕ ಕರಾವಳಿಯ ಉತ್ತರಭಾಗದಲ್ಲಿ ಅತಿ ವಿರಳ. ಇದಕ್ಕೆ ಮುಖ್ಯ ಕಾರಣವೆಂದರೆ, ಇಲ್ಲಿರುವ ಭೌಗೋಳಿಕ 
ಅಂಶಗಳಾದ ವಿಪರೀತ ಮಳೆ ಹಾಗೂ ಲಭ್ಯವಾಗಿರುವ ಕೆಳಮಟ್ಟದ ಕಟ್ಟಡ ಸಾಮಗ್ರಿಗಳು ಎನ್ನ ಬಹುದು. ಈ ಪ್ರದೇಶದ 
ಕೆಲವು ಪ್ರಾಚೀನ ದೇವಾಲಯ ಮತ್ತು ಬಸದಿಗಳೆಂದರೆ ಕುಮಟಾ ತಾಲೂಕಿನ ಧಾರೇಶ್ವರದ ಆದಿಧಾರೇಶ್ವರ ಮತ್ತು 
ಧಾರನಾಥ ದೇವಾಲಯ, ಅಂಕೋಲಾ ತಾಲೂಕಿನ ಮಾರುಗದ್ದೆಯ ನಾಥ (ಶೈವ) ದೇವಾಲಯ, ಹೊನ್ನಾವರ 
ತಾಲೂಕಿನ ಗೇರುಸೊಪ್ಪೆಯ ಚತುರ್ಮುಖ ಬಸದಿ, ಭಟ್ಕಳದ ಜಟ್ಟಪ್ಪ ನಾಯಕ (ಬಂಡಬಸದಿ), ಪಾರ್ಶ್ವನಾಥ ಬಸದಿ, 
ಚೋಳೇಶ್ವರ ದೇವಾಲಯ, ಮೂಢಭಟ್ಕಳದ ಕೇತಪೈನಾರಾಯಣ, ಸಾಂತಪ್ರ ನಾಯಕ ಲಕ್ಷ್ಮಿ ನರಸಿಂಹದೇವಾಲಯ, 


ಲಕ್ಯರಸಿನಾರಾಯಣ, ಅಡಿಕೆನಾರಾಯಣ ದೇವಾಲಯಗಳು ಪ್ರಮುಖವಾಗಿವೆ. 


ಧಾರೇಶ್ವರದ ಆದಿ ಧಾರೇಶ್ವರ ದೇವಾಲಯಕ್ರಿಶ 9-10ನೇ ಶತಮಾನಕ್ಕೆ ಸೇರುತ್ತದೆ. ಇದರ ಛಾವಣಿಯ 
ರಚನೆ ಇಳಿಜಾರಾಗಿದ್ದು, ಬಹುಶ: ಈ ಕರಾವಳಿಯಲ್ಲಿ ಮೊದಲಿನಿಂದ ಪ್ರಚಲಿತವಿದ್ದ ಇಳಿಜಾರದ ಮಾಡುಳ್ಳ 


ಗೆ 


ದೇವಾಲಯಗಳ ಪ್ರಾಚೀನ ಉದಾಹರಣೆಯೆಂದು ಭಾವಿಸಬಹುದು. ಧಾರನಾಥ ದೇವಾಲಯ ಬಹುಶ: ಕಲ್ಯಾಣ - 
ಚಾಲುಕ್ಕ ಶೈಲಿಯಿಂದ ಪ್ರಭಾವಿತವಾದ ಈ ಪ್ರದೇಶದ ಏಕಮೇವ ಉದಾಹರಣೆಯೆಂದರೆ ತಪ್ಪಾಗದು. ಆದರೆ ಅದು 
ಸಾಕಷ್ಟು ಜೀರ್ಣೊದ್ದಾರ ಹೊಂದಿ ತನ್ನ ಮೂಲ ಬಾಹ್ಯ ಸ್ವರೂಪವನ್ನು ಕಳೆದುಕೊಂಡಿದೆ. 


ಹೊನ್ನಾವರ ತಾಲೂಕು ಗೇರುಸೊಪ್ಪೆ ಯ ಚತುರ್ಮುಖ ಬಸದಿ, ಭಟ್ಕಳದ ಚೋಳೇಶ್ವರ ದೇವಾಲಯ ಮತ್ತು 
ಮೂಢಭಟ್ಕಳದ ಎಲ್ಲ ದೇವಾಲಯಗಳು ಕಪ್ಪು ಶಿಲೆಗಳಿಂದ ನಿರ್ಮಿತವಾಗಿವೆ. ಭಟ್ಕಳದ ಬಂಡಬಸದಿಯನ್ನು ಕಪ್ಪು 
ಕಲ್ಲಿನಿಂದ ಮತ್ತು ಜಂಬಿಟ್ಟಿಗೆಯಿಂದ ನಿರ್ಮಿಸಿರುವರು. ಇವುಗಳ ರಚನೆಯನ್ನು ಗಮನಿಸಿದಾಗ ಶಿಲ್ಪಿಗಳು ಸ್ಥಳೀಯ 
ಪರಿಕರಗಳನ್ನು ಉಪಯೋಗಿಸಿಕೊಂಡು ನಿರ್ಮಿಸಿರುವರೆಂದು ತಿಳಿಯುತ್ತದೆ. ಈ ಪ್ರದೇಶದಲ್ಲಿ ಬೀಳುವ ಭಾರಿ ಮಳೆಯ 
ಹಿನ್ನಲೆಯಲ್ಲಿ ಗೇರುಸೊಪ್ಪೆಯ ಚತುರ್ಮುಖ ಬಸದಿಯ ಹೊರತಾಗಿ ಎಲ್ಲ ದೇವಾಲಯದ ಮತ್ತು ಬಸದಿಗಳ 
ಮೇಲ್ಸಾವಣಿ ಇಳಿಜಾರಾಗಿರುವದು ಗಮನೀಯ. ಗೇರುಸೊಪ್ಪೆಯ ಬಸದಿಯು ವಿಜಯನಗರಕಾಲದ್ದಾದರೂ ಕಲ್ಯಾಣ 
ಚಾಲುಕ್ಯ ಶೈಲಿಯ ಲಕ್ಷಣಗಳನ್ನು ಮುಂದುವರೆಸಿರುವದು ಉಲ್ಲೇಖಿನೀಯ. 


ಉಪ್ಪಿನಾಂಶದ ವಾತಾವರಣ ಮತ್ತು ಮರಳು ಮಿಶ್ರಿತ ಕಲ್ಲು, ಸ್ಥಳೀಯವಾಗಿ ಲಭ್ಯವಾಗಿರುವ ಕೆಳದರ್ಜೆಯ 
ಪರಿಕರಗಳಿಂದ ನಿರ್ಮಿಸಲ್ಪಟ್ಟ ದೇವಾಲಯಗಳಾಗಿದ್ದರಿಂದ ಹಾಗೂ ಮಳೆಯ ಹಿನ್ನೆಲೆಯಲ್ಲಿ ಈ ಪ್ರದೇಶದ 
ದೇವಾಲಯಗಳು ಶಿಧಿಲಗೊಳ್ಳುತ್ತಿರುವದು ಸಹಜವಾಗಿದೆ. ಬಹುಶಃ ಹಾಡುವಳ್ಳಿಯ ಚಂದ್ರಪ್ರಭ ಬಸದಿ, 
ಮಾರುಗದ್ದೆಯ ಶೈವ ದೇವಾಲಯ, ಮೂಢಭಟ್ಕಳದ ದೇವಾಲಯಗಳು ಶಿಥಿಲಾವಸ್ಥೆ ಯಲ್ಲಿರುವುದಕ್ಕೆ ಇದೇ 
ಕಾರಣವಿರಬಹುದು. ಈ ಹಿನ್ನಲೆಯಲ್ಲಿ ಉಳಿದಿರುವ ಕೆಲವು ಪ್ರಾಚೀನ ದೇವಾಲಯಗಳ ವಾಸ್ತು ಶಿಲ್ಪವನ್ನು ಇಲ್ಲಿ 
ನಿರೂಪಿಸುವ ಪ್ರಯತ್ನ ಮಾಡಲಾಗಿದೆ. 


184 


ನಾಥ (ಶಿವ) ದೇವಾಲಯ, ಮಾರುಗದ್ದೆ 


ಅಂಕೋಲಾ ತಾಲೂಕಿನ ಮಾರುಗದ್ದೆಯ ದಟ್ಟ ಅರಣ್ಯ ಪ್ರದೇಶದಲ್ಲಿ ನಾಲ್ಕು ದೇವಾಲಯಗಳಿವೆ. ಅವುಗಳಲ್ಲಿ 
ಒಂದು ದೇವಾಲಯ ಹಸಿರು ಕಣಶಿಲೆಯಿಂದ (ಗ್ರಾನೈಟ) ಸಂಬಂಧಿಸಿದ್ದೆಂದು ತಿಳಿಯುವುದಿಲ್ಲ. ವಾಸ್ತು ದೃಷ್ಟಿಯಿಂದ 
ಕ್ರಿ.ಶ. 13-14ನೇ ಕಾಲಮಾನಕ್ಕೆ ಸೇರುತ್ತದೆ. ವಾಸ್ತು ವಿನ್ಯಾಸ ಕೆಲವು ವಿಶೇಷತೆಯಿಂದ ಕೂಡಿದ ದೇವಾಲಯದ 
ತಲಭಾಗದಿಂದ ಛಾದ್ಯದವರೆಗೆ ಹಾಸುಗಲ್ಲುಗಳ ಸಮನಾಂತರ ಪಟ್ಟಿಕೆಗಳಿಂದ ಏಳು ಸ್ತರಗಳಾಗಿ ಜೋಡಿಸಲಾಗಿದೆ. 
ಭಿತ್ತಿಯ ಗೋಡೆಯ ಮೇಲೆ ಆಯತಾಕಾರದ ಕೋಷ್ಠಗಳಿದ್ದು ಕೆಲವು ಕೋಷ್ಕಗಳು ಖಾಲಿಯಾಗಿದ್ದರೆ ಇನ್ನೂ ಕೆಲವು 
ಬ್ರಹ್ಮ, ಭೈರವ, ಚಾಮುಂಡಾ ಹಾಗೂ ಕೆಲವು ಮಿಥುನಗಳ ಉಬ್ಬು ಶಿಲ್ಪಗಳಿವೆ. ಭಿತ್ತಿಯ ಮೇಲ್ಲಡೆಯಿರುವ ಪ್ರಸ್ತರವು 
ಮೂರು ಪಟ್ಟಿಕೆಗಳಲ್ಲಿ ನಿರ್ಮಿಸಲಾಗಿದ್ದು ಇವುಗಳ ಮುಂದಿನ ಭಾಗಗಳು ಶಿಧಿಲಗೊಂಡಿವೆ. ಮೇಲ್ಕಟ್ಟಡವು 
ಶಿಥಿಲಗೊಂಡಿದ್ದು ಬಹುಶಃ ಮೂಲತಃ ಫಾಂಸನಾ (ಕದಂಬನಗರ) ಶೈಲಿಯಲ್ಲಿರಬೇಕು. 


ದೇವಾಲಯದ ಒಳಭಾಗವು ಸಂಪೂರ್ಣವಾಗಿ ಶಿಧಿಲಗೊಂಡಿವೆ. ಛಾವಣಿಯ ಎಲ್ಲ ಕಲ್ಲುಗಳು ಜಾರಿದ್ದು 
ಕಂಬದ ಹಿಡಿತವನ್ನು ತಪ್ಪಿಸಿ ಬಿದ್ದಿವೆ. ನಾಲ್ಕು ಕಂಬಗಳಿದ್ದು ಅವುಗಳೂ ಕೂಡ ಬೀಳುವ ಪರಿಸ್ಥಿತಿಯಲ್ಲಿವೆ. ಇದರಿಂದಾಗಿ 
ದೇವಾಲಯದಲ್ಲಿ ಪ್ರವೇಶ ಮಾಡಲು ಸಾಧ್ಯವಾಗಿಲ್ಲ. ಈ ದೇವಾಲಯದ ವಿಶೇಷತೆ ಎಂದರೆ ನೆಲಮಾಳಿಗೆಯಲ್ಲಿ ಕೋಣೆ 
ಇರುವುದು. ಆದರೆ ಇಂದು ದೇವಾಲಯ ಶಿಥಿಲಾವಸ್ಥೆಯಲ್ಲಿದ್ದು ಒಳಗೆ ಹೋಗಲು ಸಾಧ್ಯವಾಗಲಿಲ್ಲ. 


ದೇವಾಲಯದ ಭಿತ್ತಿಯಲ್ಲಿ ಕೆಲವು ಉಬ್ಬು ಶಿಲ್ಪಗಳಿವೆ. ದೇವಾಲಯದ ಬಲಭಾಗದಿಂದ (ಪ್ರದಕ್ಷಿಣಾ ಪಥದ 
ರೀತಿಯಲ್ಲಿ) ಸುತ್ತಿ ಬಂದರೆ ಕೋಷ್ಕದಲ್ಲಿ ಮೊದಲನೇ ಶಿಲ್ಪವು ಬ್ರಹ್ಮನ ಉಬ್ಬು ಶಿಲ್ಪವಿದೆ. ಏಕಮುಖ ಬ್ರಹ್ಮನು 
ಮೀಸೆಯನ್ನು ಹೊಂದಿದ್ದು ಜಟಾಮುಕುಟ ಹೊಂದಿದ್ದಾನೆ. ಕೆಳ ಬಲಗೈಯಲ್ಲಿ ಜಪಮಾಲೆ, ಇನ್ನೊಂದು ವರದ 
ಮುದ್ರೆಯಲ್ಲಿದೆ. ಮೇಲಿನ ಎರಡು ಕೈಗಳಲ್ಲಿ ಅನುಕ್ರಮವಾಗಿ ಬಲ ಶಂಖಮತ್ತು ಪಾಶವನ್ನು, ಎಡಗೈಯಲ್ಲಿ ಫಲವನ್ನು 
ಹಿಡಿದಿರುವನು. 


ತ್ರಿಭಂಗಿ ಶೈಲಿಯಲ್ಲಿದ್ದು ಸಂಪ್ರದಾಯಿಕ ಆಭರಣಗಳಾದ ಚಕ್ರಕುಂಡಲ,ಕಂಠಹಾರ, ತೋಳ್ಳಂದಿ, ಬಳೆ, 
ಕಾಲ್ಗೆಜ್ಜೆ (ಮೇಖಲಾ)ವನ್ನು ಧರಿಸಿರುವನು. ದೊಡ್ಡದಾದ ಹಾರ ಹಗ್ಗದಂತೆ ಸುತ್ತು ಬಳಸಿದೆ. ಶಿಲ್ಪದ ಎಡಭಾಗದಲ್ಲಿ 
ಸೊಂಡಿಲು ಮುರಿದ ಆನೆಯ ಶಿಲ್ಪವಿದೆ. | 


ಬ್ರಹ್ಮನ ಶಿಲ್ಪದ ನಂತರ ಗಜಾಸುರ ಸಂಹಾರ ಶಿಲ್ಪವಿದೆ. ಅತಿಭಂಗದಲ್ಲಿದ್ದು ಹನ್ನೆರೆಡು ಕೈಗಳಲ್ಲಿ ಜಪಮಾಲೆ, 
ಬಾಣ, ತ್ರಿಶೂಲ, ಖಡ್ಗ ಖಟುವಾಂಗ, ಖೇಟಕ, ಧನಸ್ಸು ಇದ್ದು ಎರಡು ಕೈಗಳಿಂದ ಗಜಾಸುರನ ಚರ್ಮವನ್ನು 
ಎಳೆಯುವಂತೆ ಮತ್ತೆರೆಡು ಕೈಗಳು ನೃತ್ಯ ಮುದ್ರೆಯಲ್ಲಿ ವೆ. 

ಎಂಟನೇ ಶಿಲ್ಪವು ಹನ್ನೆರೆಡು ಕೈಗಳು ನಟರಾಜನ ಶಿಲ್ಪ ಜಪಮಾಲಾ, ಬಾಣ, ಖಡ್ಗ, ತ್ರಿಶೂಲ ಮತ್ತು ಮೇಲಿನ 
ಎರಡು ಕೈಗಳಿಂದ ಸರ್ಪವನ್ನು ಹಿಡಿದುಕೊಂಡಿದೆ. ಉಳಿದೆರಡು ಕೈಗಳಲ್ಲಿ ಧನಸ್ತು ಮತ್ತು ಫಲವಿದೆ. ಕೆಳಗಿನ ಎಡಗೈ 
ವ್ಯಾಖ್ಯಾನ ಮುದ್ರೆಯಲ್ಲಿದೆ. ಜಟಾಮುಕುಟ, ರುಂಡಮಾಲಾ ಮತ್ತು ಸಾಮಾನ್ಯ ಆಭರಣಗಳಿವೆ. ಬಲಭಾಗದಲ್ಲಿ 


ಖಡ್ಗವನ್ನು ಹಿಡಿದ ಭೃಂಗಿ ಮತ್ತು ಗಣೇಶನ ಶಿಲ್ಪವಿದೆ. 
185 


ಅನುಕ್ರಮವಾಗಿ ಎರಡನೇ, ಐದನೇ, ಆರು, ಹತ್ತು ಮತ್ತು ಹದಿನೈದನೇ ಕೋಷ್ಠಗಳಲ್ಲಿ ಭೈರವನ ವಿವಿಧ 
ಶಿಲ್ಪಗಳಿವೆ. ಎರಡನೇ ಕೋಷ್ಕದಲ್ಲಿರುವ ಭೈರವ ಶಿಲ್ಪವು ಜಟಾಮುಕುಟಧಾರಿಯಾಗಿದ್ದು, ಕೈಗಳಲ್ಲಿ ಖಡ್ಗ, ಗದಾ, 
ಪಾಶ ಮತ್ತು ಭಿಂಡಿಫಲವಿದೆ. ಗಡ್ಡಧಾರಿಯಾಗಿದ್ದು ಉದ್ದನೆ ಹಾರ ಮತ್ತು ಮಣಿಹಾರ ಧರಿಸಿದ್ದಾನೆ. ಶಿಲ್ಪದ 
ಎಡಭಾಗದಲ್ಲಿ ನಾಯಿಯ ಶಿಲ್ಪವಿದೆ. ಹತ್ತನೇ ಕೋಷ್ಕದಲ್ಲಿರುವ ಭಬೈರವನು ರುಂಡಮಾಲಾ, ಅಕ್ಷ ಮಾಲಾ, ಅಂಕುಶ, 
ವೀಣೆಯನ್ನು ಹಿಡಿದಿರುವನು. ಎಡಭಾಗದಲ್ಲಿ ಕಾಡುಕೋಣದ ಶಿಲ್ಪವಿದೆ. ಇದರ ಪಕ್ಕದಲ್ಲಿ ದಂಪತಿಗಳಿಬ್ಬರು ಲೈಂಗಿಕ 
ಕ್ರಿಯೆಯಲ್ಲಿ ತೊಡಗಿರುವ ಶಿಲ್ಪವಿದೆ. ಐದನೇ ಕೋಷ್ಠದಲ್ಲಿರುವ ಭೈರವ ಶಿಲ್ಪವು ಕಾಲಭೈರವನನ್ನು ಪ್ರತಿನಿಧಿಸುತ್ತದೆ. 
ಶಿಲ್ಪವು ನಗ್ನವಾಗಿದ್ದು ಕೈಗಳಲ್ಲಿ ಖಡ್ಗ, ಢಮರು, ತ್ರಿಶೂಲ, ಹಡಗಿನಾಕೃತಿಯ ಪಾನಪಾತ್ರವನ್ನು ಹಿಡಿದಿದ್ದಾನೆ. 
ಅದರಲ್ಲಿ ಮೀನು, ಮನುಷ್ಯನ ರುಂಡವಿದೆ. ನಾಗಮುಕುಟ, ಕುಂಡಲ, ರುಂಡಮಾಲಾವನ್ನು ಧರಿಸಿರುವನು. 
ಎಡಭಾಗದಲ್ಲಿ ಕುಳಿತಿರುವ ನಾಯಿಯ ಶಿಲ್ಪವಿದೆ. ಆರು, ಹತ್ತು, ಹನ್ನೆರಡು ಮತ್ತು ಹದಿನೈದನೇ ಕೋಷ್ಠಗಳಲ್ಲಿರುವ 
ಭೈರವನ ಶಿಲ್ಪಗಳಿಗೆ ನಾಲ್ಕು ಕೈಗಳಿದ್ದು ಒಂದೇ ರೀತಿಯ ಸಾಮ್ಯತೆ ಹೊಂದಿವೆ. 


ಹನ್ನೊಂದನೇ ಕೋಷ್ಠದಲ್ಲಿ ವಿಸಮ್ಯ ಮುದ್ರೆಯಲ್ಲಿರುವ ಚಾಮುಂಡಾ ಶಿಲ್ಪವು ಹನ್ನೆರಡು ಕೈಗಳನ್ನು 
ಹೊಂದಿದ್ದು ಅನುಕ್ರಮವಾಗಿ ಖಡ್ಗ, ಡಮರು, ತ್ರಿಶೂಲ, ಧನಸ್ಸು, ವಜ್ರ, ಖೇಟಕ ಹಡಗಿನಾಕೃತಿಯ ಪಾನಪಾತ್ರೆ 
ಮತ್ತು ಎಡಗೈಯಲ್ಲಿ ಮನುಷ್ಯನ ರುಂಡವಿದೆ. 


ದೇವಾಲಯದ ಭಿತ್ತಿಯಲ್ಲಿರುವ ನಾಲ್ಕು, ಒಂಬತ್ತು ಹದಿಮೂರು ಮತ್ತು ಹದಿನಾಲ್ಕನೇ ಕೋಷ್ಠದಲ್ಲಿರುವ 
ಶಿಲ್ಪಗಳು ಮಿಥುನ ಶಿಲ್ಪಗಳಾಗಿವೆ. ನಾಲ್ಕನೇ ಶಿಲ್ಪದಲ್ಲಿ ನಗ್ನ ವ್ಯಕ್ತಿಯೊಬ್ಬನು ಕುಳಿತಿರುವ ನಗ್ನ ಸ್ತ್ರೀಯ ಮುಂದೆ ನಿಂತಿದ್ದು 
ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ್ದಾನೆ. ಏಳನೇ ಶಿಲ್ಪದಲ್ಲಿ ನಗ್ನ ಸ್ತ್ರೀಯೊಬ್ಬಳು ತ್ರಿಭಂಗಿ ಶೈಲಿಯಲ್ಲಿದ್ದು ಸರ್ಪವೊಂದು 
ಆಕೆಯ ಕಾಲನ್ನು ಸುತ್ತಿಕೊಂಡು ತಲೆ ಮೇಲಕ್ಕೆ ಮಾಡಿದೆ. 

ಒಂಭತ್ತನೆ ಶಿಲ್ಪದಲ್ಲಿ ನಗ್ನ ಸ್ತ್ರೀಯೊಬ್ಬಳು ನೇರವಾಗಿ ನಿಂತುಕೊಂಡಿದ್ದು ಎರಡು ಕೈಗಳನ್ನು ತೊಡೆಯ ಮೇಲೆ 
ಇಟ್ಟುಕೊಂಡು ತನ್ನ ಗುಪ್ತಾಂಗವನ್ನು ಪ್ರದರ್ಶಿಸುತ್ತಿರವಳು. 

ಹದಿಮೂರನೇ ಶಿಲ್ಪದಲ್ಲಿ ಜಟಾಧಾರಿ ವ್ಯಕ್ತಿಯೊಬ್ಬ ಸ್ತ್ರೀಯೊಂದಿಗೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ್ದು 

ಇನ್ನೊಂದೆಡೆ ನಗ್ನ ಜಟಾಧಾರಿಯು ಉದ್ದನೇ ಗುಪ್ತಾಂಗವನ್ನು ಹೊಂದಿದ್ದು ಅದನ್ನು ಸ್ತ್ರೀಯೊಬ್ಬಳು ಎತ್ತಿ 
ಹಿಡಿದಂತಿದೆ. 

ಹದಿನಾಲ್ಕನೇ ಶಿಲ್ಪದಲ್ಲಿ ಜಟಾಧಾರಿ ವ್ಯಕ್ತಿಯೊಬ್ಬನು ಸ್ತ್ರೀಯನ್ನು ಹಿಂದಿನಿಂದ ಸಂಭೋಗಿಸುತ್ತಿದ್ದು ಬೇರೆ 
ವ್ಯಕ್ತಿಯೊಬ್ಬನ ಗುಪ್ತಾಂಗವನ್ನು ಹಿಡಿದಂತಿದೆ. ಇವರ ಪಕ್ಕದಲ್ಲಿ ಜಟಾಧಾರಿ ನಿಂತಿದ್ದಾನೆ. ಇವರೆಲ್ಲರೂ ಚಕ್ರದಂತಿರುವ 


ಶೆ 
ಕರ್ಣ ಕುಂಡಲಗಳನ್ನು ಧರಿಸಿರುವರು. 


ಈ ದೇವಾಲಯದಲ್ಲಿ ಕಂಡುಬರುವ ಭೈರವ ಶಿಲ್ಪಗಳು ದೇವಾಲಯಕ್ಕೆ ವಿಶೇಷ ಮಹತ್ವ ತಂದಿವೆ. 
ಕೋಷ್ಕಗಳಲ್ಲಿರುವ ಕೆಲವು ಮಿಥುನ ಶಿಲ್ಪಗಳಿಗೆ ಉಳಿದ ಅನ್ಯ ಶಿಲ್ಪಗಳಿಗೆ ನೀಡಿದಷ್ಟೇ ಮಹತ್ವ ನೀಡಿರುವುದನ್ನು ಇಲ್ಲಿ 


186 


ಗಮನಿಸಬಹುದು. ಮಧ್ಯಯುಗೀನ ಕರ್ನಾಟಕ ವಾಸ್ತು ಶಿಲ್ಪ ಹಾಗೂ ದೇವಾಲಯಗಳಲ್ಲಿ ಮಿಥುನ ಶಿಲ್ಪಗಳಿಗೆ ಕನಿಷ್ಠ 
ಸ್ಥಾನ ನೀಡಿರುವರು. ಉದಾಹರಣೆಗೆ ಲಕ್ಷ್ಮೇಶ್ವರದ ಶಂಖ ಬಸದಿ, ಭಟ್ಕಳದ ಕೇತಪೈ ನಾರಾಯಣ ದೇವಾಲಯ, 
ಬಾಗಳಿಯ ಕಲ್ಲೇಶ್ವರ ದೇವಾಲಯಗಳಲ್ಲಿ ಮಿಥುನ ಶಿಲ್ಪಗಳಿವೆ. ಇಲ್ಲಿ ಗುರ್ತಿಸಲಾಗದ ಬ್ರಹ್ಮ, ಗಜಾಸುರ ಸಂಹಾರ 
ಶಿಲ್ಪ ಹಾಗೂ ನಟರಾಜನನ್ನು ಭೈರವನ ಪಿತಾಮಹ ಗುಂಪಿನಲ್ಲಿ ಸೇರಿಸಿರುವುದು ಸೂಚ್ಯವಾಗಿ ಇದು ನಾಥ 
ದೇವಾಲಯವೆಂದು ತಿಳಿಯುತ್ತದೆ. ಮಿಥುನ ಶಿಲ್ಪಗಳಲ್ಲಿನ ಜಟಾಧಾರಿ ಪುರುಷರು ಹಾಗೂ ಸ್ತ್ರೀ ವಿಗ್ರಹಗಳು ಮತ್ತು 
ದೇವಾಲಯದಲ್ಲಿರುವ ಒಳಕೋಣೆ ಬಹುಶಃ ನಾಥ ಪಂಧಿಯರಲ್ಲಿ ಪ್ರಚಲಿತದಲ್ಲಿದ್ದ ಲೈಂಗಿಕ ಕ್ರಿಯೆಯ ಮೂಲಕ 
ಮಾಡುವ ತಂತ್ರ ವಿಧಿ ಸಂಕೇತಗಳಾಗಿವೆ ಎಂದು ಅ. ಸುಂದರ ಅವರು ಅಭಿಪ್ರಾಯ ಪಟ್ಟಿದ್ದಾರೆ. 


ಈ ಪ್ರಮುಖ ದೇವಾಲಯದ ನಂತರ ಗಮನಿಸಬಹುದಾದ ಎರಡು ಶಿವದೇವಾಲಯಗಳಿವೆ. ಸಂಪೂರ್ಣವಾಗಿ 
ಶಿಧಿಲಗೊಂಡಿವೆ. ಬೃಹತಾಕಾರದ ಪ್ರಾಂಗಣದಲ್ಲಿ ಜಂಬಿಟ್ಟಿಗೆಗಳಿಂದ ನಿರ್ಮಿಸಲ್ಪಟ್ಟಿವೆ. ಒಂದು ದೇವಾಲಯ 
ಸಂಪೂರ್ಣವಾಗಿ ನಾಶವಾಗಿದ್ದು ಗರ್ಭಗೃಹ, ಅಂತರಾಳ, ಸಭಾಮಂಟಪದ ಕುರುಹುಗಳನ್ನು ಮಾತ್ರ ಕಾಣುತ್ತೇವೆ. 
ಗರ್ಭಗೃಹದಲ್ಲಿ ಶಿವಲಿಂಗ ಇದೆ. ದೇವಾಲಯದ ಹೊರಗೆ ಗಣೇಶ ಮತ್ತು ಮಹಿಷ ಮರ್ಧಿನಿಯರ ವಿಗ್ರಹಗಳಿವೆ. 


ಎರಡನೇ ದೇವಾಲಯವು ಕೇವಲ ಗರ್ಭಗೃಹಗಳನ್ನಷ್ಟೇ ಹೊಂದಿದೆ. ಅಲ್ಲಿ ಶಿವಲಿಂಗವಿದೆ. ಕಟ್ಟಡದ 
ಕುರುಹುಗಳಿಂದ ಇದೂ ಕೂಡ ದೊಡ್ಡ ದೇವಾಲಯವಾಗಿತ್ತೆಂದು ತಿಳಿಯುತ್ತದೆ. ಇಲ್ಲಿಯ ಗಣೇಶ ಮತ್ತು ಮಹಿಷ 
ಮರ್ಥಿನಿಯರ ಶಿಲ್ಪವಿದ್ದು ಸುಮಾರುಕ್ರಿ.ಶ. 13ನೇ ಶತಮಾನಕ್ಕೆ ಸೇರುತ್ತವೆ. 


ಇಲ್ಲಿ ಸಮೀಪದಲ್ಲಿ ಜೈನ ಬಸದಿ ಇತ್ತೆಂದು ಅಲ್ಲಿರುವ ಕೆಲವು ಬಸದಿಯ ಕುರುಹುಗಳಿಂದ ತಿಳಿಯುತ್ತದೆ. 


ಸಣ್ಣ ಜೈನಬಿಂಬವಿದೆ. ಯಾವುದೇ ಲೇಖವಿಲ್ಲದ ಶಿಲಾಶಾಸನದ ಕಲ್ಲನ್ನು ಇಡಲಾಗಿದೆ. 

ಒಟ್ಟಿನಲ್ಲಿ ಈ ಎಲ್ಲ ಅಂಶಗಳಿಂದ ಮಾರುಗದ್ದೆ ಪ್ರಾಚೀನ ನಾಥ ಶೈವ ಹಾಗೂ ಜೈನಕೇಂದ್ರವಾಗಿತ್ತೆಂದು 
ತಿಳಿಯುತ್ತದೆ. 

ಆದಿ ಧಾರೇಶ್ವರ, ಧಾರೇಶ್ವರ 
ಆದಿ ಧಾರಾನಾಥ ದೇವಾಲಯದ ಹೊರಗೆ ಮತ್ತು ಪ್ರಾಕಾರದೊಳಗೆ ನೈರುತ್ಯ ದಿಕ್ಕಿಗಿದೆ. ಈ ದೇವಾಲಯವು 

ಗರ್ಭಗೃಹ ಮತ್ತು ಅಂತರಾಳವನ್ನು ಹೊಂದಿದೆ. ಗರ್ಭಗೃಹವು ಚೌಕಾಕಾರವಾಗಿದ್ದು ಮಧ್ಯದಲ್ಲಿ ಎರಡು ಲಿಂಗಗಳಿವೆ. 
ಗರ್ಭಗೃಹದ ಮೇಲ್ಬಾಗದಲ್ಲಿ ಅಷ್ಟಕೋನಾಕೃತಿಯ ಛತ್ತಿನಲ್ಲಿ ಪದ್ಮದ ಅಲಂಕಾರವಿದೆ. ಗರ್ಭಗೃಹಕ್ಕೆ ಹೊಂದಿಕೊಂಡಂತೆ 
ಅಂತರಾಳವಿದೆ. ಅಂತರಾಳದಲ್ಲಿ ಭುವನೇಶ್ವರಿ ಇದೆ. 
ಅಧಿಷ್ಟಾನ 

ದೇವಾಲಯದ ಅಧಿಷ್ಠಾನವು ಎತ್ತರವಾದ ವೇದಿಯ ಮೇಲೆ ನಿರ್ಮಿತವಾಗಿದ್ದು ಉಪಾನ, ಖುರಕ, ಪದ್ಧ, 


ಅಂತರಿತ ಮತ್ತು ಕಪೋತ ಭಾಗಗಳನ್ನು ಹೊಂದಿದೆ. 


187 


ಭಿತ್ತಿ 
ದೇವಾಲಯದ ಭಿತ್ತಿಯು ಸರಳವಾಗಿದ್ದು ಕುಡ್ಯಸ್ತಂಭಗಳ ಅಲಂಕಾರವಿದೆ. ಮಧ್ಯದಲ್ಲಿ ಮಕರತೋರಣದ 


ಅಲಂಕಾರವಿದೆ. ಭಿತ್ತಿಯ ಮೇಲ್ಬಾಗದಲ್ಲಿ ಇಳಿಜಾರಾದ ಲೂಪಾಕಾರದ ಶಿಖರವಿದೆ. 
ಧಾರಾನಾಥ ದೇವಾಲಯ, ಧಾರೇಶ್ವರ 


ಪುರಾಣ ಪ್ರಸಿದ್ಧ ಧಾರಾನಾಥ ದೇವಾಲಯಕ್ಕೆ ಉತ್ತರಕನ್ನಡ ಜಿಲ್ಲೆಯ ಕರಾವಳಿ ಪ್ರದೇಶದ ಮೇಲೆ ಆಳ್ವಿಕೆ 
ನಡೆಸಿದ ಎಲ್ಲ ರಾಜರು, ಸಾಮಂತರು ಕಾಲಕಾಲಕ್ಕೆ ದತ್ತಿ ದಾನಗಳನ್ನು ನೀಡಿ ಪೋಷಿಸಿಕೊಂಡು ಬಂದರು ಎನ್ನು ವುದಕ್ಕೆ 
ದೇವಾಲಯದ ಹತ್ತಿರವಿರುವ ಶಾಸನಗಳು ಸಾಕ್ಷಿಯಾಗಿವೆ. ಹೀಗೆ ಕರಾವಳಿಯ ಪ್ರಾಚೀನ ದೇವಾಲಯವಾಗಿರುವ 
ಇದು ವಾಸ್ತು ಶಿಲ್ಪದಲ್ಲೂ ವಿಶೇಷತೆಯನ್ನು ಕಾಯ್ದುಕೊಂಡು ಬಂದಿದೆ. ಅದರ ಪ್ರಮುಖ ಲಕ್ಷಣಗಳನ್ನು ಈ 
ರೀತಿಯಲ್ಲಿ ವಿವರಿಸಬಹುದು. 

ಪೂರ್ವಾ ಭಿಮುಖವಾಗಿರುವ ಈ ದೇವಾಲಯವು ಗರ್ಭಗೃಹ, ಅಂತರಾಳ, ಸಭಾಮಂಟಪ ಮತ್ತು 
ಮುಖಮಂಟಪವನ್ನು ಹೊಂದಿದ್ದು ಮುಖಮಂಟಪವು ಬಿದ್ದು ಹೋಗಿದೆ. 
ಗರ್ಭಗೃಹಃ ಗರ್ಭಗೃಹವು ಚೌಕಾಕಾರವಾಗಿದ್ದು ಮಧ್ಯದಲ್ಲಿ ಲಿಂಗವಿದೆ. ಗರ್ಭಗೃಹಕ್ಕೆ ಹೊಂದಿಕೊಂಡಂತೆ 
ಅಂತರಾಳವಿದೆ. ಅಂತರಾಳದ ಮೇಲ್ಬಾಗದಲ್ಲಿ ಅಷ್ಟಕೋನಾಕೃತಿಯ ಛತ್ತಿನ ಮಧ್ಯದಲ್ಲಿ ವೃತ್ತಾಕಾರದ ಪದ್ಮದ 


ಅಲಂಕಾರವಿದೆ. 


ಅಂತರಾಳಕ್ಕೆ ಹೊಂದಿಕೊಂಡಂತೆ ಸಭಾಮಂಟಪವಿದೆ. ಸಭಾಮಂಟಪದ ಮಧ್ಯದಲ್ಲಿ ನಾಲ್ಕು ಸ್ವತಂತ್ರ 
ಸ್ಪಂಭಗಳಿವೆ. ಈ ಸ್ತಂಭಗಳು ಚಾಲುಕ್ಯ ರೀತಿಯಲ್ಲಿವೆ. ಸಭಾಮಂಟಪದ ಇಕ್ಕೆಲಗಳಲ್ಲಿ ಕೋಷ್ಟಗಳಿದ್ದು ಇವುಗಳಲ್ಲಿ 
ಗಣಪತಿ ಮತ್ತು ಲಕ್ಷ್ಮಿ ಯ ಶಿಲ್ಪಗಳಿವೆ. ಮೇಲ್ಬಾಗದಲ್ಲಿ ಅಷ್ಟಕೋನಾಕೃತಿಯ ಛತ್ತಿನ ಮಧ್ಯದಲ್ಲಿ ಪದ್ಧದ ಅಲಂಕಾರವಿದೆ. 
ಸಭಾಮಂಟಪದ ಮಧ್ಯದಲ್ಲಿ ನಂದಿಇದೆ. 

ಸಭಾಮಂಟಪಕ್ಕೆ ಹೊಂದಿಕೊಂಡಂತೆ ಮುಖ ಮಂಟಪವಿದೆ. ಮುಖಮಂಟಪವು ಬಿದ್ದು ಹೋಗಿದ್ದು 

ಕಕ್ಷಾಸನವಿದೆ. ಕಕ್ಷಾಸನದ ಮೇಲ್ಬಾಗದಲ್ಲಿ ಶ್ರೀಕಾರ ಮತ್ತು ಬೃಹ್ಮಕಾಂತ ರೀತಿಯಲ್ಲಿರುವ ಸ್ತಂಭಗಳಿವೆ. 
ದ್ವಾರಃ ಗರ್ಭಗೃಹದ ದ್ವಾರವುನಿರಾಲಂಕಾರವಾಗಿದ್ದು ಲಲಾಟ ಪಟ್ಟಿಯಲ್ಲಿ ಗಜಲಕ್ಷ್ಮಿ ಶಿಲ್ಪವಿದೆ. ಅಂತರಾಳದ ದ್ವಾರವು 
ಸರಳವಾಗಿದ್ದು ಲಲಾಟ ಪಟ್ಟಿಯಲ್ಲಿ ಯಾವುದೇ ಅಲಂಕಾರವಿಲ್ಲ. ಏಕಕೂಟ ದೇವಾಲಯದ ಗರ್ಭಗೃಹಕ್ಕೆ 
ಸಾಮಾನ್ಯವಾಗಿ ಒಂದೇ ದ್ವಾರವಿರುತ್ತದೆ. ಆದರೆ ಇಲ್ಲಿ ಗರ್ಭಗೃಹದ ಉತ್ತರ ಮತ್ತು ದಕ್ಷಿಣ ದಿಕ್ಕಿಗೆ ದ್ವಾರವಿರುವುದು 
ವೈಶಿಷ್ಟ 5ವಾಗಿದೆ. 
ಅಧಿಷ್ಠಾನಃ ಈ ದೇವಾಲಯದ ಅಧಿಷ್ಟಾನವು ಉಪಾನ, ಖುರಕ, ಪದ್ಧ, ಅಂತರಿತ ಮತ್ತು ಕಪೋತ ಭಾಗವನ್ನು 


ಹೊಂದಿದೆ. 


188 


ಭಿತ್ತಿ: ಈ ದೇವಾಲಯದ ಭಿತ್ತಿಯು ಸರಳವಾಗಿದ್ದು ಭದ್ರ ಸರಾಗ ಕೂಡಿದೆ. ಭಿತ್ತಿಯ ಹೊರತಲ 
ವಿನ್ಯಾಸವು ತ್ರಿರಥ ರೀತಿಯದಾಗಿದೆ. 


ಪ್ರಸ್ತರಃ ಪ್ರಸ್ತರ ಭಾಗವು ಉತ್ತರ, ವಾಜನ, ವಲ್ಲಭಿ, ಕಪೋತ ಭಾಗಗಳಿಂದ ಕೂಡಿದೆ. ಈ ಭಾಗದಲ್ಲಿ ಗವಾಕ್ಷದ 


ಅಲಂಕಾರವಿದೆ. 


ಮೇಲಕ್ಕಟ್ಟಡಃ ಈ ದೇವಾಲಯವು ಚತುಸ್ಥಳ ವಿಮಾನವಾಗಿದ್ದು, ಮೊದಲನೆ ತಳದಲ್ಲಿ ಭದ್ರ ಸಲಿಲಾಂತರದ 
ಅಲಂಕಾರವಿದೆ. ಉಳಿದ ಮೂರು ತಳಗಳಲ್ಲಿಯೂ ಇದೇ ರೀತಿಯ ಅಲಂಕಾರವನ್ನು ಕಾಣಬಹುದು. ಮೇಲ್ಬಾಗದಲ್ಲಿ 
ಬ್ರಹ್ಮ ಚ್ಛಂದ ಶಿಖರವಿದೆ. ಮೇಲ್ಬಾಗದಲ್ಲಿ ಸ್ತೂಪಿಇದೆ. ಮೇಲ್ವಟ್ಟಡ ಭಾಗದಲ್ಲಿ ಭೈರವ, ಯೋಗೇಶ್ವರ ಮತ್ತು ತಾಂಡವ 
ಶಿವನ ಶಿಲ್ಪಗಳಿವೆ. ಮೇಲ್ಕಟ್ಟ ಡದ ಮುಂಭಾಗದಲ್ಲಿ ಸುಕನಾಸಿ ಇದೆ. ಈ ದೇವಾಲಯಕ್ಕೆ ಸುತ್ತಲೂ ಪ್ರಾಕಾರವಿದೆ. 
ಚೋಳೆಶ್ವರ ದೇವಾಲಯ 

ಚೋಳೇಶ್ವರ ದೇವಾಲಯ ಪ್ರಾಚೀನ ದೇವಾಲಯಗಳಲ್ಲಿ ಒಂದಾಗಿದೆ. ಭಟ್ಕಳದಿಂದ ಮೂಢಭಟೃಳಕ್ಕೆ 
ಹೋಗುವ ದಾರಿಯ ಪೂರ್ವದಿಕ್ಕಿನಲ್ಲಿದೆ. ಕೇವಲ ಗರ್ಭಗೃಹವನ್ನು ಹೊಂದಿದ್ದು ನಂದಿಮಂಟಪ ಮುಖಮಂಟಪಗಳು 
ಬಿದ್ದು ಹೋಗಿವೆ. 


ಗರ್ಭಗೃಹವು ಸಂಪೂರ್ಣವಾಗಿ ಹಾಸುಗಲ್ಲಿನ ಗೋಡೆಗಳಿಂದ ನಿರ್ಮಿಸಲ್ಪಟ್ಟಿದ್ದು ಮಧ್ಯದಲ್ಲಿ ಚೋಳೇಶ್ವರ 
ಲಿಂಗವಿದೆ. ಗರ್ಭಗೃಹಕ್ಕೆ ತಾಗಿಕೊಂಡಂತೆ ಪ್ರದಕ್ಷಿಣಪಥ ಹಾಗೂ ಅಂತರಾಳವನ್ನು ಹೊಂದಿದೆ. ಇಲ್ಲಿ ಅಂತರಾಳವೇ 
ಗರ್ಭಗೃಹಕ್ಕೆ ರಕ್ಷಣೆ ಒದಗಿಸುತ್ತಿದೆ. ಅಂತರಾಳದಲ್ಲಿರುವ ಪ್ರದಕ್ಷಿಣ ಪಥವನ್ನು ಗಾರೆಯಿಂದ ಮುಚ್ಚಿದ್ದಾರೆ. ಸರಳ 
ಸ್ತಂಭಗಳು ಗೋಡೆ ಮತ್ತು ಮೇಲ್ಸಾವಣಿಗೆ ಆಧಾರವಾಗಿವೆ. ಗೋಡೆಗಳ ಮೇಲೆ ಫಲಕ ಕುಡ್ಯಗಳಿದ್ದು ಎಂಟು 
ಕುಡ್ಯಸ್ತಂಭಗಳನ್ನು ಒಳಗೊಂಡಿದೆ. ಪಶ್ಚಿಮ ದಕ್ಸಿಣ ಮತ್ತು ಉತ್ತರ ದಿಕ್ಕಿನಲ್ಲಿ ಸಾಂಕೇತಿಕ ದ್ವಾರಗಳಿವೆ 
(ಬಾಗಿಲುಗಳಿವೆ). 
ಅಂತರಾಳಕ್ಕೆ ಜಾಲಂಧ್ರ ಫಲಕ ಪಟ್ಟಿಕೆಗಳಿವೆ. ಜಾಲಂಧ್ರ ಪಟ್ಟಿ ಕೆಗಳ ಕೆಳಗೆ ಹತ್ತು ಅಂಕಗಳಲ್ಲಿ ಹತ್ತು ಜೋಡಿ 
ದಂಪತಿಗಳು ಕೈಮುಗಿದು ನಿಂತಿದ್ದಾರೆ. ಜಾಲಂಧ್ರ ಪಟಿಕೆಗಳು ಮುಚ್ಚಿದ್ದು ಎಣ್ಣೆ ದೀಪ ಹಚ್ಚಲು ಪಟ್ಟಕೆಗಳ ಸಮೀಪ 
[a] wu ಚ ಎ ಣ ಬ wu 
ಹಣತೆಗಳನ್ನು ಮಾಡಿದ್ದಾರೆ. 
ದೇವಾಲಯದ ಮುಂದೆ (ಪೂರ್ವ) ಪಶ್ಚಿಮ ಮತ್ತು ಉತ್ತರ ಭಾಗದಲ್ಲಿ ತಲಾ ನಾಲ್ಕು ಸ್ತಂಭಗಳು 
ಮೇಲ್ಛಾವಣಿಗೆ ಆಧಾರವಾಗಿವೆ. ಜಾಲಂಧ್ರ ಪಟ್ಟಿಕೆಗಳಿಗೆ ತಾಗಿಕೊಂಡೆ ಬಿಡಿಯಾದ ಚೌಕಾಕಾರದ ಕಲ್ಲುಗಳನ್ನು 
ಸ್ತಂಭದ ಮಾದರಿಯಲ್ಲಿ ಜೋಡಿಸಿ ಬಾಗಿಲುವಾಡ (ದ್ವಾರ ಬಂಧ) ಕ್ಕೆ ಮತ್ತು ಮೇಲಿನ ಕಲ್ಲಿನ ಜಂತಿಗೆ 


ಆಧಾರವಾಗಿರುವಂತೆ ಮಾಡಲಾಗಿದೆ. 


ಬಾಗಿಲವಾಡದ ಎಡ ಬಲ ಕಲ್ಲಿನ ಸ್ತಂಭಗಳಲ್ಲಿ ಎರಡು ದೇವಾಲಯಗಳ ಉಬ್ಬು ಶಿಲ್ಪಗಳಿದ್ದು ಅವುಗಳಲ್ಲಿ 
ಪೀಠದ ಮೇಲೆ ಕುಳಿತಿರುವ ಇಬ್ಬರು ಸನ್ಯಾಸಿಗಳು ಧ್ಯಾನ ಮುದ್ರೆಯಲ್ಲಿ ಕುಳಿತಿರುವರು (ಬಲಗೈ ಎದೆ ಹತ್ತಿರ ಎಡಗೈ 


189 


ತೊಡೆಯ ಮೇಲಿದೆ. ಮಣಿಹಾರ ಕರ್ಣಕುಂಡಲ ಪೇಟಧಾರಿ ಗಡ್ಡಧಾರಿ) ಈ ಬಲಬದಿಯ ಸನ್ಯಾಸಿಯ ಪೀಠದ ಬಳಿ 
ಏಳು ಅಕ್ಷರಗಳುಳ್ಳ ಮಲೆಯಾಳಿ ಶಾಸನವಿದೆ. ಎಡಗಡೆ ಶಾಸನ ತ್ರುಟಿತಗೊಂಡಿದೆ. 


ದೇವಾಲಯದ ನಂದಿ ಮಂಟಪ ಬಿದ್ದು ಹೋಗಿದೆ. ಆದರೆ ನಂದಿಯನ್ನು ಶಿವಲಿಂಗದ ಮುಂದೆ ಇಡಲಾಗಿದೆ. 
ಹಣೆಪಟ್ಟಿ, ಗಂಟೆಹಾರ, ಗೆಜ್ಜೆ ಹಾರ, ಕಾಲಗೆಜ್ಜೆಗಳಿಂದ ಅಲಂಕರಿಸಲ್ಪಟ್ಟಿದೆ. ದೇವಾಲಯದ ಹೊರಗೆ ಎತ್ತರವಾದ 
ಬಲಿಪೀಠವಿದೆ ಅಧಿಷ್ಠಾನ ಭಿತ್ತಿ ಮತ್ತು ಮೇಲ್ಭಾಗವು ಕಮಲದಂತಿದೆ ಇದರ ನಾಲ್ಕು ದಿಕ್ಕಿಗೆ ಶಿವಗಣಗಳ ಕೀರ್ತಿಮುಖ 
ಚಿತ್ರಿಸಲಾಗಿದೆ ಅಧಿಷ್ಠಾನದ ನಾಲ್ಕು ಕಡೆ ಸಣ್ಣ ಸಣ್ಣ ಬಾಗಿಲುವಾಡಗಳ ಚಿತ್ರ ಅವುಗಳ ಇಕ್ಕೆಲೆಗಳಲ್ಲಿ ಹೂವಿನ 


ಶಿಲ್ಪಗಳಿವೆ 
ಬಲಿಪೀಠದ ಮುಂದೆ ಧ್ವಜ ಸ್ವ್ತಂಭವಿದೆ ಇದರ ಮೇಲೆ ಶಿವಲಿಂಗ ನಂದಿ ಆನೆ ನಾಗಮಂಡಲದ ಚಿತ್ರಗಳಿವೆ 


ಈ ಎಲ್ಲ ಅಂಶಗಳಿಂದ ಚೋಳೆಶ್ವರ ದೇವಾಲಯ ಉತ್ತರಕನ್ನಡ ಜಿಲ್ಲೆಯ ಮಧ್ಯಕಾಲಿನ ವಾಸ್ತುಶಿಲ್ಪಕ್ಕೆ 


ಉತ್ತಮ ಮಾದರಿಯಾಗಿದೆ. 
ಪಾರ್ಶ್ವನಾಥ ಬಸದಿ ಭಟ್ಕಳ 


ಈ ಬಸದಿಯು ಗರ್ಭಗೃಹ ಮತ್ತು ಸಭಾ ಮಂಟಪವನ್ನು ಹೊಂದಿದೆ. ಗರ್ಭಗೃಹದ ಮಧ್ಯದಲ್ಲಿ ಪಾರ್ಶ್ವನಾಥ 
ತೀರ್ಥಂಕರ ಶಿಲ್ಪವಿದೆ. ಗರ್ಭಗೃಹಕ್ಕೆ ಹೊಂದಿಕೊಂಡಂತೆ ಸಭಾಮಂಟವಿದೆ. 


ಅಧಿಷ್ಠಾನ ಈ ಬಸದಿಯ ಅಧಿಷ್ಠಾನವು ಎತ್ತರವಾದ ವೇದಿಯ ಮೇಲೆ ನಿರ್ಮಿಸಲ್ಪಟ್ಟಿದೆ. ಸ್ತಂಭಗಳ ನಡುವಣ 
ಅಂತರವನ್ನು ಗೋಡೆ ನಿರ್ಮಿಸಿ ಮುಚ್ಚಲಾಗಿದೆ. ಮೂಲತಃ ಈಗಿರುವ ರಚನೆ ಮಂಟಪವಾಗಿತ್ತೆಂದು ಹೇಳಬಹುದು. 


ಜಟ್ಟಪ್ಪ ನಾಯಕ (ಬಂಡ) ಬಸದಿ, ಭಟ್ಕಳ 


ಭಟ್ಕಳ ಪಟ್ಟಣದ ಮಧ್ಯವರ್ತಿ ಜಾಗದಲ್ಲಿ ಜಟ್ಟಪ್ಪ ನಾಯಕ(ಬಂಡ) ಬಸದಿಇದೆ. ಪೂರ್ವಾ ಭಿಮುಖವಾಗಿರುವ 
ಕರಾವಳಿ ಭಾಗದ ಭೌಗೋಳಿಕ ಹಿನ್ನೆಲೆಗಳಿಗೆ ಅನುಗುಣವಾಗಿ ನಿರ್ಮಿಸಲಾಗಿದೆ. ಆಯತಾಕಾರದಲ್ಲಿರುವ ಈ ಬಸದಿ 
ಗರ್ಭಗೃಹ, ಅಂತರಾಳ, ನಂದಿ ಮಂಟಪ ಮತ್ತು ಸಭಾಮಂಟಪಗಳನ್ನು ಒಳಗೊಂಡಿದೆ. ಗರ್ಭಗೃಹದ ಮೇಲೆ 
ಇನ್ನೊಂದು ಅಂತಸ್ತಿನಲ್ಲಿ ಕೋಣೆಯನ್ನು ನಿರ್ಮಿಸಲಾಗಿದ್ದು ಹಾಸುಗಲ್ಲುಗಳಿಂದ ಮುಚ್ಚಲ್ಪಟ್ಟಿದೆ. ಬಹುಶಃ 
ಗರ್ಭಗೃಹದ ರಕ್ಷಣೆಗಾಗಿ ಈ ರೀತಿಯ ರಚನೆ ಮಾಡಿರಬೇಕು. ನಂದಿ ಮಂಟಪ ಮತ್ತು ಸಭಾ ಮಂಟಪಗಳ ಮೇಲ್ಭಾವಣಿ 
ಅನುಕ್ರಮವಾಗಿ ಜೋಡಿಸಿ ಇಳಿಜಾರಿನಲ್ಲಿ ಬಿಟ್ಟಂತೆ ಜೋಡಿಸಲಾಗಿದೆ. ಮಳೆಗಾಲದಲ್ಲಿ ಮಳೆಯ ನೀರು ಸರಾಗ ಹರಿದು 


ಹೋಗಲು ಮಾಡಿದ ವ್ಯವಸ್ಥೆ ಯಂತಿದೆ. 


ಗರ್ಭಗೃಹಃ ಆಯತಾಕಾರದಲ್ಲಿರುವ ಗರ್ಭಗೃಹ ಸರಳವಾಗಿದ್ದು ಯಾವ ರೀತಿಯ ಆಲಂಕಾರಗಳು ಇಲ್ಲ. 
ಗರ್ಭಗೃಹದಲ್ಲಿ ನಾಲ್ಕು ಸ್ಪಂಭಗಳಿವೆ ಮತ್ತು ಮೂರು ಪೀಠಗಳಿದ್ದು ಅದರ ಮೇಲಿನ ಜಿನಬಿಂಬಗಳಿಲ್ಲ. ಈ ಮೂರು 
ಪೀಠಗಳ ಅಭಿಮುಖವಾಗಿ ಗರ್ಭಗುಡಿಗೆ ಮೂರು ದ್ವಾರಬಂಧಗಳಿವೆ. ಗೋಡೆಗಳೆಲ್ಲವೂ ಸುಣ್ಣ ಮತ್ತು ಮರಳು 


190 


ಮಿಶ್ರಿತ ದಪ್ಪ ಪದರಿನಿಂದ ನುಣುಪಾಗಿ ಲೇಪಿಸಲ್ಪಟ್ಟಿವೆ. ಅಲ್ಲಲ್ಲಿ ಕೆತ್ತಿ ಹೋಗಿರುವ ಈ ಪದರನ್ನು ಗಮನಿಸಿದಾಗ 


ಕಪ್ಪು ಶಿಲೆಯ ಹಾಸುಗಲ್ಲುಗಳಿಗೆ ಈ ರೀತಿ ಲೇಪನ ಮಾಡಿದ್ದು ಕಂಡುಬರುತ್ತದೆ. 


ಗರ್ಭಗೃಹಕ್ಕೆ ತಾಗಿಕೊಂಡಿರುವ ಅಂತರಾಳದಲ್ಲಿ ನಾಲ್ಕು ಸ್ಪಂಭಗಳಿದ್ದು ಮೇಲ್ಸಾವಣಿಗೆ ಆಧಾರವಾಗಿವೆ. 
ಗರ್ಭಗೃಹದ ಮೂರು ದ್ವಾರಬಂಧಗಳಿಗೆ ಸಮಾನಾಂತರವಾಗಿ ಅಂತರಾಳದಲ್ಲೂ ಮೂರು ಅಗಲವಾದ 
ದ್ವಾರಬಂಧಗಳಿವೆ. ಈ ಬಾಗಿಲಗಳ ಮೇಲೆ ಬಹುದಳ ಪದ್ಮದ ಕೆತ್ತನೆಗಳಿವೆ. ಅಂತರಾಳದಲ್ಲಿರುವ ಪ್ರದಕ್ಷಿಣ ಪಥವನ್ನು 


ಮುಚ್ಚಲಾಗಿದೆ. 


ನಂದಿ ಮಂಟಪಃ ಅಂತರಾಳಕ್ಕೆ ತಾಗಿಕೊಂಡಿರುವ ನಂದಿ ಮಂಟಪದಲ್ಲೂ ಅಗಲವಾದ ದ್ವಾರಬಂಧಗಳಿದ್ದು ಇವುಗಳು 
ಗರ್ಭಗೃಹ ಮತ್ತು ಅಂತರಾಳದ ದ್ವಾರಬಂಧಗಳಿಗೆ ಸಮಾನಾಂತರವಾಗಿವೆ. ಈ ದ್ವಾರಬಂಧದ ಲಲಾಟ ಬಿಂಬಗಳಲ್ಲಿ 
ಜಿನಬಿಂಬಗಳಿವೆ. ಬಾಗಿಲಿಗೆ ತಾಗಿ ಎರಡು ಅಷ್ಟಭುಜ ಸ್ತಂಭಗಳು ಮೇಲ್ಸಾವಣಿಗೆ ಆಧಾರವಾಗಿವೆ. ಬೋಧಿಗೆಗಳುಳ್ಳ 
ನಾಲ್ಕು ಚತುಶ್ರ (ಚೌಕಾಕಾರದ) ಸ್ತಂಭಗಳು ಮೇಲ್ಸಾವಣಿಗೆ ಆಧಾರವಾಗಿವೆ. ನಂದಿಮಂಟಪದ ಎಡ 
ಬಲಗೋಡೆಗಳಲ್ಲಿ ಕಲ್ಲಿನ ಫಲಕಗಳನ್ನು ಕೊರೆದು ಮಾಡಿ ಪಟ್ಟಿಕಾ ಜಾಲಂದ್ರ ಗಳನ್ನು ಜೋಡಿಸಲಾಗಿದ್ದು ಗಾಳಿ ಬೆಳಕು 
ಒಳಗೆ ಬರಲು ಅನುಕೂಲಮಾಡಿಕೊಡಲಾಗಿದೆ. 


ಸಭಾಮಂಟಪ ನಂದಿ ಮಂಟಪಕ್ಕಿಂತ ಸ್ವಲ್ಪ ಕೆಳಗಡೆ ಇರುವುದರಿಂದ ನಂದಿ ಮಂಟಪ ವೇದಿಕೆಯಂತೆ 
ಭಾಸವಾಗುತ್ತದೆ. ಸಭಾಮಂಟಪ ಮತ್ತು ನಂದಿಮಂಟಪ ಪ್ರತ್ಯೇಕಿಸುವಲ್ಲಿ ನಾಲ್ಕು ಸರಳವಾದ ಚತುಶ್ರ ಸ್ತಂಭಗಳು 
ಮೇಲ್ಸಾವಣಿಗೆ ತಾಗಿಕೊಂಡಿವೆ. ಮೂರು ದ್ವಾರಬಂಧಗಳಿದ್ದು, ಪ್ರತಿಯೊಂದು ದ್ವಾರಬಂಧದ ಎಡ ಬದಿಯಲ್ಲಿ 
ಸರ್ವಾಲಂಕೃತ ದ್ವಾರಪಾಲಕರಿದ್ದಾರೆ. ಅವುಗಳ ಕೈಗಳು ಭಗ್ಗ ಗೊಂಡಿವೆ. ಲಲಾಟ ಬಿಂಬದಲ್ಲಿ ಜಿನಶಿಲ್ಪಗಳಿವೆ. 
ಮೇಲ್ಛಾವಣಿಯ ಹಾಸುಗಲ್ಲುಗಳಿಗೆ ಈ ಬಲವಾದ ದ್ವಾರಬಂಧಗಳು ಮತ್ತು ಕಲ್ಲಿನ ಜಂತಿಗಳು ಆಧಾರವಾಗಿರುವಂತೆ 
ವೈಜ್ಞಾನಿಕವಾಗಿ ನಿರೂಪಿಸುವುದು ವಿಶೇಷವಾಗಿದೆ. ದ್ವಾರಬಂಧ ಮತ್ತು ಜಂತಿ ಹಾಸುಗಲ್ಲು ಗಳ ನಡುವೆ ತಲಾ ಮೂರು 
ಬಹುದಳ ಪದ್ಮಗಳ ಶಿಲ್ಪಗಳನ್ನು ಕಂಡರಿಸಲಾಗಿದೆ. 


ಸಭಾಮಂಟಪ ೬: ಸಭಾಮಂಟಪ ವಿಶಾಲವಾಗಿದ್ದು ಚೌಕಾಕಾರ (ಚತುರಸ್ರ)ಕಾರದ ಬೋಧಿಗೆಯುಳ್ಳು 6 ಸ್ತಂಭಗಳಿದ್ದು 
ಮೇಲ್ಸಾವಣಿಗೆ ಆಧಾರವಾಗಿದೆ. ಸಭಾಮಂಟಪದ ಗೋಡೆಗಳ ಉತ್ತರ-ದಕ್ಷಿಣ ಭಾಗದ ಗೋಡೆಗಳಲ್ಲಿ ಎರಡು 
ಚೌರಸಾಕಾರದ ಸಣ್ಣ ಬಾಗಿಲುಗಳಿವೆ. ಪ್ರಧಾನ ಬಾಗಿಲಲ್ಲಿ ಸರ್ವಾಲಂಕೃತ ದ್ವಾರಪಾಲಕರಿದ್ದಾ ರೆ. ಬಲವಾದ ಕಂಬಗಳು 
ಮತ್ತು ಕಲ್ಲಿನ ಜಂತಿಗಳು ಹಾಸುಗಲ್ಲಿನ ಛಾವಣಿಗೆ ಆಧಾರವಾಗಿರುವವು. ಜಾಲಂಧ್ರ ಫಲಕಗಳನ್ನು ಗೋಡೆಗಳಲ್ಲಿ 
ಜೋಡಿಸಲಾಗಿದೆ. ಸಭಾಮಂಟಪದಲ್ಲಿ ಕಕ್ಷಾಸನ ಇರುವುದರಿಂದ ಬಹುಶಃ ಇದೊಂದು ಧಾರ್ಮಿಕ ಚಟುವಟಿಕೆಗಳಿಂದ 
ಜನಸಾಮಾನ್ಯರ ಆಕರ್ಷಣೀಯ ಕೇಂದ್ರವಾಗಿತ್ತೆಂದು ತಿಳಿಯುತ್ತದೆ. 


ಬಸದಿಯ ಹೊರಭಾಗಃ ಬಂಡ ಬಸದಿಯ ಅಧಿಷ್ಟಾನವು ಖುರಕ, ಮಹಾಪದ್ಧ, ವೃತ್ತ ಕುಮುದ, ಕಪೋತಗಳನ್ನು 


ಒಳಗೊಂಡಿದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುವ ಜೈನ ವಾಸ್ತು ವಿನ್ಯಾಸವಾಗಿದೆ. 


191 


ಅಧಿಷ್ಟಾನದ ನಂತರ ಬರುವ ಭಾಗವೇ ಭಿತ್ತಿ ಬಸದಿಯ ಭಿತ್ತಿ ಭಾಗವು ಕಲ್ಲಿನಿಂದ ಮಾಡಲ್ಪಟ್ಟಿದ್ದು ಫಲಕ 
ಕುಡ್ಕಗಳನ್ನು ಒಳಗೊಂಡಿದೆ. ಅಂದರೆ ಕಲ್ಲಿನ ಫಲಕಗಳನ್ನು ಸ್ತಂಭಗಳ ನಡುವೆ ಜೋಡಿಸಲಾಗಿದೆ. ಭಿತ್ತಿಯ 
ಎಕತಾನತೆಯನ್ನು ಹೋಗಲಾಡಿಸಲು ಮತ್ತು ದೇವಾಲಯದ ಭಾರವನ್ನು ಹೊರಲು ಭಿತ್ತಿಯ ಮಧ್ಯೆ ನಿಯೋಜಿತ 
ಅಂತರಗಳಲ್ಲಿ ಕುಡ್ಕ ಸ್ತಂಭಗಳಿವೆ. ಇವುಗಳು ಸರಳ ರಚನೆಯಿಂದ ಕೂಡಿವೆ. ಬಸದಿಯ ಹೊರಗೋಡೆಗಳ ಕುಡ್ಕ 
ಸ್ತಂಭಗಳ ನಡುವೆ ದೇವಕೋಷ್ಟ (ದೇವಾಲಯದ ಮಾದರಿ) ಕೆಲವು ಕೋಷ್ಟಗಳಲ್ಲಿ ಜಿನಬಿಂಬಗಳಂತೆ 


ಅಲಂಕರಿಸಲಾಗಿದೆ ಮೇಲ್ಬಾಗದಲ್ಲಿ ಸಿಂಹವ್ಯಾಳಿಗಳಿದ್ದು ಬಸದಿಯ ಸೌಂದರ್ಯವನ್ನು ಹೆಚ್ಚಿಸಿವೆ. 


ಭಿತ್ತಿಯ ಮೇಲಿರುವ ಭಾಗವೇ ಪ್ರಸ್ತರ ಭಿತ್ತಿಯ ಸ್ತಂಭ ಬೋಧಿಗೆಯಿಂದ ಆರಂಭ ಸ್ತಂಭದಿಂದ ಸ್ತಂಭಕ್ಕೆ 
ಸಂಪರ್ಕ ಕಲ್ಪಿಸುವುದು. ಈ ಬಸದಿಯ ಮೇಲ್ಫಾವಣಿಯ ಹಾಸುಗಲ್ಲುಗಳು ಪ್ರಸ್ತರ ಭಾಗಕ್ಕೆ ತಾಗಿಕೊಂಡೆ 
ಜೋಡಿಸಲಾಗಿದೆ. 

ಬಸದಿಯ ಮುಂದೆ ಎತ್ತರದ ಮಾನಸ್ತಂಭವಿದ್ದು ಕಲ್ಲಿನಿಂದ ಮಾಡಲ್ಪಟ್ಟಿದೆ. ಇದರ ಮೇಲೆ ಯಾವ 
ಅಲಂಕಾರಗಳು ಇಲ್ಲ. ಬಸದಿಯ ಪ್ರಧಾನ ಬಾಗಿಲಿನಿಂದ ಒಳಗೆ ಪ್ರವೇಶಿಸಿದಾಗ ಎಡ ಬಲಭಾಗದಲ್ಲಿ ಹೊರಗೋಡೆಗೆ 
ತಾಗಿಕೊಂಡು ಎತ್ತರದ ಎರಡು ಕೋಣೆಗಳಿದ್ದು ಅವುಗಳಲ್ಲಿ ಪೀಠಗಳಿವೆ. ಆದರೆ ಬಿಂಬಗಳಿಲ್ಲ. ಇವುಗಳ ರಚನೆ ಬಹಳ 
ಸರಳವಾಗಿವೆ. ಇಲ್ಲಿಂದಲೆ ಬಸದಿಯ ಮುಖಮಂಟಪಕ್ಕೆ ಪ್ರವೇಶಿಸಲಾಗುವುದು. 


ಜೋಶಿ ಶಂಕರ ದೇವಾಲಯ, ಮೂಢಭಟ್ಕಳ 
ಪ್ರಸ್ತುತ ದೇವಾಲಯವು ಗರ್ಭಗೃಹ ಮತ್ತು ಸಭಾಮಂಟಪವನ್ನು ಹೊಂದಿದೆ. ಚೌಕಾಕಾರದ ಗರ್ಭಗೃಹದ 
ಮಧ್ಯದಲ್ಲಿ ಹರಿಹರ ಶಿಲ್ಪವಿದೆ. ದೇವಾಲಯದ ಹೊರಭಾಗವು ಸರಳವಾದ ಭಿತ್ತಿಯಿಂದ ಕೂಡಿದೆ. ಮೇಲ್ಭಾಗವು 
ಲೂಪಾಕಾರದ ಛಾದ್ಯ ಭಾಗವನ್ನು ಹೊಂದಿದೆ. ಹೊರಭಾಗದಲ್ಲಿ ಭಿತ್ತಿಯ ಸುತ್ತಲೂ ಸ್ವತಂತ್ರ ಸ್ತಂಭಗಳಿದ್ದು, ಛಾದ್ಯ 
ಭಾಗಕ್ಕೆ ಆಸರೆಯಾಗಿವೆ. 
ಕೇತಪೈ ನಾರಾಯಣ ದೇವಾಲಯ, ಮೂಢಭಟ್ಕಳ 


ಇಲ್ಲಿರುವ ಶಾಸನವುಕ್ರಿ.ಶ. 1545ರಲ್ಲಿ ಗೋವೆಯ ಕುಡ್ತೇರಿಯ ಪ್ರಸಿದ್ಧ ವ್ಯಾಪಾರಿ ಕೇತಪೈೆಯು ಈ 


ದೇವಾಲಯವನ್ನು ನಿರ್ಮಿಸಿದನೆಂದು ತಿಳಿಸುತ್ತದೆ. 

ಗರ್ಭಗೃಹ ೬ ಚೌರಸಾಕಾರದ ಗರ್ಭಗೃಹ ವಿಶಾಲವಾಗಿದ್ದು ಸರಳವಾದ ಗೋಡೆ, ಆ ಗೋಡೆ ಮೇಲ್ಬಾಗದಲ್ಲಿ ಕಲ್ಲಿನ 
ತೊಲೆ ಅವುಗಳನ್ನು ಹೊತ್ತ ಕಲ್ಲಿನ ಚೌಕಟ್ಟು ಅದರ ಮೇಲೆ ಮುಚ್ಚಿಗೆ ಕಲ್ಲು ಇದ್ದು ಈ ಮುಚ್ಚಿಗೆ ಕಲ್ಲಿನ ಮೇಲೆ 
ಬಹುದಳ ಕಮಲವನ್ನು ಕೆತ್ತುವ ಕೆಲಸ ಅರ್ಧಕ್ಕೆ ನಿಲ್ಲಿಸಲಾಗಿದೆ. ಗರ್ಭಗೃಹದಲ್ಲಿ ಗುರಡು ಪೀಠದ ಮೇಲೆ 
ನಾರಾಯಣನ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ. ಈ ಚತುರ್ಭುಜ ನಾರಾಯಣನ ಕೈಗಳಲ್ಲಿ ಕೆಳ ಬಲಗೈಯು ಅಭಯ 
ಮುದ್ರೆಯಲ್ಲಿದೆ. ಮೇಲಿನ ಬಲಗೈಯಲ್ಲಿ ಚಕ್ರ, ಮೇಲಿನ ಎಡಗೈಯಲ್ಲಿ ಶಂಖ, ಕೆಳ ಎಡಗೈಯಲ್ಲಿ ಗದೆಯನ್ನು 
ಚಿತ್ರಿಸಲಾಗಿದೆ. ಕಿರೀಟ, ತೋಳ್ಳಂದಿ, ಕಂಠಹಾರ, ಕರ್ಣಕುಂಡಲ ಕಟಿವಸ್ತ್ರ ವೈಜಯಂತಿ ಇತ್ಯಾದಿ ಆಭರಣಗಳಿಂದ 


ಮೂರ್ತಿಯು ಅಲಂಕರಿಸಲ್ಪ ಟ್ಟಿ ದೆ. 
192 


ಅಂತರಾಳಃ ಅತಂರಾಳವು ಆಯತಾಕಾರದಲ್ಲಿದ್ದು ಸರಳವಾಗಿದೆ. ಅಂತರಾಳದ ದ್ವಾರಬಂಧವು ಲತಾ ಪತ್ರ ಪುಷ್ಪ ಐದು 
ಶಾಖೆಗಳಿಂದ ಅಲಂಕರಿಸಲ್ಪಟ್ಟಿದೆ. ಲಲಾಟ ಬಿಂಬದಲ್ಲಿ ಗಜಲಕ್ಷಿ $ ಶಿಲ್ಪವಿದೆ. ಅಂತರಾಳದ ದ್ವಾರಬಂಧದ ಎಡ 
ಬಲಕ್ಕೆ ನಮಸ್ಕಾರ ಮುದ್ರೆಯಲ್ಲಿ ಗರುಡ ಮತ್ತು ಹನುಮಂತನ ಉಬ್ಬುಶಿಲ್ಪಗಳಿವೆ. ಮೇಲ್ಬಾಗದಲ್ಲಿ ಚತುರ್ಭುಜ 
ಗೋಪಾಲಕೃಷ್ಣನ ಬಲ ಮೇಲ್ಬಾಗದಲ್ಲಿ ಗೋಪಿಕಾ ವಸ್ತಾಪಹರಣ ದೃಶ್ಯಗಳನ್ನು ಕೆತ್ತಲಾಗಿದೆ. ಅಂತರಾಳ ಮತ್ತು 
ಗರ್ಭಗೃಹದ ಹೊರಗೋಡೆಯ ಮೇಲೆ ಸ್ತಂಭಿಕೆಗಳಿವೆ. 


ನವರಂಗ ಮಂಟಪ $ ನವರಂಗ ಮಂಟಪದಲ್ಲಿ ನಾಲ್ಕು ಸ್ತಂಭಗಳು ಭುವನೇಶ್ವರಿಯನ್ನು ಹೊತ್ತು ನಿಂತಿವೆ. 
ನವರಂಗದ ತೊಲೆಗಳು ಶಿಲ್ಪಗಳಿಂದ ಅಲಂಕೃತವಾಗಿವೆ. ಮಣಿಸರ ಅದರ ಮೇಲೆ ಸರಪಳಿ ಅದರ ಮೇಲೆ ಹಂಸತರ 
ಅದರ ಮೇಲೆ ಭಾಗವತದ ಅನೇಕ ಆಯ್ದ ದೃಷ್ಯಗಳ ಉಬ್ಬು ಶಿಲ್ಪವನ್ನು ಕೆತ್ತಲಾಗಿದೆ. ಭುವನೇಶ್ವರಿಯಲ್ಲಿ ಎರಡು 
ಚೌಕಗಳಲ್ಲಿ ತಲಾ ನಾಲ್ಕು ಅಷ್ಟದಿಕ್ಟಾಲಕರನ್ನು ಎಂಟು ಮೂಲೆಗಳಲ್ಲಿ ಕಂಡರಿಸಲಾಗಿದೆ ಹಾಗೂ ಅವುಗಳ ಅಂಚಿನಲ್ಲಿ 
ಕಿನ್ನರಿ ಕಿನ್ನರ ಅಶ್ವಹಂಸ ಇತ್ಯಾದಿ ಶಿಲ್ಪಗಳನ್ನು ಕೆತ್ತಲಾಗಿದೆ. ಇವುಗಳ ಅಂಚಿನಲ್ಲಿರುವ ಪೀಠದ ಮೇಲೆ ಲಕ್ಷ್ಮಿ 
ನಾರಾಯಣ ಕಾಳಿಂಗ ಮರ್ಧನ, ಶೇಷಶಯನ, ಗೋವರ್ಧನಗಿರಿ ಗಜಯುದ್ಧ, ಮಲ್ಲಯುದ್ದ ಇತ್ಯಾದಿ ಯುದ್ದದ 


ಹಲವು ಬಗೆಗಳನ್ನು ಶಿಲ್ಪಗಳಲ್ಲಿ ಕಂಡರಿಸಲಾಗಿದೆ. 


ನವರಂಗ ಮಂಟಪದ ನಾಲ್ಕು ಸ್ತಂಭಗಳು ಮೇಲ್ಭಾವಣಿಯನ್ನು ಎತ್ತಿ ಹಿಡಿದಿವೆ. ಈ ನಾಲ್ಕು ಸ್ತಂಭಗಳಲ್ಲಿ 


ಉಬ್ಬುಶಿಲ್ಪಗಳಿವೆ. ಈ ಸ್ತಂಭಗಳ ಶಿಲ್ಪವು ವಿಜಯನಗರ ಶೈಲಿಗಳಿಗೆ ಹೋಲುತ್ತವೆ. 

ಒಂದನೇ ಸ್ತಂಭದ ನಾಲ್ಕು ಬದಿಯಲ್ಲಿ ಗರುಡಾಸನ ಲಕ್ಷ್ಮೀ ನಾರಾಯಣ ಶಿಲ್ಪವಿದೆ. ಈ ಶಿಲ್ಪದಲ್ಲಿ ಎಷ್ಟು 
ಅಷ್ಟಭುಜಿಯಾಗಿದ್ದು ಅಭಯ, ಶಂಖ, ಚಕ್ರ, ಗದಾ, ಬಿಲ್ಲು, ಇನ್ನೊಂದು ಕೈಯಿಂದ ಲಕ್ಷ್ಮಿಯನ್ನು ಹಿಡಿದಿದ್ದಾನೆ. 
ಲಕ್ಷ್ಮಿ ಯು ವಿಷ್ಣುವಿನ ಕೈಯನ್ನು ಹಿಡಿದರೆ ಇನ್ನೊಂದು ಕೈಯಲ್ಲಿ ಕಮಲ ಹಿಡಿದಿದ್ದಾಳೆ. ಸ್ತಂಭದ ಎರಡನೇ ಬದಿಯಲ್ಲಿ 
ದ್ವಿಭುಜ ವಿಷ್ಣುವಿನ ಶಿಲ್ಪವಿದ್ದು ಬಲಗೈ ವರದ ಹಸ್ತ ಮತ್ತು ಎಡಗೈಯಲ್ಲಿ ಶಂಖವನ್ನು ಹಿಡಿದಿದ್ದಾನೆ. ಮೂರನೆ 
ಬಸದಿಯಲ್ಲಿ ಸುಖಾಸನ (ಲಲಿತಸವ್ಯಸನು)ದಲ್ಲಿ ಕುಳಿತ ಚತುರ್ಭುಜ ವಿಷ್ಣುವಿನ ಶಿಲ್ಪವಿದೆ. ವರದಮುದ್ರೆ, ಶಂಖ, ಚಕ್ರ 
ಗದಾಧಾರಿಯಾಗಿದ್ದಾನೆ. ನಾಲ್ಕನೇ ಬದಿಯಲ್ಲಿ ಶೇಷಶಾಯಿ ವಿಷ್ಣುವಿನ ಶಿಲ್ಪವಿದ್ದು ಪೀದೇವಿ ಭೂದೇವಿಯರು ಆತನ 
ಸೇವೆ ಮಾಡುತ್ತಿರುವರು. ಈ ಶೇಷಶಾಯಿ ವಿಷ್ಣುವಿನ ನಾಭಿಯಿಂದ ಹುಟ್ಟಿದ ಕಮಲದ ಹೂವಿನಲ್ಲಿ ಬ್ರಹ್ಮನು 


ಕುಳಿತಿರುವಂತೆ ಚಿತ್ರಿಸಲಾಗಿದೆ. ಅಭಯಮುದ್ರೆ, ಶಂಖ, ಚಕ್ರ, ಗದಾವನ್ನು ಹಿಡಿದಿದ್ದಾನೆ. 

ಎರಡನೇ ಸ್ತಂಭದ ಒಂದನೇ ಬದಿಯಲ್ಲಿ ಲಕ್ಷ್ಮಿ ನಾರಾಯಣರು ಸುಖಾಸನದಲ್ಲಿ ಕುಳಿತಿದ್ದಾರೆ. ಎರಡನೇ 
ಬದಿಯಲ್ಲಿ ಸಮಪಾದ ಭಂಗಿಯಲ್ಲಿ ಚತುರ್ಭುಜ ವಿಷ್ಣು ವರದ ಹಸ್ತ, ಶಂಖ, ಚಕ್ರ ಗದಾಧಾರಿಯಾಗಿದ್ದಾನೆ. ಮೂರನೇ 
ಬದಿಯಲ್ಲಿ ಯಶೋಧೆ ಬಾಲಕೃಷ್ಣನನ್ನು ಹಿಡಿದಿರುವ ಹಾಗೂ ನಾಲ್ಕನೇ ಬದಿಯ ಶಿಲ್ಪದಲ್ಲಿ ಬಾಲಕೃಷ್ಣನು ಮೊಸರು 
ಗಡಿಗೆಯಲ್ಲಿನ ಮೊಸರು ತಿನ್ನುತ್ತಿರುವಂತಿದೆ. 


193 


ಮೂರನೆಯ ಸ್ತಂಭದ ಮೊದಲ ಭಾಗದಲ್ಲಿ ಚತುರ್ಭುಜ ವಿಷ್ಣು ಅಭಯಹಸ್ತ, ಶಂಖ, ಚಕ್ರ, ಗದೆ 
ಹಿಡಿದಿದ್ದಾನೆ. ಎರಡನೆಯ ಭಾಗದಲ್ಲಿ ಮೊದಲ ಹಂತದ ಹನುಮಂತನು ಎಡಗೈ ಮೇಲಕ್ಕೆತ್ತಿ ಬಲಗೈಯಲ್ಲಿ ಗದೆಯನ್ನು 
ಹಿಡಿದಿದ್ದಾನೆ. ನಾಲ್ಕನೆ ಬದಿಯಲ್ಲಿ ಸುಖಾಸನದಲ್ಲಿ ಕುಳಿತಿರುವ ಬಾಲಕೃಷ್ಣನ ಶಿಲ್ಪವಿದ್ದು ಕಾಲಬುಡದಲ್ಲಿ ಒಂದು 
ಮಡಿಕೆ ಇದೆ. ಈ ಶಿಲ್ಪಗಳ ಮೇಲೆ ಅಂದರೆ ಸ್ತಂಭದ ಎರಡನೇ ಭಾಗದಲ್ಲಿ ಅನುಕ್ರಮವಾಗಿ ಚತುರ್ಭುಜ 
ವೇಣುಗೋಪಾಲ ಮೊದಲ ಬಲ ಎಡ ಕೈಯಲ್ಲಿ ಕೊಳಲು ಮೇಲಿನ ಬಲ ಎಡಕ್ಕೆ ಗಳಲ್ಲಿ ಶಂಖ, ಚಕ್ರ ಹಿಡಿದಿದ್ದಾನೆ. 
ಕಾಳಿಂಗ ಮರ್ಧನ, ಅಭಯ ಹಸ್ತ, ಶಂಖ, ಚಕ್ರ ಗದೆಯನ್ನು ಹಿಡಿದ ವಿಷ್ಣುವಿನ ಶಿಲ್ಪವಿದೆ. 

ನಾಲ್ಕನೆಯ ಸ್ತಂಭದ ಬುಡದ (ಮೊದಲ ಹಂತದ) ನಾಲ್ಕು ಬದಿಯಲ್ಲಿ ಅನುಕ್ರಮವಾಗಿ ಕೋದಂಡರಾಮ, 
ಲಕ್ಷ್ಮಣ, ಸೀತೆ ಮತ್ತು ಕೈ ಮುಗಿದು ನಿಂತಿರುವ ದಾಸಮಾರುತಿಯ ಶಿಲ್ಪವಿದೆ. ಮೇಲ್ಭಾಗದ ಅಂಕಣಗಳಲ್ಲಿ ಹೊಬಳ್ಳಿ 
ಕಮಲ ಪತ್ರ ಪುಷ್ಪಗಳು ಒಂದೆಡೆಯಾದರೆ ಮಣಿಸರ, ಹಂಸ ಅಂಕಣಗಳು ನವರಂಗದ ಕಾಂಡಭಾಗದಲ್ಲಿ ಶಿಖರ 
ಮಾದರಿ. ಅಂಕಣಗಳು ಬೋದಿಗೆಯ ಮೇಲಿನ ಜೋಡುಗಿಳಿ ಜೋಡು ಸಿಂಹಯಾಳಿಗಳಿವೆ. 

ನವರಂಗದ ದ್ವಾರಬಂಧದಲ್ಲಿ ಎರಡು ದ್ವಾರಪಾಲಕರ ವಿಗ್ರಹಗಳು ಈ ದ್ವಾರಬಂಧದ ಮಕರತೋರಣದ 
ಕಮಾನಿನಲ್ಲಿ ಸಾಲಂಕೃತ ಗಿಳಿಗಳು, ಮಕರಗಳು ತೋರಣದ ಪ್ರತಿ ಸುರುಳಿಯಲ್ಲಿ ನೃತ್ಯಗಾರ್ತಿಯ ಶಿಲ್ಪ 
ಕಂಡರಿಸಲ್ಪಟ್ಟಿದ್ದಾರೆ. 
ಪ್ರವೇಶದ್ವಾರಃ ದೇವಾಲಯದ ದ್ವಾರ ಬಂಧವು ಸುಂದರವಾದ ಕೆತ್ತನೆಗಳಿಂದ ಕೂಡಿದೆ. ಬಾಗಿಲದ ಎದುರು ಅಕ್ಕ 
ಪಕ್ಕದಲ್ಲಿ ಪ್ರತ್ಯೇಕವಾಗಿ ಕೆತ್ತಲಾದ ಗಜಸಿಂಹ ಯಾಳಿವುಳ್ಳ ಹಸ್ತಿಹಸ್ತಗಳನ್ನು ಕಲಾತ್ಮಕವಾಗಿ ರೂಪಿಸಿದೆ. 
ಬಾಗಿಲುವಾಡದಲ್ಲಿ ಪುಷ್ಪ ಮತ್ತು ಲತಾ, ಸ್ತಂಬಿಕಾ, ರತ್ನ ಮೊದಲಾದ ಶಾಖೆಗಳಿವೆ. ಬಾಗಿಲುವಾಡದ ಮೇಲ್ಬಾಗದಲ್ಲಿ 
ನಾಲ್ಕು ಕಮಾನಿನ ಮಕರ ತೋರಣವನ್ನು ಕಲ್ಲಿನ ಹಲಗೆಯಲ್ಲಿ ಕೆತ್ತಲಾಗಿದೆ. ಬಾಗಿಲುವಾಡದ ಮಕರ ತೋರಣಕ್ಕೆ 
ಮೇಲ್ಬಾಗದಲ್ಲಿ ಲಲಾಟ ಬಿಂಬದಲ್ಲಿ ಸುಖಾಸನದಲ್ಲಿ ಕುಳಿತ ಚತುರ್ಭುಜ ಗಜಲಕ್ಷ್ಮೀೀಯ ಶಿಲ್ಪವಿದೆ. ಬಾಗಿಲವಾಡದ 
ಬುಡದಲ್ಲಿ ಜಯ, ವಿಜಯ ವೈಷ್ಣವ ದ್ವಾರಪಾಲಕರು ಚತುರ್ಭುಜರಾಗಿ ನಿಂತಿದ್ದಾರೆ. ದೇವಾಲಯದ ಒಳಭಾಗದಲ್ಲಿ 


ಚೌರಸಾಕಾರದ ಗರ್ಭಗೃಹ, ಅಂತರಾಳ ಮತ್ತು ನವರಂಗ ಮಂಟಪ ಅಂತರಾಳ ಪ್ರದಕ್ಷಣ ಪತವಿದೆ. 


ದೇವಾಲಯದ ಹೊರಭಾಗದ ಶಿಲ್ಪಗಳು 


ದೇವಾಲಯದ ಅಧಿಷ್ಠಾನದ ತಳಭಾಗದಲ್ಲಿ ರಾಮಾಯಣ ಮತ್ತು ಮಹಾಭಾರತ ಮಹಾಕಾವ್ಯಗಳ ಕೆಲವು 
ಸನ್ನಿವೇಷಗಳನ್ನು ಸುಂದರವಾಗಿ ಶಿಲಾಫಲಕಗಳ ಮೇಲೆ ಕಂಡರಿಸಲಾಗಿದೆ. ದೇವಾಲಯದ ಬಲಭಾಗದಿಂದ 
ಗಮನಿಸಿದಾಗ ದಶರಥನು ಪುತ್ರ ಕಾಮೇಷ್ಠಿ ಯಜ್ಞ ಮಾಡುತ್ತಿದ್ದಾನೆ. ವಸಿಷ್ಠರು ಯಜ್ಞ ಕುಂಡದ ಬಲಗಡೆ ಕುಳಿತು 
ಹವೀಸ್ತು ಸಮರ್ಪಿಸುತ್ತಿದ್ದಾರೆ. ದಶರಥನ ಹಿಂದೆ ಸೇವಕನೊಬ್ಬ ನಿಂತಿರುವನು. : 


ವಸಿಷ್ಠ ದಶರಥನಿಗೆ ಪಾಯಸ ಪಾತ್ರ ಕೊಟ್ಟಿದ್ದು ಅದನ್ನು ದಶರಥನು ಕೌಸಲ್ಕಳಿಗೆ ಕೊಡುತ್ತಿರುವ ಹಾಗೂ 


ಕೌಸಲ್ಕಳು ಸುಮಿತ್ರಳಿಗೆ ಪಾಯಸ ನೀಡುತ್ತಿರುವ ಶಿಲ್ಪಎದೆ. 


194 


ಬಾಲಕ ರಾಮ ಲಕ್ಷ್ಮ ಣರು ವಸಿಷ್ಟ ಆಶ್ರಮದಲ್ಲಿ ಗುರುಪತ್ಲಿಯಿಂದ ಉಪದೇಶ ಪಡೆಯುತ್ತಿದ್ದಾರೆ. ಅಲ್ಲಿಯೇ 
ಪಕ್ಕದಲ್ಲಿ ಸ್ತ್ರೀಮುಖಪಶು ದೇಹದ ಪ್ರಾಣಿಯೊಂದು ರಾಮ ಲಕ್ಷ್ಮಣರಿಗೆ ಕೈ ಮುಗಿದು ನಿಂತಿದೆ. ಅವಳ ಕಾಲಪಕ್ಕದಲ್ಲಿ 


ಪ್ರಾಣಿಯ ಮುಖಬಿದ್ದಿದೆ. ಬಹುಶಃ ಸಾಂಕೇತಿಕವಾಗಿ ಆಶ್ರಮದ ಸುತ್ತಲೂ ರಾಕ್ಷಸರು ಮಾಡಿದ ವಿಧ್ವಂಸಕ ಕೃತ್ಯಗಳನ್ನು 


ಇನ್ನ 
ರಾಮ ಲಕ್ಷ್ಮಣರಲ್ಲಿ ನಿವೇದಿಸಿ ಕೊಂಡಂತೆ ಶಿಲ್ಲಿಯು ಈ ರೀತಿ ಚಿತ್ರಿಸಿರಬಹುದು. 
ನಾಲ್ಕನೇ ಫಲಕದಲ್ಲಿ ರಾಮ ಲಕ್ಷ್ಮಣರು ಮಾಯಾ ಜಿಂಕೆಯನ್ನು ಮಾರುವೇಷದ ಮಾರೀಚನನ್ನು 
ಬೆನ್ನಟ್ಟಿಕೊಂಡು ಹೋದಾಗ ಭಿಕ್ಷುಕ ವೇಷದಲ್ಲಿ ಬಂದ ರಾವಣ ಅಪಹರಿಸಿಕೊಂಡು ಪುಷ್ಪಕ ವಿಮಾನದಲ್ಲಿ 
ಒಯ್ಯುತ್ತಿದ್ದಾನೆ. ಈ ರಾವಣನನ್ನು ತಡೆಗಟ್ಟಲು ಬಂದ ಜಟಾಯು ಪಕ್ಷಿಯು ರೆಕ್ಕೆಗಳನ್ನು ಕತ್ತರಿಸಿದ್ದ ನೆ. 
“ಅದ ಇ pe pe ೪% ಇ [oY 


ಐದನೇ ಫಲಕದಲ್ಲಿ ಕಾಡಿನಲ್ಲಿ ಸೀತಾನ್ವೇಷಣೆಗೆ ಹೊರಟ ರಾಮನು ಮರದ ಕೆಳಗೆ ಲಕ್ಷ ಣನ ತೊಡೆಯ ಮೇಲೆ 
ಮಲಗಿದ್ದಾನೆ. ಮರದ ಮೇಲೆ ಮಂಗಗಳಿವೆ. ರಾಮ ಲಕ್ಷ್ಮಣರ ಎದುರುಗಡೆ ಹನುಮಂತ ಕೈಮುಗಿದು ನಿಂತಿದ್ದಾನೆ. 
ಕಲ್ಲು ಪೀಠದ ಮೇಲೆ ಕುಳಿತ ರಾಮನಿಗೆ ಮೂರು ಕಪಿಗಳು ಕೈಮುಗಿಯುತ್ತಿವೆ. ಅವುಗಳಿಗೆ ರಾಮ ಆಶೀರ್ವಾದ 
ಮಾಡುತ್ತಿದ್ದಾನೆ. ಲಕ್ಷ್ಮಣ ಬಿಲ್ಲು ಬಾಣ ಹಿಡಿದು ರಾಮನ ಹಿಂದೆ ನಿಂತಿದ್ದಾನೆ. ಎರಡು ಮಂಗಗಳು ಪೀಠದ ಮೇಲೆ 
ಕುಳಿತಿದ್ದು ಇನ್ನೊಂದು ಮಂಗ ಕೈ ಮುಗಿಯುತ್ತಿದ್ದೇನೆ. ಈ ಫಲಕದಲ್ಲಿ ರಾಮನು ಒಂದೇ ಬಾಣದಿಂದ ಏಳು 
ಮರಗಳನ್ನು ಮತ್ತು ಸರ್ಪದ ಹೆಡೆಯನ್ನು ಕತ್ತರಿಸಿದ್ದಾನೆ. ಲಕ್ಷ್ಮಣ, ಹನುಮಂತ ಮತ್ತು ಸುಗ್ರೀವರು ಕೈಮುಗಿದು 
ನಿಂತಿದ್ದಾರೆ. 


ಈ ಫಲಕದಲ್ಲಿ ವಾಲಿ ಸುಗ್ರೀವರು ಮಲ್ಲಯುದ್ದ ಮಾಡುತ್ತಿದ್ದಾರೆ. ರಾಮನು ವಾಲಿಯ ಹಿಂದುಗಡೆ ನಿಂತು 
ಬಾಣ ಬಿಟ್ಟು ವಾಲಿಯನ್ನು ವಧಿಸುತ್ತಿದ್ದಾನೆ. ಲಕ್ಷ್ಮಣ ಹನುಮಂತ ಹಾಗೂ ಇತರ ಕಪಿಗಳು ಕೈ ಮುಗಿದು ನಿಂತಿದ್ದಾರೆ. 
ಸೀತಾನ್ವೇಷಣೆಗೆ ಹೊರಟ ಹನುಮಂತನಿಗೆ ರಾಮನು ಸೀತೆಗೆ ಒಪ್ಪಿಸಲೆಂದು ಉಂಗುರ ನೀಡುತ್ತಿದ್ದಾನೆ. ಈ ಫಲಕದಲ್ಲಿ 
ಅಶೋಕವನದಲ್ಲಿ ಸೀತೆ ಮರದ ಕಟ್ಟೆಯ ಮೇಲೆ ಕುಳಿತಿದ್ದಾಳೆ. ರಾಕ್ಷಸ ಸ್ತ್ರೀಯರು ಸೀತೆಯ ಪಾದದಡಿಯಲ್ಲಿ 
ಕುಳಿತಿದ್ದಾರೆ. ಹನುಮಂತನು ಸೀತೆಗೆ ಉಂಗುರ ನೀಡಿ ಕೈಮುಗಿದು ನಿಂತಿದ್ದಾನೆ. ಸೀತೆ ಉಂಗುರವನ್ನು ಆಸಕ್ತಿಯಿಂದ 
ನೋಡುತ್ತಿದ್ದಾಳೆ. 

ಹನುಮಂತ ಈ ಅಶೋಕವನದ ರಾಕ್ಷಸರೊಡನೆ ಯುದ್ದ ಮಾಡುತ್ತಿದ್ದಾನೆ. ಹದಿಮೂರನೇ ಫಲಕದಲ್ಲಿ 
ದಶಮುಖ ರಾವಣನ ಈ ಆಸ್ಥಾನದಲ್ಲಿ ಸಿಂಹಾಸನಾಧೀಶ ರಾವಣನ ಮುಂದೆ ಚಾಮರಧಾರಿಣಿಯರು ಚಾಮರ 
ಬೀಸುತ್ತಿದ್ದಾರೆ. ಹನುಮಂತ ತನ್ನ ಬಾಲವನ್ನು ಸುತ್ತಿಕೊಂಡು ಆಸನ ಮಾಡಿಕೊಂಡು ರಾವಣನಿಗಿಂತ ಎತ್ತರದಲ್ಲಿ 
ಕುಳಿತಿದ್ದಾನೆ. ರಾವಣನ ಅಕ್ಕ ಪಕ್ಕದಲ್ಲಿ ಬಂಟರು ನಿಂತಿದ್ದಾರೆ. 

ಮುಂದಿನ ಶಿಲ್ಪದಲ್ಲಿ ಸುಗ್ರೀವ ಹನುಮಂತರು ರಾಮ ಲಕ್ಷ್ಮಣರನ್ನು ಹೊತ್ತುಕೊಂಡು ಹೋಗುತ್ತಿದ್ದಾರೆ. 
ಅವರನ್ನು ಇತರೆ ಸೈನ್ಯ ಹಿಂಬಾಲಿಸುತ್ತಿದೆ. | 


195 


ಈ ದೃಶ್ಯದಿಂದ ರಾಮ ಲಕ್ಷ್ಮಣರು ಸುಗ್ರೀವ ಮತ್ತು ಆತನ ವಾನರ ಸೈನ್ಯದ ಸಹಾಯದಿಂದ ರಾವಣನ ವಿರುದ್ದ 


ಯುದ್ದ ಮಾಡಲು ಹೊರಟನೆಂದು ತಿಳಿಯುತ್ತದೆ. 


ಹದಿನಾರನೇ ಫಲಕದಲ್ಲಿ ರಾಮ ರಾವಣರು ರಥದಲ್ಲಿ ಎದುರು ಬದುರಾಗಿ ನಿಂತು ಯುದ್ಧ ಮಾಡುತ್ತಿದ್ದಾರೆ. 
ರಾವಣನನ್ನು ಹತ್ತುಮುಖ ಹಾಗೂ ಇಪ್ಪತ್ತು ಕೈಗಳಲ್ಲಿ ಬಿಲ್ಲು ಬಾಣ ಹಿಡಿದು ಯುದ್ಧ ಮಾಡುತ್ತಿರುವನು. ಎರಡು 
ಪಕ್ಷದವರಿಂದ ಎದುರು ಬದುರಾಗಿ ಬರುತ್ತಿರುವ ಬಾಣಗಳು ಚಲಿಸುತ್ತಿವೆ. ರಾಮನ ರಥದಲ್ಲಿ ಲಕ್ಷ್ಮಣ ಮತ್ತು 
ಕಪಿಗಳಿವೆ. ರಾವಣನ ತಮ್ಮ ವಿಭಿಷಣ ಕೆಳಗೆ ನಿಂತಿದ್ದಾನೆ. 


ರಾಮನಿಂದ ಸಾಯಿಸಲ್ಪಟ್ಟ ರಾವಣನು ದುಃಖತಪ್ತ ಮಂಡೋಧರಿಯ ತೊಡೆಯ ಮೇಲೆ ಮಲಗಿದ್ದಾನೆ. 


ರಾಮನ ರಥದಲ್ಲಿ ಲಕ್ಷ್ಮಣ ಕೈಮುಗಿದು ನಿಂತಿದ್ದಾನೆ. 


ಹದಿನೆಂಟನೆಯ ಫಲಕದಲ್ಲಿ ಅಯೋಧ್ಯೆಯಲ್ಲಿ ಪ್ರೀರಾಮನ ಪಟ್ಟಾಭಿಷೇಕದವರೆಗಿನ ಕಥಾನಕ ಶಿಲ್ಪಗಳಿವೆ. 
ವಿಭಿಷಣನ ಪಟ್ಟಾಭಿಷೇಕ, ರಾಮ, ಲಕ್ಷ್ಮಣ, ಸೀತೆಯರು ಪುಷಕ ವಿಮಾನದಲ್ಲಿ ಅಯೋಧ್ಯೆಗೆ ಹೋಗುತ್ತಿರುವ 
ದೃಶ್ಯ, ರಾಮನ ಪಟ್ಟಾಭಿಷೇಕದ ಶಿಲ್ಪವಿದೆ. ರಾಮ ಮತ್ತು ಸೀತೆಯರು ಸಿಂಹಾಸನದ ಮೇಲೆ ಕುಳಿತಿದ್ದಾರೆ. ಎಡಗಡೆ 
ಲಕ್ಮಣ ವಶಿಷ್ಟರು ಕೈ ಮುಗಿದು ನಿಂತಿದ್ದಾರೆ. ಬಲಗಡೆ ವಿಭಿಷಣ ಮತ್ತು ಮಾರುತಿ ಕೈ ಮುಗಿದು ನಿಂತಿದ್ದಾರೆ. ಹೀಗೆ 
ರಾಮಾಯಣದ ದೃಷ್ಯಗಳನ್ನು ಚಿತ್ರಿಸಿದ ಶಿಲ್ಲಿ ಮುಂದಿನ ಫಲಕಗಳಲ್ಲಿ ಶಿಲ್ಲಿಯು ಸಮಕಾಲೀನ ಜನ ಜೀವನವನ್ನು 
ಶಿಲ್ಪದಲ್ಲಿ ಕಂಡರಿಸುವ ಪ್ರಯತ್ನ ಮಾಡಿದಂತಿದೆ. 


ದೇವಾಲಯದ ಪ್ರಾಂಗಣದ ಅಧಿಷ್ಠಾನ ಭಾಗದಲ್ಲಿ ಶಿಲಾಫಲಕಗಳನ್ನು ಜೋಡಿಸಲಾಗಿದ್ದು ಆ ಶಿಲಾಫಲಕಗಳ 
ಮೇಲೆ ವೈವಿಧ್ಯಮಯ ಶಿಲ್ಪಗಳನ್ನು ಕೆತ್ತಲಾಗಿದೆ. ಈ ಶಿಲ್ಪಗಳು ಸಮಕಾಲೀನ ಜನಜೀವನ, ಶಿಲ್ಪಿಯ ಪ್ರಕೃತಿ ಪ್ರೇಮ 
ಮತ್ತು ಧಾರ್ಮಿಕತೆಯನ್ನು ಪ್ರತಿಬಿಂಬಿಸುತ್ತಿವೆ. ಶಿಲ್ಪಗಳನ್ನು ಅನುಕ್ರಮವಾಗಿ ಸಾಲಾಗಿ ನೋಡಿದರೆ ಒಂದಕ್ಕೊಂದು 
ಸಂಬಂಧವಿಲ್ಲದಿರುವುದು ಕಂಡುಬರುತ್ತದೆ. ಫಲಕಗಳ ಮೇಲೆ ಶಿಲ್ಪಗಳನ್ನು ಕೆತ್ತಿ ನಂತರ ದೇವಾಲಯದ ಸೌಂದರ್ಯ 
ಹೆಚ್ಚೆಸಲೆಂದು ಜೋಡಿಸಲಾಗಿದೆಯೆಂದು ತಿಳಿಯುತ್ತದೆ. 


ಪ್ರದಕ್ಷಿಣಾ ಪಥವಾಗಿ ಪರೀಶೀಲಿಸಿದಾಗ, 


ಮೊದಲನೆ ಶಿಲ್ಪದಲ್ಲಿ ಗಂಡಭೇರುಂಡ ಪಕ್ಷಿಯು ಒಂದು ಬಾಯಿಂದ ಆನೆ ಮರಿಯನ್ನು ಕಚ್ಚಿ ಹಿಡಿದಿದೆ ಮತ್ತು 
ಕಾಲಿನಿಂದ ಆನೆಯೊಂದನ್ನು ಮೆಟ್ಟಿ ನಿಂತಿದೆ. ಮಕರ, ಸಿಂಹ, ಗಜ ಮತ್ತು ಪಕ್ಷಿಗಳ ಶಿಲ್ಪವಿದೆ. ಮೂರನೇ ಶಿಲ್ಪದಲ್ಲಿ 
ವೈವಿಧ್ಯಮಯ ಚಿತ್ರಗಳು ಪ್ರಮುಖವಾಗಿ ಸಮ್ಮಿಶ್ರ ಪಶು ಪಕ್ಷಿಗಳ ಶಿಲ್ಪಗಳಿವೆ. ಉದಾಹರಣೆಗೆ ಆನೆ ಮುಖ, ಹಂಸ 
ದೇಹ ಕುದುರೆ ಮುಖ, ಹಂಸ ದೇಹ ಮೊದಲಾದವುಗಳು. 

ನಾಲ್ಕನೆ ಶಿಲ್ಪದಲ್ಲಿ ರಾಜಭಟರು ಕುದುರೆ ಸವಾರ (ಕುದುರೆ ಹಿಡಿದಿರುವ)ನನ್ನು ರಾಜನ ಸಮ್ಮುಖದಲ್ಲಿ 


ಹಾಜರುಪಡಿಸಿದಂತಿದೆ. ಐದನೇ ಶಿಲ್ಪದಲ್ಲಿ ಕುದುರೆ ಸವಾರರಿಬ್ಬರು ಚರ್ಚೆಯಲ್ಲಿ ತೊಡಗಿದ್ದಾರೆ. ಆರನೇ ಶಿಲ್ಪದಲ್ಲಿ 


196 


ಅಶ್ವಾರೋಹಿಗಳು ಭರ್ಚೆ ಯಿಂದ ಕಾದಾಡುತ್ತಿದ್ದಾರೆ ಅವರಿಬ್ಬರ ಹಿಂದೆ ಛಕ್ರಧಾರಿಗಳಿದ್ದಾರೆ. ಬಹುಶಃ 


ಅಶ್ವಾರೋಹಿಗಳಿಬ್ಬರೂ ಪ್ರಮುಖ ವ್ಯಕ್ತಿಗಳಾಗಿರಬೇಕು. 


ಏಳನೇ ಶಿಲ್ಪದಲ್ಲಿ ವ್ಯಕ್ತಿಯೋರ್ವ ಮರದಡಿಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾನೆ. ಎಂಟನೇ ಶಿಲ್ಪದಲ್ಲಿ 
ಪ್ರಣಯದಲ್ಲಿ ತೊಡಗಿದ ಎರಡು ಹಂಸಗಳಿವೆ. 


ಅರಸನು ಮಲ್ಲಯುದ್ದದ ಪ್ರೇಮಿಯಾಗಿದ್ದು ಎರಡು ಮಲ್ಲಯುದ್ದದ ಪಟುಗಳಿಗೆ ಪ್ರೋತ್ಸಾಹ 
ನೀಡುತ್ತಿದ್ದು ಮಲ್ಲಯುದ್ದದಲ್ಲಿ ತೊಡಗಿದ್ದ ಇವರಿಬ್ಬರನ್ನೂ ಇಬ್ಬರು ವ್ಯಕ್ತಿಗಳೂ ಕೂಡ ಈ ಮಲ್ಲಯುದ್ದವನ್ನು 
ನೋಡುತ್ತಿದ್ದಾರೆ. ಇಪ್ಪತ್ತನೇ ಫಲಕದಲ್ಲಿ ಸ್ತ್ರೀಯೊಬ್ಬಳು ಪುರುಷನೊಬ್ಬನಿಂದ ಮುಳ್ಳು ತೆಗೆಸಿಕೊಳ್ಳುತ್ತಿದ್ದಾಳೆ. 
ಇನೊ ಂದು ಶಿಲದಲ್ಲಿ ಪುರುಷ ಸ್ಲೀಯರಿಬ್ಬ್ಗರೂ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ್ದಾರೆ. ಪಕ್ಕದ ಶಿಲದಲ್ಲಿ 
« ಬ” ಆ ಬ 5) ೨ ಬ a) K; ಬಣ 
ಸುಂದರಿಯೊಬ್ಬಳು ಕನ್ನಡಿಯನ್ನು ಹಿಡಿದು ಕೂದಲನ್ನು ತಿದ್ದಿಕೊಳ್ಳುತ್ತಿದ್ದಾಳೆ. ಒಂಬತ್ತನೇ ಶಿಲ್ಪದಲ್ಲಿ ಸೈನಿಕರಿಬ್ಬರೂ 
ಖಡ್ಗದಿಂದ ಯುದ್ದ ಮಾಡುತ್ತಿದ್ದಾರೆ. ಹತ್ತನೇ ಶಿಲ್ಪದಲ್ಲಿ ಮದ್ದಾನೆ ಅಟ್ಟಹಾಸದಿಂದ ಮೆರೆಯುತ್ತಿದೆ. ಮುಂದಿನ 
ಕೆಲವು ಶಿಲ್ಪಗಳಲ್ಲಿ ಶಿಲ್ಲಿಯು ಸಮಕಾಲೀನ ಜನಜೀವನ ಪ್ರತಿಬಿಂಬಿಸುವ ಪ್ರಯತ್ನ ಮಾಡಿದಂತಿದೆ. 


ವ್ಯಕ್ತಿಯೊರ್ವ ಪೆಟ್ಟಿಗೆಯನ್ನು ತಲೆ ಮೇಲೆ ಹಿಡಿದುಕೊಂಡು ಸಾಗುತ್ತಿದ್ದಾಗ ಇನ್ನೊಬ್ಬ ಚೂರಿಯನ್ನು ಹಿಡಿದ 
ವ್ಯಕ್ತಿ ಆತನನ್ನು ಹಿಂಬಾಲಿಸುತ್ತಿದ್ದಾನೆ. 

ಹನ್ನೆರಡನೆಯ ಶಿಲ್ಪದಲ್ಲಿ ಕತ್ತಿ, ಗುರಾಣಿ ಹಿಡಿದ ಸೈನಿಕರು ಪ್ರಯಾಣಿಸುತ್ತಿದ್ದಾರೆ. ಹದಿಮೂರನೇ ಶಿಲ್ಪದಲ್ಲಿ 
ಮೂರು ಜನರು ಖಡ್ಗವನ್ನು ನೆಲಕ್ಕೂರಿ ನಿಂತಿದ್ದಾರೆ. ಹದಿನಾಲ್ಕನೆ ಶಿಲ್ಪದಲ್ಲಿ ನಾಲ್ಕುಜನ ಪುರುಷರಿದ್ದು ಇಬ್ಬರ 
ಕೈಯಲ್ಲಿ ಖಡ್ಗವಿದೆ. ಹದಿನೈದನೇ ಶಿಲ್ಪವು ರಾಜನ ಒಡ್ಡೋಲಗ (ಆಸ್ಥಾನ)ದ ದೃಶ್ಯವಿದ್ದು ರಾಜನು ಸುಖಾಸನದಲ್ಲಿ 
ಕುಳಿತಿದ್ದು ಅಭಯ ಮುದ್ರೆಯಲ್ಲಿದ್ದಾನೆ. ಒಬ್ಬ ಸೇವಕ ರಾಜನ ಕಾಲೊತ್ತುತ್ತಿದ್ದಾನೆ. ಇನ್ನೊಬ್ಬನು ಕೈಮುಗಿದು 
ನಿಂತಿದ್ದಾನೆ. ಹದಿನಾರನೇ ಶಿಲ್ಪದಲ್ಲಿ ವಿವಿಧ ಭಂಗಿಯಲ್ಲಿ ನಿಂತಿರುವ ಪುರುಷರಿದ್ದಾರೆ. ಹದಿನೇಳನೇ ಶಿಲ್ಪದಲ್ಲಿ 
ವ್ಯಕ್ತಿಯೋರ್ವ ಸುಖಾಸನದಲ್ಲಿ ಕುಳಿತಿದ್ದಾನೆ. ಹದಿನೆಂಟನೆ, ಹತ್ತೊಂಬತ್ತನೆ ಹಾಗೂ ಇಪ್ಪತ್ತನೆ ಶಿಲ್ಪಗಳಲ್ಲಿ 
ಸಮಕಾಲೀನ ಜನರ ಮನೋರಂಜನಾ ಅಂಶಗಳನ್ನು ಸೆರೆ ಹಿಡಿಯುವ ಪ್ರಯತ್ನ ಮಾಡಿದಂತಿದೆ. ಮೃದಂಗ ಹಾಗೂ 
ವೀಣೆಯಂತಹ ತಂತಿ ವಾದ್ಯವನ್ನು ನುಡಿಸುತ್ತಿರುವ ಚಿತ್ರ ನಾಟ್ಕ ಭಂಗಿಯಲ್ಲಿರುವ ಸ್ತ್ರೀ ತಾಳ ಮತ್ತು ಮೃದಂಗ 
ಬಾರಿಸುತ್ತಿರುವ ಇಬ್ಬರು ಪುರುಷರ ಶಿಲ್ಪಗಳಿವೆ. ಬಹುಶಃ ಭಜನಾ ಮಂಡಳಿ ಇರಬಹುದು. ಮುಂದಿನ ಶಿಲ್ಪಗಳಲ್ಲಿ 
ಶಿಲ್ಲಿಯು ಶೃಂಗಾರ ಪ್ರಾಧಾನ್ಯ ದಾಂಪತ್ಯ ಜೀವನವನ್ನು ಶಿಲ್ಪದಲ್ಲಿ ಪ್ರತಿಬಿಂಬಿಸುವ ಪ್ರಯತ್ನ ಮಾಡಿದಂತಿದೆ. ನಗ್ನ 
ಸ್ತ್ರೀಯು ಪೀಠದ ಮೆಲೆಸ್ನಾನ ಮಾಡುತ್ತಿದ್ದರೆ ಆಕೆಯ ಸಖಿಯೊಬ್ಬಳು ತಲೆ ತಿಕ್ಕುತ್ತಿದ್ದಾಳೆ. ದಂಪತಿಗಳಿಬ್ಬರು ಮಂಚದ 
ಮೇಲೆ ಕುಳಿತಿದ್ದು ಸ್ತ್ರೀಯ ತೊಡೆಯ ಮೇಲೆ ಮಗು ಮಲಗಿದೆ. ಮಲಗಿದ್ದ ಮಗುವಿಗೆ ಪುರುಷನು ಮುತ್ತನ್ನು 
ಕೊಡುತ್ತಿದ್ದಾನೆ. 

ಪುರುಷನೊಬ್ಬನು ರುಮಾಲು ಸುತ್ತಿಕೊಳ್ಳುವ ಶಿಲ್ಪ, ಮಂಚದ ಮೇಲೆ ಮಲಗಿದ್ದ ಪುರುಷನ ಹತ್ತಿರ 


ಸ್ತ್ರಿ €ಯೋರ್ವಳು ಕುಳಿತು ಆತನ ಕೂದಲನ್ನು ನೇವರಿಸುತ್ತಿದ್ದಾಳೆ. ಪುರುಷರಿಬ್ಬರು ಚಕ್ಕಂದವಾಡುತ್ತಿರುವ ದೃಶ್ಯವನ್ನು 
197 


ಚಿತ್ರಿಸಿದ್ದಾನೆ. ದರ್ಪಣ ಸುಂದರಿಯೊಬ್ಬಳು ಬಲಗೈಯಲ್ಲಿ ಕನ್ನಡಿ ಹಿಡಿದು ಎಡಗೈಯಿಂದ ಹಣೆಗೆ ತಿಲಕ 
ಹಚಿ ಕೊಳುತಿ ದಾಳೆ. ಹುಲಿಯೊಂದು ಹಂದಿಯನು ಬೇಟೆಯಾಡುತಿ ದೆ. ಸ್ಲೀಯರು ನಗರಾಗಿನತ್ನ ಮಾಡುತಿದ್ದಾರೆ. 
ಚ ಳೂ" ಇ 5 ಈ ಇ ಲ? a) 
ಪುರುಷನು ಕರಾವಳಿಯ ಶೈಲಿಯಂತೆ ಲಂಗೋಟಿ ಧರಿಸಿದ್ದಾ ನೆ. ಪುರುಷರಿಬ್ಬರು ಕುಸ್ತಿ ಯಾಡುತ್ತಿ ದ್ದಾ ಥ್ರ, ಪದ್ಧಾ ಸನದಲ್ಲಿ 
ಕುಳಿತು ಧ್ಯಾನಾಸಕ್ತ ಪುರುಷ. ಹಾವನ್ನಾಡಿಸುತ್ತಿ ರುವ ಹಾವಾಡಿಗ ಪುಂಗಿಯನ್ನೂ ದುತ್ತಿದ್ದು ನಾಗರಹಾವು ಹೆಡೆ ಬಿಚ್ಚಿ 
ನಿಂತಿದೆ. ಯುವಕನು ಹುಲಿಯೊಂದಿಗೆ ಹೋರಾಡುತ್ತಿ ರುವನು. ಮದ್ದಾ ನೆ, ಶಿಲ್ಪ ಮಾನವ ದೇಹಕ್ಕೆ ಸಿಂಹದ ಮುಖವನ್ನು 
ಶಿಲ್ಪದಲ್ಲಿ ಕೆತ್ತಲಾಗಿದೆ. ಪದ್ಮಾಸನದಲ್ಲಿ ಕುಳಿತಿರುವ ಸ್ತ್ರೀಯು ತೊಡೆಯ ಮೇಲೆ ಪಕ್ಷಿ ಕುಳಿತಿದ್ದು ಆ ಸ್ತ್ರೀಯು ಪಕ್ಷಿಯ 


ತಲೆಯನು ನೇವರಿಸುತಿ ದಾಳೆ. ಮಲಗಿದ್ದ ಸ್ನೇಯು ಎದ್ದು ಆಲಸ್ನದಿಂದ ಮೆಮುರಿದುಕೊಳುತಿ ದ್ಹಾಳೆ. 
ಇ PR) ಎ ಈ ಎ ್ಲ ಲ ಅವ ಇ 


& 


ರುಷನೊಬ್ಬ ಸ್ತ್ರೀಗೆ ಹೊಡೆಯುತ್ತಿದ್ದು ಸ್ತ್ರೀಯ ಬಲಗೈ ಹಿಡಿದು ಒದೆಯುತ್ತಿದ್ದಾನೆ. ಆ ಸ್ತ್ರೀಯ ಮುಖದಲ್ಲಿ ವೇದನೆ 


ಈ ವ 


ಮತ್ತು ಭಯದ ಚಿನ್ನೆ ಮೂಡಿದೆ. 
ಗರುಡ ಸ್ತಂಭ 


ಕೇತಪೈ ನಾರಾಯಣ ದಜೇವಾಲಯದ ಹೊರಗಿರುವ ಗರುಡ ಸ್ತಂಭದ ಶಿಲ್ಪಗಳು ವಿಶಿಷ್ಟವಾಗಿವೆ. ಪೀಠಭಾಗದಲ್ಲಿ 
ದೇವಸ್ಥಾನಕ್ಕೆ ಎದುರಾಗಿ ಐದು ಜನ ರಾಜದಂಪತಿಗಳು ಕೈಮುಗಿದು ನಿಂತಿದ್ದಾರೆ. ಇವರನ್ನು ಕೇತಪೈೆಯ ಮಕ್ಕಳು 
ಮತ್ತು ಸೊಸೆಯಂದಿರು ಎಂದು ಹೇಳಲಾಗಿದೆ. ಸ್ತಂಭದ ದ್ವಿತೀಯ, ತೃತೀಯ ಹಾಗೂ ಚತುರ್ಥ ಭಾಗದಲ್ಲಿ ವಿವಿಧ 
ವಾದ್ಯ ನುಡಿಸುತ್ತಿರುವ ವಾದ್ಯಕಾರರು ವಿವಿಧ ಭಂಗಿಯಲ್ಲಿ ನೃತ್ಯ ಮಾಡುತ್ತಿರುವ ನೃತ್ಯಾಂಗನೆಯರ ಶಿಲ್ಪಗಳಿವೆ. 


ಗರುಡ ಸ್ತಂಭದ ಪ್ರಥಮ ಭಾಗದಲ್ಲಿ ದೇವಾಲಯಕ್ಕೆ ಎದುರಾಗಿ ಪ್ರತ್ಯೇಕ ಕೋಷ್ಕದಲ್ಲಿ ರಾಜ ಠೀವಿಯಿಂದ 
ದೇವರಿಗೆ ಕೈಮುಗಿದು ನಿಂತಿರುವ ದಂಪತಿಗಳ ಶಿಲ್ಪವಿದೆ. ಈ ದಂಪತಿಗಳನ್ನು ಈ ದೇವಾಲಯ ನಿರ್ಮಿಸಿದ ಖೇತಪಯ್ಯ 
ದಂಪತಿಗಳು ಕೋಷ್ಟದ ಮೇಲೆ, ಕೋಣದ ಮೇಲೆ ಕುಳಿತ ಯಮಧರ್ಮರಾಯ ಅಭಯ ಮುದ್ರೆಯಲ್ಲಿ ಕುಳಿತಿದ್ದಾನೆ. 
ಮೊಸಳೆ ಮೇಲೆ ಕುಳಿತಿದ್ದ ವರುಣ ಅಭಯ ಮುದ್ರೆಯಲ್ಲಿ ಕುದುರೆ ಮೇಲೆ ಕುಳಿತ ಕಲ್ಪಿಯು ಅಭಯ ಮುದ್ರೆಯಲ್ಲಿದ್ದಾನೆ. 
ಬಹುಶಃ ಪ್ರಮುಖ ದೇವತೆಗಳು ಖೇತ ಪೈ ನಾರಾಯಣ ದಂಪತಿಗಳಿಗೆ ಆಶೀರ್ವದಿಸುವಂತಿದೆ. ಸ್ತಂಭದ ಕಾಂಡ 
ಭಾಗದಲ್ಲಿ ಕಾಳಿಂಗ ಮರ್ಧನ, ಗರುಡ, ಹನುಮಂತ, ರಾಮಾಯಣದ ದೃಶ್ಯಗಳು, ಜೋಡಿ ಹಂಸಗಳು ಮತ್ತು ಕೃಷ್ಣನ 
ಶಿಲ್ಪಗಳಿವೆ. ಗರುಡ ಸ್ತಂಭದ ಮಂಟಪದಲ್ಲಿ ಗರುಡ ಕರಜೋಡಿಸಿ ಕುಳಿತಿದ್ದಾನೆ. 


ಸಾಂತಪ್ಪ ನಾಯಕ ದೇವಾಲಯ, ಮೂಢಭಟ್ಕಳ 


ಗರ್ಭಗೃಹ $ ಈ ದೇವಾಲಯದ ಗರ್ಭಗೃಹವು ಸರಳವಾಗಿದೆ. ಯಾವುದೇ ರೀತಿಯ ಅಲಂಕರಣಗಳಿಲ್ಲ. 
ಗರ್ಭಗುಡಿಯಲ್ಲಿ ಕಪ್ಪುಶಿಲೆಯ ನಾರಾಯಣ ಅಭಯಹಸ್ತ ಚಕ್ರ, ಗದಾ, ವರದ ಹಸ್ತದಲ್ಲಿದ್ದು ಸಮಪಾದ 
ಭಂಗಿಯಲ್ಲಿದ್ದಾನೆ. ಕಿರೀಟ ಮುಕುಟ, ಕರ್ಣಕುಂಡಲ, ಕಾಲ್ಲಡಗೆ, ಕಟಿವಸ್ತ್ರ, ಕಂಶಹಾರಗಳಿಂದ 
ಅಲಂಕೃತಗೊಂಡಿದ್ದಾನೆ. ಇಕ್ಕೆಲಗಳಲ್ಲಿ ಶ್ರೀದೇವಿ ಮತ್ತು ಭೂದೇವಿಯರ ಶಿಲ್ಪಗಳಿವೆ. ಪೀಠದ ಕೆಳಗೆ ಗರುಡ 


ಲಾಂಛನವಿದೆ. 


198 


ನವರಂಗ ಮಂಟಪ: ಗರ್ಭಗೃಹದ ನಂತರ ಅಂತರಾಳಕ್ಕೆ ತಾಗಿಕೊಂಡು ನವರಂಗ ಮಂಟಪವಿದೆ. ನವರಂಗ ಮಂಟಪ 
ಮತ್ತು ಗರ್ಭಗೃಹಕ್ಕೆ ತಾಗಿಕೊಂಡಿರುವ ದ್ವಾರಬಂಧವು ಪಂಚಶಾಖಾ ರೀತಿಯದಾಗಿದ್ದು ಲತಾ, ಪದ್ಮ ಮತ್ತು ಪತ್ರ 


ಲತಾಬಂಧಗಳಿಂದ ಅಲಂಕೃತವಾಗಿದೆ. ಲಲಾಟ ಬಿಂಬದಲ್ಲಿ ಗಜಲಕ್ಷ್ಮ೪ೀಯ ಲಾಂಛನವಿದೆ. 


ಈ ದ್ವಾರಬಂಧದ ಎಡಭಾಗದಲ್ಲಿ ಎಡಗೈಯಲ್ಲಿ ಗದೆ, ಬಲಗೈ ಮೇಲಕ್ಕೆ ಮಾಡಿ ನಿಂತಿರುವ ಹನುಮಂತನು 
ರಕ್ಕಸನನ್ನು ಕಾಲಿನಿಂದ ತುಳಿಯುತ್ತಿದ್ದಾ ನೆ. ಬಲಭಾಗದಲ್ಲಿ ಬಲಗೈಯಲ್ಲಿ ಸರ್ಪ ಮತ್ತು ಎಡಗೈ ಮೇಲಕ್ಕೆತ್ತಿ ರುವ 
ಸರ್ವಾಲಂಕೃತ ಗರುಡನಿದ್ದು ಮೇಲೆ ಗೋವರ್ಧನಗಿರಿ ಹಿಡಿದ ಕೃಷ್ಣನು ಜನಸಾಮಾನ್ಯರನ್ನು ರಕ್ಷಿಸುವಂತೆ 


ಚಿತ್ರಿಸಲಾಗಿದೆ. 


ನವರಂಗ ಮಂಟಪದ ಮಧ್ಯದಲ್ಲಿ ನಾಲ್ಕು ಸ್ವತಂತ್ರ ಸ್ತಂಭಗಳಿದ್ದು ಆಮ್ಲಕ ಮತ್ತು ಬೋಧಿಗೆಗಳನ್ನು 
ಒಳಗೊಂಡಿವೆ. ನಾಲ್ಕು ಸ್ತಂಭಗಳ ಘನಭಾಗವು ಶಿಲ್ಪಗಳಿಂದ ಅಲಂಕರಿಸಲ್ಪಟ್ಟಿವೆ. ಒಂದನೇಸ್ತಂಭದಲ್ಲಿ ಕೈಮುಗಿದು 
ನಿಂತಿರುವ ವಾಮನ, ಬಾಲಕೃಷ್ಣ, ಶೇಷಶಾಯಿ ವಷ್ಟು ಮತ್ತು ವಿಷ್ಣು, ಎರಡನೇ ಸ್ಪಂಭದಲ್ಲಿ ಮೋಹಿನಿ 
ಲಕ್ಷ್ಮಿನಾರಾಯಣ ವೆಂಕಟರಮಣ ಮತ್ತು ಗೋಪಾಲಕೃಷ್ಣನ ಶಿಲ್ಪಗಳಿವೆ. ಮೂರನೆ ಸ್ತಂಭವು ಲಕ್ಷ್ಮಣ ಹನುಮಂತ 
ಸೀತೆ ಮತ್ತು ರಾಮನ ಶಿಲ್ಪಗಳಿಂದ ಅಲಂಕೃತಗೊಂಡಿದೆ. ನಾಲ್ಕನೆ ಸ್ತಂಭದಲ್ಲಿ ಕಾಳಿಂಗ ಮರ್ಧನ ಗರುಡವಾಹನ 
ಏಷ್ಟು ಲಕ್ಷ್ಮಿ ಪದ್ಧಾವತಿಯರೊಂದಿಗೆ ವೆಂಕಟರಮಣ ಮತ್ತು ಲಕ್ಷ್ಮಿನರಸಿಂಹರ ಶಿಲ್ಪಗಳಿವೆ. ಭುವನೇಶ್ವರಿಯು 
ನಕ್ಷತ್ರಾಕಾರದಲ್ಲಿದ್ದು ಅದರ ಮಧ್ಯದಲ್ಲಿ ಬಹುದಳ ಪದ್ಧವಿದೆ. ಅದರ ಹೊರಭಾಗದಲ್ಲಿ ನಕ್ಷತ್ರಾಕಾರದ ಪಟ್ಟಿಕೆಗಳ 
ನಡುವೆ ಅಷ್ಕದಿಕ್ಟಾಲಕರ ಶಿಲ್ಪಗಳಿವೆ. ಹೊರಭಾಗವು ರಾಮಾಯಣದ ಕಥಾನಕ ಶಿಲ್ಪಗಳಿಂದ ಅಲಂಕರಿಸಲ್ಪಟ್ಟಿದೆ. 


ಅಧಿಷ್ಠಾನಃ ಅಧ್ಯಯನದ ಹಿನ್ನಲೆಯಲ್ಲಿ ಅಧಿಷ್ಠಾನವನ್ನು ಮೂರು ಭಾಗಗಳಾಗಿ ವಿಭಾಗಿಸಲಾಗಿದೆ. ಅಧಿಷ್ಠಾನಕ್ಕೆ 
ಆಧಾರವಾಗಿ18 ಸ್ತಂಭಗಳಿವೆ 18 ಸ್ತಂಭಗಳು ತಲಭಾಗದಲ್ಲಿ ಕೆಲವು ಸಾಮಾಜಿಕ ಜೀವನದ ಶಿಲ್ಪ ಗಳನ್ನು ಚಿತ್ರಸಲಾಗಿದೆ. 
ಒಂದನೇ ಸ್ತಂಭದ ಕೆಳಭಾಗದಲ್ಲಿ ಸ್ತ್ರೀ ಪುರುಷರ ಮಿಥುನ ಶಿಲ್ಪ ಮೂರನೆ ಸ್ತಂಭದಲ್ಲಿ ಕೇಶಾಲಂಕೃತ ಸ್ತ್ರೀ ಶಿಲ್ಪ 
ಮೂರನೆ ಸ್ತಂಭದಲ್ಲಿ ನರ್ತಕಿ ನಾಲ್ಕನೇ ಸ್ವ್ತಂಭದಲ್ಲಿ ಹಾಸ್ಯಗಾರ ಐದನೇ ಸ್ತಂಭದಲ್ಲಿ ದರ್ಪಣಸುಂದರಿ ಆರನೇ 
ಸ್ಪಂಭದಲ್ಲಿ ಸನ್ಯಾಸಿ 7,8 ಮತ್ತು ೦9ನೇ ಸ್ತಂಭಗಳಲ್ಲಿ ಕುದುರೆ ಸವಾರರನ್ನು ಚಿತ್ರಿಸಲಾಗಿದೆ. 10 ಮತ್ತು 11ನೇ 
ಸ್ತಂಭಗಳಲ್ಲಿ ಸಿಂಹ ಶಿಲ್ಪಗಳಿವೆ. 12ನೇ ಸ್ಪಂಭದಲ್ಲಿ ಹಾಸ್ಯಗಾರ 13 ಮತ್ತು 14ನೇ ಸ್ತಂಭಗಳಲ್ಲಿ ನೃತ್ಯಗಾರರು 15, 
16, 17 ಮತ್ತು 18ನೇ ಸ್ತಂಭಗಳಲ್ಲಿ ಕುಬ್ಬವ್ಯಕ್ತಿಗಳು ಸ್ತಂಭವನ್ನು ಹೊತ್ತು ನಿಂತಿರುವಂತೆ ಚಿತ್ರಿಸಲಾಗಿದೆ. ಎರಡನೇ 
ಭಾಗದಲ್ಲಿ ಪ್ರತಿ ಎರಡು ಸ್ತಂಭಗಳ ಮಧ್ಯ ಭಾಗದಲ್ಲಿ ಚೌ ಕಾಕಾರದ ಜಾಲಂಧ್ರ ಫಲಕಗಳಿದ್ದು ಅವುಗಳ ಮಧ್ಯದಲ್ಲಿ 
ದೇವಾಲಯ ಮಾದರಿಯ ಕೊಷ್ಕಗಳಿದ್ದು ಅವುಗಳ ಮಧ್ಯದಲ್ಲಿ ವಿಷ್ಣುವಿನ ದಶಾವತಾರಗಳನ್ನು ಮತ್ತು ವಿವಿಧ 
ಭಂಗಿಗಳನ್ನು ಚಿತ್ರಿಸಲಾಗಿದೆ. ಸಮುದ್ರ ಮಥನ, ವರಾಹ ಭೂದೇವಿಯನ್ನು ರಕ್ಷಿಸುವದು, ನರಸಿಂಹ ಹಿರಣ್ಯಕಶಪು 
ರಾಕ್ಷಸನನ್ನು ವಧಿಸುತ್ತಿರುವದು ಮತ್ತು ಪ್ರಲ್ಹಾದ ವೈಕುಂಠ ಕಥಾನಕ,ಭೃಗು ಯಷಿಯ ವೈಕುಂಠಕ್ಕಾಗಮನದ ಚಿತ್ರಣ, 
ಬಲಿವಾಮನರು ರಾಮಲಕ್ಸ ಣ , ಬಲರಾಮ, ಲಕ್ಷ್ಮಿ, ಕಲ್ಪಿ, ಬಾಲಕೃಪ್ಣ, ನರಸಿಂಹ, ತ್ರಿಮೂರ್ತಿ, ಕೂರ್ಮ, 


ಲಕ್ಷ್ಮಿನಾರಾಯಣ, ಮೇಲ್ಫಾಗದಲ್ಲಿ ಹೂವು, ಚಕ್ರ, ಹೂ, ಹಂಸ, ಶಂಖ, ಕೀರ್ತಿಮುಖಗಳ ಚಿಕಣಿ ಶಿಲ್ಪಗಳಿವೆ. 


199 


ಶಿಖರ ಃ ಭಿತ್ತಿಯ ಮೇಲ್ಭಾಗದಲ್ಲಿ ಇಳಿಜಾರಾದ ಛಾದ್ಯಭಾಗವಿದೆ. ಇದು ಏಳು ಸ್ವರಗಳಿಂದ ಕೊಡಿದೆ. ಈ ರೀತಿಯ 
ಶಿಖರವನ್ನು ಲೂಪಾಕಾರದ ಶಿಖರವೆಂದು ಹೇಳಬಹುದು. ದೇವಾಲಯದ ಪ್ರವೇಶದ್ವಾರ (ಪ್ರಧಾನ ಬಾಗಿಲು) ಲತಾ, 
ಪತ್ರ ಮತ್ತು ಜ್ಯಾಮಿತಿ ಕುಸುರಿ ಕೆಲಸಗಳಿಂದ ಅಲಂಕೃತವಾಗಿವೆ. ಮೇಲ್ಲಡೆ ಗಜಸಿಂಹ ಮತ್ತು ಹಂಸವ್ಯಾಳಿಗಳಿಂದ 
ಅಲಂಕೃತಗೊಂಡಿದೆ. ದ್ವಾರಬಂಧದ ಇಕ್ಕೆಲುಗಳ ಲ್ಲಿ ಸರ್ವಾಲಂಕೃತ ವೈಷ್ಣವ ದ್ವಾರಪಾಲಕರಿದ್ದಾರೆ. ಲಲಾಟ 
ಬಿಂಬದಲ್ಲಿ ಲಕ್ಷ್ಮೀಯ ಶಿಲ್ಪವಿದ್ದು ಅಭಯ, ಗದಾ, ಪದ್ಮ ಮತ್ತು ವರದ ಮುದ್ರೆಯಲ್ಲಿದೆ. ಅಧಿಷ್ಠಾನದ 
ಹೊರಭಾಗದಲ್ಲಿ ಆಧಾರಸ್ತಂಭಗಳಾಗಿ 14 ಸ್ತಂಭಗಳಿದ್ದು ವಿಷ್ಣುಪುರಾಣದ ಮತ್ತು ವಿಷ್ಣುವಿನ ಶಿಲ್ಪಗಳಿವೆ. 


ಉದಾಹರಣೆಗೆ ವಿಷ್ಣು ನರಸಿಂಹ, ವಿಷ್ಣು, ಬಾಲಕೃಷ್ಣ, ವಾಮನ, ಕಾಳಿಂಗ ಮರ್ಧನ ಶಿಲ್ಪಗಳಿವೆ. 


ದೇವಾಲಯದ ಹೊರಭಾಗಲ್ಲಿರುವ ಪ್ರಾಕಾರದ ಕೆಳಗೋಡೆಯಲ್ಲಿ ಕೆಲವು ಶಿಲಾಫಲಕಗಳ ಮೇಲೆ ವಿವಿಧ 
ಮಾದರಿಯ ಶಿಲ್ಪಗಳನ್ನು ಕೆತ್ತಲಾಗಿದೆ. ಅವುಗಳಲ್ಲಿ ಜನಸಾಮಾನ್ಯರ ಜೀವನ ಪ್ರಕೃತಿಯ ಚಿತ್ರಣ ಮತ್ತು ಶಿಲ್ಲಿಯ 
ಭಾವನಾತ್ಮಕ ಪರಿಕಲ್ಪನೆಯನ್ನು ಇಲ್ಲಿ ಪ್ರತಿಬಿಂಬಸಲಾಗಿದೆ. ಚಕ್ರ ಜೋಡಿ ಹೂವು ಹಂಸ ವರ್ತುತಳಕಾರದ ಚಿತ್ರ 
ವ್ಯಕ್ತಿಯೊಬ್ಬ ಆನೆಯೊಡನೆ ಹೋರಾಡುತ್ತಿದ್ದಾನೆ. 6,7, 8,9 ಮತ್ತು 10 ಶಿಲ್ಪಗಳಲ್ಲಿ ಮಲ್ಲಯುದ್ದ ಮಾಡುತ್ತಿರುವ 
ಜಟ್ಟಿಗಳನ್ನು ಚಿತ್ರಿಸಲಾಗಿದೆ. ಹನ್ನೊಂದನೇ ಪಟ್ಟಿಕೆಯು ಮುಚ್ಚಿ ಹೋಗಿದೆ. ವ್ಯಕ್ತಿಗಳಿಬ್ಬರು ಸ್ತ್ರೀಯೊಬ್ಬಳು 
ನರ್ತನಮಾಡುತ್ತಿರುವದನ್ನು ವೀಕ್ಷಿಸುತ್ತಿದ್ದಾರೆ. ಹದಿಮೂರನೆ ಫಲಕದಲ್ಲಿ ಜಟ್ಟಿಯೊಬ್ಬನು ವ್ಯಕ್ತಿಯನ್ನು 
ತುಳಿಯುತ್ತಿದ್ದಾನೆ. ಹದಿನಾಲ್ಕನೇ ಫಲಕದಲ್ಲಿ ವ್ಯಕ್ತಿಯೊಬ್ಬನು ದಂಪತಿಗಳಿಗೆ ನಮಸ್ಯರಿಸುತ್ತಿದ್ದಾನೆ. ಹದಿನೈದನೇ 
ಫಲಕ ವರ್ತುಳಾಕಾರದ ಹೊವು ಇದೆ. 16ನೇ ಫಲಕದಲ್ಲಿ ಮಕರ ತೋರಣವಿದೆ 17ನೇ ಫಲಕದಲ್ಲಿ ವರ್ತುಳಾಕಾರದ 
ಹೊವಿನ ಶಿಲ್ಪವಿದೆ 18ನೇ ಫಲಕದಲ್ಲಿ ಯೋಗಿಯೊಬ್ಬನ ಶಿಲ್ಪವಿದೆ 19ನೇ ಫಲಕದಲ್ಲಿ ವ್ಯಕ್ತಿಯೊಬ್ಬನು ಆನೆಯನ್ನು 
ಪಳಗಿಸುತ್ತಿದ್ದಾನೆ. 20ನೇ ಫಲಕದಲ್ಲಿ ವ್ಯಕ್ತಿಯೊಬ್ಬನು ಚಿಗರೆಯನ್ನು ಬೇಟೆಯಾಡುತ್ತಿದ್ದಾನೆ. 21ನೇ ಫಲಕದಲ್ಲಿ 
ಜೋಡಿ ಕೈಕಾಲು ಹೊಂದಿದ ವ್ಯಕ್ತಿ ವಿಚಿತ್ರ ಭಂಗಿಯಲ್ಲಿ ಯೋಗಾಸನ ಮಾಡಿದಂತಿದ್ದು ಸ್ತ್ರೀಮುಖ ಮುಚ್ಚಿದ್ದಾಳೆ. 
ವ್ಯಕ್ತಿಯೊಬ್ಬನು ಇದನ್ನು ವೀಕ್ಷಿಸುತ್ತಿದ್ದಾನೆ. 22ನೇ ಫಲಕದಲ್ಲಿ ಹೂವು, 23ನೇ ಫಲಕದಲ್ಲಿ ದೇವಾಲಯದ ಶಿಲ್ಪವಿದ್ದು 
ಇಕ್ಕೆಲಗಳಲ್ಲಿ ಎರಡು ಗಿಳಿಗಳಿವೆ24ನೇ ಫಲಕದಲ್ಲಿ ಹೂವು25ನೇ ಫಲಕದಲ್ಲಿ ಹಂಸ, 26ನೇ ಫಲಕದಲ್ಲಿ ಹಂಸದೇಹ 
ಪರಶು ಹಿಡಿದ ಮನುಷ್ಯ ಮುಖದ ಭಯಕ್ಷ 21ನೇ ಫಲಕದಲ್ಲಿ ನೃತ್ಯ ಶಿಲ್ಪವಿದ್ದು ಮೃದಂಗ ಭಾರಿಸುತ್ತಿದ್ದರೆ 4 ಜನ 
ಕೋಲಾಟವಾಡುತ್ತಿದ್ದಾರೆ. 28ನೇ ಶಿಲ್ಪದಲ್ಲಿ ಕುದುರೆ ಮುಖಮಂಗನ ಬಾಲಮತ್ತು ನರಸಿಂಹ ಮುಖವಿದ್ದ ವಿಲಕ್ಷಣ 
ಶಿಲ್ಪ. 29ನೇ ಶಿಲ್ಪದಲ್ಲಿ ಸ್ತ್ರೀಪುರುಷರ ಶಿಲ್ಪವಿದೆ. 30ನೇ ಶಿಲ್ಪದಲ್ಲಿ ಮದ್ದಾನೆ ಶಿಲ್ಪವಿದೆ. 3] ಮತ್ತು 32 ನೆ ಫಲಕದಲ್ಲಿ 
ಶೃಂಗಾರ ಪ್ರಧಾನ ಮಿಥುನ ಶಿಲ್ಪಗಳು ಲೈಂಗಿಕ ಕ್ರೀಡೆಯಲ್ಲಿ ತೊಡಗಿದ್ದಾರೆ. 33ನೇ ಫಲಕದಲ್ಲಿ ಕುದುರೆ ಮತ್ತು ಆನೆ 
ಮಿಶ್ರಿತ ದೇಹದ ಶಿಲ್ಪವಿದೆ. 34 ನೇ ಫಲಕದಲ್ಲಿ ವ್ಯಕ್ತಿಯೊಬ್ಬನು ಒಂಟೆಯನ್ನು ಪಳಗಿಸುತ್ತಿರುವಂತಿದೆ, 35ನೇ 
ಫಲಕದಲ್ಲಿ ಮದ್ದಾನೆ ಸೊಕ್ಕಿನಿಂದ ಮುನ್ನುಗ್ಗುತ್ತಿದೆ. 36ನೇ ಫಲಕದಲ್ಲಿ ವ್ಯಕ್ತಿಯೊಬ್ಬನು ಬೇಟಿಯಾಡುತ್ತಿದ್ದಾನೆ. 

37ನೇ ಫಲಕದಲ್ಲಿ ಕಮಂಡಲು ಹಿಡಿದ ವ್ಯಕ್ತಿ ಮತ್ತು ಇಬ್ಬರು ಸ್ತ್ರೀಯರನ್ನು ಚಿತ್ರಿಸಲಾಗಿದೆ. 38ನೇ ಫಲಕದಲ್ಲಿ 
ಒಬ್ಬ ವ್ಯಕ್ತಿ ಬಾಣ, ಬಿಲ್ಲನ್ನು ಮತ್ತು ಎರಡನೇ ವ್ಯಕ್ತಿ ಕತ್ತಿಯನ್ನು ಹಿಡಿದು ಹೋರಾಡುತ್ತಿದ್ದಾರೆ. 39ನೇ ಫಲಕದಲ್ಲಿ 


200 


ದೇವಾಲಯದ ಶಿಲ್ಪವಿದೆ. 40ನೇ ಫಲಕದಲ್ಲಿ ಇಬ್ಬರು ಆನೆ ಬೇಟೆಯನ್ನು ಆಡುತ್ತಿದ್ದಾರೆ. 41ನೇ ಫಲಕದಲ್ಲಿ ಎರಡು 
ಹಂಸಗಳು ಸರಸವಾಡುತ್ತಿವೆ. 42ನೇ ಫಲಕದಲ್ಲಿ ಮೂರು ಯಕ್ಷಿ ಗಳ ಶಿಲ್ಪಗಳಿವೆ. 43ನೇ ಫಲಕದಲ್ಲಿ ವ್ಯಕ್ತಿಯೋರ್ವನು 
ಸಿಂಹದೊಡನೆ ಹೋರಾಡುತ್ತಿದ್ದಾನೆ. 44ನೇ ಫಲಕದಲ್ಲಿ ದೇವಾಲಯದ ಶಿಲ್ಪವಿದೆ. 45ನೇ ಫಲಕದಲ್ಲಿ 
ಆನೆಯೊಂದನ್ನು ಪಳಗಿಸುತ್ತಿರುವ ಶಿಲ್ಪವಿದೆ. 46ನೇ ಫಲಕದಲ್ಲಿ ಅರಳಿದ ಹೂವು, 47ನೇ ಫಲಕದಲ್ಲಿ ವ್ಯಕ್ತಿಯೋರ್ವ 
ಮೃದಂಗ ನುಡಿಸುತ್ತಿದ್ದು ನಾಲ್ಕು ಜನರು ನೃತ್ಯ ಮಾಡುತ್ತಿದ್ದಾರೆ. 48ನೇ ಫಲಕದಲ್ಲಿ ಮಲ್ಲರು ಮಲ್ಲಯುದ್ದದಲ್ಲಿ 
ನಿರತರಾಗಿದ್ದಾರೆ. 49ನೇ ಫಲಕದಲ್ಲಿ ದೇವಾಲಯದ ಶಿಲ್ಪವಿದೆ. 50ನೇ ಫಲಕದಲ್ಲಿ ಪಲ್ಲಕ್ಕಿಯಲ್ಲಿ ಒಬ್ಬ ವ್ಯಕ್ತಿ ಕುಳಿತಿದ್ದು 
ಎರಡು ಜನ ಅದನ್ನು ಹೊತ್ತುಕೊಂಡು ಹೋಗುತ್ತಿದ್ದಾರೆ. 51 ಮತ್ತು 52ನೇ ಫಲಕದಲ್ಲಿ ನೃತ್ಯಗಾರರು ನೃತ್ಯ 
ಮಾಡುತ್ತಿದ್ದಾರೆ. 53ನೇ ಫಲಕದಲ್ಲಿ ಆನೆ ಮೇಲೆ ವ್ಯಕ್ತಿಯೊಬ್ಬ ಕುಳಿತಿದ್ದು ಚಾಮರಧಾರ ಅವನನ್ನು 
ಹಿಂಬಾಲಿಸುತ್ತಿದ್ದಾನೆ. 

54ನೇ ಫಲಕದಲ್ಲಿ ಮೂರು ಸ್ತ್ರೀಯರು, ದೇವಾಲಯ ಮತ್ತು ಅಶ್ವಾರೋಹಿಯನ್ನು ಚಿತ್ರಿಸಲಾಗಿದೆ. 55ನೇ 
ಫಲಕದಲ್ಲಿ ಮೂರು ಜನರು ಮೃದಂಗವನ್ನು ಬಾರಿಸುತ್ತಿದ್ದಾರೆ. ೨56ನೇ ಫಲಕದಲ್ಲಿ ಅರಳಿದ ಹೂವು, 57 ಮತ್ತು 
58ನೇ ಫಲಕಗಳಲ್ಲಿ ಪಲ್ಲಕ್ಕಿಯಲ್ಲಿ ವ್ಯಕ್ತಿಯೊಬ್ಬ ಕುಳಿತಿದ್ದು ಅದನ್ನು ವ್ಯಕ್ತಿಗಳಿಬ್ಬರು ಹೆಗಲ ಮೇಲಿಟ್ಟುಕೊಂಡು 
ಹೋಗುತ್ತಿದ್ದಾರೆ. 

59ನೇ ಫಲಕದಲ್ಲಿ ದೇವಾಲಯದ ಶಿಲ್ಪವಿದ್ದು ದೇವಾಲಯದ ಎರಡು ಕಡೆ ಎರಡು ಮಂಗಗಳಿವೆ. 60ನೇ 
ಫಲಕದಲ್ಲಿ ವ್ಯಕ್ತಿಯೊಬ್ಬ ಓದುತ್ತಿದ್ದು ಮಂಚದ ಮೇಲೆ ಕುಳಿತ ಪತಿ ಪತ್ನಿಯರು ಸರಸ ಸಲ್ಲಾಪ ಮಾಡುತ್ತಿದ್ದಾರೆ. 
61ನೇ ಫಲಕದಲ್ಲಿ ಹಾವಾಡಿಗ ಪುಂಗಿಯನ್ನು ಊದುತ್ತ ಹಾವನಾಡಿಸುತ್ತಿದ್ದು ಸ್ತ್ರೀಯೊಬ್ಬಳು ಅದನ್ನು 
ವೀಕ್ಷಿಸುತ್ತಿದ್ದಾಳೆ. 62, 64, 66, 68 ಮತ್ತು 70ನೇ ಫಲಕಗಳಲ್ಲಿ ಅರಳಿದ ಹೂವುಗಳಿವೆ. 63ನೇ ಫಲಕದಲ್ಲಿ 
ಸರ್ವಾಲಂಕೃತ ಮದ್ದಾನೆ ಮುನ್ನುಗ್ಗುತ್ತಿದೆ. 65ನೇ ಫಲಕದಲ್ಲಿ ಒಂಟಿ67ನೆಯ ಫಲಕದ ಕುದುರೆ 69ನೇ ಫಲಕದಲಿ 
ಅಶ್ವಾರೋಹಿಯನ್ನು ಚಿತ್ರಿಸಲಾಗಿದೆ. 71ನೇ ಫಲಕವು ಮುಚ್ಚಲ್ಪಟ್ಟಿದೆ. 72, 73, 74, 75ನೇ ಫಲಕಗಳಲ್ಲಿ 
ಅನುಕ್ರಮವಾಗಿ ಸ್ತ್ರೀಯೊಬ್ಬಳು ಮಗುವನ್ನಾ ಡಿಸುತ್ತಿರುವಳು. ಮಗುವಿಗೆ ಸ್ತನಪಾನ ಮಾಡಿಸುತ್ತಿರುವಳು. 


ಮಗುವಿನೊಂದಿಗೆ ಆಡುತ್ತಿರುವ ಮತ್ತು ದಂಪತಿಗಳಿಬ್ಬರು ಸಲ್ಲಾಪ ಮಾಡುತ್ತಿರುವ ಶಿಲ್ಪಗಳನ್ನು ಒಳಗೊಂಡಿದೆ. 


76ನೇ ಶಿಲ್ಪ ಫಲಕದಲ್ಲಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿರುವ ಮಿಥುನ ಶಿಲ್ಪವಿದೆ. 77 ಮತ್ತು 78 ನೇ ಫಲಕದಲ್ಲಿ 
ಬಾಲಕೃಷ್ಣ ಬೆಣ್ಣೆಯನ್ನು ತಿನ್ನುತ್ತಿದ್ದಾನೆ. 79 ನೇ ಫಲಕದಲ್ಲಿ ಬಾಲಕ ಪಕ್ಷಿಯೊಂದಿಗೆ ಆಟವಾಡುತ್ತಿದ್ದಾನೆ. 80ನೇ 
ಫಲಕದಲ್ಲಿ ಪುರುಷನೊಬ್ಬ ಮೃಗದೇಹಿ ಸ್ತ್ರೀಯೊಂದಿಗೆ ಮಾತನಾಡುತ್ತಿದ್ದಾನೆ. 81ನೇ ಫಲಕದಲ್ಲಿ ಅರಳಿದ ಹೂವು, 
82ನೇ ಫಲಕದಲ್ಲಿ ಕುಸ್ಲಿ ಪಟುಗಳು ಕುಸ್ತಿಯಾಡುತ್ತಿದ್ದಾರೆ. 83ನೇ ಫಲಕದಲ್ಲಿ ಹಂಸದ ಶಿಲ್ಪವಿದೆ. 84ನೇ ಶಿಲ್ಪದಲ್ಲಿ 

ವ್ಯಕ್ತಿಯೊಬ್ಬ ಕುದುರೆಯನ್ನು ಪಳಗಿಸುತ್ತಿದ್ದಾನೆ. 85ನೇ ಫಲಕದಲ್ಲಿ ಚಕ್ರವನ್ನು ಬಿಡಿಸಲಾಗಿದೆ. 
ಹೀಗೆ ಶಿಲ್ಲಿ ಹಲವಾರು ಶಿಲ್ಪಗಳಿಂದ ತನ್ನ ಕಲಾ ಪ್ರೌಢಿಮೆಯನ್ನು ತಾನು ಕಂಡುಕೊಂಡ ಸಾಮಾಜಿಕ ಜೀವನದ 


ಚಿತ್ರಣ ಹಾಗೂ ಕಲ್ಪನೆಗಳನ್ನು ಪ್ರತಿಬಿಂಬಿಸಲು ಪ್ರಯತ್ನಿಸಿದಂತಿದೆ. 


201 


ದೀಪಸ್ತಂಭ $ ದೇವಾಲಯದ ಮುಂದೆ ಕಲ್ಲಿನಿಂದ ಮಾಡಿದ ಎತ್ತರದ ಪೀಠದ ಮೇಲೆ ದೀಪಸ್ತಂಭವನ್ನು 
ಸ್ಥಾಪಿಸಲಾಗಿದೆ. ಅಧಿಷ್ಠಾನ ಮತ್ತು ಕಾಂಡ ಭಾಗವು ಚೌಕಾಕಾರವಾಗಿದ್ದು ಮುಂದೆ ಎತ್ತರಕ್ಕೆ ಹೋದಂತೆ 
ವರ್ತುಳಾಕಾರವಾಗಿರುತ್ತದೆ. ತಲಭಾಗದಲ್ಲಿ 4 ಆನೆಗಳ ಶಿಲ್ಪ ಮಧ್ಯದಲ್ಲಿ ಸಿಂಹ ಶಿಲ್ಪಗಳಿವೆ. ಪ್ರಥಮ ಭಾಗದಲ್ಲಿ 
(ಅಧಿಷ್ಠಾನ)ದಲ್ಲಿ ದೇವಾಲಯದ ಅಭಿಮುಖವಾಗಿರುವ ಭಾಗದಲ್ಲಿ ವ್ಯಕ್ತಿಯೊಬ್ಬ ದೇವರಿಗೆ ನಮಸ್ಯರಿಸುತ್ತಿದ್ದಾನೆ. 
ನಂತರ ಹನುಮಂತ, ಗರುಡ ಮತ್ತು ಶಿವಲಿಂಗದ ಶಿಲ್ಪಗಳಿವೆ. ಮೇಲ್ಬಾಗದಲ್ಲಿ ಪದ್ಮವನ್ನು ಹಿಡಿದ ಲಕ್ಷಿ ಮತ್ತು ವಿಷ್ಣು 
ಮತ್ತು ಗಜೇಂದ್ರ ಮೋಕ್ಷದ ಶಿಲ್ಪಗಳಿವೆ. ನಾಲ್ಕನೇ ಭಾಗದ ಅಲಂಕೃತ ಮಣಿಸರ ಅಲಂಕೃತವಾಗಿದ್ದು ಪಕ್ಕದಲ್ಲಿ ಹೆಡೆ 
ಬಿಚ್ಚಿದ ಸರ್ಪದ ಶಿಲ್ಪವಿದೆ. 
ಅಡಿಕೆ ನಾರಾಯಣ, ಮೂಢಭಟ್ಕಳ 

ಈ ದೇವಾಲಯವು ಎತ್ತರವಾದ ಜಗತಿಯ ಮೇಲಿ ನಿರ್ಮಿತವಾಗಿದ್ದು ಗರ್ಭಗೃಹ ಮತ್ತು ಮುಖ 
ಮಂಟಪಗಳನ್ನು ಹೊಂದಿದೆ. ಗರ್ಭಗೃಹದ ಮಧ್ಯದಲ್ಲಿ ನಾರಾಯಣ ಶಿಲ್ಪವಿದೆ. ಗರ್ಭಗೃಹಕ್ಕೆ ಹೊಂದಿಕೊಂಡಂತೆ 
ಮುಖಮಂಟಪವಿದ್ದು ನಶಿಸಿ ಹೋಗಿದೆ. ಮುಖಮಂಟಪದ ಬಲಬದಿಯ ಸ್ತಂಭದ ಮುಂಭಾಗದಲ್ಲಿ ನಾರಾಯಣ 
ಶಿಲ್ಪವಿದೆ. ಇಕ್ಕೆಲಗಳಲ್ಲಿ ಶಿಲಾ ಫಲಕಗಳ ಮೇಲೆ ದ್ವಾರಪಾಲಕ ಶಿಲ್ಪಗಳಿವೆ. ಈ ಶಿಲಾಫಲಕಗಳಿಗೆ ಹೊಂದಿಕೊಂಡಂತೆ 
ಹಸ್ತಿಗಳಿವೆ. ಈ ದೇವಾಲಯದ ಮೇಲ್ಛಾಗವು ಸಮತಟ್ರಾಗಿದೆ. ಮೂಲತಃ ಬಹುಶಃಸುತ್ತಲಿನ ಇಳಿಜಾರಾದ ಛತ್ತುವನ್ನು 
ಹೊತ್ತಿದ್ದ ವೇದಿಕಾ ನೆನಯುವ ಅಲಂಕಾರವಿತ್ತು. ಈಗ ಭಾಗಶಃ ಮಾತ್ರ ಉಳಿದಿದೆ. 


ಲಕ್ಕರಸಿ ನಾರಾಯಣ ದೇವಾಲಯ, ಮೂಢಭಟ್ಕಳ 


ಈ ದೇವಾಲಯವು ಅಡಿಕೆ ನಾರಾಯಣ ದೇವಾಲಯದಿಂದ ಉತ್ತರಕ್ಕೆ ಸ್ವಲ್ಪ ದೂರದಲ್ಲಿದೆ. ಈ ದೇವಾಲಯವು 
ಚೌಕಾಕಾರದ ಗರ್ಭ ಗೃಹವನ್ನು ಹೊಂದಿದ್ದು, ಮಧ್ಯದಲ್ಲಿ ನಾರಾಯಣ ಶಿಲ್ಪವಿದೆ. ಗರ್ಭಗೃಹಕ್ಕೆ ಹೊಂದಿಕೊಂಡಂತೆ 


ಸಭಾಮಂಟಪವಿದ್ದು ಇದು ಗರ್ಭಗೃಹದಿಂದ ಪ್ರತ್ಯೇಕವಾಗಿದೆ. 
ಅಧಿಷ್ಠಾನಃ' ಈ ದೇವಾಲಯದ ಅಧಿಷ್ಠಾನವು ಉಪಾನ, ಖುರಕ ಮತ್ತು ಜಗತಿ ಭಾಗಗಳಿಂದ ಕೂಡಿದೆ. 


ಭಿತ್ತಿಃ ಭಿತ್ತಿಯು ಸರಳವಾಗಿದೆ. ಸಭಾ ಮಂಟಪದ ಭಿತ್ತಿಯು ಪಟ್ಟಿಕೆ ಜಾಲಂಧ್ರಗಳಿಂದ ರೂಪಿತಗೊಂಡಿದೆ. ಭಿತ್ತಿಯ 
ಮೇಲ್ಪಾಗದಲ್ಲಿ ಇಳಿಜಾರಾದ ಛಾದ್ಯ ಭಾಗವಿದೆ. ಸಭಾಮಂಟಪದ ಭಿತ್ತಿಯ ಒಳಭಾಗದಲ್ಲಿ ಭಿತ್ತಿಸ್ತಂಭಗಳ 
ಮೇಲ್ಬಾಗದಲ್ಲಿ ಹನುಮಂತ ಮತ್ತು ಗರುಡನ ಉಬ್ಬು ಶಿಲ್ಪಗಳಿವೆ. ಗರ್ಭಗೃಹದ ಭಿತ್ತಿಯ ಮೇಲ್ಭಾಗವು ಛಾಪಾಕಾರದ 


pe 


ಶಿಖರವನ್ನು ಹೊಂದಿದ್ದು ನಾಲ್ಕು ಸ್ತರಗಳಿಂದ ಕೂಡಿದೆ. ಮೇಲ್ಭಾಗದಲ್ಲಿ ಸ್ತೂಪಿ ಇದೆ. 


ದ್ವಾರಃಈ ದೇವಾಲಯದ ಸಭಾಮಂಟಪ ದ್ವಾರವು ನಿರಾಲಂಕಾರವಾಗಿದ್ದು ಕೆಳಭಾಗದಲ್ಲಿ ಇಕ್ಕೆಲುಗಳಲ್ಲಿ ದ್ವಾರಪಾಲಕ 


ಶಿಲ್ಪಗಳಿವೆ. ದೇವಾಲಯದ ಮುಂಭಾಗದಲ್ಲಿ ಹಸ್ತಿಹಸ್ತವಿದೆ.' 


202 


ದೇವಾಲಯದ ಮುಂಭಾಗದಲ್ಲಿ ವೇದಿಕೆಯ ಮೇಲೆ ಎಂಟು ಸ್ವತಂತ್ರ ಸ್ತಂಭಗಳಿವೆ. ಪ್ರಾಯಶಃ ಈ 
ದೇವಾಲಯವು ನಶಿಸಿ ಹೋಗಿರಬಹುದು. ಗರ್ಭಗೃಹದ ಇಳಿಜಾರಾದ ಛಾವಣಿ, ಇದೊಂದು ಛಾಪಾಕಾರದ 
ಪ್ರಾಸಾದವೆಂದು ಸೂಚಿಸುತ್ತದೆ. 

ಲಕ್ಷ್ಮೀ ನರಸಿಂಹ ದೇವಾಲಯ, ಮೂಢಭಟ್ಕಳ 


ಕ್ರಿ.ಶ. 15ನೇ ಶತಮಾನದಲ್ಲಿ ನಿರ್ಮಿಸಲ್ಪಟ್ಟ ದೇವಾಲಯ ಕರಾವಳಿಯ ವಾಸ್ತು ವಿನ್ಯಾಸದ ಕೇತಪೈ ನಾರಾಯಣ 
ದೇವಾಲಯದಂತೆ ಇದೆ. ಸಮತಟ್ಟಾದ ಹಾಲುಗಲ್ಲುಗಳ ಪಟ್ಟಿಗಳನ್ನು ಜೋಡಿಸಿ ಮಳೆಯ ನೀರು ಹರಿದು ಹೋಗುವಂತೆ 


ಇಳಿಜಾರಿನಲ್ಲಿ ಒಂದಕ್ಕೊಂದು ಜೋಡಿಸಿದ್ದಾರೆ. 


ಈ ದೇವಾಲಯ ಕೇವಲ ಗರ್ಭಗೃಹ ಮತ್ತು ಅಂತರಾಳಕ್ಕೆ ಹೊಂದಿಕೊಂಡಂತೆ ಅರ್ಧಮಂಟಪವನ್ನು ಮಾತ್ರ 
ಹೊಂದಿದೆ. ಮುಖಮಂಟಪವು ಬಿದ್ದು ಹೋಗಿದೆ. 


ಗರ್ಭಗೃಹ $ ಗರ್ಭಗೃಹವು ಸರಳವಾಗಿದ್ದು ಯಾವ ರೀತಿಯ ಅಲಂಕರಣ ಶಿಲ್ಪಗಳಿಲ್ಲ. ಪೀಠದ ಮೇಲೆ ನರಸಿಂಹನು 
ಲಕ್ಷ್ಮೀಯೊಂದಿಗೆ ಕುಳಿತುಕೊಂಡಿರುವ ಸುಂದರವಾದ ಶಿಲ್ಪವಿದೆ. ಗರ್ಭಗೃಹದ ದ್ವಾರಬಂಧವು ಲತಾಬಂಧ 


ಪುಷ್ಪಬಂಧಗಳಿಂದ ಖಂಡರಿಸಿದೆ. 


ಪ್ರದಕ್ಷಿಣ ಪಥದಲ್ಲಿ ಹೋದಾಗ ಗರ್ಭಗೃಹದ ಹೊರಗೋಡೆಯಲ್ಲಿ ಕುಡ್ಕ ಸ್ತಂಭಗಳನ್ನು ರಚಿಸಲಾಗಿದ್ದು 
ಅವುಗಳ ನಡುವೆ ಕೋಷ್ಟಗಳಿವೆ. ಆ ಕೋಷ್ಟಗಳಲ್ಲಿ ಅನುಕ್ರಮವಾಗಿ ಕಾಳಿಂಗ ಮರ್ಧನ ಕೃಷ್ಣ ಮತ್ತು ಹನುಮಂತ 
ಶಂಖ ಮತ್ತು ಪದ್ಧಗಳನ್ನು ಹಿಡಿದು ನಿಂತಿರುವ ವಿಷ್ಣು ಲಕ್ಷ್ಮಿ ನಾರಾಯಣ ಶಿಲ್ಪವಿದೆ. ಐದು ಹೆಡೆ ಸರ್ಪವುನೆರಳಾಗಿದ್ದು 
ಚಕ್ರ, ಗದಾ, ಮರದ ಹಸ್ತ ಮತ್ತು ಲಕ್ಷ್ಮಿಯನ್ನು ತೊಡೆಯ ಮೇಲೆ ಕೂಡಿಸಿ ಸುಖಾಸನದಲ್ಲಿ ಕುಳಿತ ಗಣಪತಿ ಶಿಲ್ಪವಿದ್ದು 
ಅಭಯಹಸ್ತ ದಂತ, ಪರಶು, ಮೋದಕ ಪಾತ್ರೆಯನ್ನು ಹಿಡಿದುಕೊಂಡಿದ್ದಾನೆ. 


ಯೋಗನರಸಿಂಹನ ಶಿಲ್ಪವಿದೆ, ರೆಕ್ಕೆ ಬಿಚ್ಚಿದ ಗರುಡ, ನಂದಿವಾಹನ ಶಿವ, ಕೀರ್ತಿ ಮುಖ ಕೋಣನನ್ನು 
ತಿವಿಯುತ್ತಿರುವ ಅಷ್ಟಭುಜೆ ದುರ್ಗಿ, ನಂದಿಯ ಮೇಲೆ ಕುಳಿತ ಶಿವನ ಶಿಲ್ಪವದೆ. ಗರ್ಭಗೃಹದ ದ್ವಾರದ ಮೇಲೆ 
ಲಕ್ಷ್ಮೀಯ ಬಿಂಬವಿದೆ. ಇಕ್ಕೆಲಗಳಲ್ಲಿ ಹಾವಿನ ಮೇಲೆ ಒಂದು ಕಾಲಿಟ್ಟು ಗದೆಯನ್ನು ಹಿಡಿದುಕೊಂಡಿರುವ ವೈಷ್ಠವ 
ದ್ವಾರಪಾಲಕರಿದ್ದಾರೆ. 
ನವರಂಗ ಮಂಟಪ ಃ ಅಂತರಾಳಕ್ಕೆ ತಾಗಿಕೊಂಡಿರುವ ಭಾಗವೇ ನವರಂಗ ಮಂಟಪ. ಈ ದೇವಾಲಯದ ನವರಂಗ 
ಮಂಟಪದಲ್ಲಿ ಚತುಸ್ತ ಮತ್ತು ಶೋಡಸ್ತ್ರ ಮಾದರಿಯ ಸ್ತಂಭಗಳಿದ್ದು ಕುಂಭದ ಮೇಲಿರುವ ಬೋಧಿಗೆಗಳು 
ಮೇಲ್ಫಾವಣಿಯನ್ನು ಆಧರಿಸಿವೆ. ಈ ನಾಲ್ಕು ಸ್ತಂಭಗಳ ಮೇಲೆ ವೈಷ್ಣವ ಮತ್ತು ಕೆಲವು ಶೈವ ಶಿಲ್ಪಗಳಿವೆ. 


ಣ 


ಒಂದನೆ ಸ್ತಂಭ ಬಾಲಕೃಷ್ಣ, ವಿಷ್ಣು ಚತುರ್ಭುಜ ಗಣಪ ಮತ್ತು ಮೋಹಿನಿ, 


ಎರಡನೆ ಸ್ತಂಭ ; ವಿಷ್ಣು, ಬ್ರಹ್ಮ, ವಿಷ್ಣು, ಲಕ್ಷಿ 


203 


ಮೂರನೆ ಸ್ತಂಭ : ಲಕ್ಷ್ಮಿ ಧರ, ವಿಷ್ಣು, ವಾಮನ, ವೆಂಕಟರಮಣ ಮತ್ತು ಹನುಮಂತ, 
ನಾಲ್ಕನೆ ಸ್ತಂಭ $ ನರಸಿಂಹ ಲಕ್ಷ್ಮಿ ನಂದಿ ಮತ್ತು ಗದಾಧಾರಿ ವೈಷ್ಣವ ದ್ವಾರಪಾಲಕ. 


ಈ ತಲಭಾಗದಿಂದ ಮೇಲಕ್ಕೆ ಇರುವ ಭಾಗದಲ್ಲಿ ಮಣಿಸರ, ಹಂಸ, ಪತ್ರಬಂಧಗಳಿಂದ ಹಂಸ ಶಿಲ್ಪದಿಂದ 
ಸರಳವಾಗಿ ಅಲಂಕೃತವಾಗಿವೆ. ಅದನ್ನು ಅನುಸರಿಸಿ ಕುಂಭ ಬೋಧಿಗೆಗಳು ಮೇಲ್ಫಾವಣಿಯನ್ನು ಆಧರಿಸಿವೆ. 


ನಕ್ಷತ್ರಾಕಾರದ ಮೇಲ್ಛಾವಣಿಯ ಪ್ರತಿಯೊಂದು ಅಂಚಿನಲ್ಲೂ ಅರಳಿದ ಸಣ್ಣ ಕಮಲದ ಶಿಲ್ಪಗಳಿವೆ. 
ಮಧ್ಯಭಾಗದಲ್ಲಿ ಬಹುದಳದ ಅರಳಿದ ಪದ್ಮವಿದ್ದು ಮಧ್ಯದಲ್ಲಿ ತ್ರಿಮೂರ್ತಿ ಶಿಲ್ಪವಿದೆ. ನಕ್ಷತ್ರಾಕಾರದ ಅಂಚಿನಲ್ಲಿರುವ 
ಕಮಲಗಳಿಗೆ ತಾಗಿ ಅಷ್ಟ ದಿಕ್ರಾಲಕರ ಶಿಲ್ಪಗಳಿವೆ. 


ನವರಂಗ ಮಂಟಪದ ಗೋಡೆಗಳಲ್ಲಿ ಕುಡ್ಕಸ್ತಂಭಗಳಿದ್ದು ಅವುಗಳ ನಡುವೆ ಆಯತಾಕಾರದ ಜಾಲಂಧ್ರ 
ಪಟ್ಟಿಕೆಗಳನ್ನು ಜೋಡಿಸಲಾಗಿದೆ. ಬಹುಶಃ ಹೊರಗಿನ ಬೆಳಕು ಒಳಗೆ ಬರುವಂತೆ ಮಾಡಲು ಮಾಡಿರುವ 
ವ್ಯವಸ್ಥೆಯಾಗಿದೆ. ಇವುಗಳ ಪಟ್ಟಿಕೆಗಳ ಮೇಲೆ ಯಾವುದೇ ರೀತಿಯ ಶಿಲ್ಪಗಳಿಲ್ಲ. 


ದೇವಾಲಯದ ಹೊರಗೋಡೆಯಲ್ಲಿ ನಡು ನಡುವೆ ಅಷ್ಟಕೋನಾಕಾರವಾಗಿ ಖಂಡರಿಸಿದ ಭಾಗಗಳುಳ್ಳ ಚತುಶ್ರ 
ಸ್ತಂಭಗಳು ಹಾಗೂ ತಲಾ ಎರಡು ಸ್ತಂಭಗಳ ಮಧ್ಯೆ ಪಟ್ಟಿಕಾ ಜಾಲಂಧ್ರಗಳ ಜೋಡಣೆ ಇತ್ತೆಂದು ತಿಳಿಯುತ್ತದೆ. 
ಆದರೆ ಇಂದು ದೇವಾಲಯದ ಮುಂದಿನ ಭಾಗದಲ್ಲಿ ಮಾತ್ರ ಇಂಥಹ ಪಟ್ಟಿಕೆಗಳಿವೆ. ಇವುಗಳನ್ನು ಅಲಂಕಾರಿಕ 
ರೂಪದಲ್ಲಿ ಕೂಡಿಸಲಾಗಿದೆ. 


ಅಂತರಾಳದಲ್ಲಿ ಎಂಟು ಸ್ತಂಭಗಳಿವೆ. ಬೋಧಿಗೆಗಳಿಂದ ಮೇಲ್ಸಾವಣಿಗೆ ಆಧಾರವಾಗಿ ನಿಂತಿವೆ. ಎಂಟು 
ಸ್ತಂಭಗಳು ಚತುಸ್ರ ಸ್ಪಂಭಗಳಾಗಿದ್ದು ಅಷ್ಟದಿಕ್ಟಾಲಕರನ್ನು ವಿಷ್ಣುವಿನ ವಿವಿಧ ಅವತಾರಗಳ ಉಬ್ಬು ಶಿಲ್ಪಗಳಿವೆ. 
ಪರಿಧಿಯೊಳಗೆ ಪಶು ಪಕ್ಷಿಗಳ ಮಣಿಹಾರ ಬಳ್ಳಿಗಳಿಂದಲೂ ಅಲಂಕರಿಸಲ್ಪಟ್ಟಿವೆ. 
ಅಂತರಾಳದ ಮಂಟಪದ ಛತ್ತಿನಲ್ಲಿ ಅಷ್ಟಕೋನಾಕೃತಿಯ ವಿತಾನ ಅಲಂಕಾರವಿದೆ. ಅದರಲ್ಲಿ 
ಅಷ್ಟದಿಕ್ಟಾ ಲಕರನ್ನು ಚಿತ್ರಿಸಲಾಗಿದೆ. 
ಚಂದ್ರನಾಥ ಬಸದಿ, ಹಾಡುವನಳ್ಳಿ 


ಹಾಡುವಳ್ಳಿಯ ಚಂದ್ರನಾಥ ಬಸದಿ ಸಂಪೂರ್ಣವಾಗಿ ನಾಶಹೊಂದಿದೆ. ಕೇವಲ ಗರ್ಭಗುಡಿಯನ್ನು ಮಾತ್ರ 
ಹೊಂದಿದೆ. ಈ ಗರ್ಭಗುಡಿಯಲ್ಲಿ ಅಮೃತ ಶಿಲೆಯಿಂದ ಮಾಡಲ್ಪಟ್ಟ ಚಂದ್ರನಾಥ ತೀರ್ಥಂಕರನ ವಿಗ್ರಹವಿದೆ. 


ಈ ಬಸದಿಯು ವಿಶಾಲವಾದ ನವರಂಗ ಮಂಟಪ ಮತ್ತು ಮುಖ ಮಂಟಪ ಹೊಂದಿತ್ತೆಂದು ಕೇವಲ 
ಅಡಿಪಾಯದ ಅವಶೇಷಗಳಿಂದ ತಿಳಿಯುತ್ತದೆ. ಇವುಗಳು ಜಂಬಿಟ್ಟಿಗೆಯಿಂದ ಮಾಡಲ್ಪಟ್ಟಿದ್ದವೆಂದು ತಿಳಿಯುತ್ತದೆ. 


ಈ ಶಿಧಿಲಗೊಂಡ ಬಸದಿಯ ಬಳಿಯಲ್ಲಿ ವೀರಮಾಸ್ತಿಯ ಗುಡಿಇದೆ ಸಣ್ಣದಾದ ಗೂಡಿನಂತಿರುವ 
ಗರ್ಭಗುಡಿಯಲ್ಲಿ ನಿಂತಿರುವ ಮಾಸ್ತಿಯ ವಿಗ್ರಹವಿದೆ. ಅಭಯ ಹಸ್ತ ಅಚ್ಚುಕಟ್ಟಾಗಿ ಬಾಚಿಕೊಂಡ ತಲೆಗೂದಲು 
ಸೀರೆಯುಟ್ಟುಕೊಂಡಿರುವ ಸೌಭಾಗ್ಯದ ಎಲ್ಲ ಅಲಂಕಾರಗಳು ಈ ಶಿಲ್ಪದಲ್ಲಿವೆ. 

204 


ಚೌೌವೀಸ ತೀರ್ಥಂಕರ ಬಸದಿ, ಹಾಡುವನಳ್ಳಿ 


ಆಧುನಿಕರಿಸಲ್ಪಟ್ಟ ಕಟ್ಟಡವಾಗಿದೆ. ಇದರಲ್ಲಿ 24 ತೀರ್ಥಂಕರ ಶಿಲ್ಪಗಳು ಪೀಠದ ಮೇಲೆ ಸಮಪಾದ 
ಭಂಗಿಯಲ್ಲಿ ನಿಂತಿವೆ. ಇವುಗಳು ಕಪ್ಪು ಶಿಲೆಗಳಿಂದ ಮಾಡಲ್ಪಟ್ಟಿವೆ. ಭಗ್ಗ ಗೊಂಡ ಸರಸ್ವತಿ ಮತ್ತು ಪದ್ಧಾವತಿಯರ 
ಶಿಲ್ಪಗಳಿವೆ. ಜೈನಯಂತ್ರ, ಬ್ರಹ್ಮ ಯಕ್ಷ ಮತ್ತು ಪಾರ್ಶ್ವನಾಥನ ಮೂರ್ತಿಗಳಿವೆ. 

ಈ ಬಸದಿಯ ಸಮೀಪ ಚಂದ್ರನಾಥ ಬಸದಿ ಇದೆ. ಕಟ್ಟಡವು ಸರಳವಾಗಿದ್ದು ಕರಾವಳಿ ಶೈಲಿಯಲ್ಲಿ ಕಟ್ಟಲ್ಪಟ್ಟಿದೆ. 
ಇಳಿಜಾರಾದ ಛಾವಣಿಯಿಂದ ಹೊದಿಸಲಾಗಿದೆ. ಚಂದ್ರನಾಥ ಪ್ರಭ ಬಸದಿಯ ಗರ್ಭಗೃಹವು ಯಾವ 
ಅಲಂಕರಣೆಗಳಿಲ್ಲದೆ ಸರಳವಾಗಿದೆ. ಅಮೃತ ಶಿಲೆಯಿಂದ ಮಾಡಲ್ಪಟ್ಟ ಚಂದ್ರನಾಥ ಪ್ರಭನ ವಿಗ್ರಹವು 
ಅರ್ಧಪರ್ಯಂಕಾಸನದಲ್ಲಿದ್ದು ಧ್ಯಾನಾಸಕ್ತ ನಾಗಿರುವನು. 

ಅಂತರಾಳ (ಪ್ರದಕ್ಷಣ ಪಥ)ವಿದ್ದು ಸರಳವಾಗಿದೆ. ಅಂತರಾಳಕ್ಕೆ ತಾಗಿಕೊಂಡು ಇರುವ ಮುಖಮಂಟಪದ 
ದ್ವಾರಬಂಧ ಪದ್ಧ, ಲತಾ ಪತ್ರಗಳ ಅಲಂಕಾರ ಹೊಂದಿದೆ. ಇಲ್ಲಿ ಚತುಸ್ರಾಕಾರದ 18 ಸ್ತಂಭಗಳು ತಲಾ ನಾಲ್ಕು 


ಜೊತೆಯಲ್ಲಿ ಸಮಾನಾಂತರವಾಗಿ ನಿಲ್ಲಿಸಲ್ಪಟ್ಟು ಮೇಲ್ಸಾವಣಿಗೆ ಆಧಾರವಾಗಿ ನಿಂತಿವೆ. 


ಇವುಗಳ ತಲಭಾಗವು ಚೌ ಕಾಕಾರವಾಗಿದ್ದು ಮೇಲ್ಭಾಗವು ಕುಂಭಾಕೃತಿಯಲ್ಲಿ ಇವೆ. ಇದರ ಮೇಲೆ ಪತ್ರ 
ಲತಾ ಮಣಿಬಂಧಗಳ ಸರಳವಾದ ಕೆತ್ತನೆಗಳಿವೆ. ಇದರ ಮೇಲೆ ಕಲಶಭಾಗ ಇದ್ದು, ಮೇಲ್ಬಾಣಿಗೆ ಆಧಾರವಾಗಿ 
ನಿಂತಿವೆ. ಉಳಿದಂತೆ ಹೆಚ್ಚಿನ ಕಲಾತ್ಮ ಕತೆ ಇಲ್ಲಿ ಕಂಡು ಬರುವುದಿಲ್ಲ. ಸರಳವಾಗಿರುವ ಈ ಬಸದಿ ವಿಜಯನಗರೋತ್ತರ 
ಕಾಲದ ವಾಸ್ತು ಶಿಲ್ಪಕ್ಕೆ ಮಾದರಿಯಾಗಿದೆ. 


ಚತುರ್ಮುಖ ಬಸದಿ 


ಹೊನ್ನಾವರ ತಾಲೂಕು ಗೇರುಸೊಪ್ಪೆಯ ನಗರಬಸ್ಸಿಕೇರೆಯ ಚತುರ್ಮುಖ ಬಸದಿಯನ್ನು ಚೆನ್ನಭೈರಾದೇವಿ 
ತನ್ನ ಜೈನಧರ್ಮದ ಆಚರಣೆ (ಅನುಯಾಯಿ)ಯಾಗಿದ್ದರ ಹಿನ್ನಲೆಯಲ್ಲಿ ನಿರ್ಮಿಸಿದಳು. 


ಈ ಚತುರ್ಮುಖ ಬಸದಿಯು, ಅಧಿಷ್ಠಾನ, ಭಿತ್ತಿ ಮತ್ತು ಪ್ರಸ್ತರಗಳನ್ನು ಹೊಂದಿದೆ. ಉಪಾನ, ಪದ್ಧ ಪಟಿ, 


[ 


ಎರಡು ಉಪಪೀಠಗಳ ಮೇಲೆ ಮತ್ತೆ ಅಧಿಷ್ಠಾನ, ಉಪಾನ, ತ್ರಿಪಟ್ಟ ಕುಮುದಗಳನ್ನು ಹೊಂದಿದೆ. ಉಪಪೀಠಗಳ 


ಬ 

ಪಟ್ಟಿಕೆಯ ಮೇಲೆ ಬಸದಿಯ ಸುತ್ತಲು ಹಂಸಗಳ ವ್ಯಾಳಗಳ ಮತ್ತು ಆನೆಯ ಚಿತ್ರಗಳನ್ನು ಕೆತ್ತಲಾಗಿದೆ. 
ಅಧಿಷ್ಠಾನದ ಮೇಲೆ ಭಿತ್ತಿ ಇದ್ದು ಭಿತ್ತಿಯ ಮೇಲೆ ನಾಲ್ಕು ದಿಕ್ಕುಗಳಲ್ಲೂ ಎರಡೆರಡು ದೇವಾಲಯ ಶಿಖರ 
ಮಾದರಿಯ ಕೋಷ್ಕ ಇದ್ದು ಪ್ರತಿಯೊಂದು ಕೋಷ್ಕಗಳು ವಿವಿಧ ಮಾದರಿಯ ಕಲೆ ಕುಸುರಿ ಕೆಲಸಗಳಿಂದ 
ಶೋಭಿತವಾಗಿವೆ. ಈ ಬಸದಿ ಪ್ರತಿಯೊಂದು ದಿಕ್ಕಿನಲ್ಲೂ ಎಡ ಬಲ ಭಾಗದ ಭಿತ್ತಿಯ ಬುಡ ಭಾಗದಲ್ಲಿ ಮಧ್ಯದಲ್ಲಿ 
ಎರಡೆರಡು ವಿಸ್ಪತಾಕಾರದ ಜಾಲಂಧ್ರಗಳಿವೆ ದಕ್ಷಿಣ ದಿಕ್ಕಿನ ಹೊರಬಿತ್ತಿಯಲ್ಲಿ ಮೀನು ಪಶ್ಚಿಮ ದಿಕ್ಕಿನ ಭಿತ್ತಿಯಲ್ಲಿ 
ಎರಡು ಆನೆಯ ಚಿತ್ರಗಳನ್ನು ಕೆತ್ತಲಾಗಿದೆ ಗರ್ಭಗ್ರಹ ಮತ್ತು ಸಭಾ ಮಂಟಪದ ಛತ್ತಿನಲ್ಲಿ ಪದ್ಮದ ಅಲಂಕಾರವಿದೆ. 


205 


ಚತುರ್ಮುಖ ಬಸದಿಯ ಒಳಭಾಗದಲ್ಲಿ ಗರ್ಭಗೃಹ ಮತ್ತು ಸಭಾಮಂಟಪ ಇದೆ. ಈ ಬಸದಿಯ ಗರ್ಭಗೃಹವು 
ಚತುರಸ್ರಾಕಾರವಾಗಿದೆ ಈ ಗರ್ಭಗೃಹ ಮಧ್ಯದಲ್ಲಿದ್ದು ನಾಲ್ಕು ದಿಕ್ಕಿನಲ್ಲಿ ಒಂದೊಂದು ಪ್ರವೇಶದ್ವಾರವಿದೆ. 
ಗರ್ಭಗೃಹದ ಒಳಗೆ ಜೌಮುಖವಾಗಿ ಧ್ಯಾನಸಕ್ತರಾಗಿ ಪದ್ಮಾಸನದಲ್ಲಿ ಕುಳಿತಿರುವ ತೀರ್ಥಂಕರರು ಇದ್ದಾರೆ 
ಇವರುಗಳೆಂದರೆ ಆಧಿನಾಥ, ಅಜಿತನಾಥ, ಶಾಂಭವ ಮತ್ತು ಅಭಿನಂದನನಾಥ, ಗರ್ಭಗೃಹದ ಹೊರಭಿತ್ತಿಯ 
ಎಡ- ಬಲಗಳಲ್ಲಿ ಪ್ರತಿಯೊಂದು ದಿಕ್ಕಿಗೂ ದೇವಾಲಯದ ಶಿಖರ ಮಾದರಿಯ ಕೋಷ್ಠಗಳಿವೆ. ಗರ್ಭಗುಡಿಯ ನಾಲ್ಕು 
ದಿಕ್ಕುಗಳ ಪ್ರವೇಶದ್ವಾರಗಳ ಇಕ್ಕೆಲಗಳಲ್ಲಿ ಹಾವು ಗದೆಯನ್ನು ಹಿಡಿದ ಜೈನ ದ್ವಾರಪಾಲಕರಿದ್ದಾರೆ. ಚತುರ್ಮುಖ 
ಬಸದಿಯ ನಾಲ್ಕು ದಿಕ್ಕುಗಳಲ್ಲೂ ತೆರೆದಿರುವದರಿಂದ ಗರ್ಭಗೃಹದ ಮುಂದಿನ ಭಾಗವೆ ಸಭಾಮಂಟಪವಾಗಿದೆ. ಇಲ್ಲಿ 
ಪ್ರದಕ್ಷಿಣಾ ಪಥ ವಿದೆ ಹೊರಭಾಗದ ಉಪಪೀಠಗಳಲ್ಲಿ ಚೌಕಾಕಾರದ ಸ್ಪಂಭಗಳಿದ್ದರೆ ಸಭಾಮಂಟದಲ್ಲಿ ಚತುರಸ್ರ 
ಮತ್ತು ಷೋಡಾಶ್ರ ಮಾದರಿಯ ಕಂಬಗಳಿವೆ ಹೀಗೆ ಚತುರ್ಮುಖ ಬಸದಿ ವಿಜಯನಗರ ಸಾಮ್ರಾಜ್ಯದ ವಾಸ್ತು 
ಶಿಲ್ಪದಿಂದ ಪ್ರಭಾವಿತವಾಗಿದ್ದು ಗೇರುಸೊಪ್ಪೆ ಯ ಸಾಳುವ ಅರಸರು ವಾಸ್ತು ಶಿಲ್ಪಕ್ಕೆ ನೀಡಿದ ಅಮೂಲ್ಕ ಕೊಡುಗೆಗಳಲ್ಲಿ 
ಒಂದಾಗಿದೆ. 


ನೇಮಿನಾಫ ಬಸದಿ 


ನೇಮಿನಾಥ ಬಸದಿ ಪಶ್ಚಿಮಾಭಿಮುಖವಾಗಿದೆ ಗರ್ಭಗುಡಿಯೊಂದೆ ಉಳಿದಿದ್ದು ಅದು ಚೌ ಕಾಕಾರವಾಗಿದೆ. 
ದ್ವಾರಬಂಧದ ಇಕ್ಕೆಲಗಳಲ್ಲಿ ಯಾವದೇ ಅಲಂಕರಣ ಇಲ್ಲದ ಎಡಪಟ್ಟಿಕೆಗಳಿವೆ ಗರ್ಭಗುಡಿಯ ಮಧ್ಯದಲ್ಲಿ 
ನೇಮಿನಾಥನ ಮೂರ್ತಿ ಇದೆ. ಮೇಲ್ಸಾವಣಿಯಲ್ಲಿ ಅಷ್ಟ ಕೋನಾಕೃತಿಯ ಮಧ್ಯಭಾಗದಲ್ಲಿ ಪದ್ಮದ ಆಕೃತಿ ಮತ್ತು 
ಮಧ್ಯದಲ್ಲಿ ಸುಂದರವಾದ ಫಲಕವಿದೆ. 

ಚತುರ್ಮುಖ ಬಸದಿಯ ಪಕ್ಕದಲ್ಲಿ ನೇಮಿನಾಥ ಬಸದಿ ಇದೆ ಕೇವಲ ಗರ್ಭಗೃಹ ಮಾತ್ರ ಉಳಿದಿದೆ 
ಗರ್ಭಗುಡಿಯ ಮೇಲ್ಸಾವಣಿಯಲ್ಲಿ ಸುಂದರವಾದ ಪದ್ಮ ಫಲಕವಿದೆ ಗರ್ಭಗುಡಿಯಲ್ಲಿ ನೇಮಿನಾಥನ ವಿಗ್ರಹವಿದೆ. 
ವರ್ಧಮಾನ ಬಸದಿಯು ಶಿಧಿಲಾವಸ್ಥೆಯಲ್ಲಿದೆ ಕೇವಲ ಗರ್ಭಗೃಹ ಮಾತ್ರ ಉಳಿದಿದೆ ಮೇಲ್ಛಾವಣಿಯಲ್ಲಿ 
ಅಷ್ಟಕೋನಾಕೃತಿಯ ಮಧ್ಯದಲ್ಲಿ ಪದ್ಮಫಲಕವಿದೆ. ಗರ್ಭಗೃಹದಲ್ಲಿ ವರ್ಧಮಾನನ ವಿಗ್ರಹವಿದೆ. 

ಪಾರ್ಶ್ವನಾಥ ಬಸದಿಯು ಜಂಬಿಟ್ಟಿಗೆಯಿಂದ ನಿರ್ಮಿಸಲ್ಪಟ್ಟ ಕಟ್ಟಡವಾಗಿತ್ತು ಈಗ ಸಂಪೂರ್ಣ 
ಶಿಧಿಲಗೊಂಡಿದ್ದು ಗರ್ಭಗುಡಿ ಮಾತ್ರ ಉಳಿದುಕೊಂಡಿದೆ ಗರ್ಭಗೃಹದಲ್ಲಿ ಪೀಠದ ಮೇಲೆ ಪಾರ್ಶ್ವನಾಥನ ವಿಗ್ರಹವಿದೆ. 

ಶಿಭಿಲಾವಸ್ಥೆಯ ಶಿವದೇವಾಲಯ 

ಗೇರುಸೊಪ್ಪೆಯ ಶಿಥಿಲಗೊಂಡಿರುವ ಈ ದೇವಾಲಯವು ಕ್ರಿಶ15 ಶತಮಾನಕ್ಕೆ ಸೇರುತ್ತದೆ. ಸಂಪೂರ್ಣವಾಗಿ 
ಜಂಬಿಟ್ಟಿಗೆಯಿಂದ ನಿರ್ಮಿಸಲ್ಪಟ್ಟಿದೆ ಗರ್ಭಗೃಹದಲ್ಲಿ ಶಿವಲಿಂಗವಿದೆ ಅಂತರಾಳ ಮುಖಮಂಟಪ 
ಸಭಾಮಂಟಪಗಳೆಲ್ಲವೂ ನಾಶವಾಗಿವೆ ಅವುಗಳ ಅವಶೇಷಗಳನ್ನು ನೋಡಿದಾಗ ಇದೊಂದು ಬೃಹತಾಕಾರದ 


ದೇವಾಲಯಳಿಗಿತ್ತೆ ೦ದು ತಿಳಿಯುತ್ತ ದೆ. ದೇವಾಲಯದಮುಂದೆ ನಂದಿ ಇಡದೆ. 


AN CASS CRS JARS ABS CABS CASS IBS CAS CARS (4 % 42 AL NU 
p bE PR PR pn ಇ ಜೇ ಜ್ಞ bo ON PR ಇ 


206 


4 chap ee 


ಅಧ್ಯಾಯೆ ಒಂಬತ್ತು 


ಮೂರ್ತಿ ಶಿಲ್ಪಗಳು 


ಬೌದ್ಲ, ಶೈವ, ವೈಷ್ಣವ, ಗಣಪತಿ, ಶಕಿ ಮತು 
ಐ' ಲ ಲಣ ಮು 5 
ಜೈನ ಶಿಲ್ಪಗಳು 


ಕರ್ನಾಟಕ ಕರಾವಳಿಯ ಪಶ್ಚಿಮ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾಚೀನ ದೇವಾಲಯಗಳು ಕಾಣ 
ಸಿಗದಿದ್ದರೂ ವಿವಿಧ ಕಾಲಮಾನಕ್ಕೆ ಸೇರುವ ವಿವಿಧ ವಿಗ್ರಹಗಳು ಈ ಪ್ರದೇಶದಲ್ಲಿ ಲಭ್ಯವಾಗಿವೆ. ಕ್ರಿಸ್ತಶಕ 2-3ನೇ 
ಶತಮಾನಕ್ಕೆ ಸೇರುವ ಗೌತಮ ಬುದ್ಧ ಮತ್ತು ಯಕ್ಷ ಶಿಲ್ಪಗಳು ಈ ಪ್ರದೇಶದಲ್ಲಿ ಬೌದ್ಧ ಚಟುವಟಿಕೆಗಳಿಗೆ 
ಸಾಕ್ಷಿಯಾಗಿವೆ. ಅ. ಸುಂದರರವರು ಮಥುರಾ ಕಲಾ ಶೈಲಿಯ ಪ್ರಭಾವವನ್ನು ಈ ಶಿಲ್ಪಗಳಲ್ಲಿ ಗುರುತಿಸಿದ್ದಾರೆ. ಕ್ರಿ.ಶ. 
6ನೇ ಶತಮಾನಕ್ಕೆ ಸೇರುವ ಬೊಬ್ರವಾಡದ ಗೌತಮ ಬುದ್ಧನ ವಿಗ್ರಹ ಈ ಪ್ರದೇಶದಲ್ಲಿ ದೊರೆತಿರುವ ಕೊನೆಯ 
ಬೌದ್ದ ಶಿಲ್ಪವಾಗಿದ್ದು ಏಳನೇ ಶತಮಾನದ ತರುವಾಯ ಬೌದ್ದ ಧರ್ಮದ ಅಳಿಗಾಲದ ಪರೋಕ್ಷ ಸೂಚನೆಯಾಗಿದೆ. 

ಘಟ್ಟದ ಮೇಲಿನ ಪ್ರದೇಶಗಳಲ್ಲಿ ಲಭ್ಯವಾಗಿರುವ ಶಿವನ ಅವತಾರಗಳನ್ನು ಪ್ರತಿಬಿಂಬಿಸುವ ಶಿವಲೀಲೆಗಳನ್ನು 
ಉಲ್ಲೇಖಿಸುವ ಶಿವನ ಶಿಲ್ಪಗಳು ಕನಾರ್ಟಕ ಕರಾವಳಿಯ ಪಶ್ಚಿಮ ಭಾಗದಲ್ಲಿ ಲಭ್ಯವಾಗಿಲ್ಲ. ಶೈವ 
ದೇವಾಲಯಗಳಿದ್ದರೂ ಚಂದಾವರದಲ್ಲಿ ದೊರೆತಿರುವ ಭೈರವನ ಶಿಲ್ಪದ ಹೊರತಾಗಿ ಶಿವಲೀಲೆಯನ್ನು ಪ್ರತಿಬಿಂಬಸುವ 
ಶಿಲ್ಪಗಳ ಅಭಾವ ಒಡೆದು ಕಾಣುತ್ತದೆ. ಆದುದರಿಂದ ಶಿವನನ್ನು ಲಿಂಗರೂಪದಲ್ಲಿ ಆರಾಧಿಸುವ ಪರಿಯೇ ಈ 
ಪ್ರದೇಶದಲ್ಲಿ ಜನಪ್ರಿಯವಾಗಿತ್ತೆಂದು ಸೂಚಿತವಾಗುತ್ತದೆ. 

ಗಣೇಶನ ಪ್ರಾಚೀನ ಶಿಲ್ಪಗಳಲ್ಲಿ ಅಪರೂಪವೆನ್ನುವ ಗಣೇಶನ ಶಿಲ್ಪಗಳು ಈ ಪ್ರದೇಶದಲ್ಲಿವೆ. ಕ್ರಿ.ಶ. 2-3ನೇ 
ಶತಮಾನಕ್ಕೆ ಸೇರುವ ಗೋಕರ್ಣದ ಮತ್ತು ಕ್ರಿ.ಶ. 3-4 ನೇ ಶತಮಾನಕ್ಕೆ ಸೇರುವ ಇಡಗುಂಜಿಯ ಗಣೇಶ ಶಿಲ್ಪಗಳು 
ಈ ಪ್ರದೇಶದಲ್ಲಿ ಪ್ರಾಚೀನ ಕಾಲದಿಂದಲೂ ಗಣೇಶರಾಧನೆ ಜನಪ್ರಿಯವಾಗಿತ್ತೆಂಬುದಕ್ಕೆ ಸಾಕ್ಷಿಯಾಗಿದೆ. ಬಹುಶ: 
ಭಾರತದಲ್ಲಿಯೇ ಅತಿ ಪ್ರಾಚೀನವೆನಿಸುವ ಸ್ವತಂತ್ರ ಗಣೇಶ ವಿಗ್ರಹ ಗೋಕರ್ಣದ ದ್ವಿಬಾಹುಗಣೇಶ. ಈ ಪ್ರದೇಶದಲ್ಲಿ 
ಲಭ್ಯವಾಗಿರುವ ಇನ್ನಿತರ ಗಣೇಶ ಶಿಲ್ಪಗಳು ಕಾಲದಿಂದ ಕಾಲಕ್ಕೆ ಪ್ರತಿಮಾ ಲಕ್ಷಣಗಳಲ್ಲಿ ಆಗುತ್ತಿದ್ದ ಬದಲಾವಣೆಗಳನ್ನು 
ಎತ್ತಿ ತೋರಿಸುತ್ತವೆ. ಉದಾಹರಣೆಗೆ ಮಲ್ಲಾಪುರ, ಮಾರುಗದ್ದೆ ಮತ್ತು ಗುಂಡಬಾಳ ಮುಂತಾದಡೆ ದೊರೆತಿರುವ 
ಶಿಲ್ಪಗಳು. 


ಈ ಭಾಗದಲ್ಲಿ ಶಕ್ತಿಯ ಆರಾಧನೆ ಪ್ರಾಚೀನ ಕಾಲದಿಂದಲೂ ತಲ ತಲಾಂತರವಾಗಿ ಸಾಗಿತ್ತು ಎನ್ನುವುದಕ್ಕೆ 
ಇಲ್ಲಿ ಪ್ರಚಲಿತದಲ್ಲಿರುವ ಭೂದೇವಿ ಮತ್ತು ನದಿಗಳ ಆರಾಧಾನೆಯಿಂದ ತಿಳಿಯುತ್ತದೆ. ಪುರಾಣದಲ್ಲಿ 
ಉಲ್ಲೇಖಿತವಾಗಿರುವ ಗೋಕರ್ಣದ ಭದ್ರಕಾಳಿ ತಾಮ್ರ ಗೌರಿಯ ಶಕ್ತಿಯ ಆರಾಧನೆಯು ಗಮನೀಯ. 

ಈ ಭಾಗದಲ್ಲಿ ದುರ್ಗಾ, ಚಾಮುಂಡಾ, ಮಹಿಷಮರ್ಥಿನಿಯರ ಆರಾಧನೆ ಅಸ್ತಿತ್ವದಲ್ಲಿತ್ತೆಂದು ಇಲ್ಲಿ 
ದೊರೆತಿರುವ ಶಿಲ್ಪಗಳಿಂದ ತಿಳಿಯುತ್ತದೆ. ಕ್ರಿ.ಶ. 5ನೇ ಶತಮಾನಕ್ಕೆ ಸೇರುವ ಗೋಕರ್ಣ ಮಹಾಬಲೇಶ್ವರ 
ದೇವಾಲಯದಲ್ಲಿರುವ ಮಹಿಷಮರ್ಧಿನಿ ಶಿಲ್ಪವು ಪ್ರಾಚೀನ ಶಿಲ್ಪವಾಗಿದೆ. ಅದೇ ರೀತಿಯಲ್ಲಿ ಚಿತ್ರಾಪುರ 
ಮಠದಲ್ಲಿರುವ ಮಹಿಷಮರ್ಥಿನಿ, ಮಾರುಗದ್ದೆಯ ಚಾಮುಂಡಾ, ಮಹಿಷಮರ್ಧಿನಿ ವಿಗ್ರಹಗಳು ಗಮನೀಯವಾಗಿವೆ. 

ವೈಷ್ಣವ ಪಂಥವುಕ್ರಿ.ಶ. 2-3 ನೇ ಶತಮಾನದ ಅವಧಿಯಲ್ಲಿಯೆ ಜನಪ್ರಿಯವಾಗಿತ್ತೆಂದು ಕನಾರ್ಟಕದಲ್ಲಿರುವ 


ಪ್ರಾಚೀನ ಎಂದು ಗುರ್ತಿಸಲ್ಪಟ್ಟ ಹೊನ್ನಾವರ ತಾಲೂಕಿನ ಕೊಂತಪಾಲದ ದ್ವಿಬಾಹು ಮಾನುಷವಾಸುದೇವನ ಶಿಲ್ಪವು 


207 


ಪ್ರತಿಮಾ ಲಕ್ಷಣ ದೃಷ್ಟಿಯಿಂದ ಇದೊಂದು ಅಪೂರ್ವಶಿಲ್ಪ. ಇಂತಹ ವಿಗ್ರಹ ಕನಾರ್ಟಕದಲ್ಲಿ ಇನ್ನೊ ಂದಿಲ್ಲ. 
ಕಾಲಾವಧಿಯಲ್ಲಿ ಈ ಪ್ರದೇಶದಲ್ಲಿ ವೈಷ್ಣವ ಧರ್ಮದಲ್ಲಿ ಆಗುತ್ತಿರುವ ಬದಲಾವಣೆಗೆ ಉತ್ತಮ ಉದಾಹರಣೆ 
ಎಂಬಂತೆ ಸುಂಕೇರಿಯ ವಿಷ್ಣು, ಅರ್ಗಾದ ಮಾಧವ, ಗೋಕರ್ಣದ ಹರಿಹರ, ಚಂಡಿಯಾದ ವಿಷ್ಣು, ತುಂಬೊಳ್ಳಿಯ 
ವಿಷ್ಣು ಇತ್ಯಾದಿ ಶಿಲ್ಪಗಳು ಉತ್ತಮ ಉದಾಹರಣೆಯಾಗಿವೆ. ಗೋಕರ್ಣದ ಹರಿಹರ ಶಿಲ್ಪ ಗುಪ್ತ ಶೈಲಿಯ 
ಲಕ್ಷ ಣಗಳನ್ನೊ ಳಗೊಂಡಿದೆ. ಅದೇ ಸ್ಥ ಳದ ಬ್ರಹ್ಮ ಶಿಲ್ಪ ಬಹುಶ: ಗುಜರಾತಿನ ಸಮಕಾಲೀನ ಶೈಲಿಯ ಪ್ರಭಾವವನ್ನು 
ಪ್ರಕಟಿಸುತ್ತದೆ. ತುಂಬೊಳ್ಳಿ ಮುಂತಾದೆಡೆ ಇರುವ ವಿಷ್ಣು ಶಿಲ್ಪಗಳು ಕೇರಳ, ದಕ್ಷಿಣಕನ್ನಡ ಪ್ರದೇಶದ ಶಿಲ್ಪ ಶೈಲಿಯನ್ನು 
ನೆನಪಿಸುತ್ತವೆ. 

ಕ್ರಿ.ಶ. 11ನೇ ಶತಮಾನದ ಆದಿಭಾಗದಲ್ಲಿ ಈ ಪ್ರದೇಶದಲ್ಲಿ ಜೈನಧರ್ಮವು ಉಚ್ಛಾ$ಯ ಸ್ಥಿತಿಯಲ್ಲಿತ್ತು. 
ಶಿಶುಗಲಿಯ ಪಾಂಡ್ಯರು, ಚಂದಾವರದ ಕಾದಂಬರು ಜೈನಧರ್ಮದ ಅನುಯಾಯಿಗಳಾಗಿದ್ದರು. ಕ್ರಿ.ಶ. 14-15ನೇ 
ಶತಮಾನದಲ್ಲಿ ಅಧಿಕಾರ ನಡೆಸಿದ ನಗಿರೆ, ಹಾಡುವಳ್ಳಿಯ ಸಾಳುವರಸರೂ ಜೈನಧರ್ಮದ ಪ್ರತಿಪಾದಕರಾಗಿದ್ದರು. 
ಈ ಹಿನ್ನೆಲೆಯಲ್ಲಿ ಅನೇಕ ಬಸದಿಗಳು ಈ ಕಾಲದಲ್ಲಿ ನಿರ್ಮಿಸಲ್ಪಟ್ಟವು. ಈ ಬಸದಿಗಳಲ್ಲಿನ ಜೈನ ಬಿಂಬಗಳು ಕಲಾ 
ಅಧ್ಯಯನದ ದೃಪ್ಪಿಯಿಂದ ಮಹತ್ವದ ಸ್ವಾನ ಪಡೆದಿವೆ. ಕಲ್ಯಾಣದ ಚಾಲುಕ್ಕರ ಪ್ರದೇಶದ ಶಿಲ್ಪ ಶೈಲಿಯ ಪ್ರಭಾವ 
ವಿಜಯನಗರ ಕಾಲದಲ್ಲೂ ಮುಂದುವರಿದುದನ್ನು ಗೇರುಸೊಪ್ಪೆ, ಹಾಡುವಳ್ಳಿಯ ಜಿನ ಶಿಲ್ಪಗಳು ಪ್ರಕಟಿಸುತ್ತವೆ. 
ಈ ಎಲ್ಲ ಮತಗಳ ಪ್ರಮುಖ ಶಿಲ್ಪಗಳ ಪ್ರತಿಮಾ ಲಕ್ಷಣಗಳು ಮತ್ತು ಕಾಲಮಾನದ ಹಿನ್ನಲೆಯಲ್ಲಿ ಇಲ್ಲಿ ಕೆಲವು 
ವಿವರಗಳನ್ನು ನೀಡುವ ಪ್ರಯತ್ನ ಮಾಡಲಾಗಿದೆ. ಪೂರಕವಾಗಿರುವ ನಕಾಶೆಗಳು, ರೇಖಾಚಿತ್ರಗಳು ಮತ್ತು 
ಛಾಯಾಚಿತ್ರಗಳನ್ನು ಸೇರಿಸಲಾಗಿದೆ. ಈ ಅಧ್ಯಯನದಿಂದ ಪ್ರಾದೇಶಿಕ ವಶಿಷ್ಟತೆಯ ದೃಷ್ಟಿಯಿಂದ ಕೆಲವು ಹೊಸ 
ಅಂಶಗಳು ಬೆಳಕಿಗೆ ಬಂದಿವೆ. ಅವುಗಳನ್ನು ಸಮಕೋನ ಭಾಗದಲ್ಲಿ ತಿಳಿಯಪಡಿಸಲಾಗಿದೆ. 


ಮೂರ್ತಿಶಿಲ್ಪ ಗಳು 
ನಂ.1 
ವಿಗ್ರಹ $ ಗೌತಮ ಬುದ್ದ ಮತು ವಿಷು 

pe) ಣ 

ಊರ ಹೆಸರು ಹೈಗುಂದ, ಹೊನ್ನಾವರ ತಾಲೂಕು 
ದೊರೆತ ಸ್ಥ ಛ $ pe 
ಕಾಲಮಾನ $ ಸು.ಕ್ರಿ.ಶ. 6 ನೇ ಶತಮಾನ 
ಸ್ಥಾನ $ ಬಿಡಿ ಶಿಲ್ಪ 
ಭಂಗಿ $ ಸಮಪಾದ 
ಕೈಗಳ ಸಂಖ್ಯೆ $ ಎರಡು 
ಲಕ್ಷ ಣಗಳು ಪದ್ಧ , ಧರ್ಮಚಕ್ರ 


ಇತರ ವಿವರಣೆಗಳು ; ಕೆಂಪು ಮರಳು ಶಿಲೆಯಿಂದ ನಿರ್ಮಿಸಲ್ಪಟ್ಟ ಎರಡು ಬುದ್ದ ವಿಗ್ರಹಗಳು ಸಮಭಂಗಿಯಲ್ಲಿ 


ನಿಂತಿದ್ದು ಕೈಗಳಲ್ಲಿ ಪದ್ಮ ಮತ್ತು ಧರ್ಮಚಕ್ರಗಳನ್ನು ಕಾಣಬಹುದು. ಕಾಲಿನ ಕೆಳಭಾಗವು ಮಣ್ಣಿನಲ್ಲಿ 
208 


ಹೂತುಹೋಗಿದೆ. ತಲೆಯ ಮೇಲೆ ಉಷ್ಟೀಷವಿದ್ದು ಕರ್ಣ ಕುಂಡಲಗಳಿವೆ. ಕೊರಳಲ್ಲಿ ಮಣಿಸರ, ತೋಳ್ಬಂದಿ ಇತ್ಯಾದಿ 


ಆಭರಣಗಳಿವೆ. ಉಬ್ಬಿದ ಕಣ್ಣುಗಳು ಮತ್ತು ಗಲ್ಲಗಳು ಸ್ಪಷ್ಟವಾಗಿದ್ದು, ದಪ್ಪದಾದ ತುಟಿಗಳಿವೆ. ನಿಲೋಕ ಕಣ್ಣುಗಳಿವೆ. 


ಈ ಶಿಲ್ಪಗಳು ಬಾದಾಮಿ ಚಲುಕ್ಕರ ಶಿಲ್ಪಶೈಲಿಯನ್ನು ಹೋಲುತ್ತವೆ". 


ನಂ.2 

ವಿಗ್ರಹ 

ಊರ ಹೆಸರು 

ದೊರೆತಸ್ಪಳ 
q 

ಕಾಲಮಾನ 

ಸ್ಥಾನ 

ಭಂಗಿ 

ಕೈಗಳ ಸಂಖ್ಯೆ 


ಲಕ ಬಣಗಳು 
[3 


0೦ 


© 
[7 


ಗೌತಮಬುದ್ಧ 

ಬೊಬ್ರವಾಡ, ಅಂಕೋಲಾ ತಾಲೂಕು 
ಬೊಬ್ರದೇವರ ದೇವಾಲಯ 

ಸು. ಕ್ರಿ.ಶ. 5-6 ನೇ ಶತಮಾನ 
ಗರ್ಭಗುಡಿಯಲ್ಲಿದೆ 

ಎರಡು 

ಧ್ಯಾನಮುದ್ರೆ 


ಇತರ ವಿವರಣೆಗಳು ಃ ಕಪ್ಪು ಶಿಲೆಯಿಂದ ನಿರ್ಮಿಸಲ್ಪಟ್ಟ ಈ ವಿಗ್ರಹದಲ್ಲಿ ಬುದ್ಧನು ಅರ್ಧ ಪರ್ಯಂಕಾಸನದಲ್ಲಿ 
ಕುಳಿತಿದ್ದು ಕೈಗಳು ಧ್ಯಾನಮುದ್ರೆಯಲ್ಲಿವೆ. ತಲೆಯ ಮೇಲೆ ಉಷ್ಣೀಶವಿದೆ. ದಪ್ಪದಾದ ತುಟಿಗಳು ಹಾಗೂ 
ಉಬ್ಬುಗಲ್ಲಗಳಿಂದ ಕೂಡಿದ್ದು ಕಣ್ಣುಗಳು ಮೂಗಿಗೆ ಸಮಾನಾಂತರವಾಗಿವೆ. ಬುದ್ಧನು ಪದ್ಮದ ಮೇಲೆ ಕುಳಿತಿದ್ದಾನೆ”. 


ನಂ.3 

ವಿಗ್ರಹ 

ಊರ ಹೆಸರು 

ದೊರೆತಸ್ನಳ 
[4] 

ಕಾಲಮಾನ 

ಸ್ವಾನ 

ಭಂಗಿ 

ಕೈಗಳ ಸಂಖ್ಯೆ 


ಲಕ ಣಗಳು 
[NS 


ಸಂಬಂಧಿತ ಮೂರ್ತಿಗಳು 


[7 


[2 
[2 


ಭೈರವ 

ಚಂದಾವರ, ಹೊನ್ನಾವರ ತಾಲೂಕು 
ಮೂರ ದೇವಸ್ಥಾನ 

ಸು.ಕ್ರಿ.ಶ. 12 ನೇ ಶತಮಾನ 
ಗರ್ಭಗೃಹ 


ಖಡ್ಗ, ತ್ರಿಶೂಲ, ಡಮರು, ಪಾನಪಾತ್ರೆ ಮತ್ತು ರುಂಡ 
ಭೃಂಗಿ ಮತ್ತು ಭೂತ 


ಇತರ ವಿವರಣೆಗಳು $ತ್ರಿಭಂಗಿಯಲ್ಲಿರುವ ಈ ಭೈರವ ಶಿಲ್ಪವು ಕಪ್ಪು ಶಿಲೆಯಿಂದ ನಿರ್ಮಿಸಲ್ಪಟ್ಟಿದೆ. ಶಿರೋಭಾಗದಲ್ಲಿ 


ಕೆದರಿದ ಕೂದಲುಗಳನ್ನು ಚಿತ್ರಿಸಿದೆ. ಪ್ರಭಾಮಂಡಲ ರೀತಿಯಲ್ಲಿ ಕರ್ಣಕುಂಡಲ, ಚಪಲಹಾರ, ಮಣಿಸರ, ಕಟಿವಸ್ತ್ರ 


ಇತ್ಯಾದಿ ಆಭರಣಗಳಿವೆ. 


209 


ಕೆಳಭಾಗದಲ್ಲಿ ಇಕ್ಕೆಲುಗಳಲ್ಲಿ ಭೃಂಗಿ ಮತ್ತು ಭೂತ ಶಿಲ್ಪಗಳಿದ್ದು ರುಂಡದಿಂದ ಬೀಳುತ್ತಿರುವ ನೆತ್ತರವನ್ನು 


ನಾಯಿಯೊಂದು ಜಿಗಿದು ನೆಕ್ಕುತ್ತಿದೆ. ಈ ಶಿಲ್ಪವು ಕಲ್ಮಾಣ ಚಾಲುಕ್ಕರ ಕಾಲದ್ದಿರಬಹುದು. 


ನಂ.4 
ವಿಗ್ರಹ 
ಊರ ಹೆಸರು 
ದೊರೆತಸ್ಪಳ 
[437 
ಕಾಲಮಾನ 


pe 
ಸಾನ 


Kd 


೪೦ 


[7 


[2 


ಚಂಡೇಶ್ವ ರ 
ಹಳದೀಪುರ, ಹೊನ್ನಾವರ ತಾಲೂಕು 
ಚಂಡೇಶ್ವರ ದೇವಾಲಯ 


ಕ್ರಿ.ಶ. 10 ನೇ ಶತಮಾನ 


pe 
ಸು.ರ್ರ 


ಸಾಪಿಸಿದ 


ಒಂದು ಕೈಯಲ್ಲಿ ಕಮಲದ ಮೊಗ್ಗು, ಇನ್ನೊಂದು ಕೈ ಎಡಕಾಲು ಮೇಲೆ ಇದೆ. 
ದೊಡ್ಡದಾದ ಕಿರೀಟವಿದ್ದು, ರತ್ನಗಳಿಂದ ಅಲಂಕರಿಸಿದಂತೆ ತೋರಿಸಲಾಗಿದೆ. 
ಕರ್ಣಕುಂಡಲ, ಚೂಪಾದ ಮೂಗು, ಮಣಿಹಾರ, ಕಂಠಹಾರ, ಕೈಗಡಗ, 
ಕಾಲ್ಲಡಗ, ಎದೆ ಆಭರಣ ಬಾಜುಬಂದಿಗಳಿಂದ ಅಲಂಕರಿಸಲ್ಪಟ್ಟಿದೆ. ಪೀತಾಂಬರ 
ಕಾಲಿನ ತನಕ ಇಳಿಬಿಟ್ಟಿದೆ. 

ಚಂಡೇಶ್ವರ ಶಿವನ ಅವತಾರಗಳಲ್ಲಿ ಒಂದು ಎಂದು ಪುರಾಣಗಳು 
ಉಲ್ಲೇಖಿಸುತ್ತವೆ. 


ಇತರ ವಿವರಣೆಗಳು : ಚಂಡೇಶ್ವರ ಶಿವನ ಅವತಾರ ಎನ್ನುವುದರಲ್ಲಿ ಸಂಶಯವಿಲ್ಲ. ಆದರೆ ಈ ಮೂರ್ತಿಯು 
ಕಮಲದ ಮೊಗ್ಗು ಹಿಡಿದಿರುವುದು, ಇದು ಚಂಡೇಶ್ವರನೋ ಎಂದು ಸಂಶಯ ಮೂಡುತ್ತದೆ. ಹೆಚ್ಚು ಕಡಿಮೆ ಶಿವನಿಗೆ 


ಅಂಲಕಾರಗಳು ಕಡಿಮೆ. ಆದರೆ ಇದು ಅತಿ ಸುಂದರವಾಗಿ ಅಲಂಕರಿಸಲ್ಪಟ್ಟಿದೆ. ಅಂತೆಯೆ ಶಿವನು ಲಿಂಗದ ರೂಪದಲ್ಲಿ 


ಆರಾಧಿಸಲ್ಪಡುವುದು ಜನಪ್ರಿಯವಾಗಿದೆ. ಕಮಲದ ಮೊಗ್ಗು ಕೇವಲ ವಿಷ್ಣು ಮತ್ತು ಬ್ರಹ್ಮನ ಕೈಯಲ್ಲಿ ಕಂಡು 


ಬರುತ್ತದೆ. 


ನಂ.5 
ವಿಗ್ರಹ 
ಊರ ಹೆಸರು 
ದೊರೆತ ಸ್ಥಳ 
ಕಾಲಮಾನ 


ಸ್ಥಾನ 


[22 


[7 


9೦ 


[XY 


[Xd 


ಮಾನುಷ ವಾಸುದೇವ 
ಕೊಂತಪಾಲ, ಹೊನ್ನಾವರ ತಾಲೂಕು 


ಕ್ರಿ.ಶ. 2-3 ನೇ ಶತಮಾನ 


ಬಿಡಿ ಶಿಲ 
w 


210 


ಭಂಗಿ $ ಸಮಪಾದ 
ಕೈಗಳ ಸಂಖ್ಯೆ ಎರಡು 
ಲಕ ಣಗಳು ಚಕ್ರ, ಶಂಖ 

[3 
ಇತರ ವಿವರಣೆಗಳು ಃ ಎರಡು ಕೈಗಳುಳ್ಳ ಮಾನುಷ ವಾಸುದೇವ ಶಿಲ್ಪವು ಸಮಪಾದ ಭಂಗಿಯಲ್ಲಿ ನಿಂತಿದ್ದು 
ಬಲಗೈಯಲ್ಲಿ ಚಕ್ರ ಮತ್ತು ಎಡಗೈಯಲ್ಲಿ ಶಂಖವಿದ್ದು ಕಟಿಭಾಗದಲ್ಲಿದೆ. ಇದು ಕರ್ಣಕುಂಡಲ, ಮಣಿಸರ, ಕೈಗಡಗ, 
ಕಟಿವಸ್ತ್ರ ಮುಂತಾದ ಆಭರಣಗಳಿಂದ ಅಲಂಕೃತಗೊಂಡಿದೆ. ಇದು ಕರ್ನಾಟಕದಲ್ಲಿ ಲಭ್ಯವಾದ ವಿಷ್ಣುವಿನ ಪ್ರಾಚೀನ 
ವಿಗ್ರಹವಾಗಿದೆ. ವೈಖಾನಸ ಆಗಮ ಶಿಲ್ಪ ಗ್ರಂಥವು ಮಾನುಷ ವಾಸುದೇವನಿಗೆ ಎರಡು ಕೈಗಳಿರುವುದರ ಕುರಿತು 
ಉಲ್ಲೇಖಿಸುತ್ತದೆ. ಈ ಶಿಲ್ಪವು ಗುಪ್ತರ ಕಾಲದ ಶಿಲ್ಪಕ್ಕೆ ಮಾದರಿಯಾಗಿದೆ”. 


ನಂ.6 
ವಿಗ್ರಹ : ಮಾಧವ 
ಊರ ಹೆಸರು $ ಸುಂಕೇರಿ, ಕಾರವಾರ ತಾಲೂಕು 
ಬೊರೆತ ಸ್ಥಳ $ ಸುಂಕೇರಿ ಮಠದ ಬಳಿ ಆಲದ ಮರದ ಕೆಳಗೆ 
ಕಾಲಮಾನ p ಸು. ಕ್ರಿ.ಶ.7-8 ನೇ ಶತಮಾನ 
ಸ್ಥಾನ $ ಬಿಡಿ ಶಿಲ್ಪ 
ಭಂಗಿ $ ಸಮಪಾದ 
ಕೈಗಳ ಸಂಖ್ಯೆ $ ನಾಲ್ಕು 
ಲಕ ಣಗಳು $ ಗದಾ, ಚಕ್ರ, ಶಂಖ, ಪದ 
wh [1 


ಇತರ ವಿವರಣೆಗಳು $ ಸಮಪಾದ ಭಂಗಿಯಲ್ಲಿ ನಿಂತಿರುವ ಮಾಧವ ಶಿಲ್ಪವು ಕಿರೀಟ ಮುಕುಟ, ಕರ್ಣಕುಂಡಲ, 
ಕಂಠಹಾರ, ಚಪಲಹಾರ, ಯಜ್ಞೋಪವೀತ ಉದರಬಂಧ, ಕಟಿವಸ್ತ್ರ, ಕಾಲ್ಲಡಗ, ತೋಳ್ಬಂದಿ, ಕೈಬಳೆ ಇತ್ಯಾದಿ 
ಆಭರಣಗಳಿವೆ. 

ಇದು ವಿಷ್ಣುವಿನ ಚತುರ್ವಿಂಶತಿ ಅವತಾರಗಳಲ್ಲಿ ಮಾಧವನನ್ನು ಪ್ರತಿನಿಧಿಸುತ್ತದೆ. ಶಿಲ್ಪವು 


ಪ್ರಮಾಣಬದ್ದವಾಗಿದೆ. ಪ್ರತಿಮಾ ಲಕ್ಷಣಗಳಿಂದ ಇದು ರಾಷ್ಟ್ರಕೂಟರ ಶೈಲಿಯಲ್ಲಿದೆ". 


ನಂ.7 

ವಿಗ್ರಹ $ ವಿಷ್ಣು (ಮಾಧವ) 

ಊರ ಹೆಸರು ಅರಗಾ, ಕಾರವಾರ ತಾಲೂಕು 

ದೊರೆತ ಸ್ಥಳ $ ಅರ್ಫೇಶ್ವರ (ಮಹಾದೇವ) ದೇವಾಲಯದ ಹೊರಗೆ ಸಣ್ಣ ಕೋಷ್ಟದಲ್ಲಿದೆ. 


ಕಾಲಮಾನ $ ಸು. ಕ್ರಿ.ಶ. 9-10 ನೇ ಶತಮಾನ 


2 


ಕೈಗಳ ಸಂಖ್ಯೆ 


ಲಕ ಣಗಳು 
UY 


ಗದಾ, ಚಕ್ರ, ಶಂಖ ಮತ್ತು ಕಟಿಹಸ್ತ 


ಇತರ ವಿವರಣೆಗಳು ಈ ಶಿಲ್ಪವು ಜಟಾಮುಕುಟ, ಕರ್ಣಕುಂಡಲ, ಚಪಲಹಾರ, ಯಜ್ಞೋಪವೀತ, ಉದರಬಂಧ, 


ಕಟಿವಸ, ಕಾಲೆಜೆ, ತೋಳಂದಿ, ಕೆ ಬಳೆ ಇತ್ನಾದಿ ಆಭರಣಗಳಿಂದ ಅಲಂಕ ತಗೊಂಡಿದೆ. ಸುತ್ತಲೂ ಅಲಂಕ್ಷತ 
ಅಿ ಗಿಜ ಬ ಲ F) ಲ _ ಲ 


ಪ್ರಭಾವಳಿ ಇದೆ. ಇದು ವಿಷ್ಣುವಿನ ಚತುರ್ವಿಂಶತಿ ವ್ಯೂಹಾಂತರಗಳಲ್ಲಿ ಮಾಧವನ್ನು ಪ್ರತಿನಿಧಿಸುತ್ತದೆ. ಈ ಶಿಲ್ಪವು 


ಕಲ್ಯಾಣ ಚಾಲುಕ್ಕರ ಶೈಲಿಗೆ ಸೇರುತ್ತದೆ. 


ನಂ.8 
ವಿಗ್ರಹ 
ಊರ ಹೆಸರು 


ಭಂಗಿ 
ಕೈಗಳ ಸಂಖ್ಯೆ 


ಲಕ ಣಗಳು 
eh 


< 


ವಿಷ್ಣು 

ಣ 
ಚಿತ್ರಾಪುರ, ಶಿರಾಲಿ ಭಟ್ಕಳ ತಾಲೂಕು 
ಚಿತ್ರಾಪುರ ಮಠದ ವಸ್ತು ಸಂಗ್ರಹಾಲಯದಲ್ಲಿ 
ಸು. ಕ್ರಿ.ಶ. 11-12 ನೇ ಶತಮಾನ 
ಬಿಡಿ ಶಿಲ್ಪ 
ಸಮಪಾದ 


ಭಗ್ಗ ಗೊಂಡಿವೆ 


% 


ಇತರ ವಿವರಣೆಗಳು  ಸಮಪಾದ ಭಂಗಿಯಲ್ಲಿ ನಿಂತಿರುವ ವಿಷ್ಣು ಶಿಲ್ಪವು ಕಿರೀಟಮುಕುಟ, ಕರ್ಣಕುಂಡಲ, ' 
ಚಪಲಹಾರ, ಮಣಿಸರ, ಯಜ್ಞೋಪವೀತ, ಉದರಬಂಧ, ಕಟಿವಸ್ತ್ರ ಇತ್ಯಾದಿ ಆಭರಣಗಳಿಂದ ಅಲಂಕೃತಗೊಂಡಿದೆ. 


ಕೈಗಳು ಭಗ್ಗ ಗೊಂಡಿದ್ದು ಕೈಗಳ ಸಂಖ್ಯೆ ಮತ್ತು ಲಕ್ಷಣಗಳು ಕಂಡುಬರುವುದಿಲ್ಲ. ಈ ಶಿಲ್ಪವು ಕಲ್ಯಾಣ ಚಾಲುಕ್ಕರ 


ಶೈಲಿಗೆ ಸೇರುತ್ತದೆ. 


ನಂ.9 
ವಿಗ್ರಹ 
ಊರ ಹೆಸರು 
ದೊರೆತ ಸ್ಥಳ 
ಕಾಲಮಾನ 
ಸ್ಥಾನ 


ಭಂಗಿ 


0೦ 


[2 


ಎಷು 
ಣ 
ಖಾರ್ಗಾ, ವೈಲವಾಡಾ ಕಾರವಾರ ತಾಲೂಕು 
ವಷ್ಟು ದೇವಾಲಯದ ಬಳಿ ಪೊದೆಯಲ್ಲಿ ಬಿದ್ದಿರುವುದು 
ಸು. ಕ್ರಿ.ಶ.12 ನೇ ಶತಮಾನ 
ಬಿಡಿ ಶಿಲ್ಪ 
ಸಮಪಾದ 


212 


ಕೈಗಳ ಸಂಖ್ಯೆ - --- 

ಲಕ್ಷಣಗಳು $ ಭಗ್ಗಗೊಂಡಿವೆ 

ಸಂಭಂಧಿತ ಮೂರ್ತಿಗಳು : --- 

ಇತರ ವಿವರಣೆಗಳು : ಶಿರೋಭಾಗವು ಒಡೆದು ಹೋಗಿದ್ದು ಕೈಗಳು ಭಗ್ಗಗೊಂಡಿರುವುದರಿಂದ ಲಕ್ಷಣಗಳು ಅಸ್ಪಷ್ಟ. 
ಕಂಠಹಾರ, ಯಜ್ಞೊ €ಪವೀತ, ತೋಳ್ಸಂದಿ, ಕಟಿವಸ್ತ್ರ , ಇತ್ಯಾದಿ ಆಭರಣಗಳಿವೆ. ಶಿಲ್ಪವು ಭಗ್ಗ ಗೊಂಡಿರುವುದರಿಂದ 
ಹೆಚ್ಚಿನ ವಿವರ ಲಭ್ಯವಿಲ್ಲ. ಶೈಲಿ ತುಂಬೊಳ್ಳಿ ಶಿಲ್ಪವನ್ನು ಹೋಲುತ್ತದೆ. 


ನಂ.10 

ವಿಗ್ರಹ $ ವಿಷ್ಣು 

ಊರ ಹೆಸರು ಫ ಕಬರ್ಗಿ, ಕುಮಟಾ ತಾಲೂಕು 
ದೊರೆತ ಸ್ಥಳ $ ವಿಷ್ಣು ದೇವಾಲಯ 
ಕಾಲಮಾನ $1  ಸು.ಕ್ರಿ.ಶ.13 ನೇ ಶತಮಾನ 
ಸ್ಥಾನ $ ಗರ್ಭಗೃಹದಲ್ಲಿದೆ 

ಭಂಗಿ $ ಸಮಪಾದ 

ಕೈಗಳ ಸಂಖ್ಯೆ $ ನಾಲ್ಕು 

ಲಕ್ಷಣಗಳು $ ಶಂಖ, ಪದ್ಧ, ಗದಾ, ಚಕ್ರ 


ಸಂಭಂಧಿತ ಮೂರ್ತಿಗಳು : ಭೂದೇವಿ ಮತ್ತು ಶ್ರೀದೇವಿ 

ಇತರ ವಿವರಣೆಗಳು : ಈ ಶಿಲ್ಪವುಸಮಪಾದ ಭಂಗಿಯಲ್ಲಿ ನಿಂತಿದ್ದು, ಕಿರೀಟಮುಕುಟ, ಕರ್ಣಕುಂಡಲ, ಚಪಲಹಾರ, 

ಯಜ್ಞೋಪವೀತ, ಕಟಿವಸ್ನ, ಕಾಲಡಗ, ಕಾಲೆಜೆ, ತೋಳ ಂದಿ, ಕೆಬಳೆ ಇತಾದಿ ಆಭರಣಗಳಿವೆ. ಸುತ ಲೂ 
ಇ ಈ [a ೧ ಜ ಬ ಲ $ 

ಪ್ರಭಾವಳಿಯಿದ್ದು ಕೆಳಭಾಗದಲ್ಲಿ ಇಕ್ಕೆಲುಗಳಲ್ಲಿ ಶ್ರೀದೇವಿ ಮತ್ತು ಭೂದೇವಿ ಶಿಲ್ಪಗಳಿವೆ. ಮೇಲ್ಬಾಗದಲ್ಲಿ ವಿಷ್ಣುವಿನ 

ದಶಾವತಾರಗಳ ನಿರೂಪಣೆ ಇದೆ. ಶಿಲ್ಪವು ಪ್ರಮಾಣ ಬದ್ಧವಾಗಿದ್ದು, ಪರಿಣಿತ ಶಿಲ್ಪಿಯ ಕೃತಿ. ಶೈಲಿಯಲ್ಲಿ ತುಂಬೊಳ್ಳಿ 

ಪರಂಪರೆಯ ಮುಂದುವರಿಕೆಯೆಂದು ಗುರುತಿಸಬಹುದು. 


ನಂ. 11 

ವಿಗ್ರಹ $ ವಿಷ್ಣು 

ಊರ ಹೆಸರು : ತುಂಬೊಳ್ಳಿ, ಹೊನ್ನಾವರ ತಾಲೂಕು 
ದೊರೆತ ಸ್ಥಳ _ ವಿಷ್ಣು ದೇವಾಲಯದಲ್ಲಿ 
ಕಾಲಮಾನ $ ಕ್ರಿ.ಶ. 1142 

ಸ್ಲಾನ : ಗರ್ಭಗೃಹದಲ್ಲಿದೆ 

ಭಂಗಿ 4 ಸಮಪಾದ 


213 


ಕೈಗಳ ಸಂಖ್ಯೆ 


ಲಕ ಬಗಳು 
wh 


© 
* 


$ 
° 


ನಾಲ್ಕು 


ಗದಾ, ಪದ್ಧ, ಶಂಖ, ಚಕ್ರ 


ಇತರ ವಿವರಣೆಗಳು ೫ ಸಮಪಾದ ಭಂಗಿಯಲ್ಲಿರುವ ಶಿಲ್ಪವು ಕರೀಟಮುಕುಟ, ಕರ್ಣಕುಂಡಲ, ಯಜ್ಞೊ ಪವೀತ, 


ಕಟಿವಸ್ತ್ರ, ತೋಳ್ಬಂದಿ ಇತ್ಯಾದಿ ಆಭರಣಗಳಿಂದ ಅಲಂಕೃತಗೊಂಡಿದೆ. ಸುತ್ತಲೂ ಪ್ರಭಾವಳಿ ಇದ್ದು, ಕೆಳಭಾಗದಲ್ಲಿ 


ಶ್ರೀದೇವಿ ಭೂದೇವಿಯರ ಶಿಲ್ಪಗಳಿವೆ. ಇದು ಚತುರ್ವಿಂಶತಿ ಮೂರ್ತಿಗಳಲ್ಲಿ ವಿಷ್ಣುವನ್ನು ಪ್ರತಿನಿಧಿಸುತ್ತದೆ. ಪ್ರತಿಮಾ 


ಲಕ ಣದ ದಷಿಯಿಂದ ಕಲ್ಲಾಣ ಚಾಲುಕ್ಕರ ಕಾಲದಾಗಿದೆ. 
pt ಲಬ Fp) $ [a 


ನಂ.12 

ವಿಗ್ರಹ 

ಊರ ಹೆಸರು 

ದೊರೆತ ಸ ಛ 

ಕಾಲಮಾನ 

ಸ್ಥಾನ 

ಭಂಗಿ 

ಕೈಗಳ ಸಂಖ್ಯೆ 

ಲಕ ಣಗಳು 
[SY 


ಸಂಬಂಧಿತ ಮೂರ್ತಿಗಳು 


ಮಾಧವ 
ಚಂಡಿಯಾ, ಕಾರವಾರ ತಾಲೂಕು 
ಕಾಡಿನ ಹತ್ತಿರವಿರುವ ದೇವಾಲಯ 
ಸು.ಕ್ರಿ.ಶ. 11-12 ನೇ ಶತಮಾನ 
ಗರ್ಭಗ ೃಹದಲ್ಲಿದೆ 

ಸಮಪಾದ 

ನಾಲ್ಕು 

ಗದಾ, ಚಕ್ರ, ಶಂಖ, ಪದ್ಧ 
ಭೂದೇವಿ ಮತ್ತು ಶ್ರೀದೇವಿ 


ಇತರ ವಿವರಣೆಗಳು ; ಕಪ್ಪು ಶಿಲೆಯಲ್ಲಿ ನಿರ್ಮಿಸಲ್ಪಟ್ಟ ಈ ಶಿಲ್ಪವು ಕಿರೀಟಮುಕುಟ, ಕರ್ಣಕುಂಡಲ, ಚಪಲಹಾರ, 


ಯಜ್ಞೋಪವೀತ, ಕಟಿವಸ್ತ್ರ, ತೋಳ್ಳಂದಿ ಇತ್ಯಾದಿ ಆಭರಣಗಳಿಂದ ಅಲಂಕೃತಗೊಂಡಿದೆ. 


ಸುತ್ತಲೂ ಪ್ರಭಾವಳಿ ಇದ್ದು ಇಕ್ಕೆಲುಗಳಲ್ಲಿ ಶ್ರೀದೇವಿ ಮತ್ತೂ ಭೂದೇವಿಯರಿದ್ದಾರೆ. ಶಿಲ್ಪವು 


ಪ್ರಮಾಣಬದ್ಧವಾಗಿದೆ. ವಿಷ್ಣುವಿನ ಚತುರ್ವಿಂಶತಿ ಅವತಾರಗಳಲ್ಲಿ ಇದು ಮಾಧವನ್ನು ಪ್ರತಿನಿಧಿಸುತ್ತದೆ. ಈ ಶಿಲ್ಲವು 


ಕಲ್ಯಾಣ ಚಾಲುಕ್ಯರ ಶೈಲಿಗೆ ಸೇರುತ್ತದೆ. 


ನಂ. 13 
ವಿಗ್ರಹ 
ಊರ ಹೆಸರು 
ದೊರೆತ ಸ್ಥಳ 
ಕಾಲಮಾನ 
ಸ್ತಾನ 


ಭಂಗಿ 


09 


0೦ 


ಗೋವಿಂದ 

ತೋಡೂರು, ಕಾರವಾರ ತಾಲೂಕು 
ಗೋವಿಂದ ದೇವಾಲಯದಲ್ಲಿ 

ಸು. ಕ್ರಿ.ಶ.12-13 ನೇ ಶತಮಾನ 
ಗರ್ಭಗೃಹದಲ್ಲಿದೆ 


ಸಮಪಾದ 


214 


ಕೈಗಳ ಸಂಖ್ಯೆ $ ನಾಲ್ಕು 


[7 


ಲಕ್ಷಣಗಳು 
ಸಂಭಂದಿತ ಮೂರ್ತಿಗಳು ಃ ಭೂದೇವಿ ಮತ್ತು ಶ್ರೀದೇವಿ 
ಇತರ ವಿವರಣೆಗಳು : ಕಪ್ಪು ಶಿಲೆಯಲ್ಲಿ ನಿರ್ಮಿಸಲ್ಪಟ್ಟ ಈ ಶಿಲ್ಪವು ಸಮಪಾದ ಭಂಗಿಯಲ್ಲಿ ನಿಂತಿದ್ದು, 


ಚಕ್ರ, ಗದಾ, ಪದ್ಧ, ಶಂಖ 


ಕಿರೀಟಮುಕುಟ, ಕಂಠಹಾರ, ಚಪಲಹಾರ, ಯಜ್ಞೊ ಪವೀತ, ಉದರಬಂಧ, ಕಟಿವಸ್ತ, ಕಾಲ್ಗೆ ಜ್ಜೆ K ತೋಳ್ಸಂದಿ, ಕೈಬಳೆ 
ಇತ್ಯಾದಿ ಆಭರಣಗಳಿವೆ. 

ಶಿರೋಭಾಗದ ಸುತ್ತಲೂ ವೃತ್ತಾಕಾರದ ಪ್ರಭಾಮಂಡಲವಿದೆ. ಸುತ್ತಲೂ ಪ್ರಭಾವಳಿಯಿದ್ದು ಕೆಳಭಾಗದಲ್ಲಿ 
ಇಕ್ಕೆಲುಗಳಲ್ಲಿ ಶ್ರೀದೇವಿ ಮತ್ತು ಭೂದೇವಿ ಶಿಲ್ಪಗಳಿವೆ. 

ಮೇಲ್ಭಾಗದಲ್ಲಿ ಸುತ್ತಲೂ ಕೀರ್ತಿಮುಖದ ಅಲಂಕಾರವಿದೆ. ಇದು ವಿಷ್ಣುವಿನ ಚತುರ್ಮೀಂಶತಿ ಮೂರ್ತಿಗಳಲ್ಲಿ 
ಗೋವಿಂದನನ್ನು ಪ್ರತಿನಿಧಿಸುತ್ತದೆ. ಈ ಶಿಲ್ಪವು ಕಲ್ಯಾಣ ಚಾಲುಕ್ಯರ ಶೈಲಿಯಲ್ಲಿದೆ. 


ನಂ.14 

ವಿಗ್ರಹ ಬಿಂದು ಮಾಧವ 

ಊರ ಹೆಸರು $ ಬೇಳೂರು, ಕಾರವಾರ ತಾಲೂಕು 
ದೊರೆತ ಸ್ಥಳ $ ಬಿಂದು ಮಾಧವ ದೇವಾಲಯ 
ಕಾಲಮಾನ $ ಸು. ಕ್ರಿ.ಶ.14-15 ನೇ ಶತಮಾನ 
ಸ್ಥಾನ $ ಗರ್ಭಗ್ಯೃ ಹದಲ್ಲಿದೆ 

ಭಂಗಿ $ ಸಮಪಾದ 

ಕೈಗಳ ಸಂಖ್ಯೆ ನಾಲ್ಕು 

ಲಕ್ಷಣಗಳು 4 ಗದಾ, ಚಕ್ರ, ಶಂಖ, ಕಟಿಹಸ್ತ 


ಇತರ ವಿವರಣೆಗಳು ಃ ಈ ಶಿಲ್ಪವು ಜಟಾಮುಕುಟ, ಮಣಿಸರ, ತೋಳ್ಸಂದಿ, ಕಟಿವಸ್ತ್ರ, ಕಾಲ್ಲಡಗ, ಕೈಬಳೆ ಇತ್ಯಾದಿ 
ಆಭರಣಗಳಿಂದ ಅಲಂಕೃತಗೊಂಡಿದೆ. ಕೆಳಭಾಗದಲ್ಲಿ ಇಕ್ಕೆಲುಗಳಲ್ಲಿ ಶೀದೇವ ಮತ್ತು ಭೂದೇವಿ ಶಿಲ್ಪಗಳಿವೆ. 
ಶಿಲ್ಪದಲ್ಲಿ ಪ್ರಮಾಣ ಬದ್ಧತೆಯ ಕೊರತೆ ಹೆಚ್ಚಿರುವುದರಿಂದ ಅದರ ಪ್ರಾಚೀನತೆಯ ಬಗ್ಗೆ ಸಂಶಯ ಮೂಡುತ್ತದೆ. 
ಕಾಲಸುಮಾರು 14-15ನೇ ಶತಮಾನವಿರಬೇಕು. ಈ ಶಿಲ್ಪವು ವಿಜಯನಗರ ಕಾಲಕ್ಕೆ ಸೇರಿದ್ದಿದಿತೆಂದು ಹೇಳಬಹುದು. 


ನಂ.15 

ವಿಗ್ರಹ $ ಜನಾರ್ಧನ 

ಊರ ಹೆಸರು $  ವಾಲಗಳ್ಳಿ, ಕುಮಟಾ ತಾಲೂಕು 
ದೊರೆತ ಸ್ಥಳ $ ಶಿವದೇವಾಲಯದಲ್ಲಿ 
ಕಾಲಮಾನ $ ಸು. ಕ್ರಿ.ಶ.12 ನೇ ಶತಮಾನ 


215 


ಸ್ಥಾನ 
ಭಂಗಿ 
ಕೈಗಳ ಸಂಖ್ಯೆ 


ಲಕ ಣಗಳು 
[AN 


ಸಂಭಂಧಿತ ಮೂರ್ತಿಗಳು 


ಪದ್ಧ, ಚಕ್ರ, ಶಂಖ, ಗದಾ 
ಶ್ರೀದೇವಿ, ಭೂದೇವಿ 


ಇತರ ವಿವರಣೆಗಳು ಃ ಈ ಶಿಲ್ಪವು ಕಿರೀಟಮುಕುಟ, ಕಂಠಹಾರ, ಯಜ್ಞೋಪವೀತ, ಕಟಿವಸ್ತ, ಕಾಲ್ಗೆಜ್ಜೆ, ಕೈಬಳೆ 


ಇತ್ಯಾದಿ ಆಭರಣಗಳಿಂದ ಅಲಂಕೃತಗೊಂಡಿದ್ದು , ಸುತ್ತಲೂ ಅಲಂಕೃತ ಪ್ರಭಾವಳಿ ಇದೆ. ಪ್ರಭಾವಳಿಯ ಕೆಳಭಾಗದಲ್ಲಿ 
ಇಕ್ಕೆಲುಗಳಲ್ಲಿ ಶ್ರೀದೇವಿ ಮತ್ತು ಭೂದೇವಿ ಶಿಲ್ಪಗಳಿವೆ. ಶಿಲ್ಪವು ಮಕ್ಕಾಗಿದೆ. ಇದು ಕಲ್ಯಾಣ ಚಾಲುಕ್ಕರ ಶೈಲಿಯಲ್ಲಿದೆ. 


ನಂ.16 
ವಿಗ್ರಹ 
ಊರ ಹೆಸರು 
ದೊರೆತ ಸ್ಥಳ 
ಕಾಲಮಾನ 
ಸ್ಲಾನ 

[4] 
ಭಂಗಿ 
ಕೈಗಳ ಸಂಖ್ಯೆ 


ಲಕ ಣಗಳು 
uA 


[2 


[1 
[7 


ಚೆನ್ನಕೇಶವ 

ಕೂಂಡುರು (ಜಲವಳ್ಳಿ) ಹೊನ್ನಾವರ ತಾಲೂಕು 
ಚೆನ್ನಕೇಶವ ದೇವಾಲಯದಲ್ಲಿದೆ 

ಸು. ಕ್ರಿ.ಶ.12 ನೇ ಶತಮಾನ 

ಗರ್ಭಗೃಹದಲ್ಲಿ 

ಸಮಪಾದ 

ನಾಲು 


1 
ಪದ್ಧ, ಶಂಖ, ಚಕ್ರ, ಗದಾ 


ಇತರ ವಿವರಣೆಗಳು ಃ ಕಪ್ಪು ಶಿಲೆಯಲ್ಲಿ ನಿರ್ಮಿಸಿದ ಈ ವಿಗ್ರಹವು ಸಮಪಾದ ಭಂಗಿಯಲ್ಲಿ ನಿಂತಿದ್ದು, 


ಕಿರೀಟಮುಕುಟ, ಕರ್ಣಕುಂಡಲ, ಕಂಠಹಾರ, ತೊಳ್ಳಂದಿ, ಕಟಿವಸ್ತ್ರ, ಕಾಲ್ಲಡಗ, ಕೈಬಳೆ ಇತ್ಯಾದಿ ಆಭರಣಗಳಿವೆ. 


ಸುತ್ತಲೂ ಪ್ರಭಾವಳಿ ಇದ್ದು ಅಲಂಕೃತವಾಗಿದೆ. ಚತುರ್ವೀಂಶತಿ ಮೂರ್ತಿಗಳಲ್ಲಿ ಇದು ಕೇಶವ ಮೂರ್ತಿಗೆ 


ಸರಿಹೊಂದುತ್ತದೆ. ಶೈಲಿ ತುಂಬೊಳ್ಳಿಯ ವಿಷ್ಣುಶಿಲ್ಪದ ಶೈಲಿಯನ್ನು ಹೋಲುತ್ತದೆ. ಇದು ಕಲ್ಯಾಣ ಚಾಲುಕ್ಯರ 


ಶೈಲಿಯಲ್ಲಿದೆ. 


ನಂ.17 
ವಿಗ್ರಹ 
ಊರ ಹೆಸರು 
ದೊರೆತ ಸ್ಥಳ 
ಕಾಲಮಾನ 


ಸ್ಥಾನ 


ಜನಾರ್ಧನ 

ಉರಕೇರಿ, ಕುಮಟಾ ತಾಲೂಕು 
ಜನಾರ್ಧನ ದೇವಾಲಯದಲ್ಲಿ 
ಸು. ಕ್ರಿ.ಶ. 10 ನೇ ಶತಮಾನ 
ಗರ್ಭಗೃಹ 


216 


ಭಂಗಿ 
ಕೈಗಳ ಸಂಖ್ಯೆ 


ಲಕ ಣಗಳು 
ಇ 


[2 


ಸಮಪಾದ 


ಮಾತುಫಲ, ಚಕ್ರ, ಶಂಖ, ಗದಾ 


ಇತರ ವಿವರಣೆಗಳು ಈ ಶಿಲ್ಪವು ಕಿರೀಟ ಮುಕುಟ, ಕಂಠಹಾರ, ಯಜ್ಞೋಪವೀತ, ಕಟಿವಸ್ತ, ತೋಳ್ಸಂದಿ, ಕೈಬಳೆ 
ಇತ್ಯಾದಿ ಆಭರಣಗಳಿಂದ ಅಲಂಕೃತಗೊಂಡಿದೆ. ಕೈಯಲ್ಲಿ ಪದ್ಮದ ಬದಲು ಫಲವಿರುವುದು ಪ್ರಾಚೀನ ಪರಂಪರೆ. ಇದು 


ಕಲ್ಯಾಣ ಚಾಲುಕ್ಯರ ಕಾಲದಾಗಿದೆ. 
ಎ 


ನಂ.18 

ವಿಗ್ರಹ 

ಊರ ಹೆಸರು 

ದೊರೆತಸಳ 
[47 

ಕಾಲಮಾನ 

ಸ್ಥಾನ 

ಭಂಗಿ 

ಕೈಗಳ ಸಂಖ್ಯೆ 


ಲಕ ಣಗಳು 
w 


9 
[3 


{ 
ಶಾರ್ಪುಧಾರಿ ವಿಷ್ಣು (ಸಾರಂಗಪಾಣಿ ಪ್ರಾಣಿ) 


ಮೊರ್ಸೆ, ಕುಮಟಾ ತಾಲೂಕು 
ಶಾರ್ಜ್ಗಪಾಣಿ ವಿಷ್ಣು ದೇವಾಲಯ 
ಸು. ಕ್ರಿ.ಶ.13-14 ನೇ ಶತಮಾನ 
ಗರ್ಭಗೃಹದಲ್ಲಿದೆ 

ಸಮಪಾದ 

ನಾಲ್ಕು 
ಬಾಣ, ಚಕ್ರ, ಶಂಖ, ಧನಸ್ಸು 


ಇತರ ವಿವರಣೆಗಳು ಃ ಸಮಪಾದ ಭಂಗಿಯಲ್ಲಿ ನಿಂತಿರುವ ಈ ವಿಗ್ರಹವು ಕೆಂಪು ಮರಳು ಶಿಲೆಯಿಂದ ನಿರ್ಮಿಸಿದ್ದು 
ಕಿರೀಟ ಮುಕುಟ, ಕರ್ಣಕುಂಡಲ, ಚಪಲಹಾರ, ಮಣಿಸರ, ಯಜ್ಞೋಪವೀತ, ಕೈಗಡಗ, ಕಾಲ್ಲಡಗ ಇತ್ಯಾದಿ 


ಆಭರಣಗಳಿವೆ. ಕೆಳಭಾಗದಲ್ಲಿ ಇಕ್ಕೆಲುಗಳಲ್ಲಿ ಶ್ರೀದೇವಿ ಮತ್ತು ಭೂದೇವಿ ಶಿಲ್ಪಗಳಿವೆ. ಈ ಪ್ರದೇಶದ ಶಿಲ್ಪದಲ್ಲಿ 


ಅಪರೂಪವಾಗಿದೆ. ಈ ಶಿಲ್ಪವು ವಿಜಯನಗರ ಕಾಲದ್ದೆಂದು ಹೇಳಬಹುದು. 


ನಂ. 19 

ವಿಗ್ರಹ 

ಊರ ಹೆಸರು 

ದೊರೆತಸ್ನಳ 
ಧಿ 

ಕಾಲಮಾನ 

ಸ್ಥಾನ 

ಭಂಗಿ 

ಕೈಗಳ ಸಂಖ್ಯೆ 


ಲಕ ಣಗಳು 
[0 


ಗಿರಿಜ-ನರಸಿಂಹ 

ಬೆಂಗಣೆ, ಕುಮಟಾ ತಾಲೂಕು 
ಅಘನಾಶಿನಿ ನದಿ 

ಸು. ಕ್ರಿ.ಶ.5 ನೇ ಶತಮಾನ 

ಬಿಡಿಶಿಲ್ಪ 

ಸುಖಾಸನ 

ಎರಡು 

ಬಲಗೈ ಬಲಮೊಣಕಾಲಿನ ಮೇಲಿದೆ, ಫಲ 


217 


ಇತರ ವಿವರಣೆಗಳು : ಕಪ್ಪು ಶಿಲೆಯಂದ ನಿರ್ಮಿಸಲ್ಪಟ್ಟ ಗಿರಿಜ ನರಸಿಂಹ ಶಿಲ್ಪವು ಸವ್ಯಲಲಿತಾಸನದಲ್ಲಿ ಕುಳಿತಿದ್ದು, 
ಕೇಶಗಳು ಭುಜದವರೆಗೆ ಇಳಿಬಿಟ್ಟಂತಿದೆ. ಕೊರಳಲ್ಲಿ ಕಂಠಹಾರ, ಕರ್ಣಕುಂಡಲ, ತೋಳ್ಸಂದಿ, ಕೈಗಡಗ ಇತ್ಯಾದಿ 
ಆಭರಣಗಳಿವೆ. ಪ್ರತಿಮಾ ಲಕ್ಷಣದ ದೃಷ್ಟಿಯಿಂದ ಜನೇ ಶತಮಾನಕ್ಕೆ ಸೇರಿದ್ದೆಂದು ಹೇಳಬಹುದು". 


ನಂ.20 
ವಿಗ್ರಹ $ ಗಿರಿಜ - ನರಸಿಂಹ 
ಊರ ಹೆಸರು $ ಸಿದ್ದರ, ಕಾರವಾರ ತಾಲೂಕು 
ದೊರೆತ ಸ್ಥಳ *#  Aಿದ್ದರಐಟಿಐಕಾಲೇಜಿಗೆ ಹೋಗುವ ದಾರಿಯಲ್ಲಿ ಬೆಟ್ಟದ ಮೇಲೆ ಗೂಡಿನಲ್ಲಿದೆ 
ಕಾಲಮಾನ ಸು. ಕ್ರಿ.ಶ. 5 ನೇ ಶತಮಾನ 
ಸ್ನಾನ p ಬಿಡಿಶಿಲ್ಲ 
“ಭಂಗಿ § ಆಸೀನ 
ಕೈಗಳ ಸಂಖ್ಯೆ $ ಎರಡು 
ಲಕ್ಷಣಗಳು 2 --- 


ಸಂಭಂಧಿತ ಮೂರ್ತಿಗಳು : ~~ 
ಇತರ ವಿವರಣೆಗಳು : ಈ ಶಿಲ್ಪದಲ್ಲಿ ನರಸಿಂಹನು ಸುಖಾಸನದಲ್ಲಿ ಕುಳಿತಿದ್ದು, ತಲೆಗೂದಲು ಸ 


! 
Me 
ಪ 


ಚಪಲಹಾರ, ತೋಳ್ಳಂದಿ, ಕೈಗಡಗ, ಯಜ್ಞೋಪವೀತ, ಕಟಿವಸ್ತ್ರ ಇತ್ಯಾದಿ ಆಭರಣಗಳಿವೆ. ನೆತ್ತಿಯಲ್ಲಿ 


[3 
ಉಬ್ಬಿದ ಗಲ್ಲ ಹಾಗೂ ಕಣ್ಣುಗಳು ಶಿಲ್ಪದ ಉಗ್ರತೆಯನ್ನು ಸ್ಪಷ್ಟಪಡಿಸುತ್ತವೆ. ಬಲಗ್ಯೆಯು ಉದರದ ಪಕ್ಕದಲ್ಲಿ 
ಇಳಿಬಿಟ್ಟಂತಿದೆ. ಎಡಗೈ ಎಡತೊಡೆಯ ಮೇಲಿದ, 


ಗಿವೆ. 
ದ್ದವಿದೆ. 


ನಂ. 21 

ವಿಗ್ರಹ $ ಉಗ್ರನರಸಿಂಹ 

ಊರ ಹೆಸರು $ ಚಂದಾವರ, ಹೊನ್ನಾವರ ತಾಲೂಕು 
ದೊರೆತ ಸ್ಥಳ ; ಮೂರದೇವಸ್ಥಾನ - ಗರ್ಭಗುಡಿಯಲ್ಲಿ 
ಕಾಲಮಾನ 2 ಸು. ಕ್ರಿ.ಶ. 12 ನೇ ಶತಮಾನ 

ಸ್ಥಾನ $ ಗರ್ಭಗೃಹ 

ಭಂಗಿ $ ~~ 

ಕೈಗಳ ಸಂಖ್ಯೆ ? ನಾಲ್ಕು 

ಲಕ್ಷಣಗಳು i 


ಇತರ ವಿವರಣೆಗಳು : ಸ್ಥಾವುಣ ಭಂಗಿಯಲ್ಲಿರುವ ನರಸಿಂಹನು ಕೆಳಗಿನ ಎರಡು ಕೈಗಳಿಂದ ಹಿರಣ್ಯಕಶ್ಯಪನನ್ನು 
ತೊಡೆಯ ಮೇಲಿಟ್ಟು ಹೊಟ್ಟೆ ಸೀಳುವಂತೆ ಚಿತ್ರಿಸಲಾಗಿದೆ. ಸುತ್ತಲೂ ಪ್ರಭಾವಳಿ ಇದೆ. ಬಹುಶಃ ಮೂಲಪೀಠದ ಮೇಲೆ 


218 


ಈ ಶಿಲ್ಪ ಇಡಲಾಗಿದೆ. ಈ ಮೂಲಪೀಠವು ಜೈನತೀರ್ಥಂಕರನಿಗೆ ಸಂಬಂದ್ಧಿಸಿದ್ದಿರಬೇಕು. ಇದು ಕಲ್ಯಾಣ ಚಾಲುಕ್ಕರ 


ಶೈಲಿಯಲ್ಲಿದೆ. 


ನಂ.22 

ವಿಗ್ರಹ 

ಊರ ಹೆಸರು 

ದೊರೆತಸ್ನಳ 
ಮಿ 

ಕಾಲಮಾನ 

ಸ್ಟಾ ನ 

ಭಂಗಿ 

ಕೈಗಳ ಸಂಖ್ಯೆ 


ಲಕ ಣಗಳು 
ಟಿ 


[7 


[2 


[7 


ಗಿರಿಜ ನರಸಿಂಹ 

ಚಿತ್ರಾಪುರ, ಶಿರಾಲಿ ಭಟ್ಕಳೆ ತಾಲೂಕು 
ಚಿತ್ರಾಪುರ ಮಠದ ವಸ್ತು ಸಂಗ್ರಹಾಲಯದಲ್ಲಿ 
ಸು. ಕ್ರಿ.ಶ. 14-15 ನೇ ಶತಮಾನ 

ಬಿಡಿಶಿಲ್ಲ 

ಆಸೀನ 

ಎರಡು 


ಇತರ ವಿವರಣೆಗಳು ಃ ಸುಖಾಸನ ಭಂಗಿಯಲ್ಲಿ ಕುಳಿತಿರುವ ಶಿಲ್ಪವು ಸವಕಳಿಯಾಗಿದೆ. ತಲೆಯ ಮೇಲಿನ ಕೇಶವು 
ಭುಜದವರೆಗೆ ಹರಡಿದೆ. ಹಣೆಕಟ್ಟು ಸ್ಪಷ್ಟವಾಗಿದೆ. ತೋಳ್ಸಂದಿ, ಕೈಗಡಗ, ಕಾಲ್ಲಡಗ ಇತ್ಕಾದಿ ಆಭರಣಗಳಿವೆ. ಈ 
ಶಿಲ್ಲವು ವಿಜಯನಗರ ಕಾಲದ್ದೆಂದು ತಿಳಿದುಬರುತ್ತದೆ. 


ನಂ.23 
ವಿಗ್ರಹ 
ಊರ ಹೆಸರು 
ದೊರೆತ ಸ್ಥ ೪ 
ಕಾಲಮಾನ 
ಸ್ಥಾನ 

ಭಂಗಿ 

ಕೈಗಳ ಸಂಖ್ಯೆ 


ಲಕ ಣಗಳು 
ಆಮಿ 


0೦ 


[3 
© 


ನರಸಿಂಹ 

ಸಿದ್ದರ, ಕಾರವಾರ ತಾಲೂಕು 

ನರಸಿಂಹ ದೇವಾಲಯದ ಬಳಿ ಹೂತಿರುವ ವಿಗ್ರಹ 
ಸು. ಕ್ರಿ.ಶ. 15 ನೇ ಶತಮಾನ 

ಬಿಡಿಶಿಲ್ಪ 


ಇತರ ವಿವರಣೆಗಳು $ ಈ ಶಿಲ್ಪದ ಕಿರೀಟಮುಕುಟ ಮತ್ತು ಮುಖಭಾಗ ಮಾತ್ರ ಸ್ಪಷ್ಟವಾಗಿದ್ದು ಉಳಿದ ಭಾಗವು 
ಮಣ್ಣಿನಲ್ಲಿ ಹೂತುಹೋಗಿರುವುದರಿಂದ ವಿವರಗಳು ಅಸ್ಪಷ್ಟ. 


ನಂ. 24 
ವಿಗ್ರಹ 
ಊರ ಹೆಸರು 


[3 


ನರಸಿಂಹ 


ಸಿದ್ದ ರ, ಕಾರವಾರ ತಾಲೂಕು 


219 


ದೊರೆತ ಸ್ಥಳ $ ನರಸಿಂಹ ದೇವಾಲಯ 


ಕಾಲಮಾನ ್ಲ ಸು.ಕ್ರಿ.ಶ. 16-17 ನೇ ಶತಮಾನ 
ಸ್ಥಾನ $ ಸ್ಥಾಪಿಸಿದ 

ಭಂಗಿ ್ಥ ಸುಖಾಸನ 

ಕೈಗಳ ಸಂಖ್ಯೆ t ಎರಡು 


[2 


ಲಕ್ಷಣಗಳು ಒಂದು ಕೈ ಎಡತೊಡೆಯ ಮೇಲೆ, ಇನ್ನೊಂದು ಬಲತೊಡೆಯ ಮೇಲೆ ಇಟ್ಟಂತೆ 
ಚಿತ್ರಿಸಲಾಗಿದೆ 

ಇತರ ವಿವರಣೆಗಳು $ ದೇಹದ ಪ್ರಮಾಣಕ್ಕಿಂತ ತಲೆಯು ಸ್ವಲ್ಪ ದೊಡ್ಡದಾಗಿದೆ. ಹರವಾದ ಹಣೆ ದೊಡ್ಡ ಕಣ್ಣುಗಳು, 
ಉಬ್ಬಿದ ಗಲ್ಲ, ದೊಡ್ಡದಾದ ಮೂಗು, ಗುಂಗುರು ಕೂದಲು, ಭುಜದ ಮೇಲೆ ಹರಡಿವೆ. ನಾಲಿಗೆ ಹೊರಚಾಚಿದಂತಿದೆ. 
ಸುಂದರವಾಗಿ ನಿರೂಪಿಸಲ್ಪಟ್ಟ ಆಭರಣಗಳು ಕಿರೀಟ, ಕೈಗಡಗ, ಕಂಠಹಾರ, ಕಾಲ್ಲಡಗಗಳಿಂದ ಅಲಂಕರಿಸಲ್ಪಟ್ಟಿದೆ. 


ಸಮಪ್ರಮಾಣದಲ್ಲಿ ಪಿತಾಂಬರ, ಉತ್ಕೃಷ್ಟ ಶಿಲ್ಪಿ ಈ ಮೂರ್ತಿಯನ್ನು ಕೆತ್ತಿರುವನು. ಈ ಶಿಲ್ಪವು ವಿಜಯನಗರ 


ಶೈಲಿಯಲ್ಲಿದೆ. 

ನಂ.25 

ವಿಗ್ರಹ $ ವೇಣುಗೋಪಾಲ 

ಊರ ಹೆಸರು $ ಧಾರೇಶ್ವರ, ಕುಮಟಾ ತಾಲೂಕು 

ದೊರೆತ ಸ್ಥಳ $ ವೇಣುಗೋಪಾಲ ದೇವಾಲಯ 

ಕಾಲಮಾನ $1 ಸು.ಕ್ರಿ.ಶ.12 ನೇ ಶತಮಾನ 

ಸ್ಲಾನ $ ಸ್ಥಾಪಿಸಲ್ಪಟ್ಟ 

ಭಂಗಿ ತ್ರಿಭಂಗಿ 

ಕೈಗಳ ಸಂಖ್ಯೆ p ಎರಡು 

ಲಕ್ಷಣಗಳು $ ಎರಡು ಕೈಗಳು ಕೊಳಲನ್ನು ಹಿಡಿದು ಊದುತ್ತಿರುವುದು, ಶಂಖ, ಚಕ್ರಗಳನ್ನು 
ಪಾರ್ಶ್ವದಲ್ಲಿ ತೋರಿಸಿದೆ. 

ವಿವರಣೆ $ ಕಿರೀಟ, ಕರ್ಣಕುಂಡಲ, ವೈಜಯಂತಿಮಾಲಾ, ಬಳೆಗಳು ಪಿತಾಂಬರವು 
ಕ್ರಮಬದ್ದವಾಗಿ ಮಡಿಚಲ್ಪಟ್ಟು ಕಾಲಿನತನಕ ಇಳಿಬಿಟ್ಟಂತೆ ತೋರಿಸುತ್ತದೆ. 
ಮೂರ್ತಿಯು ಮಂದಸ್ಥಿ ತವಾಗಿದೆ. 

ಸಂಭಂಧಿತ ಮೂರ್ತಿಗಳು ವೇಣುಗೋಪಾಲನ ಸುತ್ತ ಹಸು (ಆಕಳು) ಇವೆ. ದನಗಾಹಿಗಳೂ ಇದ್ದಾರೆ. 


ಪ್ರಭಾವಳಿಯ ಅಂಚಿನ ಗುಂಟ ದಶಾವತಾರದ ಚಿಕಣಿ ಶಿಲ್ಪಗಳಿವೆ. 
ಇತರ ವಿವರಣೆಗಳು ೬ ಈ ಮೂರ್ತಿಯ ಗುಣಲಕ್ಷಣಗಳು ಮಧ್ಯಕಾಲೀನ ಗುಣಲಕ್ಷ ಣಗಳಿಂದ ಕೂಡಿದೆ. ಇಂತಹ 
ವಿಗ್ರಹ ಹೊನ್ನಾವರ ತಾಲೂಕು ಹೊಸಾಡ ಗ್ರಾಮದಲ್ಲಿದೆ. 


220 


ನಂ.26 

ವಿಗ್ರಹ 

ಊರ ಹೆಸರು 

ದೊರೆತ ಸ್ನಳ 
® 

ಕಾಲಮಾನ 

ಸ್ಥಾನ 

ಭಂಗಿ 

ಕೈಗಳ ಸಂಖ್ಯೆ 


ಲಕ ಬಗಳು 
[5 


[7 


9 
[3 


ಹರಿಹರ 

ಗೋಕರ್ಣ, ಕುಮಟಾ ತಾಲೂಕು 

ಗೋಕರ್ಣ (ಸದ್ಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಕಛೇರಿ ಮೈಸೂರಿನಲ್ಲಿ ದೆ) 
ಸು. ಕ್ರಿ.ಶ. 5 ನೇ ಶತಮಾನ 

ಬಿಡಿ ಶಿಲ್ಪ 

ಸಮಪಾದ 

ನಾಲ್ಲು 


ಕೆ 
ವರದ ಹಸ್ತ, ತ್ರಿಶೂಲ, ಭಗ್ಗ, ಕಟಿಹಸ್ಪದಲ್ಲಿ ಶಂಖ 
-ಏಿ [3 ~lಿ ಜಾ 


ಇತರ ವಿವರಣೆಗಳು $ ಸಮಪಾದ ಭಂಗಿಯಲ್ಲಿ ನಿಂತಿರುವ ಶಿಲ್ಪದಲ್ಲಿ ಹರ ಮತ್ತು ಹರಿಯನ್ನು ಪ್ರತ್ಯೇಕವಾಗಿ 


ಜಟಾಮುಕುಟ, ಕಿರೀಟಮುಕುಟ, ವ್ಯಾಘ್ರ, ಚರ್ಮ ಮತ್ತು ಮಡಿಬಟ್ಟೆಗಳಿಂದ ತೋರಿಸಲಾಗಿದೆ. ಕೈಗಳಲ್ಲಿದ್ದ 


ಆಯುಧಗಳು ಹರ ಹರಿಯರಿಗೆ ಸಂಬಂಧಿಸಿದುದ್ದಾಗಿದೆ. ಮೇಲ್ಬಾಗದ ಎಡಗೈೆಯು ಭಗ್ಗ ಗೊಂಡಿದೆ. ಮೂರ್ತಿಶಿಲ್ಪದ 


ಲಕ್ಷ ಣಗಳಿಂದ ಇದು ಗುಪ್ತ ರ ಕಾಲಕ್ಕೆ ಸೇರುತ್ತ ದೆ. 


ನಂ.27 
ವಿಗ್ರಹ 
ಊರ ಹೆಸರು 
ದೊರೆತ ಸ್ಥಳ 


ಕಾಲಮಾನ 
ಸ್ಥಾನ 

ಭಂಗಿ 

ಕೈಗಳ ಸಂಖ್ಯೆ 


ಲಕ ಣಗಳು 
wh 


ಸಂಬಂಧಿತ ಮೂರ್ತಿಗಳು 


ಚತುರ್ಮುಖ ಬ್ರಹ್ಮ 
ಗೋಕರ್ಣ, ಕುಮಟಾ ತಾಲೂಕು 

ಮಹಾಬಲೇಶ್ವರ ದೇವಾಲಯಕ್ಕೆ ಹೋಗುವ ಬಲಭಾಗದ ದಾರಿಯಲ್ಲಿನ 
ಅಂಗಡಿಯಲ್ಲಿನ ಕೋಣೆಯಲ್ಲಿದೆ 

ಸು. ಕ್ರಿ.ಶ. 10 ನೇ ಶತಮಾನ 

ಬಿಡಿಶಿಲ್ಲ 

ಸಮಪಾದ 

ನಾಲ್ಕು 

ಭಗ್ನಗೊಂಡಿದೆ 

ಚಾಮರಧಾರಿಯರು 


ಇತರ ವಿವರಣೆಗಳು $ ಈ ಶಿಲ್ಪವುಸಮಪಾದ ಭಂಗಿಯಲ್ಲಿದ್ದು ನಾಲ್ಕು ಮುಖಗಳನ್ನು ಹೊಂದಿದೆ, ಜಟಾಮುಕುಟ, 
ಕಂಠಹಾರ, ತೋಳ್ಳಂದಿ, ಕೈಬಳೆ, ಕಟಿವಸ್ತ್ರ, ಕಾಲ್ಲಡಗ ಮುಂತಾದ ಆಭರಣಗಳಿಂದ ಅಲಂಕೃತಗೊಂಡಿದೆ. ಮೂರು 


ಕೈಗಳು ಭಗ್ಗಗೊಂಡಿದ್ದು ಒಂದು ಕೈಯಲ್ಲಿ ಹಸ್ತಪ್ರತಿ ಹಿಡಿದಿದ್ದಾನೆ. ಸುತ್ತಲೂ ಪ್ರಭಾವಳಿ ಇದ್ದು ಬಲಭಾಗವು 


ಭಗ್ನಗೊಂಡಿದೆ. ಕೆಳಭಾಗದಲ್ಲಿ ಇಕ್ಕೆಲುಗಳಲ್ಲಿ ಚಾಮರಧಾರಿಯರಿದ್ದಾರೆ. ಪ್ರಭಾವಳಿಯ ಸುತ್ತಲೂ ಅಲ್ಲಲ್ಲಿ ಚಿಕಣಿ 


ಶಿಲ್ಪಗಳಿವೆ. ಇದು ಕಲ್ಯಾಣ ಚಾಲುಕ್ಕ ಶೈಲಿಯಲ್ಲಿದೆ. 


221 


ವಿಗ್ರಹ : ಗಣಪತಿ 

ಊರ ಹೆಸರು $ ಗೋಕರ್ಣ, ಕುಮಟಾ ತಾಲೂಕು 

ದೊರೆತ ಸ್ಥಳ p ಶ್ರೀ ಮಹಾಗಣಪತಿ ದೇವಾಲಯದ ಗರ್ಭಗೃಹ 
ಕಾಲಮಾನ $ ಸು. ಕ್ರಿ.ಶ. 2-3 ನೇ ಶತಮಾನ 

ಸ್ಥಾನ ಗಣಪತಿ ದೇವಾಲಯದ ಗರ್ಭಗೃಹದಲ್ಲಿ. 
ಭಂಗಿ $ ಸಮಪಾದ 

ಕೈಗಳ ಸಂಖ್ಯೆ ಎರಡು 

ಲಕ್ಷ ಣಗಳು $ ಎಪಿ 


ಇತರ ವಿವರಣೆಗಳು $ ಗಣೇಶನು ಯಜ್ಞೋಪವೀತ, ಮೂಲಂಗಿ ಅಥವಾ ಗಜ್ಜರಿ ಹಿಡಿಕೆಯುಳ್ಳ ಮೋದಕ ಪಾತ್ರೆ, 
ಕೈಬಳೆ, ಗೆಜ್ಜೆಸರ, ಸೊಂಟದ ಗೆಜ್ಜೆಪಟ್ಟಿ ಇತ್ಯಾದಿ ಆಭರಣಗಳಿಂದ ಅಲಂಕ್ಕ ತಗೊಂಡಿದ್ದಾನೆ. ತಲೆಯಗೂದಲು ಕೇಶ 
ಭುಜದ ಮುಂಭಾಗದಲ್ಲಿ ಮೂಲಾಕಾರದಲ್ಲಿ ಮೊಣಕಾಲಿನವರೆಗೆ ಬರುವಂತೆ ಕಚ್ಚೆಹಾಕಿ ಧೋತ್ರ ತೊಟ್ಟಿರುವನು. 
ಸೊಂಡಿಲನ್ನು ಎಡಕ್ಕೆ ತಿರುವಿ ಮೋದಕ ಪಾತ್ರೆಯಲ್ಲಿ ಇಡಲ್ಪಟ್ಟಿದೆ. ಶಿಲ್ಪವು ಗುಪ್ತರ ಶೈಲಿಯನ್ನು ಹೋಲುತ್ತದೆ”. 


ನಂ.29 

ವಿಗ್ರಹ : ಗಣಪತಿ 

ಊರ ಹೆಸರು p ಇಡಗುಂಜಿ, ಹೊನ್ನಾವರ ತಾಲೂಕು 

ದೊರೆತ ಸ್ಥಳ $ ಮಹಾಗಣಪತಿ ದೇವಾಲಯದ ಗರ್ಭಗೃಹ 
ಕಾಲಮಾನ $1  ಸುಕ್ರಿ.ಶ.4-5 ನೇ ಶತಮಾನ 

ಸ್ಸಾನ $ ಇಡಗುಂಜಿ ಗಣಪತಿ ದೇವಾಲಯದ ಗರ್ಭಗೃಹದಲ್ಲಿ 
ಭಂಗಿ $ ಸಮಪಾದ 

ಕೈಗಳ ಸಂಖ್ಯೆ ? ಎರಡು 

ಲಕ್ಷಣಗಳು 2 


ಇತರ ವಿವರಣೆಗಳು ಃ ಬಲಗೈಯಲ್ಲಿ ಪತ್ರಗಳ ಗೊಂಚಲು, ಎಡಗೈಯಲ್ಲಿ ಗೋಲಾಕೃತಿಯ ಮೊದಕಪಾತ್ರೆ ಇದೆ. 
ಧೋತ್ರವು ಮಧ್ಯಭಾಗದಲ್ಲಿ ನೆರಿಗೆ ನೆರಿಗೆ ಮಾಡಿ ವಸ್ತ್ರವನ್ನು ಇಳಿಬಿಟ್ಟಿದೆ. ಪದಕವುಳ್ಳ ಅಗಲ ಪಟ್ಟಿಯಂತಹ 
ಕಂಠಶಾಭರಣ, ಯಜ್ಞೋಪವೀತ ರೀತಿಯಲ್ಲಿ ಧರಿಸಿದ ಗಂಟೆಗಳ ಸರ ಅರ್ಧಚಂದ್ರಾಕೃತಿಯ ಪದಕವುಳ್ಳ 
ಮಣಿಪಟ್ಟಿಯ ತೋಳ್ಳಂದಿ, ಸೊಂಡಿಲನ್ನು ಎಡಕ್ಕೆ ತಿರುವಿ ಮೋದಕ ಪಾತ್ರೆಯಲ್ಲಿ ಇರಿಸಿದೆ. ಈ ಗಣಪತಿ ಧರಿಸಿದ 
ಪದಕದ ಹಾರ ಹೈಗುಂದದ ಯಕ್ಷನ ಪದಕದ ಹಾಗಿದೆ. ದುಂಡುಶಿಲ್ಪದಲ್ಲಿರುವ ಈ ಗಣಪತಿ ಶಿಲ್ಪವು ಎರಡು 
ದಂತವುಳ್ಳದ್ದಾಗಿದೆ, ತಲೆಯ ಮೇಲ್ಭಾಗದ ಮುಂಭಾಗವು ಆನೆಯ ಕಂಬಸ್ತಳದ ಹಾಗೆ ನಿರೂಪಿಸಲಾಗಿದೆ. ಮೇಲೆ 
ಅರಳಿದ ಕಮಲವಿದೆ. ಇದು ಅತೀ ಪ್ರಾಚೀನ ಗಣೇಶ ಶಿಲ್ಲವಾಗಿದೆ. ಇದು ಗುಪ್ತರ ಶೈಲಿಗೆ ಸೇರುತ್ತದೆ”. 


222 


ನಂ.30 
ವಿಗ್ರಹ 
ಊರ ಹೆಸರು 
ದೊರೆತ ಸ್ತಳ 
ಕಾಲಮಾನ 
ಸ್ಥಾನ 

ಭಂಗಿ 

ಕೈಗಳ ಸಂಖ್ಯೆ 


ಲಕ ಬಣಗಳು 
[NY 


© 
° 


© 
° 


© 
© 


[2 
° 


© 
° 


ಗಣಪತಿ 

ಮಲ್ಲಾಪುರ, ಹೊನ್ನಾವರ ತಾಲೂಕು 
ಗಣಪತಿ ದೇವಾಲಯ 

ಸು. ಕ್ರಿ.ಶ. 8 ನೇ ಶತಮಾನ 
ಗರ್ಭಗೃಹದಲ್ಲಿ 


ಎರಡು 
ಬಲಗೈಯಲ್ಲಿ ಮೋದಕಪಾತ್ರೆ 


ಇತರ ವಿವರಣೆಗಳು ೬ ಗರ್ಭಗ್ಬಹದಲ್ಲಿರುವ ಗಣೇಶ ಶಿಲ್ಪವು ಕಪ್ಪುಶಿಲೆಯಿಂದ ನಿರ್ಮಿಸಲ್ಪಟ್ಟಿದ್ದು 


ಸವ್ಯ ಲಲಿತಾಸನದಲ್ಲಿ ಕುಳಿತಿದ್ದಾನೆ. ತೋಳ್ಸಂದಿ, ಕಾಲ್ಲಡಗ, ಕೈಬಳೆ, ಯಜ್ಞೋಪವೀತ, ಇತ್ಯಾದಿ ಆಭರಣಗಳಿಂದ 


ಅಲಂಕೃತಗೊಂಡಿದ್ದಾನೆ. ಸರ್ಪವನ್ನು ಯಜ್ಞೋಪವೀತ ರೀತಿಯಲ್ಲಿ ತೋರಿಸಿರುವುದು ವಿಶೇಷವಾಗಿದೆ. ಲಕ್ಷಣಗಳ 


ಆಧಾರದ ಮೇಲೆ ಈ ವಿಗ್ರಹವು ರಾಷ್ಟ್ರಕೂಟ ಕಾಲಕ್ಕೆ ಸೇರುತ್ತದೆ ಎಂದು ಹೇಳಬಹುದು. 


ನಂ. 31 
ವಿಗ್ರಹ 
ಊರ ಹೆಸರು 
ದೊರೆತ ಸ್ಥಳ 
ಕಾಲಮಾನ 
ಸ್ಥಾನ 

ಭಂಗಿ 

ಕೈಗಳ ಸಂಖ್ಯೆ 


ಲಕ ಣಗಳು 
[oN 


[2 


[2 
© 


ಗಣಪತಿ 

ಗುಂಡಬಾಳ, ಹೊನ್ನಾವರ ತಾಲೂಕು 
ಅಮ್ಮನವರ ದೇವಾಲಯ (ಪಾರ್ಶ್ವನಾಥ ಬಸದಿ) 
ಸು. ಕ್ರಿ.ಶ. 12 ನೇ ಶತಮಾನ 


ಬಿಡಿಶಿಲ್ಲ 


ವರದ, ಪರಶು, ಅಂಕುಶ, ಮೋದಕ ಪಾತ್ರೆ 


ಇತರ ವಿವರಣೆಗಳು ;$ ಗಣಪತಿಯು ಕಿರೀಟಧಾರಿಯಾಗಿದ್ದು ಕಂಠಹಾರ, ಮಣಿಸರ, ಯಜ್ಞೋಪವೀತ, ತೋಳ್ಬಂದಿ 


ಇತ್ಯಾದಿ ಆಭರಣಗಳಿಂದ ಅಲಂಕೃತಗೊಂಡಿದ್ದಾನೆ. ಈ ಶಿಲ್ಪವು ಕಲ್ಯಾಣ ಚಾಲುಕ್ಕರ ಶೈಲಿಯನ್ನು ಹೋಲುತ್ತದೆ. 


ನಂ.32 
ವಿಗ್ರಹ 
ಊರ ಹೆಸರು 
ದೊರೆತ ಸ್ಥಳ 


0೦ 


©೦ 


ಗಣಪತಿ 
ಮಾರುಗದ್ದೆ, ಅಂಕೋಲಾ ತಾಲೂಕು 
ಮಾರುಗದ್ದೆಯ ಶಿಥಿಲಾವಸ್ಥೆಯ ಶಿವದೇವಾಲಯದಲ್ಲಿ 


223 


ಕಾಲಮಾನ 
ಸ್ನಾನ 

ಭಂಗಿ 

ಕೈಗಳ ಸಂಖ್ಯೆ 


ಲಕ ಣಗಳು 
[NY 


© 
[3 


© 
[J 


[3 
< 


© 
° 


ಸು. ಕ್ರಿ.ಶ. 14 ನೇ ಶತಮಾನ 
ಬಿಡಿಶಿಲ್ಪ 

ಸವ್ಯಲಲಿತಾಸನ 

ನಾಲ್ಲು 


$ 
ದಂತ, ಪರಶು, ಪದ್ಧ, ಮೋದಕ ಪಾತ್ರೆ 


ಇತರ ವಿವರಣೆಗಳು ; ಸವ್ಯಲಲಿತಾಸನ ಭಂಗಿಯಲ್ಲಿರುವ ಗಣಪತಿ ವಿಗ್ರಹವು ಕಿರೀಟಧಾರಿಯಾಗಿದ್ದು, ಕಿರೀಟದ 


ಸುತ್ತಲೂ ಪ್ರಭಾಮಂಡಲವಿದೆ. ಕಂಠಹಾರ, ಮಣಿಸರ, ಯಜ್ಞೋಪವೀತ, ತೋಳ್ಸಂದಿ ಇತ್ಯಾದಿ ಆಭರಣಗಳಿಂದ 


ಅಲಂಕೃತಗೊಂಡಿದೆ. ಈ ಶಿಲ್ಪವು ವಿಜಯನಗರ ಶೈಲಿಗೆ ಸೇರುತ್ತದೆ. 


ನಂ.33 

ವಿಗ್ರಹ 

ಊರ ಹೆಸರು 

ದೊರೆತ ಸ್ನಳ 
[447 

ಕಾಲಮಾನ 

ಸ್ಥಾನ 

ಭಂಗಿ 

ಕೈಗಳ ಸಂಖ್ಯೆ 


ಲಕ ಣಗಳು 
[NY 


[77 


[) 
© 


ಗಣಪತಿ 

ಕತಗಾಲ, ಕುಮಟಾ ತಾಲೂಕು 
ಕತಗಾಲ ಹೈಸ್ಕೂಲಿನಲ್ಲಿದೆ 
ಸು. ಕ್ರಿ.ಶ. 14 ನೇ ಶತಮಾನ 
ಬಿಡಿಶಿಲ್ಪ 

ಆಸೀನ 

ನಾಲ್ದು 


ಶ 
ದಂತ, ಪರಶು, ಪದ್ಧ, ಮೋದಕ ಪಾತ್ರೆ 


ಇತರ ವಿವರಣೆಗಳು : ಕಪ್ಪು ಶಿಲೆಯಿಂದ ನಿರ್ಮಿಸಿರುವ ಗಣಪತಿ ವಿಗ್ರಹವು ಸವ್ಯಲಲಿತಾಸನ ಭಂಗಿಯಲ್ಲಿ ಕುಳಿತಿದ್ದು, 


ಕಿರೀಟ ಕಂಠಹಾರ, ಮಣಿಸರ, ಯಜ್ಞೋಪವೀತ, ತೋಳ್ಸಂದಿ, ಗೆಜ್ಜೆಸರ, ಕೈಬಳೆ, ಕಟಿವಸ್ತ್ರ ಇತ್ಯಾದಿ ಆಭರಣಗಳಿಂದ 


ಅಲಂಕೃತಗೊಂಡಿದ್ದಾನೆ. ಸುತ್ತಲೂ ಪ್ರಭಾವಳಿ ಇದ್ದು ಪ್ರಭಾವಳಿಯಲ್ಲಿ ಮಕರ ತೋರಣವಿದೆ. ಇದು ವಿಜಯನಗರ 


ಶೈಲಿಗೆ ಸೇರುವ ಶಿಲ್ಪವಾಗಿದೆ. 


ನಂ.34 
ವಿಗ್ರಹ 
ಊರ ಹೆಸರು 
ದೊರೆತಸ್ನಳ 

Pa) 
ಕಾಲಮಾನ 
ಸ್ಪಾನ 


ಭಂಗಿ 


[2 


ಮಹಿಷಾಸುರ ಮರ್ಧಿನಿ 

ಚಿತ್ರಾಪುರ, ಶಿರಾಲಿ ಭಟ್ಕಳ ತಾಲೂಕು 
ಚಿತ್ರಾಪುರ ಮಠದ ವಸ್ತುಸಂಗ್ರಹಾಲಯ 
ಸು.ಕ್ರಿ.ಶ. 10-11 ನೇ ಶತಮಾನ 


ಬಿಡಿಶಿಲ್ಪ 


224 


ಕೈಗಳ ಸಂಖ್ಯೆ - ಎಂಟು 

ಲಕ್ಷಣಗಳು $ ತ್ರಿಶೂಲ, ಖಡ್ಗ, ವಜ್ರ, ಬಾಣ, ಬಿಲ್ಲು, ಖೇಟಕ, ಘಂಟಾ ಮಹಿಷನನ್ನು 
ಹಿಡಿದುಕೊಂಡಿದ್ದಾಳೆ, ಬಲಗೈಯಲ್ಲಿ ರುವ ತ್ರಿಶೂಲದಿಂದ ರಕ್ಕಸನನ್ನು 
ತಿವಿಯುತ್ತಿದ್ದಾಳೆ. ಇನ್ನೊಂದು ಬಲಗೈಯ ಖಡ್ಗದಿಂದ ಬಲಬದಿಯಲ್ಲಿರುವ 
ರಕ್ಕಸನನ್ನು ತಿವಿದಿದ್ದಾಳೆ. 

ಸಂಬಂಧಿತ ಮೂರ್ತಿಗಳು : ಶಿಲ್ಪದ ಬಲಬದಿಗೆ ರಕ್ಕಸ ಮತ್ತು ಸಿಂಹದ ಶಿಲ್ಪಗಳಿವೆ 

ಇತರ ವಿವರಣೆಗಳು : ಶಿಲ್ಪವು ಜಟಾಮುಕುಟ, ಕರ್ಣಕುಂಡಲ, ಕಂಠಹಾರ, ತೋಳ್ಸಂದಿ, ಕೈಬಳೆ, ಕಾಲ್ಲಡಗ, ಕಟವಸ್ತ, 

ಇತ್ಯಾದಿ ಆಭರಣಗಳಿಂದ ಅಲಂಕೃತಗೊಂಡಿದೆ. ಮಹಿಷಮರ್ಥಿನಿಯು ತನ್ನ ಎಡಗಾಲನ್ನು ಕೋಣನ ಮೇಲಿಟ್ಟಿದ್ದು 

ಎಡಗೈಯಲ್ಲಿ ಮಹಿಷನನ್ನು ಹಿಡಿದು ಬಲಗೈಯಲ್ಲಿರುವ ತ್ರಿಶೂಲದಿಂದ ಅವನನ್ನು ಇರಿಯುವಂತಿದೆ. ಭಲಭಾಗದಲ್ಲಿ 

ಸಿಂಹವನ್ನು ಕಾಣಬಹುದು. 

ಶಿಲ್ಪವು ಕಲ್ಯಾಣ ಚಾಲುಕ್ಕರ ಆರಂಭಿಕ ಹಂತದ್ದಾಗಿದೆ. ಸಾಮಾನ್ಯವಾಗಿ ಶಂಖ ಮತ್ತು ಚಕ್ರ ಮಹಿಷಮರ್ಧಿನಿಯ 
ಕೈಗಳಲ್ಲಿರುವುದು ಪರಂಪರೆ. ಆದರೆ ಅವೆರೆಡು ಇಲ್ಲಿ ಇಲ್ಲದಿರುವುದು ವಿಶೇಷ. ಕಲಾದೃಷ್ಟಿಯಿಂದ ನಾಟಕೀಯ 
ನಿರೂಪಣೆ ಉಲ್ಲೇಖಾರ್ಹವಾಗಿದೆ. 


ನಂ. 35 

ವಿಗ್ರಹ $+ ಮಹಿಷಸುರಮರ್ಥಿನಿ 

ಊರ ಹೆಸರು * ಬೇಳೂರು, ಕಾರವಾರ ತಾಲೂಕು 

ದೊರೆತ ಸ್ಥಳ : ಬಿಂಧುಮಾಧವ ದೇವಾಲಯದಲ್ಲಿ 

ಕಾಲಮಾನ $ ಕ್ರ.ಶ. 6-7 ನೇ ಶತಮಾನ 

ಸ್ಥಾನ $ ಬಿಡಿಶಿಲ್ಲ 

ಭಂಗಿ --- 

ಕೈಗಳ ಸಂಖ್ಯೆ $ ನಾಲ್ಕು 

ಲಕ್ಷಣಗಳು i ಕೋಣವನ್ನು ಕೊಲ್ಲುತ್ತಿರುವಂತೆ ತೋರುತ್ತದೆ. ಬಾಣ, ಹಾಗೂ ಖಡ್ಗ 


ಹಾಗೂ ಇನ್ನೊಂದು ಕೃಯಿಂದ ಕೋಣದ ಬಾಲ ಹಿಡಿದಂತೆ 
ತೋರಿಸಲಾಗಿದೆ . 
ಎವರಣೆಗಳುಃ ಬಲಗಾಲು ಕೋಣನ ತಲೆಯಮೇಲೆ ಇದೆ. ಇನ್ನೊಂದು ಕಾಲು ಕೋಣವನ್ನು 
ತುಳಿಯುತ್ತದೆ. ಬಲಗೈಯಲ್ಲಿರುವ ತ್ರಿಶೂಲದಿಂದ ಕೋಣವನ್ನು ತಿವಿಯುತ್ತಿದ್ದಾಳೆ.ಶಿಲ್ಪದ ಲಕ್ಷಣಗಳು 
ಅಸ್ಪಷ್ಟ ವಾಗಿರುವದರಿಂದ ಇದರ ಕಾಲಮಾನ ನಿರ್ಣಯಿಸುವದು ಕಷ್ಟ ವಾಗಿದೆ. ಆದರೆ ಮಹಿಷನನ್ನು ಪೂರ್ತಿ 
ಪ್ರಾಣಿಯ ರೂಪದಲ್ಲಿ ತೋರಿಸಿರುವುದು ಗಮನಾರ್ಹ ಮತ್ತು ಪ್ರಾಚೀನ ಲಕ್ಷಣ, ಕಲಾದೃಷ್ಟಿಯಿಂದ ಅಷ್ಟು 


ಪ್ರಮಾಣಬದಧ್ದವಾಗಿಲ್ಲ. 
225 


ಕೈಗಳ ಸಂಖ್ಯೆ 
ಲಕ ಣಗಳು 
<A 


ಮಹಿಷಾಸುರಮರ್ಧಿನಿ 

ಮಾರುಗದ್ದೆ, ಅಂಕೋಲಾ ತಾಲೂಕು 
ಶಿವದೇವಾಲಯದ ಮುಂದೆ 

ಸು. ಕ್ರಿ.ಶ. 13-14 ನೇ ಶತಮಾನ 
ಬಿಡಿಶಿಲ್ಪ 


ತ್ರಿಶೂಲ, ಢಮರು, ಪದ್ಧ, ರುಂಡ 


ವಿವರಣೆಗಳುಃ ಮಹಿಷಾಸುರ ಮರ್ಧಿನಿಯು ತನ್ನ ಬಲಗಾಲನ್ನು ಕೋಣನ ತಲೆಯ ಮೇಲಿಟ್ಟಿದ್ದು, ಬಲಗೈಯಲ್ಲಿರುವ 


ತ್ರಿಶೂಲದಿಂದ ಅಸುರನನ್ನು ಇರಿಯುವಂತಿದೆ. ಸುತ್ತಲೂ ಪ್ರಭಾವಳಿಯಿದ್ದು ಗವಾಕ್ಷದ ಅಲಂಕಾರವಿದೆ. 


ನಂ. 37 
ವಿಗ್ರಹ 
ಊರ ಹೆಸರು 
ದೊರೆತ ಸ್ಥಳ 
ಕಾಲಮಾನ 
ಸ್ಥಾನ 

ಭಂಗಿ 

ಕೈಗಳ ಸಂಖ್ಯೆ 


ಲಕ ಣಗಳು 
[NY 


©೦ 


ಮಹಿಷ ಮರ್ಧಿನಿ 

ಕತಗಾಲ, ಕುಮಟಾ ತಾಲೂಕು 
ಕತಗಾಲ ಹೈಸ್ಕೂಲು 

ಸು. ಕ್ರಿ.ಶ. 14 ನೇ ಶತಮಾನ 
ಬಿಡಿಶಿಲ್ಪ 

ವೀರಾಸನ 

ನಾಲ್ಕು 
ತ್ರಿಶೂಲ, ಶಂಖ, ಚಕ್ರ, ರಾಕ್ಷಸನ ತಲೆ ಹಿಡಿದಿರುವಳು 


ಇತರ ವಿವರಣೆಗಳು ಃ ವೀರಾಸನದಲ್ಲಿರುವ ಈ ಶಿಲ್ಪವು ಕಿರೀಟಮುಕುಟ, ಕರ್ಣಕುಂಡಲ, ಕಂಠಹಾರ, ಕೈಬಳೆ, 


ಕಾಲ್ಲಡಗ, ಕಟವಸ್ತ, ಇತ್ಯಾದಿ ಆಭರಣಗಳಿಂದ ಅಲಂಕೃತಗೊಂಡಿದೆ. ಕೇಶಗಳು ಭುಜದವರೆಗೂ ಹರಡಿವೆ. 


ಮಹಿಷಮರ್ಥಿನಿಯು ಎಡಗೈಯಿಂದ ರಾಕ್ಸಸನನ್ನು ಹಿಡಿದು ಎಡಗಾಲನ್ನು ತೊಡೆಯ ಮೇಲೆ ಮತ್ತು ಬಲಗಾಲನ್ನು 


ಬೆನ್ನಮೇಲೆ ಇಟ್ಟಿದ್ದು ತ್ರಿಶೂಲದಿಂದ ಮಹಿಷನನ್ನು ಮರ್ಧಿಸುತ್ತಿದ್ದಾಳೆ. ಸುತ್ತಲೂ ವೃತ್ತಾಕಾರದ ಪ್ರಭಾವಳಿಯ 


ಅಲಂಕಾರವಿದೆ. ಈ ಶಿಲ್ಪವು ವಿಜಯನಗರ ಕಾಲಕ್ಕೆ ಸಂಬಂಧಿಸಿದ್ದಿರಬಹುದಂದು ಹೇಳಬಹುದು. 


ನಂ. 38 
ವಿಗ್ರಹ 
ಊರ ಹೆಸರು 
ದೊರೆತ ಸ್ಥಳ 


ಮಹಿಷ ಮರ್ಧಿನಿ 

ಕುಮಟಾ, ಕುಮಟಾ ತಾಲೂಕು 

ಕುಂಭೇಶ್ವರ ದೇವಾಲಯದ ನವರಂಗ ಮಂಟಪದ ಗೂಡಿನಲ್ಲಿದೆ 
226 


ಕಾಲಮಾನ $ ಸು. ಕ್ರಿ.ಶ. 15 ನೇ ಶತಮಾನ 

ಸ್ಥಾನ 3 ದೇವಾಲಯದ ನವರಂಗ ಮಂಟಪದ ಗೂಡಿನಲ್ಲಿದೆ 

ಭಂಗಿ ? ವೀರಾಸನ 

ಕೈಗಳ ಸಂಖ್ಯೆ $ ಎಂಟು 

ಲಕ್ಷ ಣಗಳು $ ತ್ರಿಶೂಲ, ಬಿಲ್ಲು, ಖಡ್ಗ, ಅಂಕುಶ, ಚಕ್ರ, ಖೇಟಕ, ಧನಸ್ಸು, ಕೋಣನ ತಲೆ 


ಹಿಡಿದಿದ್ದಾಳೆ. ಬಲಗೈ ತ್ರಿಶೂಲದಿಂದ ಕೋಣನನ್ನು ತಿವಿಯುತ್ತಿದ್ದಾಳೆ. 
ಇತರ ವಿವರಣೆಗಳು ೬ ವೀರಾಸನದಲ್ಲಿರುವ ಈ ಶಿಲ್ಲವು ಜಟಾಮುಕುಟ, ಕರ್ಣಕುಂಡಲ, ಕಂಠಹಾರ, ಕೈಬಳೆ, ಕಾಲ್ಗೆ ಜ್ಜೆ 
ಕಟಿವಸ್ತ್ರ, ಇತ್ಕಾದಿ ಆಭರಣಗಳಿಂದ ಅಲಂಕಾರಗೊಂಡಿದೆ. ಮರ್ಧಿನಿಯು ತನ್ನ ಎಡಗಾಲನ್ನು ಕೋಣನ ಬೆನ್ನ ಮೇಲೆ 
ಇಟ್ಟಿದ್ದು ಒಂದು ಕೈಯಿಂದ ಮಹಿಷನ ತಲೆಯನ್ನು ಹಿಡಿದು ಬಲಗೈಯಲ್ಲಿರುವ ತ್ರಿಶೂಲದಿಂದ ರಕ್ಕಸನನ್ನು 
ಇ 3) [ae] ಲ) pF] p§ 
ತಿವಿಯುತ್ತಿದ್ದಾಳೆ. ದೇವಿಯ ವಾಹನ ಸಿಂಹವನ್ನು ಶಿಲ್ಲಿ ಗಾತ್ರದಲ್ಲಿ ಸಣ್ಣದಾಗಿ ಖಿಂಡಿಸಿರುವುದು ವಿಶೇಷ. 
ಪ್ರತಿಮಾ ಲಕ್ಷಣದ ಹಿನ್ನೆಲೆಯಲ್ಲಿ ವಿಜಯನಗರೋತ್ತರ ಕಾಲಕ್ಕೆ ಸೇರುತ್ತದೆ. 


ನಂ.39 

ವಿಗ್ರಹ $ ದುರ್ಗಾ 

ಊರ ಹೆಸರು $ ದುಂಡಕುಳಿ, ಕುಮಟಾ ತಾಲೂಕು 
ದೊರೆತ ಸ್ಥಳ ಕುಂಬಿನಿ ದೇವಾಲಯ 

ಕಾಲಮಾನ $+  ಸು.ಕ್ರಿಶ.14-15 ನೇ ಶತಮಾನ 
ಸ್ಥಾನ $ ಗರ್ಭಗೃಹ 

ಭಂಗಿ 4 ಸಮಪಾದ 

ಕೈಗಳ ಸಂಖ್ಯೆ $ ನಾಲ್ಕು 

ಲಕ್ಷಣಗಳು $ ಭಗ್ಗ, ಚಕ್ರ, ಶಂಖ, ಭಗ್ನ 


ಇತರ ವಿವರಣೆಗಳು ಶಿಲ್ಪವು ಮಕ್ಕಾಗಿದ್ದು ಆಭರಣಗಳು ಅಸ್ಪಷ್ಟವಾಗಿವೆ. ಸುತ್ತಲೂ ಪ್ರಭಾವಳಿ ಇದ್ದು ಮಧ್ಯದಲ್ಲಿ 
ಕೀರ್ತಿಮುಖದ ಅಲಂಕಾರವಿದೆ. 


ನಂ.40 

ವಿಗ್ರಹ : ಸರಸ್ವತಿ 

ಊರ ಹೆಸರು $ ಧಾರೇಶ್ವರ, ಕಮಟಾ ತಾಲೂಕು 

ದೊರೆತ ಸ್ವಳ $ ಧಾರಾನಾಥ ದೇವಾಲಯದ ನವರಂಗ ಮಂಟಪದಲ್ಲಿದೆ 
ಕಾಲಮಾನ $+  ಸು.ಕ್ರಿ.ಶ.12-13 ನೇ ಶತಮಾನ 

ಸ್ಪಾನ $ ನವರಂಗದ ಮಂಟಪದಲ್ಲಿದೆ 


227 


ಭಂಗಿ 
ಕೈಗಳ ಸಂಖ್ಯೆ 


ಲಕ ಣಗಳು 
[NS 


ಆಸೀನ 


ನಾಲ್ಕು 


ಜಪಮಾಲೆಯೊಂದಿಗೆ ಅಭಯ, ಅಂಕುಶ, ಪಾಶ ಮತ್ತು ಪುಸ್ತಕ 


ಇತರ ವಿವರಣೆಗಳು $ ಪದ್ಮಾಸನದಲ್ಲಿ ಕುಳಿತಿರುವ ಸರಸ್ವತಿಯು ಜಟಾಮುಕುಟ, ಕಂಠಹಾರ, ಕೈಬಳೆ, ತೊಳ್ಳಂದಿ, 


ಸೊಂದಪ್ಪ ಇತ್ಯಾದಿ ಆಭರಣಗಳಿಂದ ಅಲಂಕೃತಗೊಂಡಿದ್ದಾಳೆ. ಕೇಶಗಳು ಭುಜದವರೆಗೂ ಹರಡಿವೆ. ಸುತ್ತಲೂ 


ಪ್ರಭಾವಳಿ ಇದ್ದು ಮಕರತೋರಣದ ಅಲಂಕಾರವಿದೆ. 


ನಂ.41 

ವಿಗ್ರಹ 

ಊರ ಹೆಸರು 

ದೊರೆತ ಸ್ನಳ 
[6] 

ಕಾಲಮಾನ 

ಸ್ಥಾನ 

ಭಂಗಿ 

ಕೈಗಳ ಸಂಖ್ಯೆ 


ಲಕ ಣಗಳು 
[NY 


[23 


ಪಾರ್ಶ್ವನಾಥ 

ಚಂದಾವರ, ಹೊನ್ನಾವರ ತಾಲೂಕು 

ಕೋಟೆಯ ಮಕ್ಕಿ ಜಮೀನಿನಲ್ಲಿರುವ ಶಿಥಿಲಗೊಂಡ ಬಸದಿಯಲ್ಲಿ 
ಸು. ಕ್ರಿ.ಶ. 12 ನೇ ಶತಮಾನ 

ಬಿಡಿಶಿಲ್ಲ 


ಎರಡು 
ಕಾರ್ಯೋತ್ನ ರ್ಗ 


ಇತರ ವಿವರಣೆಗಳು ಃ ಕಪ್ಪುಶಿಲೆಯಿಂದ ನಿರ್ಮಿಸಲ್ಪಟ್ಟ ಪಾರ್ಶ್ವನಾಥ ವಿಗ್ರಹವು ಕಾರ್ಯೋತ್ಸರ್ಗ ಭಂಗಿಯಲ್ಲಿ 
ನಿಂತಿದ್ದು ತಲೆಯ ಮೇಲೆ ಏಳು ಹೆಡೆಯ ಸರ್ಪವಿದ್ದು ಅದರ ಮೇಲ್ಬಾಗದಲ್ಲಿ ಮುಕ್ಕೊಡೆ ಇದೆ. ಸುತ್ತಲೂ ಪ್ರಭಾವಳಿ 
ಇದ್ದು ಮಕರ ತೋರಣದ ಅಲಂಕರಣ ಇದೆ. ಕೆಳಭಾಗದಲ್ಲಿ ಇಕ್ಕೆಲುಗಳಲ್ಲಿ ಧರಣೇಂದ್ರ ಮತ್ತು ಪದ್ಧಾವತಿ ಶಿಲ್ಪಗಳಿವೆ. 


ಇದು ಕಲ್ಯಾಣದ ಚಾಲುಕ್ಕ ಶೈಲಿಯಲ್ಲಿದೆ. 


ನಂ.42 

ವಿಗ್ರಹ 

ಊರ ಹೆಸರು 

ದೊರೆತ ಸಳ 
[$43 

ಕಾಲಮಾನ 

ಸ್ಥಾನ 

ಭಂಗಿ 

ಕೈಗಳ ಸಂಖ್ಯೆ 


ಲಕ ಣಗಳು 
[A 


ಶಾಂತಿನಾಥ 

ಮಂಕಿ, ಹೊನ್ನಾವರ ತಾಲೂಕು 
ಶಾಂತಿನಾಥ ಬಸದಿಯ ಗರ್ಭಗೃಹದಲ್ಲಿದೆ 
ಸು. ಕ್ರಿ.ಶ. 16 ನೇ ಶತಮಾನ 
ಗರ್ಭಗೃಹದಲ್ಲಿದೆ 

ಕಾಯೋತ್ತ್ಸರ್ಗ 

ಎರಡು 

ಚಾಮರಧಾರಿಯರು 


228 


ಇತರ ವಿವರಣೆಗಳು : ಕಾರ್ಯೋತ್ಸರ್ಗ ಭಂಗಿಯಲ್ಲಿರುವ ಶಾಂತಿನಾಥ ವಿಗ್ರಹವು ಕಪ್ಪುಶಿಲೆಯಿಂದ ನಿರ್ಮಿಸಲ್ಪಟ್ಟಿದೆ. 
ಸುತ್ತಲೂ ಪ್ರಭಾವಳಿಯಿದ್ದು ಮುಕ್ಕೊಡೆ ಮತ್ತು ಮಕರ ತೋರಣವಿದೆ. ಪೀಠದ ಮುಂಭಾಗದಲ್ಲಿ ಸಿಂಹದ ಶಿಲ್ಪವಿದೆ. 
ಕೆಳಭಾಗದಲ್ಲಿ ಇಕ್ಕೆಲುಗಳಲ್ಲಿ ಚಾಮರಧಾರರ ಶಿಲ್ಪಗಳಿವೆ. ಶಾಂತಿನಾಥ ಲಾಂಛನವಾದ ಮೃಗವು ಸ್ಪಷ್ಟವಾಗಿ 
ಕಾಣಿಸುವುದಿಲ್ಲ. ಪೀಠದಲ್ಲಿ ಇದು ಹದಿನಾರನೆ ತೀರ್ಥಂಕರನಾದ ಶಾಂತಿನಾಥನದೆಂದು ಪೂಜಿಸಲ್ಪಡುತ್ತಿದ್ದಾನೆ. 
ಸಮೀಪದಲ್ಲಿರುವ ಶಾಸನದಲ್ಲಿ ಅನಂತನಾಥನ ಬಸದಿಯ ಸ್ಥಾಪನೆಯಾದ ವರ್ಷಕ್ರಿ.ಶ. 1514 ಎಂದು 
ಉಲ್ಲೇಖಿತವಾಗಿದೆ. ಶಿಲ್ಪದ ಶೈಲಿ ಕಲ್ಯಾಣದ ಚಾಲುಕ್ಕ ಶೈಲಿಯ ಅನುಕರಣೆಯಾಗಿದ್ದು ಆಭಾಸವುಂಟು ಮಾಡುತ್ತದೆ. 
ನಿಜವಾಗಿ ವಿವರಗಳನ್ನು ಗಮನಿಸಿದಾಗ ಕ್ರಿ.ಶ. 16ನೇ ಶತಮಾನದ ಶಿಲ್ಪವೆಂದು ಹೇಳಲು ಸಾಧ್ಯ. 


ನಂ.43 

ವಿಗ್ರಹ ; ಪಾರ್ಶ್ವನಾಥ 

ಊರ ಹೆಸರು > ಗೇರುಸೊಪ್ಪೆ, ಹೊನ್ನಾವರ ತಾಲೂಕು 

ದೊರೆತ ಸ್ಥಳ $ ಶಿಥಿಲಾವಸ್ತೆಯ ಬಸದಿಯಲ್ಲಿದೆ 

ಕಾಲಮಾನ $ ಸು. ಕ್ರಿ.ಶ. 15 ನೇ ಶತಮಾನ 

ಸ್ಥಾನ : ಗರ್ಭಗೃಹದಲ್ಲಿದೆ 

ಭಂಗಿ ಕಾಯೋತ್ತರ್ಗ 

ಕೈಗಳ ಸಂಖ್ಯೆ p ಎರಡು 

ಲಕ್ಷಣಗಳು $ ~~ 

ಇತರ ವಿವರಣೆಗಳು ಪ್ರಸ್ತುತ ಪಾರ್ಶ್ವನಾಥ ಶಿಲ್ಪವು ಕಾಯೋತ್ಸರ್ಗ ಭಂಗಿಯಲ್ಲಿದೆ. ಶಿರೋಭಾಗದಲ್ಲಿಯ 


ಗುಂಗುರು ಕೂದಲು ಸ್ಪಷ್ಟವಾಗಿವೆ. ಮೇಲ್ಭಾಗದಲ್ಲಿ ಏಳು ಹೆಡೆಯ ಸರ್ಪವು ಆಶ್ರಯವೊಡ್ಡಿದೆ. ಸರ್ಪದ ಮೇಲ್ಲಡೆ 
ಛತ್ರಿ ಇದೆ. ಸುತ್ತಲೂ ಪ್ರಭಾವಳಿ ಇದ್ದು ಮಕರ ತೋರಣಗಳಿಂದ ರೂಪಿತವಾಗಿದೆ. ಮಧ್ಯದಲ್ಲಿ ಗವಾಕ್ಷದ 


ಅಲಂಕಾರವಿದೆ, ಕೇಳಭಾಗದಲ್ಲಿ ಇಕ್ಕೆಲಗಳಲ್ಲಿ ಯಕ್ಷ ಯಕ್ಷಿಯರಿದ್ದಾರೆ. ಇದರ ಕಾಲಮಾನ ಸು.ಕ್ರಿ.ಶ. 14 ನೇ 


ಶತಮಾನ. 

ನಂ.44 

ವಿಗ್ರಹ ; ಪಾರ್ಶ್ವನಾಥ 

ಊರ ಹೆಸರು $ ಗುಂಡಬಾಳ, ಹೊನ್ನಾವರ ತಾಲೂಕು 
ದೊರೆತ ಸ್ತಳ $ ಪಾರ್ಶ್ವನಾಥ ಬಸದಿ 

ಕಾಲಮಾನ ಸು.ಕ್ರಿ.ಶ.12 ನೇ ಶತಮಾನ 

ಸ್ಥಾನ : ಗರ್ಭಗೃಹದಲ್ಲಿದೆ 

ಭಂಗಿ $ ~~~ 


229 


ಕೈಗಳ ಸಂಖ್ಯೆ - ಎರಡು 

ಲಕ್ಷಣಗಳು z ಪರ್ಯಂಕಾಸನ 

ಸಂಬಂಧಿತ ಮೂರ್ತಿಗಳು ಚಾಮರಧಾರರು 

ಇತರ ವಿವರಣೆಗಳು ಪಾರ್ಶ್ವನಾಥನು ವೃತ್ತಾಕಾರದ ಪದ್ಧ ಪೀಠದ ಮೇಲೆ ಅರ್ಧಪರ್ಯಂಕಾಸನದಲ್ಲಿ ಕುಳಿತಿದ್ದು 
ಕೈಗಳು ಧ್ಯಾನ ಮುದ್ರೆಯಲ್ಲಿವೆ. ತಲೆಯಲ್ಲಿ ಗುಂಗುರು ಕೂದಲು ಸ್ಪಷ್ಟವಾಗಿವೆ. ತಲೆಯ ಮೇಲ್ಬಾಗದಲ್ಲಿ ಏಳುಹೆಡೆ 
ಸರ್ಪವು ಆಶ್ರಯವನೊಡ್ಡಿದೆ. ಸರ್ಪದ ಮೇಲ್ಲಡೆ ಮುಕ್ಕೋಡೆ ಇದೆ. ಸುತ್ತಲೂ ಪ್ರಭಾವಳಿ ಇದ್ದು ಇಕ್ಕೆಲುಗಳಲ್ಲಿ 
ಚಾಮರಧಾರಿ ಯಕ್ಷರಿದ್ದಾರೆ. ಶಿಲ್ಪದ ಇಕ್ಕೆಲುಗಳಲ್ಲಿ ಪದ್ಧಾಸನದಲ್ಲಿ ಕುಳಿತ ತೀರ್ಥಂಕರ ಮತ್ತು ಕಾಯೋತ್ಪರ್ಗ 
ಭಂಗಿಯಲ್ಲಿರುವ ಪಾರ್ಶ್ವನಾಥ ತೀರ್ಥಂಕರನ ಬಿಡಿಶಿಲ್ಪಗಳಿವೆ. ಪ್ರಭಾವಳಿಯ ಅಂಚಿನಲ್ಲಿ ಮಕರತೋರಣದ 
ಅಲಂಕಾರವಿದೆ. ಮೇಲ್ಬಾಗದಲ್ಲಿ ವೃತ್ತಾಕಾರದ ಬಳ್ಳಿಯ ಮಧ್ಯದಲ್ಲಿ ವಾದ್ಯವೃಂದದವರ ಚಿಕಣಿ ಶಿಲ್ಪಗಳಿವೆ. ಕಲ್ಯಾಣದ 


ಚಾಲುಕ್ಕರ ಶೈಲಿ. 

ನಂ.45 

ವಿಗ್ರಹ 0 ಪಾರ್ಶ್ವನಾಥ (ಛಾಯಾಚಿತ್ರ ಸಂಖ್ಯೆ ) 
ಊರ ಹೆಸರು $ ಹಾಡುವಳ್ಳಿ, ಭಟ್ಕಳ ತಾಲೂಕು 
ದೊರೆತ ಸ್ಥಳ $ ಪಾರ್ಶ್ವನಾಥ ಬಸದಿ 
ಕಾಲಮಾನ ಈ ಸು. ಕ್ರಿ.ಶ. 15 ನೇ ಶತಮಾನ 
ಸ್ಥಾನ $ ಸ್ಥಾಪಿಸಿದ 

ಭಂಗಿ $ ಅರ್ಧಪರ್ಯಂಕಾಸನ 

ಕೈಗಳ ಸಂಖ್ಯೆ & ಎರಡು 

ಲಕ್ಷಣಗಳು ; ಧ್ಯಾನಮುದ್ರೆ 

ಸಂಬಂಧಿತ ಮೂರ್ತಿಗಳು ಚಾಮರಧಾರರು 


ಇತರ ವಿವರಣೆಗಳು ಃ ಪದ್ಗಾಸನದ ಮೇಲೆ ಅರ್ಧ ಪರ್ಯಂಕಾಸನದಲ್ಲಿ ಕುಳಿತಿರುವ ಪಾರ್ಶ್ವನಾಥನ ಕೈಗಳು 
ಧ್ಯಾನಮುದ್ರೆಯಲ್ಲಿವೆ. ಪ್ರಭಾವಳಿಯಲ್ಲಿ ಸುಂದರ ಮಕರ ತೋರಣವಿದೆ. ಇಕ್ಕೆಲದಲ್ಲಿ ನಿಂತ ಯಕ್ಷ ಯಕ್ಷಿ ಣಿಇದ್ದಾರೆ. 
ಕಲ್ಯಾಣದ ಚಾಲುಕ್ಯರ ಶೈಲಿಯ ಆಭಾಸವನ್ನು ತೋರುತ್ತದಾದರೂ ಸೂಕ್ಷ್ಮವಾಗಿ ಗಮನಿಸಿದಾಗ ಇದೊಂದು ಆ 
ಶೈಲಿಯ ಉತ್ತಮ ಅನುಕರಣೆ ಎಂಬುದು ಅರಿವಾಗುತ್ತದೆ. 


ನಂ.46 

ವಿಗ್ರಹ - ಆದಿನಾಥ (ವೃಷಭನಾಥ) 

ಊರ ಹೆಸರು p ಗುಂಡಬಾಳ, ಹೊನ್ನಾವರ ತಾಲೂಕು 

ದೊರೆತ ಸ್ಥಳ $ ಪದ್ಧಾವತಿ (ಅಮ್ಮನವರ) ದೇವಾಲಯ ಪಾರ್ಶ್ವನಾಥ ಬಸದಿ ಬಳಿ ಇರುವ 


ಸಣ್ಣದೇವಾಲಯ 
230 


ಕೈಗಳ ಸಂಖ್ಯೆ 


ಲಕ ಣಗಳು 
[NS 


ಕ್ಲಿ 
2 


[2 
° 


9 
[ 


[2 
© 


ಸು. ಕ್ರಿ.ಶ. 12 ನೇ ಶತಮಾನ 

ಗರ್ಭಗೃಹದಲ್ಲಿ 

ಎರಡು 

ಧ್ಯಾನಮುದ್ರೆ ಮತ್ತು ಚಕ್ರೇಶ್ವರಿ ಮತ್ತು ಚಾಮರಧಾರರು 


ಇತರ ವಿವರಣೆಗಳು ಃ ಆದಿನಾಥ ತೀರ್ಥಂಕರನು ಪರ್ಯಂಕಾಸನದಲ್ಲಿ ಕುಳಿತಿದ್ದು ಕೈಗಳು ಧ್ಯಾನಮುದ್ರೆಯಲ್ಲಿವೆ. 
ತಲೆಯ ಮೇಲೆ ಗುಂಗುರು ಕೂದಲುಗಳು ಸ್ಪಷ್ಟವಾಗಿವೆ. ತಲೆಯ ಮೇಲ್ಭಾಗದಲ್ಲಿ ಮುಕ್ಕೊಡೆ ಇದೆ. ಕೆಳಭಾಗದಲ್ಲಿ 
ಇಕ್ಕೆಲುಗಳಲ್ಲಿ ಅವನ ಯಕ್ಷ ಯಕ್ಸಿಯರಾದ ಗೋಮುಖ ಮತ್ತು ಚಕ್ರೇಶ್ವರಿ ಶಿಲ್ಪಗಳಿವೆ. ಅವರ ಮೇಲ್ಬಾಗದಲ್ಲಿ 


ಇಬ್ಬರು ಚಾಮರಧಾರರು ಇದ್ದಾರೆ. ಪ್ರಭಾವಳಿಯಲ್ಲಿ ಅಂಚಿನಗುಂಟ ವೃತ್ತವಾಗಿ ರೂಪಿತ ಬಳ್ಳಿ ಅಲಂಕಾರವಿದೆ. 


ವೃತ್ತಗಳಲ್ಲಿ ಉಳಿದ23 ತೀಥರ೯ಕರ ಚಿಕಣಿ ಶಿಲ್ಪಗಳಿವೆ. ಮೂಲವಿಗ್ರಹದ ಭುಜಗಳ ಮೆಲೆ ಇಳಿದು ಬಿದ್ದಿರುವ 


ಕೂದಲುಗಳಿಂದ ಆದಿನಾಥನೆಂದು ಗುರುತಿಸಲು ಸಾಧ್ಯ. ಚಾಮರಧಾರಿಗಳು ನಿಂತ ರೀತಿ ಮತ್ತು ಅವರ ವಿವರಗಳು 


ತುಸು ಅಪವಾದದಂತಿದ್ದರೂ ಒಟ್ಟಾರೆ ಕಲ್ಯಾಣದ ಚಾಲುಕ್ಕರ ಶೈಲಿ ಲಕ್ಷಣ ಮೂಡಿರುವುದನ್ನು ಗುರುತಿಸಬಹುದು. 


ನಂ.47 
ವಿಗ್ರಹ 
ಊರ ಹೆಸರು 
ದೊರೆತ ಸ್ಥಳ 


ಕಾಲಮಾನ 


ಸ್ಹಾನ 
ed 


ಭಂಗಿ 
ಕೈಗಳ ಸಂಖ್ಯೆ 


ಲಕ ಣಗಳು 
[NY 


೪೦ 


[7 


[2 


[YX 


[7 


[2 
< 


[2 
° 


© 
© 


ಚೌವ್ವೀಸ ತೀರ್ಥಂಕರರು 

ಗುಂಡಬಾಳ, ಹೊನ್ನಾವರ ತಾಲೂಕು 

ಅಮ್ಮನವರ (ಪದ್ಧಾವತಿ) ದೇವಾಲಯ ಪಾರ್ಶ್ವನಾಥ ಬಸದಿಯ 

ಪ್ರದಕ್ಷಣ ಪಥದ ಇಕ್ಕೆಲುಗಳಲ್ಲಿ 

ಸು. ಕ್ರಿ.ಶ. 12 ನೇ ಶತಮಾನ 

ಬಿಡಿಶಿಲ್ಪಗಳು, ಹನ್ನೆರೆಡು ಹನ್ನೆರಡರಂತೆ ಎರಡು ಬೇರೆ ಬೇರೆ ಪೀಠಗಳ ಮೇಲೆ 
ಪ್ರತಿಷ್ಠಿತವಾಗಿವೆ. 

ಕಾರ್ಯೋತ್ಸರ್ಗ 

ಎರಡು 


ಇತರ ವಿವರಣೆಗಳು : ಇಪ್ಪತ್ತನಾಲ್ಕು ತೀರ್ಥಂಕರ ಕಾರ್ಯೋತ್ಸರ್ಗ ಭಂಗಿಯ ಶಿಲ್ಪಗಳನ್ನು ಪ್ರತ್ಯೇಕ ಶಿಲೆಗಳಲ್ಲಿ 


ನಿರ್ಮಿಸಿ ಪ್ರದಕ್ಷಣಾ ಪಥದ ಇಕ್ಕೆಲಗಳಲ್ಲಿ ಪೀಠಗಳ ಮೇಲೆ ಇಡಲಾಗಿದೆ. 


ನಂ.48 
ವಿಗ್ರಹ 
ಊರ ಹೆಸರು 
ದೊರೆತ ಸಳ 


ಚೌವ್ವೀಸ ತೀರ್ಥಂಕರರು 

ಹಾಡುವಲ್ಳಿ, ಭಟ್ಕಳ ತಾಲೂಕು 

ಚೌವ್ವೀಸ ತೀರ್ಥಂಕರರ ಬಸದಿ 
231 


ಕಾಲಮಾನ 0 ಸು. ಕ್ರಿ.ಶ. 15 ನೇ ಶತಮಾನ 


ಸ್ಥಾನ $ ಸ್ಥಾಪಿಸಿದ 

ಭಂಗಿ p ಕಾಯೋತ್ಸರ್ಗ 

ಕೈಗಳ ಸಂಖ್ಯೆ $ ಎರಡು 

ಲಕ್ಷಣಗಳು $ ಕಾರ್ಯೋತ್ತರ್ಗ ಭಂಗಿ 


ಇತರ ವಿವರಣೆಗಳು ಃ ಇಪ್ಪತ್ತನಾಲ್ಕು ತೀರ್ಥಂಕರ ಕಾರ್ಯೋತ್ಸರ್ಗ ಭಂಗಿಯ ಶಿಲ್ಪಗಳನ್ನು ಪ್ರತ್ಯೇಕ ಶಿಲೆಗಳಲ್ಲಿ 
ನಿರ್ಮಿಸಿ ಪೀಠಗಳ ಮೇಲೆ ಸ್ಥಾಪಿಸಲಾಗಿದೆ. 


ನಂ.49 

ವಿಗ್ರಹ $ ಆದಿನಾಥ 

ಊರ ಹೆಸರು p ಗಂಡಬಾಳ, ಹೊನ್ನಾವರ ತಾಲೂಕು 

ದೊರೆತ ಸ್ಥಳ $ ಅಮ್ಮನವರ (ಪದ್ಧಾವತಿ) ಪಾರ್ಶ್ವನಾಥ ಬಸದಿಯ ಸಮೀಪದ ಸಣ್ಣ 
ದೇವಾಲಯದಲ್ಲಿದೆ. 

ಕಾಲಮಾನ p ಸು. ಕ್ರಿ.ಶ. 12 ನೇ ಶತಮಾನದ ಪೂರ್ವಾರ್ಧ 

ಸ್ಥಾನ $ ಗರ್ಭಗೃಹದಲ್ಲಿದೆ 

ಭಂಗಿ ? 

ಕೈಗಳ ಸಂಖ್ಯೆ $ ಎರಡು 

ಲಕ್ಷಣಗಳು : ಧ್ಯಾನಮುದ್ರೆ 


ಇತರ ವಿವರಣೆಗಳು ಆದಿನಾಥ ತೀರ್ಥಂಕರನು ಪರ್ಯಂಕಾಸನದಲ್ಲಿ ಕುಳಿತಿದ್ದು ಕೈಗಳು ಧ್ಯಾನಮುದ್ರೆಯಲ್ಲಿವೆ. 
ಶಿರೋಭಾಗದ ಸುತ್ತಲ ಪ್ರಭಾಮಂಡಲವಿದ್ದು ಮೇಲ್ಭಾಗದಲ್ಲಿ ಮುಕ್ಕೊಡೆ ಇದೆ. ತಲೆಯ ಮೇಲೆ ಗುಂಗುರು ಕೂದಲು 
ಸ್ಪಷ್ಟವಾಗಿವೆ. ಸುತ್ತಲೂ ಪ್ರಭಾವಳಿಯಿದ್ದು ಕೆಳಭಾಗದಲ್ಲಿ ಇಕ್ಕೆಲುಗಳಲ್ಲಿ ಪದ್ಧಾಸನದಲ್ಲಿ ಕುಳಿತ ಇಬ್ಬರು ತೀರ್ಥಂಕರ 
ಶಿಲ್ಪಗಳಿವೆ. ಮೇಲ್ಬಾಗದಲ್ಲಿ ಇಬ್ಬರು ಚಾಮರಧಾರ ಯಕ್ಷರು ನಿಂತಿದ್ದು ಪ್ರಭಾವಳಯಲ್ಲಿ ಮಕರತೋರಣದ 
ಅಲಂಕಾರವಿದೆ. ಶೈಲಿ ಕಲ್ಯಾಣ ಚಾಲುಕ್ಕರದ್ದಾಗಿದೆ. 

ಲಾಂಛನವಿಲ್ಲದಿರುವುದರಿಂದ ಯಾವ ತೀರ್ಥಂಕರನೆಂದು ಗುರುತಿಸುವುದು ಸಾಧ್ಯವಿಲ್ಲ. ಆದರೂ 
ಮಹಾವೀರನ ಪ್ರತಿಮೆಯಾಗಿರುವ ಸಾಧ್ಯತೆ ಇದೆ. ಪೀಠದಲ್ಲಿರುವ ಶಾಸನದ ಪ್ರಕಾರ ಈ ಪ್ರತಿಮೆಯನ್ನು (ಶಿಶಗಲಿಯ 
ಪಾಂಡ್ಕವಂಶದ ) ಹೈಮಲದೇವಿಯರ ಮಗಳು ನಾಗಲದೇವಿಯ ಮಗ ಮಲ್ಲಿ ದೇವನು ಮಾಡಿಸಿದನು. 


ನಂ.50 

ವಿಗ್ರಹ ೫ ವಿಮಲನಾಥ 

ಊರ ಹೆಸರು : ಸಾಲಿಕೇರಿ, ಕುಮಟಾ ತಾಲೂಕು 
ದೊರೆತ ಸ್ಥಳ $  ವಿಮಲನಾಥ ಬಸದಿಯಲ್ಲಿದೆ 


232 


ಕಾಲಮಾನ $ ಸು. ಕ್ರಿ.ಶ. 16 ನೇ ಶತಮಾನ 


ಸ್ವಾನ ? ಗರ್ಭಗೃಹದಲ್ಲಿ ದೆ 
ಭಂಗಿ _ 

ಕೈಗಳ ಸಂಖ್ಯೆ $ ಎರಡು 
ಲಕ್ಷಣಗಳು $ 

ಸಂಬಂಧಿತ ಮೂರ್ತಿಗಳು : ಮಹಾವೀರ 


ಇತರ ವಿವರಣೆಗಳು ೬ ವಿಮಲನಾಥ ಮತ್ತು ಮಹಾವೀರನ ವಿಗ್ರಹಗಳು ಅಮೃತ ಶಿಲೆಯಿಂದ ಮಾಡಲ್ಪಟ್ಟಿವೆ. ಇವು 
ಅರ್ಧಪರ್ಯಂಕಾಸನದಲ್ಲಿವೆ. ನಿರಾಭರಣವಾಗಿವೆ. ಈ ಶಿಲ್ಪಗಳಿಗೆ ಹೊಂದಿಕೊಂಡಂತೆ ಕಪ್ಪುಶಿಲೆಯಿಂದ ಮಾಡಲ್ಪಟ್ಟ 
ಮೂರು ತೀರ್ಥಂಕರ ಶಿಲ್ಪಗಳಿವೆ. ಬಲಬದಿಯ ಎರಡು ಶಿಲ್ಪಗಳು ಅರ್ಧಪರ್ಯಂಕಾಸನದಲ್ಲಿವೆ. ಎಡಭಾಗದ 
ಕಪ್ಪುಶಿಲೆಯ ತೀರ್ಥಂಕರ ಖಡ್ಗಾಸನದಲ್ಲಿದೆ. ಇವುಗಳ ಇಕ್ಕೆಲುಗಳಲ್ಲಿ ಚಾಮರಧಾರರಿದ್ದಾರೆ. 


ನಂ. 51 

ವಿಗ್ರಹ $ ಪಾರ್ಶ್ವನಾಥ 

ಊರ ಹೆಸರು ? ಭಟ್ಕಳ, ಭಟ್ಕಳ ತಾಲೂಕು 

ದೊರೆತ ಸ್ಥಳ p ಪಾರ್ಶ್ವನಾಥ ಬಸದಿಯ ಗರ್ಭಗೃಹ 
ಕಾಲಮಾನ $1  ಸು.ಕ್ರಿ.ಶ.16-17 ನೇ ಶತಮಾನ 
ಸ್ಥಾನ # ಗರ್ಭಗೃಹದಲ್ಲಿದೆ 

ಭಂಗಿ $ 

ಕೈಗಳ ಸಂಖ್ಯೆ 2 ನಾಲ್ಕು 

ಲಕ್ಷಣಗಳು * ಧ್ಯಾನಮುದ್ರೆ 

ಸಂಬಂಧಿತ ಮೂರ್ತಿಗಳು 


ಇತರ ವಿವರಣೆಗಳು : ಏಳು ಹೆಡೆ ಸ್ವರ್ಪ ನೆರಳಾಗಿದೆ. ಪದ್ದಾಸನದಲ್ಲಿದೆ. ಕಂಚಿನ ಪ್ರಭಾವಳಿಯನ್ನು ಹೊಂದಿರುವುದು 
ವಿಶೇಷ. ಪಾರ್ಶ್ವನಾಥ ಶಿಲ್ಪವು ಅರ್ಧಪರ್ಯಂಕಾಸನದಲ್ಲಿ ಕುಳಿತಿದ್ದು ಕೈಗಳು ಧ್ಯಾನಮುದ್ರೆಯಲ್ಲಿವೆ. ತಲೆಯ ಮೇಲೆ 
ಗುಂಗುರು ಕೂದಲುಗಳು ಸ್ಪಷ್ಟವಾಗಿವೆ. ತಲೆಯ ಮೇಲೆ ಏಳು ಹೆಡೆಯ ಸರ್ಪವು ಆಶ್ರಯವೊಡ್ಡಿದೆ. ವಿಗ್ರಹದ 
ಸುತ್ತಲೂ ಕಂಚಿನ ಪ್ರಭಾವಳಿ ಇದೆ. ವಿಜಯನಗರಾಂತ್ಯದ ಕಾಲಕ್ಕೆ ಸೇರುತ್ತದೆ. 


ನಂ.52 

ವಿಗ್ರಹ $ ವರ್ಧಮಾನ ಮಹಾವೀರ 

ಊರ ಹೆಸರು $ ಗೇರುಸೊಪ್ಪೆ, ಹೊನ್ನಾವರ ತಾಲೂಕು 
ದೊರೆತ ಸ್ಥಳ :  ಶಿಥಿಲಾವಸ್ಥೆಯಲ್ಲಿರುವ ಬಸದಿ 


233 


ಕಾಲಮಾನ ; ಸು.ಕ್ರಿ.ಶ.16 ನೇ ಶತಮಾನ 


ಸ್ಥಾನ $ ಗರ್ಭಗ್ಸ ಹದಲ್ಲಿ ದೆ 
ಭಂಗಿ : ಆಸೀನ 

ಕೈಗಳ ಸಂಖ್ಯೆ $ ಎರಡು 

ಲಕ್ಸ ಣಗಳು $ ಧ್ಯಾನಮುದ್ರೆ 
ಸಂಬಂಧಿತ ಮೂರ್ತಿಗಳು --- 


ಇತರ ವಿವರಣೆಗಳು ೬: ಮಹಾವೀರ ತೀರ್ಥಂಕರನು ಪದ್ಧ ಪೀಠದ ಮೇಲೆ ಪರ್ಯಂಕಾಸನದಲ್ಲಿ ಕುಳಿತಿದ್ದಾನೆ. 
ತೀರ್ಥಂಕರನ ದೃಷ್ಟಿಯು ಮೂಗಿನ ಮೇಲೆ ಕೇಂದ್ರೀಕೃತವಾಗಿರುವುದರಿಂದ ಧ್ಯಾನ ಮಗ್ಗನಾಗಿದ್ದಾನೆ. ಕೈಗಳು 
ಧ್ಯಾನಮುದ್ರೆಯಲ್ಲಿವೆ. ತಲೆಯ ಮೆಲೆ ಗುಂಗುರು ಕೂದಲುಗಳು ಸ್ಪಷ್ಟವಾಗಿವೆ. ಶಿರೋಭಾಗದ ಸುತ್ತಲೂ 
ಪ್ರಭಾಮಂಡಲವಿದ್ದು, ಮೇಲ್ಬಾಗದಲ್ಲಿ ಮುಕ್ಕೋಡೆ ಇದೆ. ಪ್ರಭಾವಳಿಯು ಮಕರ ತೋರಣದಿಂದ ರೂಪಿತವಾಗಿದ್ದು 
ಮೇಲ್ಫಾಗದಲ್ಲಿ ಚಾಮರಧಾರಿಯರಿದ್ದಾರೆ. ಕೆಳಭಾಗದಲ್ಲಿ ಇಕ್ಕೆಲಗಳಲ್ಲಿ ಯಕ್ಷ ಯಕಿಯರಿದ್ದಾರೆ. ಮೇಲ್ಬಾಗದಲ್ಲಿ 
ಮುಕ್ಕೊಡೆಯ ಇಕ್ಕೆಲಗಳಲ್ಲಿ ಪದ್ಮಾಸನದಲ್ಲಿ ಕುಳಿತಿರುವ ತೀರ್ಥಂಕರರ ಚಿಕಣಿ ಶಿಲ್ಪಗಳಿವೆ. ಇದರ ಕಾಲಮಾನ 
ಸು.ಕ್ರಿ.ಶ. 14 ನೇ ಶತಮಾನ. 


ನಂ.53 

ವಿಗ್ರಹ $ ಯಕ್ಷ 

ಊರ ಹೆಸರು $ ಹೈಗುಂದ 

ದೊರೆತ ಸ್ಥಳ $ -~ 

ಕಾಲಮಾನ $ ಸು. ಕ್ರಿ.ಶ. 2-4 ನೇ ಶತಮಾನ 
ಸ್ಥಾನ p ಬಿಡಿಶಿಲ್ಪ 

ಭಂಗಿ ಸಮಪಾದ 

ಕೈಗಳ ಸಂಖ್ಯೆ p ಎರಡು 

ಲಕ್ಷಣಗಳು ಬಲಗೈ ಭಗ್ಗ, ಎಡಗೈ ಕಟಿಹಸ್ತ 


ಇತರ ವಿವರಣೆಗಳು ೬ ಈ ಯಕ್ಷ ಶಿಲ್ಪವು ಸಮಪಾದ ಭಂಗಿಯಲ್ಲಿ ನಿಂತಿದ್ದು ತಲೆಯ ಮೇಲೆ ಉಷ್ಣೀಶವಿದೆ. 
ಕರ್ಣಕುಂಡಲ, ಕಂಠಹಾರ, ಚಪಲಹಾರ, ತೋಳ್ಸಂದಿ, ಕಟಿವಸ್ತ್ರ ಇತ್ಯಾದಿ ಆಭರಣಗಳಿಂದ ಅಲಂಕೃತಗೊಂಡಿದೆ. 
ಬಲಗೈ ಭಗ್ಗ ಗೊಂಡಿದ್ದು ಎದ್ದು ಕಾಣುತ್ತದೆ. ಕುತ್ತಿಗೆಯಲ್ಲಿ ಅಡ್ಡ ನೆರಿಗೆಗಳಿವೆ. ಅಗಲವಾದ ಎದೆ, ಉಬ್ಬಿದ ಹೊಟ್ಟೆ, 
ಪೃಷ್ಟವಾದ ಕಾಲುಗಳಿಂದ ಹೊರರಚನೆ ಹೊಂದಿದೆ. ಮಹಾಮಯೂರಿ ಎಂಬ ಬೌದ್ಧಗ್ರಂಥದಲ್ಲಿ ಪಶ್ಚಿಮ ಭಾರತದಲ್ಲಿ 
ನಾಲ್ಕು ಯಕ್ಷ ಗಳಿರುವುದನ್ನು ಹೇಳಿದೆ. ದ್ವಾರಕಾದಲ್ಲಿಯ ವಿಷ್ಣು, ಬರುಕಚ್ಛದಲ್ಲಿ (ಈಗಿನ ಬ್ರೋಚ್‌ ಗುಜರಾತ) 
ಅಸಂಗ ಕರ್ನಾಟಕ (ಕರಾಡ)ದಲ್ಲಿ ಮತ್ತು ವನವಾಸಿಯಲ್ಲಿ ಪಾಲಕ ಆ ಯಕ್ಷ ಗಳು ಬನವಾಸಿಯು ಹೈಗುಂದದ ಈಶಾನ್ಯಕ್ಕೆ 
ನೇರವಾಗಿ50 ಕಿ. ಮಿ. ದೂರದಲ್ಲಿದೆ. ಆದ್ದರಿಂದ ವನವಾಸಿ ಪ್ರದೇಶದಲ್ಲಿ ರುವ ಇದು ಪಾಲಕ ಯಕ್ಷ ವಿರಬಹುದೆಂದು 
ಅ ಸುಂದರರವರು ಅಭಿಪ್ರಾಯಿಸಿದ್ದಾರೆ. 
234 


ನಂ. 54 

ವಿಗ್ರಹ 

ಊರ ಹೆಸರು 

ದೊರೆತ ಸ ೪ 

ಕಾಲಮಾನ 

ಸ್ಥಾನ 

ಭಂಗಿ 

ಕೈಗಳ ಸಂಖ್ಯೆ 

ಲಕ ಣಗಳು 
[NY 


[7 


[2 


[2 


ಫು ಜ 
ಚಿತ್ರಾಪುರ, ಶಿರಾಲಿ ಭಟ್ಕಳ ತಾಲೂಕು 


ಚಿತ್ರಾಪೂರ ಮಠದ ವಸ್ತು ಸಂಗ್ರಹಾಲಯದಲ್ಲಿದೆ 
ಸು. ಕ್ರಿ.ಶ. 3-4 ನೇ ಶತಮಾನ 


ಎರಡು 
ಬಲಗೈಯಲ್ಲಿ ದಂಡ, ಎಡಗೈ ಕಟಿಹಸ್ತ 


ಇತರ ವಿವರಣೆಗಳು $ ಈ ಶಿಲ್ಪವು ಸಮಭಂಗಿಯಲ್ಲಿ ನಿಂತಿದ್ದು ಕಂಠಹಾರ, ಕರ್ಣಕುಂಡಲ, ಕಟಿವಸ್ತ್ರ ಇತ್ಕಾದಿ 
ಆಭರಣಗಳಿಂದ ಅಲಂಕೃತಗೊಂಡಿದ್ದು, ತಲೆಯ ಮೇಲೆ ಉಷ್ಟೀಶವಿದೆ. ಶಿಲ್ಪವು ಕುಬ್ಬವಾಗಿರುವುದರಿಂದ ಅಷ್ಟು 


pe) 
ಪ್ರಮಾಣಬದ್ಧವಾಗಿಲ್ಲ. 


ನಂ.55 
ವಿಗ್ರಹ 
ಊರ ಹೆಸರು 
ದೊರೆತ ಸ್ಥಳ 
ಕಾಲಮಾನ 
ಸ್ಥಾನ 

ಭಂಗಿ 

ಕೈಗಳ ಸಂಖ್ಯೆ 


ಲಕ ಣಗಳು 
[NY 


ಇತರ ವಿವರಣೆಗಳು ಃ 


[A 


9 
[7 


ಬ್ರಹ್ಮ - ಯಕ್ಷ 
ಗೇರುಸೊಪ್ಪೆ, ಹೊನ್ನಾವರ ತಾಲೂಕು 
ಜ್ವಾಲಾ ಮಾಲಿನಿ ಬಸದಿಯಲ್ಲಿ 

ಸು. ಕ್ರಿ.ಶ. 16-17 ನೇ ಶತಮಾನ 
ಬಿಡಿಶಿಲ್ಪ 


ಎರಡು 
ಖಡ್ಗ ಮತ್ತು ಫಲ 


ಅಶ್ವಾರೂಢನಾಗಿರುವ ಬ್ರಹ್ಮ ಯಕ್ಸನ ಶಿಲ್ಪವು ಕಿರೀಟ ಮುಕುಟ, ಕಂಠಹಾರ, 


ತೋಳ್ಬಂದಿಯಿಂದ ಅಲಂಕೃತವಾಗಿದೆ. ಸುತ್ತಲೂ ಪ್ರಭಾವಳಿ ಇದ್ದು ಮಧ್ಯದಲ್ಲಿ ಕೀರ್ತಿಮುಖದ ಅಲಂಕಾರವಿದೆ. ಈ 


ವಿಗ್ರಹದ ಎಡಭಾಗದಲ್ಲಿ ಪಾರ್ಶ್ವನಾಥ ತೀರ್ಥಂಕರನ ಬಿಡಿಶಿಲ್ಲವಿದ್ದು ಕಾಯೋತ್ತರ್ಗ ಭಂಗಿಯಲ್ಲಿದೆ. ತಲೆಯ ಮೇಲೆ 


ಏಳು ಹೆಡೆಯ ಸರ್ಪವು ನೆರಳಾಗಿದೆ. ಶೈಲಿ ವಿಜಯನಗರಾಂತ್ಯ ಕಾಲದ್ದು. 


"ವಂ. 56 
ವಿಗ್ರಹ 
ಊರ ಹೆಸರು 
ದೊರೆತ ಸ್ಥಳ 


೪೨ 


°° 


ಜೈನ ಸರಸ್ವತಿ 

ಗುಂಡಬಾಳ, ಹೊನ್ನಾವರ ತಾಲೂಕು 

ಅಮ್ಮನವರ ದೇವಾಲಯ ಪಾರ್ಶ್ವನಾಥ ಬಸದಿ 
235 


ಕಾಲಮಾನ $ ಸು. ಕ್ರಿ.ಶ. 12 ನೇ ಶತಮಾನ 


ಸ್ಥಾನ $ ಮುಖಮಂಟಪದಲ್ಲಿದೆ 

ಭಂಗಿ ಸ ಆಸೀನ 

ಕೈಗಳ ಸಂಖ್ಯೆ $ ನಾಲ್ಕು 

ಲಕ್ಷಣಗಳು $ ಅಭಯ ಜೊತೆಗೆ ಜಪಮಣಿ, ಅಂಕುಶ, ಪದ್ಧ, ಹಸ್ತಪ್ರತಿ 


ಇತರ ವಿವರಣೆಗಳು ಃ ಅರ್ಧ ಪರ್ಯಂಕಾಸನದಲ್ಲಿರುವ ಈ ಜೈನ ಸರಸ್ವತಿ ಶಿಲ್ಪವು ಜಟಾಮುಕುಟ, ಕಂಠಹಾರ, 
ಕರ್ಣಕುಂಡಲ, ಮಣಿಸರ, ತೋಳ್ಬಂದಿ, ಕೈಬಳೆ ಇತ್ಯಾದಿ ಆಭರಣಗಳಿಂದ ಅಲಂಕೃತಗೊಂಡಿದೆ. ಸುತ್ತಲೂ ಅಲಂಕೃತ 
ಪ್ರಭಾವಳಿ ಇದ್ದು ಮಕರತೋರಣದ ಅಲಂಕಾರವಿದೆ. ಪ್ರತಿಮಾ ಲಕ್ಷಣಗಳಿಂದ ಈ ಶಿಲ್ಪವು ಕಲ್ಯಾಣ ಚಾಲುಕ್ಕ 
ಶೈಲಿಯಲ್ಲಿದೆ. 


ನಂ. 57 

ವಿಗ್ರಹ $ ಜೈನ ಸರಸ್ವತಿ, ಶೃತದೇವಿ (ಛಾಯಾಚಿತ್ರ ಸಂಖ್ಯೆ ) 
ಊರ ಹೆಸರು - ಹಾಡುವಳ್ಳಿ, ಭಟ್ಕಳ ತಾಲೂಕು 

ದೊರೆತ ಸ್ಥಳ $ ಚವೀಸತೀರ್ಥಂಕರರ ಬಸದಿಯ ಗರ್ಭಗುಡಿಯಲ್ಲಿದೆ 
ಕಾಲಮಾನ ;# ಕ್ರಿ.ಶ.15 ನೇ ಶತಮಾನ 

ಸ್ಥಾನ p ಬಿಡಿಶಿಲ್ಪ 

ಭಂಗಿ - ಆಸೀನ 

ಕೈಗಳ ಸಂಖ್ಯೆ $ ನಾಲ್ಕು 

ಲಕ್ಷಣಗಳು : ಫಲ, ಭಗ್ಗ, ಭಗ್ಗ, ಪುಸ್ತಕ (ಹಸ್ತಪ್ರತಿ) 


ವಿವರಣೆಗಳುಃ ಈ ಶಿಲ್ಪವು ವೃತ್ತಾಕಾರದ ಪದ್ಮ ಪೀಠದ ಮೇಲೆ ಸವ್ಯಲಲಿತಾಸನದಲ್ಲಿ ಕುಳಿತಿದೆ, 
ಕೀರಿಟಮುಕುಟ, ಕಂಶಹಾರ, ಮಣಿಸರ, ತೋಳ್ಳಂದಿ, ಕಟಿವಸ್ತ್ರ, ಇತ್ಯಾದಿ ಆಭರಣಗಳಿಂದ 


ಅಲಂಕೃತಗೊಂಡಿದೆ. ಶಿಲ್ಪವು ಕ್ರಿ.ಶ. 15ನೇ ಶತಮಾನಕ್ಕೆ ಸೇರುತ್ತದೆ. ಇದು ಕಲ್ಯಾಣ ಚಾಲುಕ್ಕ ಶೃಲಿಯ 
ಅನುಕರಣೆಗೆ ನಿದರ್ಶನವಾಗಿದೆ. 


ನಂ. 58 

ವಿಗ್ರಹ :  ಪದ್ಧಾವತಿ 

ಊರ ಹೆಸರು $ ಹಾಡುವಳ್ಳಿ, ಭಟ್ಕಳ ತಾಲೂಕು 

ದೊರೆತಸ್ಮಳ | ಚೌವೀಸ ತೀರ್ಥಂಕರ ಬಸದಿಯ ಗರ್ಭಗೃಹದಲ್ಲಿ 
ಕಾಲಮಾನ p ಸು. ಕ್ರಿ.ಶ. 15 ನೇ ಶತಮಾನ 


236 NON 


ಸ್ಥಾನ 
ಭಂಗಿ 
ಕೈಗಳ ಸಂಖ್ಯೆ 


ಲಕ ಣಗಳು 
[5 


ಭಗ್ನ, ಗದಾ, ಪುಷ್ಪಗುಚ್ಛ, ಫಲ 


ಇತರ ವಿವರಣೆಗಳು $ ಈ ಶಿಲ್ಪವು ವೃತ್ತಾಕಾರದ ಮುಗುಚಿ ಹಾಕಿದ ಪದ್ಮ ಪೀಠದ ಮೇಲೆ ಸವ್ಯಲಲಿತಾಸನದಲ್ಲಿ 


ಕುಳಿತಿದ್ದು ಕಿರೀಟಮುಕುಟ, ಕಂಠಹಾರ, ಕರ್ಣಕುಂಡಲ, ತೋಳ್ಬಂದಿ, ಔತ್ತರೇಯ, ಬೆರಳುಂಗುರ, ಗೆಜ್ಜೆಸರ ಇತ್ಯಾದಿ 


ಆಭರಣಗಳಿಂದ ಅಲಂಕೃತಗೊಂಡಿದೆ. ಸುತ್ತಲೂ ಪ್ರಭಾವಳಿ ಇದೆ. ಪ್ರಭಾವಳಿಯ ಮಧ್ಯದಲ್ಲಿ ಮಕರತೋರಣವಿದೆ. 


ಇದು ವಿಜಯನಗರೋತ್ತರ ಕಾಲದ ಶಿಲ್ಪವಾಗಿದ್ದು ಕಲ್ಯಾಣ ಚಾಲುಕ್ಕರ ಶೈಲಿಯ ಅನುಕರಣೆಯಾಗಿದೆ. 


ನಂ.59 
ವಿಗ್ರಹ 
ಊರ ಹೆಸರು 
ದೊರೆತ ಸ್ಥಳ 
ಕಾಲಮಾನ 
ಸ್ಥಾನ 

ಭಂಗಿ 

ಕೈಗಳ ಸಂಖ್ಯೆ 


ಲಕ ಣಗಳು 
Ww 


[2 
[7 


ಜೈನ ಸರಸ್ವತಿ 
ಹಾಡುವಲ್ಳಿ, ಭಟ್ಕಳ ತಾಲೂಕು 
ಚೌವ್ವೀಸ ತೀರ್ಥಂಕರ ಬಸದಿ 
ಕ್ರಿ.ಶ. 14 ನೇ ಶತಮಾನ 
ಸಾಪಿತ 

[0 
ಆಸೀನ 
ನಾಲ್ಲು 


ಕ 
ಜಪಮಾಲೆ, ಪದ್ಧ, ಪುಸ್ತಕ ಮತ್ತು ವರದ 


ಏವರಣೆಗಳುಃ ಶಿಲ್ಪವು ಪದ್ಧ ಪೀಠದ ಮೇಲೆ ಕುಳಿತಿದ್ದು ಸವ್ಯಲಲಿತಾಸನದಲ್ಲಿದೆ. ಕೆರೀಟಿಮುಕುಟ, ಕರ್ಣಕುಂಡಲ, 


ಮಣಿಸರ, ಕೈಬಳೆ, ಇತ್ಯಾದಿ ಆಭರಣಗಳಿಂದ ಅಲಂಕೃತಗೊಂಡಿದೆ. ಸುತ್ತಲೂ ಪ್ರಭಾವಳಿ ಇದ್ದು, ಮಕರ 


ತೋರಣದಿಂದ ರೂಪಿತವಾಗಿದೆ. 


೨೪ 


[2 


ಧರಣೇಂದ್ರ 

ಗುಂಡಬಾಳ, ಹೊನ್ನಾವರ ತಾಲೂಕು 

ಪದ್ಧಾವತಿ (ಅಮ್ಮನವರ) ದೇವಾಲಯ ಪಾರ್ಶ್ವನಾಥ ಬಸದಿಯ 
ಸಭಾಮಂಟಪದಲ್ಲಿದೆ 

ಸು. ಕ್ರಿ.ಶ. 12 ನೇ ಶತಮಾನ 

ಬಿಡಿಯಾದ ಶಿಲ್ಪ 


237 


ಭಂಗಿ $ --- 
ಕೈಗಳ ಸಂಖ್ಯೆ $ ನಾಲು 
ಲಕ್ಷಣಗಳು ್ಲ ವರದ ಹಸ್ತ, ಅಂಕುಶ, ಪಾಶ, ಫಲ 

ಇತರ ವಿವರಣೆಗಳು ಃ ಈ ಶಿಲ್ಪವು ಸುಖಾಸನದಲ್ಲಿ ಕುಳಿತಿದ್ದು, ಕಿರೀಟಮುಕುಟ, ಕಂಠಹಾರ, ಮಣಿಸರ, 
ಯಜ್ಞೋಪವೀತ, ಕಾಲ್ಲಡಗ, ಕೈಗಡಗ ಇತ್ಯಾದಿ ಆಭರಣಗಳಿಂದ ಅಲಂಕರಿಸಲ್ಪಟ್ಟಿದೆ. ಶಿರೋಭಾಗದಲ್ಲಿ ಸರ್ಪವು 
ನೆರಳಾಗಿದೆ. ಪೀಠಭಾಗದಲ್ಲಿ ಆನೆಯ ಲಾಂಛನವಿದೆ. ಆದರೆ ಧರಣೇಂದ್ರನ ಲಾಂಛನ ಸರ್ಪ. ಆನೆಯು ಮಾತಂಗ 
ಯಕ್ಷನ ವಾಹನ. ಆದ್ದರಿಂದ ಪೀಠ ಬದಲಾಗಿದೆಯೆಂದು ಭಾವಿಸಬೇಕಾಗುತ್ತದೆ. ಇದು ಕಲ್ಯಾಣ ಚಾಲುಕ್ಕರ ಶೈಲಿ. 


AS SASS CAS CAN LARS AS CABS JAS LABS LAS AS CBS LAS LABS 1a 
PN % pe pe pS WORKS 4 Hy PN pS bi 


ಅಡಿಟಿಪ್ಪಣೆಗಳು 
1, ಅ. ಸುಂದರ, "ಇತ್ತೀಚಿನ ಕೆಲವು ಪುರಾತತ್ವ ಸಂಶೋಧನೆಗಳು', ಕರ್ನಾಟಕ ಭಾರತಿ, ಸಂ. VIII, ಸಂ. 2, 
ಪು. 10-12. 


2 "ಉತ್ತರಕನ್ನಡ ಜಿಲ್ಲೆಯ ಕೆಲವು ಅಪೂರ್ವ ಶಿಲ್ಪಗಳು', ಮಾನವಿಕ ಭಾರತಿ, ಸಂ. 3, ಸಂ.2, ಪು. 1-2. 


3. ಅ. ಸುಂದರ, "ಇತ್ತೀಚಿನ ಕೆಲವು ಪುರಾತತ್ವ ಸಂಶೋಧನೆಗಳು', ಕರ್ನಾಟಕ ಭಾರತಿ, ಸಂ. VIII, ಸಂ. 2, 
ಪು. 15. 


4. ಅ. ಸುಂದರ, "ಸಿದ್ದರ ಮತ್ತು ಸುಂಕೇರಿ ಗ್ರಾಮಗಳಲ್ಲಿಯ ಎರಡು ಅಪರೂಪದ ಶಿಲಾಮೂರ್ತಿಗಳು', 
ಕರ್ನಾಟಕ ಭಾರತಿ, ಸಂ. XX11, ಸಂ. 3, ಪು. 126-131. 


೨5.  ಅ.ಸುಂದರ, "ಪ್ರಾಚೀನ ಕರ್ನಾಟಕದಲ್ಲಿ ನರಸಿಂಹ ಶಿಲ್ಪದ ವಿಕಾಸ ಮತ್ತು ವಿವೇಚನೆ', ("(ಸಂಶೋಧನೆ', 
ಎಂ. ಚಿದಾನಂದ ಮೂರ್ತಿ ಅಭಿನಂದನ ಗ್ರಂಥ ಬೆಂಗಳೂರು) ಪು. 784-793. 


6. ಪೂರ್ವೋಕ್ತ, ಅಡಿಟಿಪಣೆ ನಂ. 5. 


7. ಅ.ಸುಂದರ, "ಕ್ಷೇತ್ರ ಗೋಕರ್ಣ ಮತ್ತು ಇಡಗುಂಜಿಯ ಶಿಲಾಗಣೇಶ ಶಿಲ್ಪದ ಪ್ರಾಚೀನತೆ', ಕರ್ನಾಟಕ 
ಭಾರತಿ, ಸಂ. VII, ಸಂ. 3, ಪು. 80-91. 


8. ಅ. ಸುಂದರ, ಪೂರ್ವೋಕ್ತ, ಅಡಿಟಿಪ್ಪಣೆ ನಂ. 1. 


238 


1೧೭ kople 
ಅಧ್ಯಾಯೆ ಃ ಹತ್ತು 


ಸ್ಥಾರಕ ಶಿಲೆಗಳು 


ವೀರಗಲ್ಲು, ಮಾಸ್ತಿಗಲ್ಲು, ನಿಶಧಿಗಲ್ಲು 
ಮತ್ತು ಸ್ಮಾರಕ ಶಿಲೆಗಳ ಶಿಲ್ಪವಿನ್ಯಾಸ 


ಗತಕಾಲದಲ್ಲಿ ದೇಶರಕ್ಷಣೆ, ಸ್ವಾಮಿರಕ್ಸಣೆ, ಗ್ರಾಮರಕ್ಷಣೆಗಾಗಿ ಪ್ರಾಣಾರ್ಪಣೆ ಮಾಡಿಕೊಳ್ಳುವುದು ಒಂದು 
ಹೆಮ್ಮೆಯ, ಗೌರವದ ಸಂಕೇತವಾಗಿತ್ತು. ಹೀಗೆ ವೀರಮರಣ ಪಡೆದವರಿಗೆ ದೈವತ್ವದ ಸ್ಥಾನ ದೊರೆಯುತ್ತದೆ. ಮೋಕ್ಷ 
ಸಿಗುತ್ತದೆ ಎಂಬ ನಂಬುಗೆ ಅವರಲ್ಲಿತ್ತು. ಹೀಗಾಗಿ ಮೋಕ್ಷಸಾಧನೆಗೆ ಸಹಾಯಕವಾಗಬಲ್ಲಂತಹ ಭಕ್ತಿಮಾರ್ಗ ಎಂದರೆ 
ಧರ್ಮಮಾರ್ಗ. ಧರ್ಮ ಮಾರ್ಗವೆಂದರೆ ತ್ಯಾಗ ಎಂಬ ಭಾವನೆ ಅವರಲ್ಲಿ ಮನೆಮಾಡಿಕೊಂಡಿತ್ತು. 


ಈ ಭಾವನೆಯಿಂದ ಆತ್ಮಾರ್ಪಣೆ ಮಾಡಿದವರನ್ನು ಆಧಾರವನ್ನಾಗಿಟ್ಟು ಕೊಂಡ ಎಂಟು ಗುಂಪುಗಳಾಗಿ 

ವಿಭಾಗಿಸಲಾಗಿದೆ!. 
1 ಕಳ್ಳರೊಡನೆ ಹೊರಾಡಿದ ವೀರರು 
2 ಪಣ್ಣಂಯಲಿನಲ್ಲಿ ಸತ್ತ ವೀರರು 
3 ಸೀಮಾ ಸಂಬಂಧದ ಕಾಳಗದಲ್ಲಿ ಮಡಿದ ವೀರರು 
4 ಊರ ಹುಯ್ಕಲಿನಲ್ಲಿ ಮಡಿದ ವೀರರು 
5 ನೀರಿನಲ್ಲಿ ಮಡಿದ ವೀರರು 
6 ಬೇಟೆಯಲ್ಲಿ ಮಡಿದ ವೀರರು 
7 ತುರುಕಾಳಗದಲ್ಲಿ ಮಡಿದ ವೀರರು 
8 ಯುದ್ಧದಲ್ಲಿ ಸತ್ತ ವೀರರು. 

ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಮೇಲೆ ಉಲ್ಲೇಖಿಸಿದ ಕೆಲವು ವೀರಗಲ್ಲು ಮತ್ತು ಸತಿಗಲ್ಲು 
ಮಾದರಿಗಳು ಕೆಲವೇ ಕೆಲವು ಲಭ್ಯವಾಗಿವೆ. ಯುದ್ದದಲ್ಲಿ ವೀರನ ಸಾಹಸದ ವಿವರಗಳನ್ನು ವಿವರ ಪೂರ್ಣವಾಗಿ 


ಆಕರ್ಷಕವಾಗಿ ಕೊಟ್ಟ ಉದಾಹರಣೆಗಳಿವೆ. 


ಹೊಲೆಯ ಬಳಿಯ ಚಟಯನಾಯಕನ ಮಗ ಬಯಿರಣ ನಾಯ(ಕ)ನು ತನ್ನ ತೋಳರ ಬಳಿಯ ಬಿರುದಿನ 
ಹರಿವೆ ಚಿನ್ನಂದ ಕಕ್ಕಡೆ ಅದಕ್ಕೆ ಉಂಡಾದ ಬಿರುದಿ ಸಂಭೋಗವನು ತೋಟು ಆ ತೊಳಹರ ಬಳಿಯ ಬಿರುದ 
ಹೊಗಳಿಸಿಕೊಂಬ ಅಬರೆಯ ಭಯಿರಣನಾಯಕರು ಪರದಳಕ್ಕೆಯೆದಿರಾಗಿ ನಡೆದು ಆ ಮೊಕುದುಂಬನವರ 
ಕುದುರೆಯನಿಜ್‌ದು ಆಳುಗಳನಿಟಿದು ಆ ದಳದ ಬಲುಹನು ಮುಜ್‌ದು ರಣಭೂತಗಳನು ತೃಪ್ತಿ ಬಡಿಸಿ ಯಿಲ್‌ದಂ 
ಯಿಜ್‌ ಯಿಸಿಕೊಂಡು ಯೆರಡು ದಳದೊಳಗೆ ಕೀರ್ತೀವಡದು ರಣಕಂಡಿತನಾಸ್ರೋಣಿತದಿಂ ತನವೋಕಳಿ ಯಾಡಿ ಆ 
ಭಯಿರಣನಾಯಕನು ವೀರಸಗವನೈದನು ಎಂದು ಕಾಯ್ಕಿಣಿ ವೀರಗಲ್ಲು ಶಾಸನ” ಭಯಿರಣನಾಯಕನ 
ವೀರಮರಣವನ್ನು ವರ್ಣಿಸುತ್ತದೆ. 
ಸೀಮಾಸಂಭದ ಕಾಳಗದಲ್ಲಿ ಮಡಿದ ವೀರಗಲ್ಲು 


ಗ್ರಾಮ ಗ್ರಾಮಗಳ ಗಡಿವಿವಾದದ ಸಮಸ್ಯೆ ಪ್ರಾಚೀನ ಕಾಲದಿಂದಲೂ ಅಸ್ತಿತ್ವದಲ್ಲಿತ್ತು. ಈ ಸಂಬಂಧವಾಗಿ 
ಹಳ್ಳಿಯ ವೀರರು ತಮ್ಮ ಗ್ರಾಮದ ಗಡಿಯನ್ನು ರಕ್ಷಿಸಕೊಳ್ಳುವ ಪ್ರತಿಜ್ಞೆಯನ್ನು ಮಾಡಿ ಹೋರಾಡಿ ಸಾವನಪ್ಪುತ್ತಿದ್ದರು. 


239 


ಇಂತಹ ವೀರರ ನೆನಪಿಗಾಗಿ ಈ ಮಾದರಿಯ ವೀರಗಲ್ಲನ್ನು ನೆಡುತ್ತಿದ್ದರು. ಅಂಕೋಲಾ ತಾಲೂಕಿನ ಬಡಗೇರಿ 
(ಬಾವಿಕೇರಿ)ಯ ಬೀರ ದೇವಾಲಯದ ಬಳಿ ಇರುವ ವೀರಗಲ್ಲು ಸೀಮಾ ಸಂಬಂಧದ ಕುರಿತು ಹೋರಾಡುತ್ತಿರುವ 
ದೃಶ್ಯವನ್ನು ನಿರೂಪಿಸುತ್ತದೆ. 

ಬೇಟೆ ವೀರಗಲ್ಲು 


ರಾಜ ಮಹಾರಾಜರಿಗೆ ಬೇಟೆಯಾಡುವದು ಒಂದು ಮೋಜು ಆಗಿತ್ತು. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು 
ಅರಣ್ಯಾವೃತ ಹಳ್ಳಿಗಳಲ್ಲಿ ಕಾಡುಮೃಗಗಳು ಪದೇ ಪದೇ ಹಳ್ಳಿಗಳಲ್ಲಿ ನುಗ್ಗಿ ಅಪಾರ ಹಾನಿಯನ್ನುಂಟು ಮಾಡುತ್ತಿದ್ದವು. 
ಇಂತಹ ಅಪಾಯಗಳಿಂದ ಜನಸಾಮಾನ್ಯರನ್ನು ರಕ್ಷಿಸುವದು ತಮ್ಮ ಆದ್ಯ ಕರ್ತವ್ಯವೆಂದು ತಿಳಿದ ವೀರರು ಕ್ರೂರ 
ಪ್ರಾಣಿಗಳೊಡನೆ ಹೋರಾಡುತ್ತಿದ್ದರು. ಇಂತಹ ಹೋರಾಟದಲ್ಲಿ ಅನೇಕ ವೀರರು ಪ್ರಾಣವನ್ನು 
ಕಳೆದುಕೊಳ್ಳುತ್ತಿದ್ದರು. ಈ ವೀರರ ನೆನಪಿಗಾಗಿ ವೀರಗಲ್ಲು ನೆಡುವ ಪದ್ಧತಿ ಉತ್ತರಕನ್ನಡ ಜಿಲ್ಲೆಯ ಕರಾವಳಿ 
ಭಾಗದಲ್ಲಿಯೂ ಇತ್ತು. ಉದಾಹರಣೆಗೆ ಸದಾಶಿವಗಡದ ಬೇಟೆ ವೀರರ ವೀರಗಲ್ಲಿನಲ್ಲಿ ಮೊದಲ ಪಟ್ಟಿಕೆಯಲ್ಲಿ 
ಐದು ಜನ ಯೋಧರು ಆಯುಧ ಸಮೇತ ಹೊರಟಿರುವರು ಎರಡು ಮತ್ತು ಮೂರನೆ ಪಟ್ಟಿಕೆಯಲ್ಲಿ ಹೋರಾಟದ 
ದೃಶ್ಯವಿದೆ. ಒಬ್ಬ ವ್ಯಕ್ತಿ ಕಾಡುಕೋಣದೊಂದಿಗೆ ಹೋರಾಡುತ್ತಿದ್ದರೆ ಇನ್ನೊಬ್ಬನು ಹೆಬ್ಬಾವಿನೊಂದಿಗೆ 
ಹೋರಾಡುತ್ತಿದ್ದಾನೆ. ಇದೇ ರೀತಿಯ ಬೇಟೆ ವೀರಗಲ್ಲು ಕುಮಟಾ ತಾಲುಕಿನ ವಾಳಗಳ್ಳಿಯಲ್ಲಿದೆ. ಇದರಲ್ಲಿ 
ಯೋಧನು ಕಾಡುಕೋಣದೊಟ್ಟಿಗೆ ಹೋರಾಡುತ್ತಿರುವ ದೃಶ್ಯವನ್ನು ನಿರೂಪಿಸಲಾಗಿದೆ. ಈ ಪ್ರದೇಶದ ಗ್ರಾಮೀಣ 
ಭಾಗದಲ್ಲಿ ಬೇಟೆಬೀರ ಎಂದು ಆರಾಧಿಸುವ ಕೆಲವು ಸಣ್ಣ ಗುಡಿಗಳಿವೆ. ಇವುಗಳಲ್ಲಿ ಯೋಧನು ಬಿಲ್ಲುಬಾಣ ಹಿಡಿದು 
ನಿಂತಿರುವ ಶಿಲ್ಪಗಳಿವೆ. 


ತುರು ಕಾಳಗ ವೀರಗಲ್ಲು 


ಪ್ರಾಚೀನ ಕಾಲದಲ್ಲಿ ಗೋವುಗಳು ಸಂಪತ್ತಿನ ಮೂಲಾಧಾರಗಳಾಗಿದ್ದವು. ಇವುಗಳನ್ನು ಕದ್ದೊಯ್ಯಲು ಶತ್ರು 
ಪಕ್ಷದವರು ಮತ್ತು ದರೋಡೆಕೋರರು ಸದಾ ಸಿದ್ದರಾಗಿರುತ್ತಿದ್ದರು. ಇಂತಹವರಿಂದ ಜನಸಾಮಾನ್ಯರನ್ನು ರಕ್ಷಿಸಿ 
ಹೋರಾಟದಲ್ಲಿ ಪ್ರಾಣ ಕಳೆದುಕೊಳ್ಳುತ್ತಿದ್ದರು. ಈ ವೀರರ ನೆನಪಿಗಾಗಿ ಸ್ಮಾರಕಗಳನ್ನು ನೆಡುತ್ತಿದ್ದರು. ಉದಾಹರಣೆಗೆ 
ಗೋಕರ್ಣದ ಮಹಾಬಲೇಶ್ವರ ದೇವಾಲಯದ ಆವರಣದಲ್ಲಿರುವ ವೀರಗಲ್ಲಿನಲ್ಲಿ ಯೋಧನೊಬ್ಬನು ಹಸುಗಳನ್ನು 
ರಕ್ಷಿಸಲು ಹೋರಾಡುತ್ತಿದ್ದ ದೃಶ್ಯವನ್ನು ಚಿತ್ರಿಸಲಾಗಿದ್ದು ಗೋವುಗಳನ್ನು ಸ್ಪಷ್ಟವಾಗಿ ಚಿತ್ರಸಲಾಗಿದೆ. ಈ ಕಾಳಗದಲ್ಲಿ 
ಮಡಿದ ವೀರನನ್ನು ಸ್ವರ್ಗಕ್ಕೆ ಕೊಂಡೊಯ್ಯುವ ದೃಶ್ವ ನಿರೂಪಿಸಲಾಗಿದೆ. 


ರಾಜಕೀಯವಾಗಿ ತುಂಬ ಚಟುವಟಿಕೆಗಳಿಂದ ಕೂಡಿದ ಈ ಪ್ರದೇಶದಲ್ಲಿ ನಿರಂತರವಾಗಿ ಯುದ್ದಗಳು 
ನಡೆಯುತ್ತಿದ್ದವು. ಹೀಗೆ ನಡೆದ ಯುದ್ಧದಲ್ಲಿ ಮಡಿದ ವೀರರ ನೆನಪಿಗಾಗಿ ವೀರಗಲ್ಲನ್ನು ಸ್ಥಾಪಿಸುತ್ತಿದ್ದರು. 
ಕ್ರಮಬದ್ಧವಾಗಿಲ್ಲದ ಯುದ್ಧ ಚಿತ್ರಗಳನ್ನು ನಿರೂಪಿಸುವ ಕೆಕ್ಕಾರದ ಕೆಂಡಬಬೀರ ದೇವಾಯದ ಬಳಿಯಿರುವ 
ವೀರಗಲ್ಲು ಶಾಸನ ಈ ಪ್ರದೇಶದ ಪ್ರಾಚೀನ ವೀರಗಲ್ಲು ಆಗಿದೆ. ಪೋರ್ತುಗೀಜರು ಭಟ್ಕಳದ ಅರಮನೆಯ ಮೇಲೆ 


240 


ದಾಳಿ ಮಾಡಿದಾಗ ಎಂಕಟಪಟ (ಟ) ನಾಯಕನು ಕಲಿತನದಿಂದ ಹೋರಾಡಿ ಸಾವನ್ನಪ್ಪಿದನು. ಇವನ ತ್ಯಾಗದ 
ದ್ಯೋತಕವಾಗಿ ಚೆನ್ನ ಭೈರಾದೇವಿ ಆತನ ಕುಟುಂಬದವರಿಗೆ ಅರಮನೆಗೆ ಸೇರಿದ 10 ಬೀಜವರಿ ಮಾಡಿ ಭೂಮಿಯನ್ನು 
ದಾನ ನೀಡಿದಳೆಂದು ಅಣ್ಣ ಮಹಾಬಲ ನಾಯಕನು ಈ ವೀರನ ಹೆಸರಿನಲ್ಲಿ ಬಸದಿಯಲ್ಲಿ ನಡೆಯುವ ಸತ್ರ ಧರ್ಮಕ್ಕೂ 
ಮತ್ತು ಇವನ ನೆನಪಿಗಾಗಿ ವೀರಗಲ್ಲಿನ ಅರವಟಿಗೆಯಲ್ಲಿ ಸದಾ ನೀರವೆರೆಯುವ ಬ್ರಾಹ್ಮಣರಿಗೆ ದಾನನೀಡಿದನೆಂದು 
ಭಟ್ಕಳ ಶಾಸನದಿಂದ ' ತಿಳಿಯುತ್ತದೆ. 

ಕಾನಬೀರನೆಂದು ಈ ಪ್ರದೇಶದಲ್ಲಿ ಕೆಲವು ವೀರರ ಶಿಲ್ಪವನ್ನು ಪೂಜಿಸುವ ಪದ್ಧತಿ ಪ್ರಾಚೀನ ಕಾಲದಿಂದಲೂ 
ರೂಢಿಯಲ್ಲಿದೆ. ಬೃಹತ್‌ ಕಾಡಿನದಾರಿ ಮುಖಾಂತರ ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರನ್ನು ಕಳ್ಳರಿಂದ ರಕ್ಷಿಸಲೆಂದು 
ಕಳ್ಳರೊಡನೆ ಹೋರಾಡಿ ಪ್ರಾಣಬಿಟ್ಟಿರುವ ವೀರನ ನೆನಪಿಗಾಗಿ ಸ್ಮಾರಕಗಳನ್ನು ನಿರ್ಮಿಸಿ ಆರಾಧಿಸುವ ಪದ್ಧತಿ 
ರೂಢಿಯಲ್ಲಿ ಬಂದಿದೆ. ಬಾವಿಕೇರಿ, ಅಂಗಡಿಬೈಲ, ಶಿರೂರು ಗ್ರಾಮಗಳಲ್ಲಿ ಈ ವೀರನ ಆರಾಧನೆ ಪ್ರಚಲಿತದಲ್ಲಿದೆ. 


ಆತ್ಗಾರ್ಪಣೆಯ ವೀರಗಲ್ಲುಗಳು 


ಕಾರವಾರ ತಾಲೂಕು, ಸದಾಶಿವಗಡದ ಮಹಾಮಾಯಾ ದೇವಾಲಯದ ಬಳಿ ತ್ರುಟಿತವಾದ ವೀರಗಲ್ಲು ಗಳಿವೆ. 
ಚಿಂಚಿವಾಡದಲ್ಲಿರುವ ಆತ್ಮಾರ್ಪಣೆಯ ವೀರಗಲ್ಲಿಗಳಲ್ಲಿ ಮೊದಲನೇ ಪಟ್ಟಿಕೆಯಲ್ಲಿ ವೀರನು ಸಕಲ 
ಮರ್ಯಾದೆಯೊಂದಿಗೆ ಹೊರಟ ಚಿತ್ರವಿದೆ. ಎರಡನೇ ಪಟ್ಟಿಕೆಯಲ್ಲಿ ಆತನು ಧ್ಯಾನಮುದ್ರೆಯಲ್ಲಿ ಕುಳಿತಿದ್ದು 
ವ್ಯಕ್ತಿಯೊಬ್ಬನು ಆತನ ಶಿರವನ್ನು ಕತ್ತರಿಸಿದ್ದಾನೆ. ವ್ಯಕ್ತಿಯ ಬಲ ಭಾಗದಲ್ಲಿ ಕತ್ತರಿಸಲ್ಪಟ್ಟ ರುಂಡ ಬಿದ್ದಿರುವ ಚಿತ್ರವಿದೆ. 
ಈ ರೀತಿಯ ವೀರಗಲ್ಲು ಆ ವ್ಯಕ್ತಿ ತನ್ನ ಸ್ವಾಮಿಗಾಗಿ, ಗ್ರಾಮದ ಒಳಿತಿಗಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡಿದ್ದಕ್ಕೆ 
ಉದಾಹರಣೆ ಯಾಗಿದೆ. 

ತನ್ನ ಸ್ವಾಮಿ ನಿಷ್ಠೆಯನ್ನು ಮೆರೆಯುವ ಸೈನಿಕರು ತನ್ನ ಒಡೆಯನಿಗಾಗಿ ತಾನೇ ಸ್ವತ: ಪ್ರಾಣಾರ್ಪಣೆ 
ಮಾಡಿಕೊಂಡು ನಿಷ್ಠೆ ವ್ಯಕ್ತಪಡಿಸುವ ಉಲ್ಲೇಖಗಳು ಹೊನ್ನಾವರ ತಾಲೂಕು ಮಲ್ಲಾಪುರದ ವೀರಗಲ್ಲು ಶಾಸನ'ದಲ್ಲಿ 
ದೊರೆಯುತ್ತದೆ. ಚಂದಾವರ ಕದಂಬರಾಜ ವೀರಕಾವದೇವನು ಕಾಳಗವೊಂದರಲ್ಲಿ ಮಡಿದಾಗ ನಾರಾಣ ಹೆಗ್ಗಡೆ 
ಎಂಬವನು (ಹೆಸರು ತ್ರುಟಿತ) ಆತ್ಮ ಬಲಿ ಹೋದನೆಂದು ತಿಳಿಸುತ್ತದೆ. ಈ ವೀರಗಲ್ಲು ಚಿತ್ರದಲ್ಲಿ ಬೆಂಕಿಯ ಮಧ್ಯದಲ್ಲಿ 
ವ್ಯಕ್ತಿಯೊಬ್ಬನು ಕುಳಿತಿದ್ದು ಜನಸಾಮಾನ್ಯರು ಆ ಬೆಂಕಿಗೆ ಕಟ್ಟಿಗೆ ಮೊದಲಾದ ಉರಿಯವ ಪರಿಕರಗಳನ್ನು ಹಾಕುತ್ತಿರುವ 
ದೃಶ್ಯವನ್ನು ನಿರೂಪಿಸಲಾಗಿದೆ. 

ಆದರೆ ಕರ್ನಾಟಕ ರಾಜ್ಯದಲ್ಲಿ ಇತರೆ ಭಾಗದಲ್ಲಿ ದೊರೆತಿರುವ ಪೆಣ್ಣುಯ್ಯಲಿನಲ್ಲಿ ಸತ್ತವೀರರ ಸ್ಮಾರಕಗಳು 
ನೀರಿನಲ್ಲಿ ಮಡಿದ ವೀರರ ಸ್ಮಾರಕಗಳು ಈ ಪ್ರದೇಶದಲ್ಲಿ ಕಂಡುಬಂದಿಲ್ಲ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯ 
ಭಾಗದಲ್ಲಿ ವಿಶೇಷವಾಗಿ ನಾಲ್ಕು ರೀತಿಯ ವೀರಗಲ್ಲು ಹಾಗೂ ಕೆಲವು ಸ್ಮಾರಕ ಕಲ್ಲುಗಳನ್ನು ಕಾಣುತ್ತೇವೆ. 

ನೆಡುಗಲ್ಲು (ವಿಗ್ರಹ) 


ವಿಗ್ರಹ ವೀರಗಲ್ಲು 


241 


ಸಚಿತ್ರವಾಗಿರುವ ವೀರಗಲ್ಲು 

ಸಚಿತ್ರವಾಗಿರುವ ಹಾಗೂ ಲಿಪಿವುಳ್ಳ ವೀರಗಲ್ಲು 

ತೋರುಗೈಯಂತಿರುವ ಮಾಸ್ತಿಗಲ್ಲು 
ನೆಡುಗಲ್ಲು 

ನೆಡುಗಲ್ಲುಗಳು ವೀರರ ಸವಿನೆನಪಿಗಾಗಿ ಅವರು ಮಾಡಿದ ತ್ಯಾಗದ ಹಿನ್ನೆಲೆಯಲ್ಲಿ ಸ್ಥಾಪಿಸಲ್ಪಟ್ಟ ಸಾರಕಗಳು. 

ಕೇವಲ ಕಲ್ಲುಗಳನ್ನು ನೆಟ್ಟು ಅವುಗಳಿಗೆ ಸ್ಥಾನವೊದಗಿಸಿ ಗುತ್ತಗಳನ್ನಾಗಿ ಪರಿವರ್ತಿಸುವದನ್ನು ಕಾಣುತ್ತೇವೆ. 
ಉದಾಹರಣೆಗೆ ಕಾರವಾರ ನಗರವ್ಯಾಪ್ತಿಗೆ ಬರುವ ಗುತ್ತಿಂಬೀರ ಗುಡ್ಡ ದಮೇಲೆ ಇದೇ ಮಾದರಿಯಲ್ಲಿ ನೆಡುಗಲ್ಲನ್ನು 
ಮತ್ತು ಕುಮಟಾ ಹೀರೆಗುತ್ತಿಯ ಬೀರದೇವಾಲಯದಲ್ಲಿ ಕಾಣುತ್ತೇವೆ. 

ಹೊನ್ನಾವರ ತಾಲೂಕಿನ ಹಾಗೂ ಕುಮಟಾ ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ಜಟ್ಟಿಗ, ಜಟ್ಟೆಕೇಶ್ವರ ಎಂಬ 
ಹೆಸರಿನಲ್ಲಿ ಆರಾಧಿಸುವ ಕೆಲವು ಉದ್ದನೆ ಚೌಕಾಕರದ ಕಲ್ಲುಗಳು ಕಾಡಿನಲ್ಲಿ ನೋಡಲುಸಿಗುತ್ತವೆ. ಹಳೆಯ (ಪ್ರಾಚೀನ) 
ಕಾಲದ ಕಲ್ಲುಗಳು ಜಂಬಿಟ್ಟಿಗೆಯಿಂದ ರಚಿಸಲ್ಪಟ್ಟರೆ ಮಧ್ಯಕಾಲೀನ ಹಾಗೂ ಇತ್ತೀಚಿಗೆ ಪ್ರತಿಷ್ಠಾಪಿಸಲ್ಪಟ್ಟ ಜಂಬಿಟ್ಟಿಗೆ 


ಅಟ 


ಸ್ಮಾರಕಗಳು ಕಪ್ಪುಶಿಲೆಯಿಂದ ನಿರ್ಮಿಸಲ್ಪಟ್ಟಿವೆ. ದೇವಾಲಯದ ಭೂಮಿಯ ರಕ್ಷಣೆ ಮತ್ತು ತಮ್ಮ ನಾಯಕನಲ್ಲಿ 
ನಿಷ್ಠೆ ತೋರಿಸಲು ತನ್ನ ಜೀವನವನ್ನು ಬಲಿಗೊಟ್ಟ ವೀರ ಎಂದು ಇಲ್ಲಿ ಆರಾಧಿಸುತ್ತಾರೆ. ಈ ಪುರುಷ ದೇವತೆಗೆ 
(ವೀರನಿಗೆ) ಅತೀಂದ್ರಿಯ ಶಕ್ತಿ ಇದೆ ಎಂದು ಭಾವಿಸಿ ವರ್ಷಕ್ಕೆ ಒಂದು ಬಾರಿ ಪೂಜೆಯನ್ನು ಸಲ್ಲಿಸುತ್ತಾರೆ. ಈ ಕಲ್ಲುಗಳು 


ತೀರಾ ಸರಳವಾಗಿದ್ದು ಯಾವುದೇ ಅಲಂಕಾರ ಮತ್ತು ಬರವಣಿಗೆಗಳನ್ನು ಹೊಂದಿರುವುದಿಲ್ಲ. 
ವಿಗ್ರಹ ವೀರಗಲ್ಲು 


ವೀರಗಲ್ಲು ಗಾತ್ರದಲ್ಲಿ ಸಣ್ಣದಾಗಿದ್ದು ಕಪ್ಪು ಶಿಲೆಯಿಂದ ನಿರ್ಮಿಸಲ್ಪಟ್ಟಿವೆ. ಕೆಲವು ವೀರಗಲ್ಲು ಸಣ್ಣ ಸಣ್ಣ 
ಗೂಡಿನಲ್ಲಿ ಕೆಲವೊಂದು ದೊಡ್ಡದಾದ ದೇವಾಲಯಗಳಲ್ಲಿ, ಕೆಲವೊಂದು ಬಿಸಿಲಿಗೆ, ಮಳೆಗೆ, ಗಾಳಿಗೆ, ಮೈಯೊಡ್ಡಿ 
ಬಯಲಿನಲ್ಲಿಯೇ ಇರುವದನ್ನು ಕಾಣುತ್ತೇವೆ. ಈ ರೀತಿಯಲ್ಲಿ ತಾರತಮ್ಯ ಏಕೆ ಎನ್ನುವದರಕುರಿತು ಸರಿಯಾದ ಮಾಹಿತಿ 
ಲಭ್ಯವಾಗಿಲ್ಲ. ಸೈನಿಕರ ಸ್ಥಾನ-ಮಾನ ಅಥವಾ ಅವರ ಸಾಮಾಜಿಕ ಅಂತಸ್ಥನ್ನು ಸೂಚಿಸುವದಕ್ಕಾಗಿ ಈ ರೀತಿಯ 


ತಾರತಮ್ಯವೆನೋ ಎಂದು ಊಹಿಸಬಹುದು. 

ಉದಾಹರಣೆಗೆ ಆಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಬೀರ ದೇವಸ್ಥಾನ, ಬೆಂಕಿ (ಬಂಕಿ) ಬೀರ ಹೊನ್ನಾವರ 
ತಾಲೂಕಿನ ಚಂದಾವರದ ಕಪಲೀವರ (ಕಂಪ್ಲಿಯ ವೀರ) ರಿಗೆ ಇರುವ ದೊಡ್ಡ ದೇವಾಲಯಗಳನ್ನು ನೋಡಿದಾಗ 
ಹಾಗೂ ಅಲ್ಲಿಯ ಜನರ ಶೃದ್ಧೆ, ನಂಬಿಕೆ, ಪೂಜೆ ಪುನಸ್ಕಾರಗಳ ಸಲ್ಲಿಕೆಯನ್ನು ಗಮನಿಸಿದಾಗ ಬಹುತೇಕ ಈ ವೀರ 
ಸೈನ್ಯದಲ್ಲಿ ಅಥವಾ ಸಾಮಾಜಿಕವಾಗಿ ಪ್ರತಿಷ್ಠಿತ ಸ್ಥಾನಮಾನ ಪಡೆದಿದ್ದನೆಂದು ತಿಳಿಯಬಹುದು. 


ಕಾರವಾರದ ಬಾಂಡಿಸೆಟ್ಟಾದಲ್ಲಿನ ಗ್ರಾಮದೇವ, ಚಂದಾವರದ ಕಪಲಿ ವೀರರ ವಿಗ್ರಹಗಳು ಗಾತ್ರದಲ್ಲಿ 
ದೊಡ್ಡದಾಗಿದ್ದು ಉಗ್ರಸ್ವರೂಪ ಹೊಂದಿದ್ದು ಬಿಲ್ಲು ಬಾಣಗಳನ್ನು ಎರಡು ಕೈಯಲ್ಲಿ ಹಿಡಿದುಕೊಂಡಿರುವದು. 


242 


ಸಣ್ಣಗೂಡುಗಳಲ್ಲಿ ಹಾಗೂ ಬಯಲುಪ್ರದೇಶಗಳಲ್ಲಿ ಕಂಡು ಬರುವ ಈ ವೀರಗಲ್ಲುಗಳು ಕ್ಷೇತ್ರ 
ಪಾಲಕನಾಗಿಯೂ, ಅರಣ್ಯಗಳ ರಕ್ಷಕನಾಗಿಯೂ ವನ್ಯಪ್ರಾಣಿಗಳಿಂದ ಜನ- ಸಾಮಾನ್ಯರನ್ನು ರಕ್ಷಿಸಲು ಹೋರಾಡಿಯೋ 
ಅಥವಾ ಯುದ್ಧದಲ್ಲಿ ಮರಣಹೊಂದಿದ ಸಾಮಾನ್ಯ ಸೈನಿಕನಾಗಿರಬಹುದು. ಈ ವೀರಗಲ್ಲುಗಳಿಗೆ ಅಷ್ಟೊಂದು 
ರಾಜಕೀಯ ಸ್ಥಾನಮಾನ ಇಲ್ಲದಿರುವದು ಕಂಡುಬರುತ್ತದೆ. ದೇವತೆ ಆ ವೀರನ ಚಿತೆಯ ಮೇಲೆ ಸತಿ ಹೋದ ಸತಿಯರ 
ನೆನಪಿಗಾಗಿ ಈ ಸತಿಗಲ್ಲು ಇಟ್ಟಿರುವಂತಿದೆ. ಕೆಲವರು ತಮ್ಮ ಮನೆತನದ ದೇವರೆಂದು ಆರಾಧಿಸುತ್ತಿರುವರು 
ಉದಾಹರಣೆಗೆ ಬೇಲೆಕೇರಿಯ ಜೈನಬೀರ ಅಗ್ಗರಗೋಣದ ಹೊಲಿಯಟ್ಟ ಇವರನ್ನು ನಾಡವರರು ಪೂಜಿಸಿದರೆ 
ಬೆಂಕಿಬೀರ ಹಾಗೂ ಘಟಬೀರನನ್ನು ಹಾಲಕ್ಕಿ ಸಮಾಜದವರು ಪೂಜಿಸುತ್ತಾ ರೆ. 


ಚಿತ್ರವುಳ್ಳ ವೀರಗಲ್ಲು 


ಉತ್ತರಕನ್ನಡ ಜಿಲ್ಲೆಯ ಕರಾವಳಿಯ ಭಾಗದಲ್ಲಿ ಕಂಡುಬಂದ ವೈಶಿಷ್ಟ್ಯ ಪೂರ್ಣ ವೀರಗಲ್ಲು ಮಾದರಿ ಎಂದರೆ 
ಚಿತ್ರವುಳ್ಳ ವೀರಗಲ್ಲು ಗಳು. ಕೇವಲ ರಾಜಲಾಂಛನವುಳ್ಳ ವೀರಗಲ್ಲುಗಳು ಕಾರವಾರ ತಾಲೂಕಿನ ಸದಾಶಿವಗಡ ಗ್ರಾಮದ 
ಅರವನಲ್ಲಿ ಮತ್ತು ಮೂಡಗೇರಿ ಗ್ರಾಮದ ಅರವನಲ್ಲಿವೆ. ಮೇಲ್ಭಾಗದಲ್ಲಿ ಕೇವಲ ಗಜಲಕ್ಷ್ಮಿ ಚಿತ್ರವುಳ್ಳ ಈ ಕಲ್ಲುಗಳ 
ಮೇಲೆ ಯಾವ ಬರವಣಿಗೆಯು ಕಾಣುವದಿಲ್ಲ. ದೊಡ್ಡದಾದ (ಲಂಬ) ಕಂಬಗಳ ನಡುಮಧ್ಯೆ ಒಂದು ಕೋಷ್ಠ 
(ಚೌಕಟ್ಟನ್ನು ನಿರ್ಮಿಸಿ ಅದರಲ್ಲಿ ವ್ಯಕ್ತಿಯು ಕುಳಿತುಕೊಂಡಂತೆ ಚಿತ್ರಿಸಲಾಗಿದೆ. ಈ ಮಾದರಿಯ ವೀರಗಲ್ಲುಗಳು 
ಕುಮಟಾ ತಾಲೂಕಿನ ಶಿರಗುಂಜಿಯ ಕಾಡಿನಲ್ಲಿ ಮತ್ತು ಭಟ್ಕಳ ತಾಲೂಕಿನ ಕಾಯ್ಕಿಣಿಯಲ್ಲೂ ಇವೆ. ಕೆಲವೊಂದರಲ್ಲಿ 
ಪತಿ-ಪತ್ಲಿಯರು ಚಿತೆಯಲ್ಲಿ ಮಲಗಿರುವ ಚಿತ್ರವನ್ನು ಆ ಕಲ್ಲಿನಲ್ಲಿ ಕೆತ್ತಲಾಗಿದೆ. 


ಸ್ತಂಭ ವೀರಗಲ್ಲುಗಳು 


ಕುಮಟಾ ಹೊನ್ನಾವರ ಮತ್ತು ಅಂಕೋಲಾ ತಾಲೂಕಿನ ಕೆಲ ಗ್ರಾಮಗಳಲ್ಲಿ ಆಳೆತ್ತರದ ವಿಶಿಷ್ಟ ಸ್ತಂಭ 
ವೀರಗಲ್ಲುಗಳು ಕಂಡುಬರುತ್ತವೆ. ಈ ಆಳೆತ್ತರದ ಸ್ತಂಭಗಳು ಕಪ್ಪುಶಿಲೆಯಿಂದ ಮಾಡಲ್ಪಟ್ಟಿದ್ದು ತಲೆಯ ಮೇಲೆ 
ಆಮ್ಲಕ ಅಥವಾ ಪೂರ್ಣ ಕಲಶವನ್ನು ಹೊತ್ತಂತೆ ಚಿತ್ರಿಸಲಾಗಿದೆ. ಇವು ಕೂಟ ಮಾದರಿಯ ಕಪೋತ, ಗ್ರೀವ ಸಹಿತ 
ಏಕತಲ ದೇಗುಲದ ಪ್ರತಿರೂಪಗಳು". 


ಅನೂಕೂಲಕ್ಕೆ ತಕ್ಕಂತೆ ಕಂಬದ ಮುಖಗಳನ್ನು ಚಿಕ್ಕ ಪಟ್ಟಿಕೆಗಳನ್ನಾಗಿ ವಿಭಾಗಿಸಿ ಆ ಪಟ್ಟಿಕೆಗಳಲ್ಲಿ ಯುದ್ಧ ನಿರತ 
ವೀರ ವೀರಮರಣನಪ್ಪಿದ ವೀರನನ್ನು ಸ್ವರ್ಗಕ್ಕೆ ಕೊಂಡೊಯ್ಯವ ಮತ್ತು ಆ ವೀರನು ಇಷ್ಟ ದೇವತೆಗಳ ಸಾನಿಧ್ಯ 
ಪಡೆಯುವದರ ಜೊತೆಗೆ ಅಲ್ಲಿಯ ಯುದ್ಧದ ಮಾದರಿಯ ಎಏವಿಧ ಮುಖಗಳನ್ನು ಪರಿಚಯಿಸುತ್ತವೆ. ಬಿಲ್ಲು 
ಬಾಣಗಳಿಂದ ಯುದ್ಧ, ಗುರಾಣಿ ಹಿಡಿದು ಕತ್ತಿ ಭರ್ಚಿಗಳಂತಹ ಆಯುಧಗಳನ್ನು ಹಿಡಿದು ಹೋರಾಡುತ್ತಿರುವ 
ಯೋಧರು, ಆಶ್ವಾರೋಹಿಗಳು, ಗಜಾರೂಢ ಸೈನಿಕರು ಯುದ್ದ ಮಾಡುತ್ತಿರುವ ದೃಶ್ಯಗಳನ್ನು ಚಿತ್ರಿಸಲಾಗಿದೆ. ಇನ್ನುಳಿದ 
ಪಟ್ಟಿಕೆಗಳಲ್ಲಿ ರಾಮಾಯಣದ ದೃಶ್ಯಗಳನ್ನು ಕೆತ್ತಲಾಗಿದೆ. ರಾಮಾಯಣ ಕಥಾನಕದಲ್ಲಿನ ವಾಲಿ ಸುಗ್ರೀವರ ಕಾಳಗ, 
ಜಟಾಯು ವಧೆ, ಸೇತು ಭಂಧ, ರಾಮ-ರಾವಣರ ಯುದ್ದದ ದೃಶ್ಯಗಳನ್ನು ಸ್ಪುಟವಾಗಿ ಕೆತ್ತಲಾಗಿದೆ. ಈ ಮಾದರಿಯ 
ವೀರಗಲ್ಲು ಸ್ತಂಭಗಳು ಕುಮಟಾ ತಾಲೂಕಿನ ವಾಳಗಳ್ಳಿ ಹೊನ್ನಾವರ ತಾಲೂಕಿನ ಕೆಕ್ಕಾರ, ಹಳದೀಪುರ, ಗೋಕರ್ಣ 


243 


ಮತ್ತು ಅಂಕೋಲಾ ತಾಲೂಕಿನ ಬಾವಿಕೇರಿ, ವಂದಿಗೆ ಗ್ರಾಮಗಳಲ್ಲಿವೆ. ಈ ರೀತಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿವಿಧ 
ರೀತಿಯ ವೀರಗಲ್ಲುಗಳು ಕಾಣಸಿಗುತ್ತವೆ. 


ತೋರುಗೈಯ ಮಾಸ್ತಿಗಲ್ಲುಗಳು 

ತೋರುಗೈಯ ಮಾಸ್ತಿಗಲ್ಲುಗಳು ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಅಪರೂಪವಾಗಿ 
ಕಾಣಸಿಗುತ್ತಿವೆ. ಉದಾಹರಣೆಗೆ ಕುಮಟಾ ತಾಲೂಕಿನ ಶಿರಗುಂಜಿಯಲ್ಲಿ ಭಟ್ಕಳ ತಾಲೂಕಿನ ಕಾಯ್ಕಿಣಿಯ ಬಸದಿಯ 
ಬಳಿ ಹಾಗೂ ಕಾರವಾರ ತಾಲೂಕಿನ ಅಂಗಡಿ (ಮಾಜಾಳಿ)ಯಲ್ಲಿ ಕಂಡು ಬರುತ್ತವೆ. 


ಅಭಯ ಹಸ್ತದಲ್ಲಿರುವ ಕೆಲವು ತೋರುಗೈ ಯಂತೆ ಚಿತ್ರಿಸಲಾಗಿದೆ. ಸರಳವಾಗಿರುವ ಈ ಕೈಗಂಬಗಳಲ್ಲಿ ಯಾವ 
ಬರವಣಿಗೆಗಳು ಇಲ್ಲ. ಕೈಗಳು ಬಳೆಗಳಿಂದ ಹೂವುಗಳಿಂದ ಅಲಂಕರಿಸಿರುವಂತೆ ಚಿತ್ರಿಸಲಾಗಿದ್ದರಿಂದ ಇದು ಸ್ತ್ರೀಗೆ 
ಸಂಭಂಧಿಸಿರುವುದೆಂದು ತಿಳಿಯಬಹುದು. ಆದರೆ ಯಾವ ಸಂದರ್ಭದಲ್ಲಿ ಏಕೆ ಇವುಗಳ ಸ್ಥಾಪನೆಯಾಯಿತು ಎಂಬ 
ಮಾಹಿತಿ ಲಭ್ಯವಾಗಿಲ್ಲ. ಸ್ಥಳೀಯ ಜನರ ಅಭಿಪ್ರಾಯದಂತೆ ಮಹಾಸತಿ ಶಕ್ತಿದೇವತೆ ಎಂದು ತಿಳಿಸುತ್ತಾರೆ. ಈ ರೀತಿಯ 
ಮಾಸ್ತಿಯ ಸ್ತ್ರೀ ಶಕ್ತಿಯ ಆರಾಧನೆ ವಿಜಯನಗರ ಕಾಲದಲ್ಲಿ ಜನಪ್ರಿಯವಾಯಿತೆಂದು ಈ ಸ್ಥಳಗಳಲ್ಲಿ ದೊರೆತಿರುವ 
ವಿಜಯನಗರ ಕಾಲದ ಶಾಸನಗಳಿಂದ ತಿಳಿಯುತ್ತದೆ. 


ಭಟ್ಕಳ ತಾಲೂಕಿನಲ್ಲಿ ಹಾಡುವಳ್ಳಿಯಲ್ಲಿ ವೀರಮಾಸ್ತಿಯ ಗುಡಿಯಲ್ಲಿ ವೀರಮಾಸ್ತಿಶಿಲ್ಪ, ಶಿರಾಲಿಯ 
ಜಟ್ಟಮಾಸ್ತಿ ವಿಗ್ರಹ, ಸೋಡಿಗದ್ದೆ ಮಾಸ್ತಿ, ಮಲ್ಲಾಪೂರದ ಗಡಿಮಾಸ್ತಿ ಶಿಲ್ಪಗಳು ಮಹಾಸತಿಯನ್ನು ವಿಗ್ರಹ 
ರೂಪದಲ್ಲಿ ಆರಾಧಿಸುವುದಕ್ಕೆ ಕೆಲವು ಉದಾಹರಣೆಗಳಾಗಿವೆ. 
ನಿಶಧಿಗಲ್ಲುಗಳು 


ನಿಶಧಿಗಲ್ಲು ಜೈನ ಧರ್ಮದ ಯತಿಗಳು ಮತ್ತು ಅನುಯಾಯಿಗಳು ಆರಾಧನಾವಿಧಿ ಮತ್ತು ಸಲ್ಲೇಖನ 
ವಿಧಿಯಿಂದ ಪ್ರಾಣತ್ಯಾಗ ಮಾಡಿದ್ದರ ನೆನಪಿನ ಧ್ಯೋತಕವಾಗಿ ನಿಲ್ಲಿಸಲ್ಪಟ್ಟ ಸ್ಮಾರಕ ಕಲ್ಲು ಗಳಾಗಿವೆ. 


ಈ ನಿಶಧಿಗಲ್ಲುಗಳಲ್ಲಿ ಸಂಬಂಧಪಟ್ಟ ರಾಜನು ಧಾರ್ಮಿಕ ಪ್ರವಚನಗಳನ್ನು ಆಲಿಸುತ್ತಿದ್ದಾಗಿಯೂ ನಂತರ 
ನಿರ್ವಾಣ ಹೊಂದಿದ್ದಾಗಿಯೂ ಸ್ವರ್ಗದಲ್ಲಿ ಚಾಮರಧಾರಿಯರು ಯಕ್ಷರು ಆತನನ್ನು ಸನ್ನಾನಿಸುತ್ತಿರುವದನ್ನು 
ಚಿತ್ರಿಸಲಾಗುತ್ತಿದೆ. ಈ ರೀತಿಯ ನಿಶಧಿಗಲ್ಲುಗಳು ಈ ಪ್ರದೇಶದಲ್ಲಿ ಕೆಲವು ಸಿಕ್ಕಿವೆ ಉದಾಹರಣೆಗೆ ಗೇರುಸೊಪ್ಪೆಯ 
ನಿಶಧಿಗಲ್ಲುೇ, ಅದೇ ರೀತಿಯಲ್ಲಿ ಕತಗಾಲ ಹಾಯಸ್ಕೂಲಿನಲ್ಲೂ, ಚಂದಾವರದ ಶಿಧಿಲಾವಸ್ಥೆಯಲ್ಲಿರುವ ಬಸದಿಯಲ್ಲಿ 
ಅನೇಕ ತ್ರುಟಿತ ನಿಶಧಿಗಲ್ಲು ಗಳಿವೆ. ಅದೇ ರೀತಿಯಲ್ಲಿ ಜೈನಮಾಸ್ತಿ (ಜಟ್ಟಮಾಸ್ಸಿ) ಯೆಂದು ಆರಾಧಿಸಲ್ಪಡುತ್ತಿರುವ 
ಮಾಸ್ತಿಗಲ್ಲು ಕೂಡ ನಿಶಧಿಗಲ್ಲಾಗಿದೆ. ಸ್ತ್ರೀಯೊಬ್ಬಳು ಪೀಠದ ಮೇಲೆ ಕುಳಿತಿದ್ದು ಇಕ್ಕೆಲಗಳಲ್ಲಿ ಎರಡು ಚಾಮರಗಳಿವೆ. 
ಇದು ಸಮವಸರಣವನ್ನು ಸಂಕೇತಿಸುವಂತಿದೆ. 


ವೀರಗಲ್ಲುಗಳ ಶಿಲ್ಪ ಏನ್ಯಾಸ 


ಮೇಲೆ ಹೇಳಿದಂತೆ, ಉತ್ತರಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ವಿಶಿಷ್ಟವಾದ ವೀರಗಲ್ಲುಗಳು ಲಭ್ಯವಾಗಿವೆ. 
ಕಾಲಾನುಕ್ರಮಣೆಯಲ್ಲಿ ಅತಿ ಪ್ರಾಚೀನ ಎನ್ನ ಬಹುದಾದ ಕ್ರಿ.ಶ. 8ನೇ ಶತಮಾನಕ್ಕೆ ಸೇರುವ ಕೆಲವು ವೀರಗಲ್ಲುಗಳು 
ಹೊನ್ನಾವರ ತಾಲೂಕು ಕೆಕ್ಕಾರ ಗ್ರಾಮದಲ್ಲಿ ಲಭ್ಯವಾಗಿವೆ. ಇವುಗಳಲ್ಲಿ ವೀರನ ಹೋರಾಟದ ಶಿಲ್ಪವನ್ನು ಇಲ್ಲಿ 


244 


ಅಸ್ತವ್ಯಸ್ತವಾಗಿ ಚಿತ್ರಿಸಿದ್ದಾನೆ. ಆದರೆ ಸುಂದರವಾದ ಕಲಾತ್ಮಕ ವೀರಗಲ್ಲುಗಳು ಸುಮಾರುಕಿ.ಶ. 9ನೇ ಶತಮಾನದಿಂದ 
ಕ್ರಿ.ಶ. 15ನೇ ಶತಮಾನದ ಅವಧಿಯಲ್ಲಿ ದೊರೆಯುತ್ತವೆ. 


ವೀರರ ಹೋರಾಟದ ದೃಶ್ಯ ಇತರರಿಗೆ ಆದರ್ಶ ಪ್ರಾಯವಾಗಿರುವಂತೆ ತೋರಿಸಲು ಎಲ್ಲರ ಒಳಿತಿಗಾಗಿ ಜೀವ 
ತ್ಯಾಗ ಮಾಡಿದ ವೀರನಿಗೆ ದೈವತ್ವದ ಸ್ಥಾನ ಕೊಟ್ಟು (ಸ್ಫರ್ಗ ಪ್ರಾಪ್ತಿ) ಗೌರವ ತೋರಿಸುವ ಹಾಗೂ ವೀರರಿಗೆ ಪ್ರೋತ್ಸಾಹ 
ನೀಡುವ ಉದ್ದೆಶಗಳ ಹಿನ್ನೆಲೆಯಲ್ಲಿ ವೀರಗಲ್ಲುಗಳ ಶಿಲ್ಪ ವಿನ್ಯಾಸವನ್ನು ಮೂರು ಹಂತಗಳಲ್ಲಿ ವಿಂಗಡಿಸಲಾಗಿದೆ. 
1. ವೀರನು ಶತ್ರು ಸೈನ್ಯದೊಂದಿಗೆ ಹೋರಾಡುತ್ತಿರುವುದು. 
2. ಹೋರಾಟದಲ್ಲಿ ಮಡಿದ ವೀರನನ್ನು ಅಪ್ಸರೆಯರು ಸ್ವರ್ಗಕ್ಕೆ ಕೊಂಡೊಯ್ಯುತ್ತಿರುವರು 
3. ವೀರನು ಸ್ವರ್ಗದಲ್ಲಿರುವುದು 

ವೀರಗಲ್ಲುಗಳ ಶಿಲ್ಪ ವಿವರಗಳು ತಳಭಾಗದಿಂದ ಆರಂಭವಾಗಿ ಮೇಲಕ್ಕೆ ಹೋಗುತ್ತವೆ. ಬಹುಶಃ ಕೆಳಭಾಗದಲ್ಲಿ 
ಭೂಲೋಕದಲ್ಲಿ ಹೋರಾಡಿ ಭೂಲೋಕದ ಮೇಲಿರುವ ಸ್ವರ್ಗಕ್ಕೆ ವೀರನು ಹೋಗುತ್ತಾನೆಂಬ ಕಲ್ಪನೆ ಪ್ರತಿಬಿಂಬಿಸಲು 
ಈ ರೀತಿಯನ್ನು ಅನುಸರಿಸಬೇಕು. 


ಉತ್ತರ ಕನ್ನಡ ಕರಾವಳಿ ಭಾಗದಲ್ಲಿ ಕಂಡು ಬರುವ ವೀರಗಲ್ಲುಗಳಲ್ಲಿ ಮೂರು ಪಟ್ಟಿಕೆಗಳಿಂದ ಆರು 
ಪಟ್ಟಿಕೆಗಳುಳ್ಳ ಬೃಹದಾಕಾರದ ವೀರಗಲ್ಲುಗಳಿವೆ. ಉದಾಹರಣೆಗೆ ಭಟ್ಕಳ ತಾಲೂಕಿನ ಕಾಯ್ಕಿಣಿ ಕುಮಟಾ ತಾಲೂಕಿನ 
ಧಾರೇಶ್ವರ ಹಾಗೂ ದಿವಗಿಯ ವೀರಗಲ್ಲುಗಳು, ಮೊದಲ ಹಂತದಲ್ಲಿ ವೀರನು ಶತ್ರು ಬಣದೊಡನೆ ಯುದ್ಧ 
ಮಾಡುತ್ತಿರುವ ಚಿತ್ರಣವಿದೆ. ಬೃಹತಾಕಾರದ ವೀರಗಲ್ಲುಗಳಲ್ಲಿ ಇದೇ ಹಂತವನ್ನು ವಿಸ್ತರಿಸಿ ಯುದ್ಧಕ್ಕೆ ಸನ್ನದ್ಧನಾಗಿ 
ಹೋಗುತ್ತಿರುವುದು ಆನಂತರ ಶತ್ರುಗಳೊಡನೆ ಹೋರಾಡುವ ದೃಶ್ಯಗಳನ್ನು ಚಿತ್ರಿಸಲಾಗಿದೆ. ಕೆಲವು ಕಡೆ ವೀರನ 
ಹೋರಾಟದ ದೃಶ್ಯಗಳನ್ನು ಎರಡು ಭಾಗಗಳಲ್ಲಿ (ಪಟ್ಟಿಕೆ) ಚಿತ್ರಿಸಿರುವುದು ಗಮನಾರ್ಹ ಅಂಶವಾಗಿದೆ. 


ವೀರಗಲ್ಲುಗಳ ಎರಡನೆ ಹಂತದಲ್ಲಿ ವೀರನನ್ನು ಅಪ್ಸರೆಯರು ಸ್ವರ್ಗಕ್ಕೆ ಕೊಂಡೊಯ್ಯುವ ದೃಶ್ಯದ 
ನಿರೂಪಣೆಯಿದೆ. ಅಪ್ಸರೆಯರು ವೀರನ ಕೈಗಳನ್ನು ತಮ್ಮ ಹೆಗಲ ಮೇಲೆ ಇಟ್ಟು ಹಾರುತ್ತಿರುವ ಹಾಗೂ ಪುಷ್ಪಕ 
ವಿಮಾನದಲ್ಲಿ ಕುಳ್ಳಿರಿಸಿ ಸ್ವರ್ಗಕ್ಕೆ ಕೊಂಡೊಯ್ಯುತ್ತಿರುವವರ ಚಿತ್ರದೊಂದಿಗೆ ನೃತ್ಯಾಂಗನೆಯರು ತಾಳ, ಮೃದಂಗ, 
ವಿವಿಧ ವಾದ್ಯ ವೃಂದವೂ ಇವರನ್ನು ಹಿಂಬಾಲಿಸುತ್ತಿರುವ ಚಿತ್ರ ಈ ಭಾಗದಲ್ಲಿವೆ. ಭಟ್ಕಳ ತಾಲೂಕು ಕಾಯ್ಕಿಣಿಯಲ್ಲಿವೆ. 
ವೀರಗಲ್ಲು (ನಂ.) ಇದಕ್ಕೆ ಅತ್ಯುತ್ತಮ ಉದಾಹರಣೆಗಳಾಗಿವೆ. 


ಸಾಮಾನ್ಯವಾಗಿ ವೀರಗಲ್ಲಿನ ಮೂರನೆ ಹಂತದಲ್ಲಿ ವೀರನು ಸ್ವರ್ಗದಲ್ಲಿರುವಂತೆ ಚಿತ್ರಿಸಲಾಗುತ್ತದೆ. 
ಉತ್ತರಕನ್ನಡ ಕರಾವಳಿ ಭಾಗದಲ್ಲಿ ಲಭ್ಯವಾಗಿರುವ ವೀರಗಲ್ಲು ಶಾಸನಗಳಲ್ಲಿ ದೇವಾಲಯದ ಚಿತ್ರಣವಿದ್ದು ಅದರಲ್ಲಿ 
ಶಿವಲಿಂಗ, ಜಟಾಧಾರಿ ಸನ್ಯಾಸಿ ಹಾಗೂ ಪಕ್ಕದಲ್ಲಿ ನಂದಿ ಮತ್ತು ಪದ್ಮಾಸನದಲ್ಲಿ ಕುಳಿತಿರುವ ವೀರನನ್ನು ಚಿತ್ರಿಸಲಾಗಿದೆ. 
ಮೇಲ್ಬಾಗದಲ್ಲಿ ಕೀರ್ತಿಮುಖ ಹಾಗೂ ಮಕರತೋರಣದ ಅಲಂಕಾರವಿದೆ. ಇವುಗಳು ಸಾಮಾನ್ಯವಾಗಿಕ್ರಿ.ಶ. 12-15ನೇ 
ಶತಮಾನಕ್ಕೆ ಸೇರುತ್ತವೆ. ಭಟ್ಕಳದ ಕಾಯ್ಕಿಣಿ , ಬಸ್ತಿಮಕ್ಕಿ, ಕುಮಟಾ ತಾಲೂಕು ಧಾರೇಶ್ವರದ ವೀರಗಲ್ಲುಗಳಲ್ಲಿ ಈ 
ಮಾದರಿಯನ್ನು ಕಾಣುತ್ತೇವೆ. ಕ್ರಿ.ಶ. 12-13ನೇ ಶತಮಾನಕ್ಕೆ ಸೇರುವ ಈ ಭಾಗದ ವೀರಗಲ್ಲುಗಳಲ್ಲಿ ಸ್ವರ್ಗದಲ್ಲಿ 
ಕುಳಿತಿರುವ ವೀರನ ಅಕ್ಕಪಕ್ಕದಲ್ಲಿ ಚಾಮರಧಾರಿಣಿ ಅಪ್ಪರೆಯರು ನಿಂತಿರುವ ದೃಶ್ಯ ಹಾಗೂ ಮಕರತೋರಣದ 

245 


ಅಲಂಕಾರವಿದೆ. ಹೊನ್ನಾವರ ತಾಲೂಕು ಚಂದಾವರದ ಕಪ್ಪಲೀವರ ದೇವಾಲಯದ ಮುಂದಿರುವ ವೀರಗಲ್ಲು ಹಾಗೂ 
ಕುಮಟಾ ತಾಲೂಕು ಶಿರಗುಂಜಿಯ ವೀರಗಲ್ಲು ಹಾಗೂ ಅಂಕೋಲಾ ತಾಲೂಕು ಶಿರೂರು ವೀರಗಲ್ಲು ಶಾಸನದಲ್ಲಿ 
ಈ ಮಾದರಿಯ ಶಿಲ್ಪಗಳ ನಿರೂಪಣೆ ಕಂಡುಬರುತ್ತದೆ. 


ವೀರಗಲ್ಲುಗಳ ಶಿಲ್ಪವನ್ನು ಗಮನಿಸಿದಾಗ ಯೋಧರ ಉಡುಪು ಅಲಂಕಾರಿಕ ಆಭರಣಗಳು ಮತ್ತು 
ಆಯುಧಗಳು ವೈಶಿಷ್ಟ ;ಪೂರ್ಣವಾಗಿವೆ. ಯೋಧನು ನೀಳವಾದ ಕೂದಲನ್ನು ಗಂಟುಹಾಕಿರುವ ವೀರರ ಮುಡಿ ವಿಶೇಷ 
ಸಂಗಮ ಸಾಹಿತ್ಯದಿಂದ ಮತ್ತು ಸೋಮದೇವನ ಯಶಷ್ಟಿತಿಲಕ ಚಂಪೂಗಳು ದ್ರಾವಿಡಯೋಧರು ತಮ್ಮ ನೀಳವಾದ 
ಕೂದಲನ್ನು ಬಿಗಿಯಾಗಿ ಉಂಡೆ ಆಕಾರದಲ್ಲಿ ಕಟ್ಟಿಕೊಳ್ಳುತ್ತಿದ್ದರೆಂದು ಉಲ್ಲೇಖಿಸಿವೆ'. ಗೋವಿಂದ ವೈದ್ಯನ 
ಕಂಠೀರವನರಸರಾಜ ವಿಜಯಂ ಎಂಬ ಕಾವ್ಯದಿಂದ ವೀರರಾದವರು ಈ ರೀತಿ ಕಟ್ಟಿಕೊಂಡ ತಮ್ಮ ಮುಡಿಯನ್ನು 
ಕೆದರಿಕೊಳ್ಳುವುದು ತಮಗಿಂತ ಪರಾಕ್ರಮಶಾಲಿಯಾದ ವೀರನಿಗೆ ಶರಣಾಗತರಾದವರೆಂದು ತಿಳಿಸುವ ಸಂಕೇತ 
ಎಂಬುದಾಗಿ ತಿಳಿದುಬರುತ್ತದೆ. ವೀರರು ಹಲವಾರು ಮಾದರಿಯ ಮುಡಿಯನ್ನು ಕಟ್ಟಿಕೊಳ್ಳುತ್ತಿದ್ದರು. ನೆತ್ತಿಯ ಮೇಲೆ 
ಕೂದಲನ್ನು ಉಂಡೆಯಂತೆ ಕೆಲವೊಮ್ಮೆ, ಕೆಲವೊಮ್ಮೆ ಗೋಪುರದಂತೆ, ತಲೆಯ ಹಿಂಭಾಗದಲ್ಲಿ ಕುತ್ತಿಗೆಯ 
ಮೇಲ್ಭಾಗದಲ್ಲಿ ಗಂಟು ಹಾಕಿಕೊಳ್ಳುತ್ತಿದ್ದರು. ಈ ರೀತಿಯಲ್ಲಿ ವೀರನ ಮುಡಿಯನ್ನು ಶಿಲ್ಪಿ ತನ್ನ ಅನುಕೂಲಕ್ಕೆ ತಕ್ಕಂತೆ 
ವೀರ ಮುಖದ ಎಡಗಡೆಗೂ ಅಥವಾ ಬಲಗಡೆಗೋ ಚಿತ್ರಿಸುತ್ತಿದ್ದನು. ಈ ವೀರರು ಅಗಲವಾದ ವರ್ತುಳಾಕಾರದ 
ಕಿವಿಯೋಲೆ ಕಂಠಾಭರಣ, ತೋಳ್ಸಂಧಿ, ಕಾಲ್ಪಂದಿಗಳನ್ನು ಧರಿಸುತ್ತಿದ್ದರೆಂಬುದು ತಿಳಿಯುತ್ತದೆ. ಯೋಧರು 
ಎದೆಕವಚವನ್ನು ಉತ್ತರೀಯವನ್ನು ಧರಿಸುತ್ತಿದ್ದರು. ವೀರಗಲ್ಲು ಶಿಲ್ಪದ ಯೋಧರು ಮೊಳಕಾಲಿನಿಂದ ಮೇಲಕ್ಕೆ 
ಇರುವಂತೆ ವೀರಗಚ್ಚೆಯನ್ನು ಡುತ್ತಿದ್ದರು. ಸೊಂಟದ ಮೇಲೆ ಪಟ್ಟಿಯಂತೆ ಚಿತ್ರಿಸಲಾಗಿದೆ. ಈ ರೀತಿಯ 
ವೀರಶಿಲ್ಪಗಳನ್ನು ಹೊನ್ನಾವರ ತಾಲೂಕು ಮಲ್ಲಾಪೂರ, ಕುಮಟಾ ತಾಲೂಕಿನ ಕೊನ್ನಳಿ ವೀರಗಲ್ಲುಗಳಲ್ಲಿ 


ಕಾಣುತ್ತೆ "ವೆ. 


ಯುದ್ಧಕ್ಕೆ ಹೊರಡುವ ಪ್ರತಿಷ್ಠಿತ ರಾಜಕುಟುಂಬದ ಸದಸ್ಯರು ರಥಗಳನ್ನು ಹಾಗೂ ಪಲ್ಲಕ್ಕಿಗಳನ್ನು 
ಉಪಯೋಗಿಸುತ್ತಿದ್ದರು. ಆದರೆ ವೀರಗಲ್ಲು ಗಳಲ್ಲಿ ರಥಗಳ ಉಲ್ಲೇಖಗಳಿಲ್ಲ. ಆದರೆ ಕೆಲವು ವೀರಗಲ್ಲುಗಳ ಶಿಲ್ಪದಲ್ಲಿ 
ಪಲ್ಲಕ್ಕಿಯಲ್ಲಿ ಕುಳಿತ ಪ್ರಮುಖನನ್ನು ನಾಲ್ವರು ಹೊತ್ತುಕೊಂಡು ಹೋಗುತ್ತಿರುವ ದೃಶ್ಯವಿದೆ. ಈ ರೀತಿಯ ಶಿಲ್ಪವನ್ನು 
ಭಟ್ಕಳ ತಾಲೂಕಿನ ಕಾಯ್ಕಿಣಿ ಮತ್ತು ಹೊನ್ನಾವರ ತಾಲೂಕಿನ ಚಂದಾವರದ ವೀರಗಲ್ಲಿನಲ್ಲಿ ಕಾಣುತ್ತೇವೆ. 


ಜ 


2! 


ಧ್ವಜ ಒಂದು ದೇಶದ ಪ್ರದೇಶದ ಸಮಗ್ರತೆಯ ಸಂಕೇತ. ಧ್ವಜದ ಬಳಕೆ ಪ್ರಾಚೀನ ಕಾಲದಿಂದಲೂ 
ಅಸ್ತಿತ್ವದಲ್ಲಿತ್ತು. ರಾಜ ಮಹಾರಾಜರು ತಮ್ಮ ವಂಶದ ಸಂಕೇತವಾಗಿಯೂ, ರಾಜಕೀಯ ಪ್ರಾಬಲ್ಯದ 
ಸಂಕೇತವಾಗಿಯೂ ಭೌಗೋಳಿಕ ಹಿನ್ನೆಲೆಯಾಗಿಯೂ ತಮ್ಮ ವೈಶಿಷ್ಟ್ಯಪೂರ್ಣ ಧ್ವಜಗಳನ್ನು ಆಯ್ಕೆ 
ಮಾಡಿಕೊಳ್ಳುತ್ತಿದ್ದರು. ಪ್ರಾಚೀನ ಕಾಲದಲ್ಲಿ ಯುದ್ಧರಂಗದಲ್ಲಿ ಧ್ವಜದ ಸಂಕೇತ ಗುರ್ತಿಸುವುದರ ಮುಖಾಂತರ 
ಯೋಧರಿಗೆ ತಮ್ಮ ಪಡೆಗಳನ್ನು ಗುರ್ತಿಸಿಕೊಳ್ಳಲು ಅನುಕೂಲವಾಗಿತ್ತು". ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ 
ರಾಜಕೀಯವಾಗಿ ಹಾಗೂ ಯುದ್ಧಭೂಮಿಯಲ್ಲಿ ಧ್ವಜಗಳು ಮಹತ್ವದ ಸ್ಥಾನ ಪಡೆದಿದ್ದವೆಂದು ತಿಳಿಯುತ್ತದೆ. 


246 


ಹೊನ್ನಾ ವರ ತಾಲೂಕು ಚಂದಾವರದ ವೀರಗಲ್ಲು ಶಾಸನದಲ್ಲಿ ಸೈನಿಕರು ಧ್ವಜವನ್ನು ಹಿಡಿದಿರುವ ಶಿಲ್ಪ ವಿದೆ. ಕುಮಟಾ 


pK 


ತಾಲೂಕು ಶಿರಗುಂಜಿಯ ವೀರಗಲ್ಲು ಶಾಸನದಲ್ಲಿ ಉದ್ದನೆಯ ಸ್ವಂಭಕ್ಕೆ ಸಿಕ್ಕಿಸಿರುವ ಧ್ವಜದ ಚಿತ್ರಣವಿದೆ. 
ವೀರಗಲ್ಲುಗಳಲ್ಲಿನ ವಾದ್ಯಗಳು 

ಪಂಪನ ವಿಕ್ರಮಾರ್ಜುನ ವಿಜಯದಿಂದ ನಮಗೆ ಶಂಖ, ಕಹಳೆ ಭೇರಿ ಪಣವ ರುುಲ್ಲರಿ ಮೃದಂಗ 
ಮುಂತಾದವುಗಳನ್ನು ಯುದ್ದ ಸಮಯದಲ್ಲಿ ಮೊಳಗಿಸುತ್ತಿ ದ್ದ ರೆಂದು ತಿಳಿಯುತ್ತ ದೆ. ಆದರೆ ಈ ವೀರಗಲ್ಲುಗಳ ಲೇಖನ 
(ಆಲೇಖ)ದಲ್ಲಿ ವಾದ್ಯಗಳ ಬಗ್ಗೆ ಬಹಳ ಮಾಹಿತಿ ವಿರಳವಾಗಿ ಲಭ್ಯವಾಗುತ್ತವೆ. ಆದರೆ ವೀರಗಲ್ಲುಗಳ ಮೇಲಿನ 


ಶಿಲ್ಪಗಳಲ್ಲಿ ಈ ರೀತಿಯ ವಾದ್ಯಗಳನ್ನು ಚಿತ್ರಿಸಲಾಗಿದೆ. ಈ ರೀತಿಯ ಶಿಲ್ಪಗಳನ್ನು ಸ್ತಂಭವೀರಗಲ್ಲುಗಳಲ್ಲಿ 


ಚಿತ್ರಿಸಲಾಗಿದೆ. 


ಕುದುರೆಗಳನ್ನು ಸೇನೆಯ ಒಂದು ಅಂಗವಾಗಿ ಪರಿಗಣಿಸಲಾಗಿತ್ತು. ಇದಕ್ಕೆ ಮುಖ್ಯ ಕಾರಣವೆಂದರೆ (ಕುದುರೆ 
ಸವಾರ ಕುದುರೆ ಹತ್ತಿ ಯುದ್ಧ ಮಾಡುವಾಗ ಶತ್ರುಗಳನ್ನು ಹಿಡಿಯಲು ಅಥವಾ ತಪ್ಪಿಸಿಕೊಳ್ಳಲು 
ಅನುಕೂಲವಾಗುತ್ತಿತ್ತು). 

ಉತ್ತರಕನ್ನಡ ಜಿಲ್ಲೆಯ ಕರಾವಳಿ ಭಾಗದ ವೀರಗಲ್ಲುಗಳ ಶಿಲ್ಪದಲ್ಲಿ ಅಶ್ವದಳ ಮಹತ್ವದ ಸ್ಥಾನ ಪಡೆದಿತ್ತು. 
ಕುದುರೆ. ಮೇಲೆ ಕುಳಿತು ಯೋಧನು ಎಡಗೈಯಿಂದ ಲಗಾಮನ್ನು ಹಿಡಿದು ಬಲಗೈಯಲ್ಲಿನ ಭರ್ಚಿ ಈಟಿಯಿಂದ ಶತ್ರು 
ಸೈನಿಕರನ್ನು ಇರಿಯುತ್ತಿರುವ ಚಿತ್ರಣ ಮನಮೋಹಕವಾಗಿ ಶಿಲ್ಪಿ ಚಿತ್ರಿಸಿರುವುದನ್ನು ಕಾಣುತ್ತೇವೆ. ಉದಾಹರಣೆಗೆ 
ಕುಮಟಾ ತಾಲೂಕಿನ ದಿವಗಿ ವೀರಗಲ್ಲು ಹಾಗೂ ಹೊನ್ನಾವರ ತಾಲೂಕು ಚಂದಾವರದ ಮೂರ ದೇವಾಲಯದ ಬಳಿ 
ಇರುವ ವೀರಗಲ್ಲು ಶಿಲ್ಪ್ಲದಲ್ಲೂ ಇದೆ ತೆರನಾದ ಅಶ್ವಾರೋಹಿ ಯೋಧನ ಶಿಲ್ಪವಿದೆ. ಈ ವೀರಗಲ್ಲುಗಳುಕ್ರಿ.ಶ. 12ನೇ 
ಶತಮಾನಕ್ಕೆ ಸೇರುತ್ತವೆ. ಇದರಿಂದಾಗಿಕ್ರಿ.ಶ. 12ನೇ ಶತಮಾನದಿಂದಲೇ ಕುದುರೆಗಳು (ಅಶ್ವದಳ) ಕರಾವಳಿಯ ಭಾಗದ 
ಸ್ಫನ್ಯದಲ್ಲಿ ಮಹತ್ವದ ಸ್ನಾನ ಪಡೆದಿದ್ದವು ಎಂದು ತಿಳಿದು ಬರುತ್ತದೆ. 


ಈ ಪ್ರದೇಶದಲ್ಲಿ ಗಜದಳದ ಉಲ್ಲೇಖಗಳು ವೀರಗಲ್ಲು ಗಳಲ್ಲಿ ತೀರ ಅಪರೂಪ, ಆದರೆ ಶಿಲ್ಪಗಳಲ್ಲಿ ಕೆಲವೇ 
ಕೆಲವು ಉಲ್ಲೇಖಗಳಿವೆ. 
ಆಯುಧಗಳು 


ಕರ್ಕಡೆ ಇದು ಕೈಯಿಂದ ಎಸೆಯುವ ಶೂಲದಂತಹ ಆಯುಧ ಎಂಬುದಾಗಿ ಡಾ. ಎಂ. ಚೆದಾನಂದ 
ಮೂರ್ತಿಯವರು ಅಭಿಪ್ರಾಯ ಪಡುತ್ತಾರೆ”. ಕಾಯ್ಕಿೀಣಿಯ ಮೂರು ವೀರಗಲ್ಲು ಪಾಠದಿಂದ ವೀರರು ಚಿನ್ನದಿಂದ 
ಮಾಡಿದ ಕಕ್ಕಡೆ ಎಂಬ ಆಯುಧವನ್ನು ಹಿಡಿದು ಯುದ್ಧಕ್ಕೆ ಹೊರಟ ವಿಷಯ ತಿಳಿಸುತ್ತದೆ'”. 


ಗುರಾಣಿ / ಖೇಟಕ 


ಶತ್ರುಗಳಿಂದ ಬರುವ ಅಸ್ತ್ರ ಗಳಿಂದ ಆಗುವಪೆಟ್ಟನ್ನು ತಪ್ಪಿಸಿಕೊಳ್ಳಲು ಉಪಯೋಗಿಸುವ ಸಾಧನವೇ ಗುರಾಣಿ. 

ಇದನ್ನು ಪಲಗೆ ಎಂದು ಕರೆಯುತ್ತಾರೆ. ಇದನ್ನು ವೀರಗಲ್ಲುಗಳಲ್ಲಿ ಹರಿಗೆ ಅಡ್ಡಣ, ಅಡಣ ಎಂದು ಕರೆಯಲಾಗಿದೆ. 

ವೀರಗಲ್ಲು ಶಿಲ್ಪದಲ್ಲಿ ಕತ್ತಿ ಭರ್ಚಿ ಈಟಿಗಳ ಜೊತೆಯಲ್ಲಿ ಗುರಾಣಿಯನ್ನು ಉಪಯೋಗಿಸುತ್ತಿದ್ದರು. ಶತ್ರು ಪಕ್ಷದ 
247 


ಈ ಆಯುಧಗಳ ಹೊಡೆತ ತಪ್ಪಿಸಿಕೊಳ್ಳುವುದರ ಜೊತೆಗೆ ಶತ್ರುಗಳ ಕಡೆಯಿಂದ ಬಂದ ಬಾಣಗಳನ್ನು ತಡೆಯಲು 
ಇದನ್ನು ಉಪಯೋಗಿಸುತ್ತಿದ್ದರು. ಗುರಾಣಿಗೆ ನಾಟಿದ ಬಾಣದ ಚಿತ್ರ ಹಾಗೂ ಮೇಲಿನ ಎಲ್ಲ ಅಂಶಗಳನ್ನು ಭಟ್ಕಳ 
ತಾಲೂಕಿನ ಕಾಯ್ಕಿಣಿ ವೀರಗಲ್ಲಿನಲ್ಲಿ ಗಮನಿಸಬಹುದು. ಆದರೆ ಉತ್ತರಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ 
ಲಭ್ಯವಾಗಿರುವ ವೀರಗಲ್ಲುಗಳಲ್ಲಿ ದುಂಡನೆಯ ಆಕಾರದ ಗುರಾಣಿಗಳ ಚಿತ್ರಣವಿದೆ. 

ಯುದ್ದಕ್ಕೆ ಹೊರಟಸ್ಯೈನ್ಯಕ್ಕೆ ಬೇಕಾಗುವ ಅಗತ್ಯ ವಸ್ತುಗಳನ್ನು ವೈದ್ಯಕೀಯ ಸೇವೆ ಸಲ್ಲಿಸಲು ಇತ್ಯಾದಿಗಳ ವ್ಯವಸ್ಥಿತ 
ಪಡೆ ಸೈನ್ಯದ ಜೊತೆಯಲ್ಲಿ ಹೋಗುತ್ತಿದ್ದವು. ಉದಾಹರಣೆಗೆ ಭಟ್ಕಳ ತಾಲೂಕಿನ ಕಾಯ್ಕಿಣಿ ವೀರಗಲ್ಲು ಶಿಲ್ಪದಲ್ಲಿ 
ವೀರನು ಪಲ್ಲಕ್ಕಿಯಲ್ಲಿ ಕುಳಿತು ಹೊರಟಿದ್ದಾನೆ. ಅವನ ಹಿಂದೆ ಇಬ್ಬರು ಸಾಮಗ್ರಿಗಳನ್ನು ಹೊತ್ತು ನಡೆದಿದ್ದಾರೆ. 
ಮೊದಲನೆಯವನ ಹಸಿಬೆ (ಚೇಲವನ್ನು) ಎರಡನೆಯವನು ಕಾವಡಿಯಲ್ಲಿ ಸಾಮಾನು ಸಾಗಿಸುತ್ತಿರುವ ಚಿತ್ರಣವಿದೆ. 
ಬಿಲ್ಲು ಬಾಣಗಳು 

ಪ್ರಾಚೀನ ಕರ್ನಾಟಕದಲ್ಲಿ ಪದಾತಿಗಳು ಬಳಸುತ್ತಿದ್ದ ಆಯುಧಗಳಾಗಿವೆ. ಇವುಗಳನ್ನು ಯುದ್ಧದಲ್ಲೂ ಹಾಗೂ 
ಬೇಟೆಯಾಡುವ ಸಂದರ್ಭದಲ್ಲಿ ಉಪಯೋಗಿಸುತ್ತಿದ್ದರು. ಈ ಮಾದರಿಯ ಶಿಲ್ಪಗಳು ಉತ್ತರ ಕನ್ನಡ ಜಿಲ್ಲೆಯ 
ಕರಾವಳಿ ಭಾಗದಲ್ಲಿ ಕ್ರಿ. ಶ. 8ನೇ ಶತಮಾನದಿಂದ ಕ್ರಿ.ಶ. 13ನೇ ಶತಮಾನದವೆರಿಗನ ವೀರಗಲ್ಲುಗಳಲ್ಲಿ 
ಕಂಡುಬಂದಿದೆ. 


ಉದಾಹರಣೆಗೆ ಉತ್ತರಕನ್ನಡದಲ್ಲಿ ಪ್ರಾಚೀನ ವೀರಗಲ್ಲು ಎನ್ನ ಬಹುದಾದ ಕೆಕ್ಕಾರದ ಕೆಂಡದ ಬೀರ 
ದೇವಾಲಯದ ಬಳಿ ಇರುವುದು ಇದಕ್ಕೆ ಉತ್ತಮ ನಿದರ್ಶನವಾಗಿದೆ. 


ಖಡ್ಗ 


ವೀರಗಲ್ಲುಗಳ ಶಿಲ್ಪಗಳಲ್ಲಿ ವಿವಿಧ ಮಾದರಿಯ ಖಡ್ಗಗಳು ಚಿತ್ರಿತವಾಗಿವೆ. ವೀರಗಲ್ಲುಗಳಲ್ಲಿ ಖಡ್ಗವನ್ನು 
ಕಡಿತಲೆ ಖಡ್ಗ, ಕರವಾಳ ವಾಳ್‌ ಖಂಡೆ ಮುಂತಾದ ಹೆಸರುಗಳಿಂದ ಕರೆಯಲಾಗಿದೆ. 
ಭರ್ಚಿ 

ವೀರರು ಉಪಯೋಗಿಸುತ್ತಿದ್ದ ಪ್ರಮುಖ ಆಯುಧವೇ ಭರ್ಚಿ. ಇದರ ಮೊನೆಯ ಭಾಗದ ಆಕಾರವನ್ನು 
ಅನುಸರಿಸಿ ಎಲೆ ಭರ್ಚಿ, ಸೂಜಿ ಭರ್ಚಿ ಎಂಬುದಾಗಿ ವಿಭಾಗಿಸಲಾಗಿದೆ''. ವಾಹನದ ಮೇಲೆಕುಳಿತು ದೂರದ ಶತ್ರುಗಳ 
ಮೇಲೆ ಪ್ರಯೋಗಿಸುವುದಕ್ಕೆ ಅನುಕೂಲವಾಗುತ್ತದೆ. ಕುದುರೆಯ ಮೇಲೆ ಕುಳಿತು ಭರ್ಚಿಗಳಿಂದ ಯುದ್ಧ 
ಮಾಡುತ್ತಿರುವ ದೃಶ್ಯ ಹೊನ್ನಾವರ ತಾಲೂಕು ಚಂದಾವರದ ಕೋಟೆ ವೀರಗಲ್ಲು, ಕುಮಟಾ ತಾಲೂಕು ಶಿರಗುಂಜಿ 
ಹಾಗೂ ದಿವಗಿ ವೀರಗಲ್ಲು ಶಾಸನದಲ್ಲಿ ಕಾಣುತ್ತೇವೆ. ಕಾರವಾರ ಸದಾಶಿವಗಡ ಹಾಗೂ ಹೊಸಾಳಿ ವೀರಗಲ್ಲು 
ಶಾಸನಗಳಲ್ಲಿ ಚಾಕು ಮತ್ತು ಸುಕತ್ತಿಯಂತಿರುವ ಸಣ್ಣ ಆಯುಧ ಕೊನ್ನವನ್ನು ಹಿಡಿದು ಹೋರಾಡುತ್ತಿರುವ ದೃಶ್ಯದ 
ನಿರೂಪಣೆಯಿದೆ. ಈ ರೀತಿ ಉತ್ತರಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಲಭ್ಯವಾದ ವಿವಿಧ ಮಾದರಿಯ ಸ್ಮಾರಕ 
ಶಿಲೆಗಳು ಕಂಡುಬರುತ್ತವೆ. 

%kk kkk kkk kk 


248 


ಅಡಿಟಿಪ್ಪಣೆಗಳು 


I. 


2. 


I}, 


ಧ್‌, ಶೇಷಶಾಸ್ತಿ, ಕರ್ನಾಟಕದ ವೀರಗಲ್ಲುಗಳು, ಪು. 113. 

ಕೆ. ಐ. ಸಂ.1, 1939-40, ನಂ. 67. 

ಕೆ. ಇ. ಸಂ.11, ಭಾಗ 1, ನಂ.76. 

ಮಲ್ಲಾಪುರ ವೀರಗಲ್ಲು, ಡಿ. ಎಲ್‌. ಎಸ್‌.ಸಿ. ಐ. 1941-42, ನಂ. 


ಎಸ್‌. ವಿ. ಪಾಡಿಗಾರ, "ಉತ್ತರಕನ್ನಡ ಜಿಲ್ಲೆಯ ವೀರಗಂಬಗಳು', ಸಂಶೋಧನೆ, ಚಿದಾನಂದ ಮೂರ್ತಿ 
ಅಭಿನಂದನ ಗ್ರಂಥ, ಪು. 803-805. 


ರಘುನಾಥ ಎಚ್‌. ಆರ್‌. "ನಾಗಾನಂದನ' ಎಂ. ಜಿ. ನಾಗರಾಜ ಅಭಿನಂದನ ಗ್ರಂಥ, ಪು. 114-118. 
ಭಟ್‌ಸೂರಿ, ಕೆ. ಜಿ. "ಗೇರುಸೊಪ್ಪೆ (ನಗರಕೇರಿ)ಯ ಜೈನ ವಾಸ್ತು ಮತ್ತು ಶಿಲ್ಪ, ಪು. 53-54. 

ಎನ್‌. ಸುಬ್ರಮಣಿ, ಸಂಗಮ ಪಾಲಟಿ, 148 ಮತ್ತು 352, ಆರ್‌. ಶೇಷಶಾಸ್ತಿ, ಪೂರ್ವೋಕ್ತ, ಪು. 167. 
ಆರ್‌. ಶೇಷಶಾಸ್ತಿ, ಪು. 173. 

ಚಿದಾನಂದಮೂರ್ತಿ ಎಂ., ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪು. 2೫]; 

ಕೆ. ಐ. ಸಂ.1, ನಂ. 69. 


ಆರ್‌. ಶೇಷಶಾಸ್ತಿ, ಪೂರ್ಮೋಕ್ತ, ಪು. 170. 


249 


2creplec 
ಅಧ್ಯಾಯೆ : ಹನ್ನೊಂದು 


ಸಮಾರೋಪ 


ಮೇಲಿನ ಅಧ್ಯಯನದಲ್ಲಿ ಕರ್ನಾಟಕದ ಉತ್ತರಕನ್ನಡ ಜಿಲ್ಲೆಯ ಕರಾವಳಿಯ ಅಂಕೋಲಾ, ಕಾರವಾರ, 
ಕುಮಟಾ, ಭಟ್ಕಳ, ಹೊನ್ನಾವರ ಈ ಐದು ತಾಲೂಕಾ ಪ್ರದೇಶಗಳಿಗೆ ಸೀಮಿತವಾಗಿರುವಂತೆ ಶಾಸನಗಳು, 
ದೇವಾಲಯಗಳು ಮತ್ತು ಶಿಲ್ಪಗಳನ್ನು ಮುಖ್ಯ ಆಧಾರವನ್ನಾ ಗಿಟ್ಟುಕೊಂಡು ಆ ಪ್ರದೇಶದ ಐತಿಹಾಸಿಕ ಮತ್ತು 
ಸಾಂಸ್ಕೃತಿಕ ಅಂಶಗಳನ್ನು ವಿಶ್ಲೇಷಿಸುವ ಮತ್ತು ನಿರೂಪಿಸುವ ಪ್ರಯತ್ನ ಮಾಡಲಾಗಿದೆ. ಆ ರೀತಿ ವಿಶ್ಲೇಷಿಸಿದ 
ವಿವರಗಳನ್ನು ಏವಿಧ ಅಧ್ಯಾಯಗಳಲ್ಲಿ ಪ್ರಸ್ತಾ ಪಿಸಲಾಯಿತು. ಇತಿಹಾಸಿಕ, ಆರ್ಥಿಕ, ಸಾಮಾಜಿಕ, ಧಾರ್ಮಿಕ ಹಾಗೂ 
ಇನ್ನಿತರ ಅಂಶಗಳ ದೃಷ್ಟಿಯಿಂದ ಸಾಕಷ್ಟು ಪ್ರಾಚೀನ ಕಾಲದಿಂದಲೂ ಮಹತ್ವದ ಪ್ರದೇಶ ಇದಾಗಿದ್ದಿರಬೇಕೆಂದು 
ಸಂಶಯಾತೀತ. ಆದರೂ ಪ್ರಾಚೀನ ಶಾಸನಗಳ ಕೊರತೆ ಇಲ್ಲಿ ಒಡೆದು ಕಾಣುತ್ತದೆ. ಅದರಂತೆ ಬಹಳಷ್ಟು ಮಳೆ ಬೀಳುವ 
ಪ್ರದೇಶವಾಗಿದ್ದರಿಂದ ಮೂಲರೂಪದಲ್ಲಿ ಉಳಿದು ಬಂದಿರುವ ಪ್ರಾಚೀನ ದೇವಾಲಯಗಳ ಕುರುಹುಗಳು ಕೂಡ 
ಇಲ್ಲಿ ಅಪರೂಪ. ಈ ಕಾರಣಗಳಿಂದ ಶಾಸನಗಳು ಮತ್ತು ಇತರ ಪುರಾವೆಗಳ ಪರಿಶೀಲನೆಗಳಿಂದ ಪುನಃ ರಚಿಸಬಹುದಾದ 
ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಚಿತ್ರಣದಲ್ಲಿ ಅಲ್ಲಲ್ಲಿ ಕೆಲವು ಕೊಂಡಿಗಳು ತಪ್ಪಿಹೋಗಿರುವದು ಗೋಚರಿಸುತ್ತದೆ. 
ಸಹಜವಾಗಿಯೆ ಸುತ್ತಣದ ಪ್ರದೇಶದಲ್ಲಿ ಗಮನಿತವಾಗಿರುವ ದಾಖಲೆಗಳನ್ನು ಆಗಾಗ್ಗೆ ಉಪಯೋಗಿಸಿಕೊಳ್ಳಲಾಗಿದೆ. 


ಈ ಹಿನ್ನೆಲೆಯಲ್ಲಿ ರಾಜಕೀಯ ಇತಿಹಾಸದ ದೃಷ್ಟಿಯಿಂದ ಪ್ರಾಯಶಃ ಈ ಪ್ರದೇಶದ ಪ್ರಾಚೀನತೆಯನ್ನು 
ಮೌರ್ಯ ಅಶೋಕನ ಕಾಲದಷ್ಟು ಹಿಂದಕ್ಕೆ ತಳ್ಳ ಬೇಕಾಗುತ್ತದೆ. ಆದರೆ ವಿವರಗಳು ಲಭ್ಯವಾಗಿಲ್ಲ. ಮೌರ್ಯರ ಪತನದ 
ನಂತರ ಮೊದಲು ಸಾತವಾಹನರು, ತದನಂತರ ಚುಟು ಆನಂದರು ಈ ಪ್ರದೇಶದ ಮೇಲೆ ಹಿಡಿತ ಸಾಧಿಸಿದರು. ಚುಟು 
ವಂಶದ ಮುಡಾನಂದನ ನಾಣ್ಯಗಳು ಕಾರವಾರ ಪ್ರದೇಶದಲಿ ಸಿಕ್ಕಿವೆ ಎಂದು ಹೇಳಲಾಗಿದೆ. ಆದರೆ ನಿರ್ದಿಷ್ಟ ಸ್ಥಳ 
ನಿರ್ದೇಶನ ಗೊತ್ತಾಗಿಲ್ಲ. ಒಂದು ವೇಳೆ ಕಾರವಾರ ತಾಲೂಕಾ ಪ್ರದೇಶದಲ್ಲಿಯ ದೊರೆತಿದ್ದ ಇದನ್ನು ಚುಟು ಆಳ್ಸಿಕೆಯ 
ಪರೋಕ್ಷ ಸೂಚನೆ ಎಂದು ಪರಿಗಣಿಸಬಹುದು. ಚುಟುಗಳ ತರುವಾಯ ಕರಾವಳಿಗೆ ಸಂಬಂಧಿಸಿದಂತೆ ಕೆಲವು 
ಕುತೂಹಲಕಾರಿ ವಿಷಯಗಳು ಬೆಳಕಿಗೆ ಬರುತ್ತವೆ. ಕ್ರಿ.ಶ. 4 ನೇ ಶತಮಾನದಿಂದ ಕ್ರಿ.ಶ. 6 ನೇ ಶತಮಾನದವರೆಗೆ 
ಬನವಾಸಿಯ ಕದಂಬರು ಅನೇಕ ಶಾಸನಗಳನ್ನು ಹೊರಡಿಸಿದ್ದರಾದರೂ ಕರಾವಳಿ ಪ್ರದೇಶದಲ್ಲಿ ಕೇವಲ ಎರಡು 
ತಾಮ್ರಪಟ ಶಾಸನ ಮಾತ್ರ ದೊರೆತಿದೆ. ಅವು ಕದಂಬ ರವಿವರ್ಮನ 4 ನೇ ವರ್ಷದ ಕುಂಟಗಣಿ ತಾಮ್ರಪಟ ಶಾಸನ 
ಮತ್ತು ಹೊನ್ನಾವರ ತಾಮ್ರಪಟ ಶಾಸನ ಈ ಸಂಗತಿಯು ಕುತೂಹಲಕಾರಿಯಾಗಿದೆ. ಏಕೆಂದರೆ ಕದಂಬರಿಗೆ 
ಸಮಕಾಲೀನರಾಗಿ ಭೋಜ ಎಂಬ ಸ್ವತಂತ್ರ ರಾಜವಂಶ ಗೋವೆಯ ಚಾಂದೋರ (ಪ್ರಾಚೀನ ಚಂದ್ರಪುರ)ದಿಂದ 
ಆಳುತ್ತಿದ್ದರೆಂಬುದು ಅವರ ಶಾಸನಗಳಿಂದ ತಿಳಿದಿದ್ದು ಅವರ ಕೆಲವು ಶಾಸನಗಳು ಉತ್ತರಕನ್ನಡದ ಕರಾವಳಿಯಲ್ಲಿ 
ಅಂದರೆ ಕುಮಟಾ ತಾಲೂಕಿನ ಹಿರೇಗುತ್ತಿ ಮತ್ತು ಕಾರವಾರ ತಾಲೂಕಿನ ಅರಗಾ ಗ್ರಾಮದಲ್ಲಿ ದೊರೆತಿವೆ. ಆದುದರಿಂದ 
ಬನವಾಸಿ ಕದಂಬರ ಆಳ್ವಿಕೆಯ ಮೊದಲ ಘಟ್ಟದಲ್ಲಿ ಉತ್ತರಕನ್ನಡದ ಕರಾವಳಿ ಭೋಜರ ಕೈಯಲ್ಲಿದ್ದು 
ನಂತರ ಮೃಗೇಶವರ್ಮ ಮತ್ತು ರವಿವರ್ಮನ ಕಾಲದಲ್ಲಿ ಕದಂಬರ ಕೈವಶವಾಯಿತೆಂದೂ, ಕದಂಬರ 
ಅಳ್ಳಿಕೆಯು ಇಳಿಮುಖವಾದ ಕಾಲದಲ್ಲಿ ಭೋಜ ಅಶಂಕಿತವರ್ಮ (ಕ್ರಿ.ಶ. 525-565) ಮತ್ತು ಕಾಪಾಲಿವರ್ಮನ 


(ಕ್ರಿ.ಶ. 545-565) ಕಾಲದಲ್ಲಿ ಮತ್ತೊಮ್ಮೆ ಭೋಜರು ಈ ಪ್ರದೇಶವನ್ನು ಗಿಟ್ಟಿಸಿಕೊಂಡಿದ್ದರೆಂದು 


250 


ಹೇಳಬೇಕಾಗುತ್ತದೆ. ಅಂತೂ ಕರಾವಳಿ ಪ್ರದೇಶದ ಮೇಲೆ ಬನವಾಸಿ ಕದಂಬರ ಹಿಡಿತ ಅವಿರತವಾಗಿರಲಿಲ್ಲವೆಂಬುದು 
ಗಮನೀಯ ಅಂಶವಾಗಿದೆ. ಇದಲ್ಲದೆ ಬಾದಾಮಿ ಚಲುಕ್ಕರ ಆಳ್ಳಿಕೆಯ ಆರಂಭಿಕ ಘಟ್ಟದಲ್ಲಿ ಕೂಡ ಭೋಜರ ಆಳ್ಳಿಕೆ 
ಮುಂದುವರೆದು ನಂತರ ನಿರ್ನಾಮವಾಯಯಿತೆಂದು ಸೂಚನೆಗಳಿವೆ. 


ಬನವಾಸಿಯ ಕದಂಬರು ಕರಾವಳಿ ಪ್ರದೇಶದ ಮೇಲೆ ಹಿಡಿತ ಸಾಧಿಸಿದ್ದಾಗ ಕೈಕೆಯ ಎಂಬ ಸಾಮಂತ ವಂಶ 
ಇಲ್ಲಿ ಆಳುತ್ತಿತ್ತೆಂಬುದು ಕೂಡ ಗಮನಾರ್ಹವಾಗಿದೆ. ಇವರು ಈ ಪ್ರದೇಶದ ಮೂಲದವರಾಗಿದ್ದರೆಂದು ಅವರ 
ಹೆಸರುಗಳೇ ಸೂಚಿಸುತ್ತವೆ. ಇವು"ಕೆಲ್ಲ' ಎಂಬುದಾಗಿ ಅಂತ್ಯವಾಗುತ್ತ ವೆ. ಕದಂಬರ ರಾಜಧಾನಿಯಾದ ಬನವಾಸಿಯಿಂದ 
ಈ ಕರಾವಳಿ ಪ್ರದೇಶ ಹೆಚ್ಚು ದೂರದಲ್ಲಿ ಇಲ್ಲದಿದ್ದರೂ ಘಟ್ಟದ ಕೆಳಗೆ ಇದ್ದುದರಿಂದ ಅದನ್ನು ಸಾಮಂತರ 
ಕೈಯಲ್ಲಿಡುವುದು ಅವಶ್ಯವೆಂದು ಕದಂಬರು ಮನಗಂಡಿರಬೇಕು. ಹಾಗಿದ್ದಾಗ್ಯೂ ಕೈಕೆಯರು ಭೋಜರಿಗೆ ಕೆಲವುಸಲ 


ವಿಧೇಯರಾಗಿ ವರ್ತಿಸಿದರೆಂಬುದನ್ನು ಕಾಪೋಲಿ ತಾಮ್ರಪಟ ಶಾಸನ ಸಿದ್ಧಪಡಿಸುತ್ತ ದೆ. 


ಕೇಕೆಯರು ಈ ಪ್ರದೇಶದಲ್ಲಿ 8ನೇ ಶತಮಾನದವರೆಗೂ ಸೀಮಿತ ಪ್ರದೇಶದ ಮೇಲೆ ಹಿಡಿತ ಸಾಧಿಸಿದ್ದರೆಂದು 
ಕೆಲವು ಶಾಸನಗಳಿಂದ ಸ್ಪಷ್ಟವಾಗುತ್ತದೆ. 


ಕ್ರಿ.ಶ. 11ನೇ ಶತಮಾನದಲ್ಲಿ ಗೋಕರ್ಣವನ್ನು ಕೇಂದ್ರವನ್ನಾಗಿ ಮಾಡಿಕೊಂಡು ಗೋಕರ್ಣದ ರಾಜರು ಈ 
ಭಾಗದಲ್ಲಿ ಆಳುತ್ತಿದ್ದರೆಂದು ಕೆಲವೇ ಶಾಸನಗಳಿಂದ ಸೂಚಿತವಾಗುತ್ತದೆ. ಈ ವಂಶದ ನಾಗವರ್ಮರಸನು 
ಮಹಾಮಂಡಳೇಶ್ವರ ಬಿರುದಾಂಕಿತನಾಗಿದ್ದನು. ಇವನ ಸಮಕಾಲೀನನಾಗಿ ಶಿಶುಗಲಿಯ ಪಾಂಡ್ಯವಂಶದ ಇಮ್ಮಡಿ 
ಕಾಮದೇವನು ಪ್ರಬಲನಾಗಿ ಗೋಚರಿಸುತ್ತಾನೆ. ಇವರ ಶಾಸನದಲ್ಲಿ ಕಲ್ಯಾಣದ ಚಾಲುಕ್ಯರ ಪ್ರಭುತ್ವವನ್ನು 
ಉಲ್ಲೇಖಿಸಿರುವುದಿಲ್ಲ. ಆದ್ದರಿಂದ ಕಲ್ಯಾಣ ಚಾಲುಕ್ಕ ಸಾಮ್ರಾಜ್ಯಕ್ಕೆ ಇವರ ವಿಧೇಯತೆ ಎಷ್ಟರ ಮಟ್ಟಿಗೆ 


ಸ್ಥಿರವಾಗಿತ್ತೆಂಬುದು ಸಂಶಯಾಸ್ಪದವಾಗಿದೆ. 


ಶಿಶುಗಲಿಯ ಪಾಂಡ್ಯರ ವಂಶ ಪ್ರಾಯಶಃ ಗಂಡು ಸಂತಾನದ ಕೂರತೆಯಿಂದಾಗಿ ಚಂದಾವರದ ಕಾದಂಬ ವಂಶಕ್ಕೆ 
ಈ ಪ್ರದೇಶದ ಆಳ್ವಿಕೆಯನ್ನು ಹಸ್ತಾಂತರಿಸಿದಂತೆ ಕಾಣುತ್ತದೆ. ಚಂದಾವರ ಕಾದಂಬರು ಹನ್ನೆರಡನೆ ಶತಮಾನದ 
ಉತ್ತರಾರ್ಧದಿಂದ ಆಳ್ವಿಕೆ ಆರಂಭಿಸಿ ವಿಜಯನಗರ ಆಳ್ಳಿಕೆಯ ಆರಂಭದವರೆಗೂ ಮುಂದುವರೆಯಿತು. ಇವರಕಾಲದ 
ಹೆಚ್ಚಿನ ಶಾಸನಗಳು ವೀರಗಲ್ಲು ಶಾಸನಗಳಾಗಿವೆ. ನಗಿರೆಯ ಅರಸನ ಪ್ರಾಬಲ್ಯದ ಏಳ್ಗೆ ಯೊಂದಿಗೆ ಕಾದಂಬರ 
ಅವಸಾನವಾಯಿತು. ಕಾರವಾರ ತಾಲೂಕಾ ಪ್ರದೇಶಕ್ಕೆ ಸೀಮಿತವಾಗಿ ಗೋವೆಯ ಕಾದಂಬರ ಆಳ್ವಿಕೆ ಕ್ರಿ.ಶ. 12-13ನೇ 
ಶತಮಾನದಲ್ಲಿ ಅಸ್ಲಿತ್ವದಲ್ಲಿತೆಂದು ಕೆಲವು ಶಾಸನಗಳಿಂದ ತಿಳಿಯುತ್ತದೆ. ಉತ್ತರ ಕನ್ನಡದ ಕರಾವಳಿಯ ದಕ್ಷಿಣ 
ಭಾಗದಲ್ಲಿ ಶರಾವತಿ ನದಿಯ ದಕ್ಷಿಣಕ್ಕಿರುವ ಪ್ರದೇಶದಲ್ಲಿ ಅಂದರೆ ಇಂದಿನ ಭಟ್ಕಳ ತಾಲೂಕಿನ ಪ್ರದೇಶದಲ್ಲಿ ಕ್ರಿ.ಶ. 
13-14 ನೇ ಶತಮಾನದಲ್ಲಿ ದಕ್ಷಿಣ ಕನ್ನಡದ ಆಳುಪರು ಹಿಡಿತ ಸಾಧಿಸಿದ್ದರು. ವಿಜಯನಗರದ ಪ್ರಭುತ್ವ ಸ್ಥಾಪಿತವಾದ 
ಮೇಲೆ ಉತ್ತರಕನ್ನಡದ ಕರಾವಳಿಯ ಮೇಲೆ ನೇರ ಹಿಡಿತ ಇಟ್ಟುಕೊಳ್ಳುವ ಉದ್ದೇಶದಿಂದಕ್ರಿ.ಶ. 15 ನೇ ಶತಮಾನದ 
ಉತ್ತರಾರ್ಧದವರೆಗೂ ವಿಜಯನಗರದ ಅರಸರು ಮಹಾಪ್ರಧಾನರನ್ನು ನೇಮಿಸಿದ್ದರು. ಬಹುಶಃ ಇದು ಕರಾವಳಿಯ 
ಸಾಗರೋತ್ತರ ವ್ಯಾಪಾರದ ಮೇಲೆ ಹಿಡಿತ ಉಳಿಸಿಕೊಳ್ಳುವ ಉದ್ದೇಶದಿಂದಾಗಿರಬಹುದು. ಆದರೆ ಕ್ರಮೇಣ 


251 


ಸಾಮಂತರಾಗಿದ್ದ ನಗಿರೆಯ ಸಾಳುವರು, ಹಾಡುವಳ್ಳಿಯ ಅರಸರು, ಕೆಳದಿಯ ಅರಸರು, ಬೀಳಗಿಯ ಅರಸರು ಮತ್ತು 
ಸೋದೆಯ ಅರಸರು ಈ ಪ್ರದೇಶದಲ್ಲಿ ಹೆಚ್ಚು ಕಡಿಮೆ ಸ್ವತಂತ್ರರಾಗಿ ಆಳಿದ್ದಾರೆಂದು ಅವರ ಶಾಸನಗಳು ಸೂಚಿಸುತ್ತವೆ. 


ಒಿ 


ಒಟ್ಟಾರೆ ಈ ಪ್ರದೇಶದ ರಾಜಕೀಯ ಇತಿಹಾಸದ ಕುರುಹುಗಳು ಒಂದು ಮಾತನ್ನು ಸ್ಪಷ್ಟಪಡಿಸುತ್ತವೆ. ಪಶ್ಚಿಮ 
ಘಟ್ಟಗಳು ಭೌಗೋಳಿಕವಾಗಿ ಈ ಪ್ರದೇಶವನ್ನು ಕರ್ನಾಟಕದ ಉಳಿದ ಭಾಗಗಳಿಂದ ಬೇರ್ಪಡಿಸುವ ಪ್ರಧಾನ ಪಾತ್ರ 
ವಹಿಸಿದವು. ಇದರಿಂದಾಗಿ ಕರ್ನಾಟಕದ ಒಳನಾಡಿನಲ್ಲಿ ಸಾಮ್ರಾಜ್ಯಗಳು ಸ್ಥಾಪಿತವಾದ ಮೇಲೆ ಆಗಿಂದಾಗ್ಗೆ ಈ 
ಪ್ರದೇಶಗಳ ಮೇಲೆ ಅವು ಹಿಡಿತ ಸಾಧಿಸಿದ್ದವಾದರೂ ಕೂಡ ಅಂತಹ ಹಿಡಿತ ಕೇವಲ ನೆಪಮಾತ್ರಕ್ಕೆ ಸ್ಲಿರವಾಗಿತ್ತು. 
ನಿಜವಾಗಿ ಈ ಪ್ರದೇಶದ ಸಣ್ಣ ಪುಟ್ಟ ಅರಸು ಮನೆತನಗಳೇ ಇತಿಹಾಸದುದ್ದಕ್ಕೂ ಹೆಚ್ಚು ಕಡಿಮೆ ಸ್ವತಂತ್ರರಾಗಿ ಆಳ್ವಿಕೆ 
ನಡೆಸಿದ್ದು ಗೋಚರಿಸುತ್ತದೆ. 

ಶಾಸನಗಳು ಬೆಳಕು ಚೆಲ್ಲಬಹುದಾದ ಇನ್ನೊಂದು ಇತಿಹಾಸಿಕ ಅಂಶವೆಂದರೆ ಆಡಳಿತದ ಸ್ವರೂಪ. ಪ್ರಸ್ತುತ 
ಪ್ರದೇಶದ ಶಾಸನಗಳಾದರೂ ಈ ಕುರಿತು ತಕ್ಕಮಟ್ಟಿಗೆ ಬೆಳಕು ಚೆಲ್ಲುತ್ತವೆ. ಮೇಲೆ ಈಗಾಗಲೇ ತಿಳಿಸಿದಂತೆ ಕರ್ನಾಟಕದ 


€ 


ಶ್ಲಿಮ ಘಟ್ಟದ ಪೂರ್ವಕ್ಕಿದ್ದ ಪ್ರದೇಶದ ಪ್ರಧಾನ ರಾಜವಂಶಗಳು ಈ ಪ್ರದೇಶದ ಮೇಲೆ ನಾಮ ಮಾತ್ರಕ್ಕೆ ಹಿಡಿತ 


[Ne 


y 


ಧಿಸಿದ್ದರು. ಆದ್ದರಿಂದ ಮಹಾಮಂಡಲೇಶ್ವರರು ಇಲ್ಲಿ ಹೆಚ್ಚು ಕಡಿಮೆ ಸ್ವತಂತ್ರ ರಾಜರಂತೆ ವರ್ತಿಸುತ್ತಿದ್ದರು. 
ಸಾಂಪ್ರದಾಯಕ ಸಪ್ತಾಂಗಗಳ ಪರಿಕಲ್ಪನೆ ಇಲ್ಲಿ ಕೂಡ ಮನೆ ಮಾಡಿತ್ತು. ಆಡಳಿತಯಂತ್ರ ಸರಿಯಾಗಿ ಕಾರ್ಯ 
ನಿರ್ವಹಿಸುವುದಕ್ಕೋಸ್ಕರ ಮಂತ್ರಿಮಂಡಳ, ಅಧಿಕಾರಿ ವರ್ಗ, ಇತ್ಯಾದಿಗಳು ಇಲ್ಲಿಯೂ ಕಂಡು ಬರುತ್ತವೆ. ಕೊಂಕಣ 
ಒಂಭೈನೂರು, ಹೈವೆ ಐಯ್ಲೂರು, ತುಳುರಾಜ್ಯ ಎಂಬ ಮೂರು ಪ್ರಧಾನ ಪ್ರಾಂತ್ಯಗಳನ್ನು ಈ ಪ್ರದೇಶದಲ್ಲಿ 
ಗುರುತಿಸಬಹುದು. ಕೆಲವು ಮಹಾಮಂಡಲೇಶ್ವರರು ಈ ಮೂರು ಪ್ರಾಂತ್ಯಗಳ ಮೇಲೆ ಅಧಿಕಾರ 
ಚಲಾಯಿಸುತ್ತಿದ್ದರೆಂದು ತಿಳಿಯುತ್ತದೆ. ಉದಾಹರಣೆಗೆ ಶಿಶುಗಲಿಯ ಪಾಂಡ್ಯರು ಉಚ್ಛ್ರಾಯದಲ್ಲಿರುವಾಗ ಈ 
ಪ್ರದೇಶದ ಮೇಲೆ ಪ್ರಭುತ್ವವಿತ್ತು. "ನಾಡು' ಎಂಬ ಪದವನ್ನು ಕೆಲವೊಂದು ಸಲ ನಿರ್ದಿಷ್ಟ ಮೇರೆಗಳಿರುವ ಆಡಳಿತ 
ಪ್ರದೇಶ ಎಂಬರ್ಥದಲ್ಲಿ ಇನ್ನೂ ಕೆಲವು ಸಲ ಪ್ರದೇಶದ ಪ್ರಮುಖ ಪ್ರತಿನಿಧಿಗಳ ಮಂಡಳಿ ಎಂಬರ್ಥದಲ್ಲಿ 
ಬಳಸಿರುವದನ್ನು ಕಾಣುತ್ತೇವೆ. ಈ ಆಡಳಿತ ವ್ಯವಸ್ಥೆಯಲ್ಲಿ ಗ್ರಾಮಗಳು ಮತ್ತು ಗ್ರಾಮಸ್ಥರು ಪ್ರಧಾನ 
ಪಾತ್ರವಹಿಸುತ್ತಿದ್ದರು. ಐತಿಹಾಸಿಕ ದೃಷ್ಟಿಯಿಂದ ಈ ಪ್ರದೇಶದ ಆಡಳಿತ ವಿಭಾಗ ಮುಂತಾದವುಗಳಲ್ಲಿ ಅಲ್ಪ ಸ್ವಲ್ಪ 
ಬದಲಾವಣೆಗಳಾಗುತ್ತಿರುವದು ಶಾಸನಗಳಿಂದ ಸೂಚಿತವಾಗುತ್ತದೆ. ಈ ವಿಷಯವನ್ನು ಮೂರನೆಯ ಅಧ್ಯಾಯದಲ್ಲಿ 


ವಿವರವಾಗಿ ಪರಿಶೀಲಿಸಲಾಗಿದೆ. 


ನಾಲ್ಕನೆಯ ಅಧ್ಯಾಯದಲ್ಲಿ ಶಾಸನಗಳಿಂದ ತಿಳಿಯುವಂತೆ ಸಾಮಾಜಿಕ ವ್ಯವಸ್ಥೆ ವಿಷಯವನ್ನು ಪರಿಶೀಲಿಸಿದೆ. 
ಬ್ರಾಹ್ಮಣವರ್ಗ ಮತ್ತು ಕ್ಷತ್ರಿಯವರ್ಗ ಮತ್ತು ವೈಶ್ಯ ವರ್ಗಗಳಿಗೆ ಸಂಬಂಧಿಸಿದ ಹಲವು ವಿವರಗಳು ಇಲ್ಲಿ 
ಚರ್ಚಿತವಾಗಿವೆ. ಇದಲ್ಲದೆ ಶೂದ್ರರ ಕುರಿತು ಕೆಲವು ವಿವರಗಳು ದೊರೆತಿರುವದು ಕೂತುಹಲಕಾರಿಯಾಗಿದೆ. ಅದರಂತೆ 
ಸಮಾಜದಲ್ಲಿ ಸ್ತ್ರೀಯರ ಸ್ಥಾನಮಾನಗಳ ಕುರಿತು ಕೂಡ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. 


ಈ ಪ್ರದೇಶದ ಆರ್ಥಿಕ ವ್ಯವಸ್ಥೆ ಯಕುರಿತು ಐದನೆಯ ಅಧ್ಯಾಯದಲ್ಲಿ ಚರ್ಚಿಸಲಾಗಿದೆ. ಕೃಷಿ ಮತ್ತು ವ್ಯಾಪಾರಕ್ಕೆ 


252 


ಪ್ರಸಿದ್ಧವಾದ ಈ ಪ್ರದೇಶ ಮತ್ತು ಈ ಪ್ರದೇಶದ ಶಾಸನಗಳು, ವಿವಿಧ ರೀತಿಯ ಭೂಮಿಗಳು, ಬೆಳೆಗಳು, ಅರಣ್ಯ 
ಉತ್ಪ ನ್ನ ಗಳು, ಭೂಮಾಪನ ಪದಗಳು, ವ್ಯವಹಾರಕ್ಕೆ ಸಂಬಂಧಿಸಿದ ಪದಗಳು, ವ್ಯಾಪಾರಿ ಕೇಂದ್ರಗಳು ಮುಂತಾದವುಗಳ 
ಬಗ್ಗೆ ಮಾಹಿತಿ ನೀಡುತ್ತ ವೆ. 


ಅಧ್ಯಾಯ ಆರರಲ್ಲಿ ಚರ್ಚಿತವಾದ ವಿಷಯವು ಈ ಪ್ರದೇಶದ ಧರ್ಮಗಳ ಬೆಳವಣಿಗೆಗಳಿಗೆ ಸಂಬಂಧಿಸಿದ್ದಾಗಿದೆ. 
ವಿವಿಧ ಧರ್ಮಗಳಿಗೆ ಸಂಬಂಧಿಸಿದ ಪುರಾವೆಗಳನ್ನು ಇಲ್ಲಿ ಪರಿಶೀಲಿಸಲಾಗಿದೆ. ಬೌದ್ಧ, ಶೈವ, ವೈಷ್ಣವ, ಗಾಣಪತ್ಯ, 
ಶಾಕ್ತ, ಜೈನ ಮುಂತಾದ ಮತಗಳು ಬೇರೆ ಕಾಲದಲ್ಲಿ ಈ ಪ್ರದೇಶದಲ್ಲಿ ಉಚ್ಛಾಯ ಸ್ಥಿತಿಯಲ್ಲಿ ದ್ದವು. ಬೌದ್ಧಧರ್ಮ 
ಮೊದಮೊದಲು ಸಾಕಷ್ಟು ಪ್ರಚಲಿತವಾಗಿದ್ದರೂ ಆರನೇ ಶತಮಾನದಿಂದೀಚಿಗೆ ತನ್ನ ಅಳಿದುಳಿದ ಮಹತ್ವ 
ಕಳೆದುಕೊಂಡಂತೆ ಕಾಣುತ್ತದೆ. ಇಲ್ಲಿ ಪ್ರಚಲಿತವಿದ್ದ ಶೈವಧರ್ಮ ವಿಶೇಷವಾಗಿ ವೈದಿಕ ಸಂಪ್ರದಾಯಕ್ಕೆ ಒಲವು 
ತೋರಿಸಿದೆ. ಆರಂಭಿಕ ಮಧ್ಯಯುಗದಲ್ಲಿ ಘಟ್ಟದ ಮೇಲ್ಲ ಡೆ ಮುಖ್ಯವಾಗಿ ಬಯಲುನಾಡಿಲ್ಲಿ ಬಹು ಜನಪ್ರಿಯವಾಗಿದ್ದ 
ಕಾಳಾಮುಖಪಂಥ ಇಲ್ಲಿ ತನ್ನ ಪ್ರಭಾವ ಬೀರಲಿಲ್ಲವೆಂಬುದು ಗಮನಾರ್ಹ ಅಂಶವಾಗಿದೆ. ಹೀಗಾಗಿ ಶಿವ ಪ್ರತಿಮೆಗಳ 
ಅಭಾವ ಸ್ಪಷ್ಟವಾಗಿ ಕಾಣುತ್ತದೆ. ವಿಜಯನಗರದ ಆರಂಭ ಕಾಲದಲ್ಲಿ ವಿಜಯನಗರ ಅರಸರ ರಾಜಗುರುವಾಗಿದ್ದ 
ಕ್ರೀಿಯಾಶಕ್ತಿಯ ಉಲ್ಲೇಖವಿರುವ ಕೆಲವು ಶಾಸನಗಳು ಇಲ್ಲಿ ದೊರೆತಿವೆ. ಆದರೆ ಈತನ ಚಟುವಟಿಕೆಗಳಿಂದ ಗಾಢ 
ಪರಿಣಾಮವೇನು ಆಗಲಿಲ್ಲ. ಸಂಪ್ರದಾಯದ ಲಿಂಗರೂಪ ಶಿವನ ಆರಾಧನೆಯೇ ಇಲ್ಲಿ ಪ್ರಧಾನವಾಗಿದ್ದುದು ಇದಕ್ಕೆ 
ಕಾರಣವಾಗಿದೆ. ಇಂದಿಗೂ ಅದೇ ಸಂಪ್ರದಾಯ ಉಳಿದಿದೆ. ಗೋಕರ್ಣ, ಧಾರೇಶ್ವರ ಮುಂತಾದ ಶೈವ ಕೇಂದ್ರಗಳು 
ಇಂದಿಗೂ ಜನಪ್ರಿಯವಾಗಿರುವದನ್ನು ಕಾಣಬಹುದು. ಈ ಪ್ರದೇಶದ ಪ್ರಾಚೀನ ಅರಸರು ಗೋಕರ್ಣದ 
ಮಹಾಬಲೇಶ್ವರ ದೇವರನ್ನೆ ತಮ್ಮ ಆರಾಧ್ಯ ದೇವತೆಯನ್ನಾಗಿ ಮಾಡಿಕೊಡಿದ್ದರು. ಆದರೆ ಸುಮಾರುಕ್ರಿ.ಶ. 14 ನೇ 
ಶತಮಾನದ ಮಾರುಗದ್ಧೆಯ ಶಿಧಿಲ ದೇವಾಲಯ ಬಹುಶಃ ನಾಥ ಪಂಭಫದ ಗುಪ್ತ ಚಟುವಟಿಕೆಗಳ 
ಕೇಂದ್ರವಾಗಿರುವುದನ್ನು ಸೂಚಿಸುವಂತಿದೆ. 

ಕರ್ನಾಟಕದ ಅತೀ ಪ್ರಾಚೀನ ವಿಷ್ಣು ವಿಗ್ರಹ ಈ ಪ್ರದೇಶದಲ್ಲಿ ದೊರೆತಿದೆ ಎಂಬುದು ಗಮನಾರ್ಹ 
ಅಂಶವಾಗಿದೆ. ವಿಷ್ಣು ಆರಾಧಕರು ಕ್ರಿ.ಶ. ಮೂರನೇ ಶತಮಾನದಲ್ಲಿ ಈ ಪ್ರದೇಶದಲ್ಲಿ ಆಗಲೇ ಬೇರು ಬಿಟ್ಟಿದ್ದರೆಂದು 
ಇದು ಸೂಚಿಸುತ್ತದೆ. ಹೊನ್ನಾವರ ತಾಲೂಕಿನ ಕೊಂತಪಾಲದಲ್ಲಿ ದೊರೆತ ಈ ವಿಗ್ರಹ ಎರಡೇ ಕೈಗಳುಳ್ಳ ಮಾನುಷ 


ವಾಸುದೇವನಾಗಿದೆ. 


ಅದರಂತೆ ಕದಂಬರ ಮತ್ತು ಭೋಜಗರಿಗೆ ಅನ್ವಯಿಸುವ ಪ್ರಾಚೀನ ದ್ವಿಬಾಹು ನರಸಿಂಹ ವಿಗ್ರಹಗಳು ಈ 
ಪ್ರದೇಶದಲ್ಲಿ ಗಮನಿತವಾಗಿವೆ. ಸಿದ್ದರ, ಸುಂಕೇರಿ, ಕೊಸಂಗಿ, ಬೆಂಗಣೆ, ಮುಂತಾದ ಸ್ಥಳಗಳಲ್ಲಿನ ವಗ್ರಹಗಳನ್ನು 
ಇಲ್ಲಿ ಉಲ್ಲೇಖಿಸಬಹುದು. ಸುಮಾರು 6ನೇ ಶತಮಾನದಿಂದೀಚೆಗೆ ಚತುರ್ಭುಜ ಸ್ಥಾನಕ ವಿಷ್ಣುವಿನ ಪ್ರತಿಮೆಗಳು 
ದೊರೆಯಲಾರಂಭಿಸಿದವು. ಸುಮಾರು ಹನ್ನೊಂದನೆ ಶತಮಾನದ ತರುವಾಯ ಶಾಸನಗಳೂ ವಿಷ್ಣು ಆರಾಧನೆಯ 
ಪುರಾವೆಗಳನ್ನು ನೀಡುತ್ತವೆ. ಹದಿನಾರನೇ ಶತಮಾನದ ತನಕವೂ ಇಂತಹ ಪುರಾವೆಗಳು ಲಭ್ಯವಾಗುತ್ತಿದ್ದು 1546ರಲ್ಲಿ 


ಭಟ್ಕಳದಲ್ಲಿ ನಿರ್ಮಾಣವಾದ ನಾರಾಯಣ ದೇವಾಲಯದ ಉಲ್ಲೇಖವನ್ನು ಉದಾಹರಣೆಯಾಗಿ ಉಲ್ಲೇಖಿಸಬಹುದು. 


253 


ಒಟ್ಟಾರೆ ಹೇಳುವುದಾದರೆ ನರಸಿಂಹನ ಆರಾಧನೆ ಪ್ರಾಚೀನ ಕಾಲದಿಂದ ಹೆಚ್ಚು ಪ್ರಚಲಿತದಲ್ಲಿದ್ದು ಕ್ರಮೇಣ ವಿಷ್ಣುವಿನ 
ಚತುರ್ವಿಂಶತಿ ರೂಪಗಳು ಹಾಗೂ ಇತರ ರೂಪಗಳಾದ ರಘುನಾಥ, ವೆಂಕಟೇಶ ಮುಂತಾದವು ವೈಷ್ಣವರಲ್ಲಿ 
ಆರಾಧಿಸಲ್ಪಡುತ್ತಿದ್ದವೆಂದೂ ಸೂಚಿತವಾಗುತ್ತದೆ. 

ಈ ಪ್ರದೇಶದ ಇನ್ನೊಂದು ಧಾರ್ಮಿಕ ವಿಶೇಷವೆಂದರೆ ಗಣಪತಿಯ ಸ್ವತಂತ್ರ ಆರಾಧನೆ. ಬಹುಶಃ 
ಭಾರತದಲ್ಲಿಯೆ ಅತಿ ಪ್ರಾಚೀನವೆನಿಸುವ ಸುಮಾರುಕ್ರಿ.ಶ. 2-3 ನೇ ಶತಮಾನದ ದ್ವಿಭಾಹು ಸ್ಥಾನಕ ಗಣೇಶ ವಿಗ್ರಹ 
ಇಲ್ಲಿಯ ಗೋಕರ್ಣದಲ್ಲಿದೆ. ಇದಕ್ಕಿಂತ ತುಸು ನಂತರದ ಇಡಗುಂಜಿಯ ಗಣೇಶ ಕೂಡ ಪ್ರಸಿದ್ಧವಾಗಿದೆ. ಗಣೇಶನ 
ಹೆಸರು ಹೊಂದಿರುವ ಅನೇಕ ಬ್ರಾಹ್ಮಣ ಮತ್ತು ಇತರ ವರ್ಗದ ಜನರಲ್ಲಿ ಇಂದಿಗೂ ಕಾಣಬಹುದು. 


ಅದೇ ರೀತಿ ಮಹಿಷ ಮರ್ದಿನಿಯ ಆರಾಧನೆಯೂ ಪ್ರಚಲಿತದಲ್ಲಿತ್ತು. ತಿಗುಳ ಬ್ರಾಹ್ಮಣರು ದುರ್ಗೆಯ 
ಆರಾಧನೆಯಲ್ಲಿ ಹೆಚ್ಚು ಪಾಲ್ಗೊಳ್ಳುತ್ತಿದ್ದರೆಂಬ ಸೂಚನೆ ಶಾಸನಗಳಲ್ಲಿದೆ. 

ಜೈನಧರ್ಮದ ಕುರುಹುಗಳು ಮತ್ತು ಉಲ್ಲೇಖಗಳು ಈ ಪ್ರದೇಶದಲ್ಲಿ ಸಾಕಷ್ಟು ತಡವಾಗಿ 
ಆರಂಭವಾಗುತ್ತದೆಂಬುದು ಗಮನಾರ್ಹ. ಜೈನಧರ್ಮಕ್ಕೆ ಸಂಬಂಧಿಸಿದ ಶಾಸನಗಳು ಮತ್ತು ಶಿಲ್ಪಗಳು ಶಿಶುಗಲಿಯ 
ಪಾಂಡ್ಯರ ಕಾಲದಿಂದ ಗೋಚರವಾಗುತ್ತವೆ. ಆದರೆ ಒಮ್ಮೆ ಇಲ್ಲಿ ಕಾಲೂರಿದ ಮೇಲೆ ಜೈನಧರ್ಮವು ಈ ಪ್ರದೇಶದ 
ನಗಿರೆಯ ಮತ್ತು ಹಾಡುವಳ್ಳಿ ಪ್ರಭುಗಳಿಂದ ವಿಶೇಷ ಪೋಷಣೆ ಪಡೆದಿತ್ತೆಂದು ಶಾಸನಗಳಿಂದ ಮತ್ತು ಇತರ 
ಪ್ರಾಚ್ಯಾವಶೇಷಗಳಿಂದ ಅರಿವಾಗುತ್ತದೆ. ಪ್ರಾಯಶಃ ಘಟ್ಟದ ಮೇಲ್ಲಡೆ ವೀರಶೈವರ ಉತ್ಕಟ ಚಳುವಳಿಯಿಂದಾಗಿ 
ಜೈನಧರ್ಮದಿಂದ ವೀರಶೈವಕ್ಕೆ ಮತಾಂತರಗೊಂಡರು. ಅಳಿದುಳಿದ ಜೈನರು ಪಶ್ಚಿಮಘಟ್ಟ ಮತ್ತು ಅದರ ಕೆಳಗಿನ 
ಪ್ರದೇಶದಲ್ಲಿ ರಕ್ಷಣೆ ಪಡೆದರೆಂದು ಕಾಣುತ್ತದೆ. ಹೀಗಾಗಿ ವಿಜಯನಗರ ಕಾಲದಲ್ಲಿ ಜೈನರ ಚಟುವಟಿಕೆ ಈ 
ಪ್ರದೇಶದಲ್ಲಿ ಬಹುವಾಗಿ ಗೋಚರಿಸುತ್ತದೆ. 

ಇವಲ್ಲದೆ ಗ್ರಾಮದೇವತೆಗಳು ಮಾಸ್ತಿ ಮುಂತಾದ ಜಾನಪದ ದೈವಗಳು ಕೂಡ ಜನಸಾಮಾನ್ಯರಿಗೆ 

ಪ್ರಿಯವಾಗಿದ್ದವೆಂದು ತಿಳಿಯುತ್ತದೆ. ಇಸ್ಲಾಂ ಮತ್ತು ಕೈಸ್ತಧರ್ಮವನ್ನು ಇಲ್ಲಿ ಪರಿಗಣಿತವಾಗಿರುವ ಕಾಲಾವಧಿಯ 
ಕೊನೆಯ ಘಟ್ಟದಲ್ಲಿ ಕಾಣುತ್ತವೆ. 

ಅಧ್ಯಾಯ ಏಳರಲ್ಲಿ ಇಲ್ಲಿಯ ಶಾಸನಗಳ ಸ್ವರೂಪದ ವಿಶ್ಲೇಷಣೆ ಮಾಡಲಾಗಿದೆ. ಶಾಸನಗಳ ಉಲ್ಲೇಖಗಳು, 
ರಚನಾ ಘಟಕಗಳು, ಕಾಲಗಣನೆ, ಭಾಷೆ ಇತ್ಯಾದಿಗಳನ್ನು ಇಲ್ಲಿ ವಿಶ್ಲೇಷಿಸಲಾಗಿದೆ. ಈ ಪ್ರದೇಶದ ದೇವಾಲಯಗಳ 
ಅಧ್ಯಯನವು ಎಂಟನೇ ಅಧ್ಯಾಯದಲ್ಲಿ ಬಂದಿದೆ. ಪ್ರಾಯಶಃ ಹವಾಮಾನದ ವೈಪರಿತ್ಯದ ಕಾರಣದಿಂದಾಗಿ ಇಲ್ಲಿಯ 
ದೇವಾಲಯಗಳು ಪ್ರಾಚೀನ ಕಾಲದಿಂದಲೂ ಮರವನ್ನು ಹೆಚ್ಚು ಬಳಸಿ ಇಳಿಜಾರಾದ ಮಾಡಿನಲ್ಲಿ ನಿರ್ಮಿಸುತ್ತಿದ್ದರೆಂದು 
ಕಾಣುತ್ತದೆ. ಹೀಗಾಗಿ ಬಹು ಪ್ರಾಚೀನವೆನಿಸುವ ದೇವಾಲಯಗಳು ಬೆರಳೆಣಿಕೆಯಷ್ಟಿವೆ. ಶಿಲೆಯ ಬಳಕೆ ತೀರ ಅಪರೂಪ. 
ಧಾರೇಶ್ವರ ದೇವಾಲಯದ ಸಮೀಪದಲ್ಲಿರುವ ಆದಿ ಧಾರೇಶ್ವರ ದೇವಾಲಯ ಸುಮಾರುಕ್ರಿ.ಶ. 9-10ನೇ 
ಶತಮಾನದಾಗಿದ್ದು ಅದರ ಛಾವಣಿಯೂ ಕೂಡ ಇಳಿಜಾರಾಗಿದೆ. ಸಮಕಾಲೀನ ವಾಸ್ತು ಪರಂಪರೆಯ ಸ್ವರೂಪದ 


254 


ಶಿಲಾ ನಿದರ್ಶನ ಇದೆಂದು ಭಾವಿಸಬಹುದು. ಅದರಂತೆ ಕ್ರಿ. ಶ. 16ನೇ ಶತಮಾನದಲ್ಲಿ ರಚಿತವಾದ ಭಟ್ಕಳದ 
ದೇವಾಲಯಗಳು ಶಿಲೆಯಿಂದ ನಿರ್ಮಿತವಾಗಿದ್ದರೂ ಇಳಿಜಾರಾದ ಮಾಡು, ಮರದ ಕಟಕಟೆಯ ಅನುಕರಣೆ 
ಮುಂತಾದವುಗಳಿಂದ ಆ ರೀತಿಯ ವಾಸ್ತು ಪರಂಪರೆಯ ಇನ್ನೊಂದು ಗುಂಪು ನಿದರ್ಶನವನ್ನು ಒದಗಿಸುತ್ತವೆ. ಕಲ್ಯಾಣದ 
ಚಾಲುಕ್ಯರು ಇಲ್ಲಿ ಹಿಡಿತ ಸಾಧಿಸಿದ್ದಾಗಲೇ ಅವರ ವಾಸ್ತು ಶೈಲಿಯ ಅಲ್ಪ ಪ್ರಭಾವ ಇಲ್ಲಿ ಉಂಟಾಯಿತೆಂಬುದನ್ನು 
ಧಾರೇಶ್ವರ ದೇವಾಲಯದ ಉದಾಹರಣೆಯಿಂದ ಕಾಣಬಹುದು. ಸಾಕಷ್ಟು ಜೀರ್ಣೋದ್ದಾರವಾಗಿದ್ದರೂ ಕೂಡ ಈ 
ದೇವಾಲಯದ ಮೇಲ್ಕಟ್ಟಡ ಕಲ್ಯಾಣದ ಚಾಲುಕ್ಯರ ದ್ರಾವಿಡ ರೀತಿಯ ವಿಮಾನದ ಪ್ರತಿನಿಧಿಯಾಗಿದೆ. ಕಲ್ಯಾಣ 
ಚಾಲುಕ್ಯರ ಶೈಲಿಯ ಪ್ರಭಾವದ ಮುಂದುವರಿಕೆಯನ್ನು ವಿಜಯನಗರ ಕಾಲದಲ್ಲಿ ನಿರ್ಮಿತವಾದ ಗೇರುಸೊಪ್ಪೆಯ 
ಚತುರ್ಮುಖ ಬಸದಿಯಲ್ಲಿ ಕಾಣಬಹುದು. ಮಾರುಗದ್ದೆಯ ಶಿಥಿಲ ಶಿವ ದೇವಾಲಯ ವಿಜಯನಗರ ಕಾಲದಾಗಿದ್ದು 
ಪ್ರಾಯಶಃ ಕದಂಬನಾಗರ ಅಥವಾ ಫಾಂಸನ ಶೈಲಿಯ ಶಿಖರ ಹೊಂದಿತ್ತೆಂದು ಕಾಣುತ್ತದೆ. ಭಟ್ಕಳದ ದೇವಾಲಯಗಳು 
ಈ ಪ್ರದೇಶದ ನಿಜವಾದ ಪಾರಂಪರಿಕ ವಾಸ್ತು ಶೈಲಿಯ ಪ್ರಾಬಲ್ಕದ ಪ್ರತೀಕಗಳೆಂದು ಪರಿಗಣಿಸಬಹುದು. ಅಂತೆಯೆ 
ಇಂತಹ ಕೆಲವು ಉದಾಹರಣೆಗಳನ್ನು ಹೊರತುಪಡಿಸಿದರೆ ಅಲಂಕಾರಕ್ಕೆ ಇಲ್ಲಿ ಪ್ರಾಧಾನ್ಯ ಕಾಣುವುದಿಲ್ಲ. ಅಲಂಕಾರ 
ಮರಕೆಲಸಕ್ಕೆ ಮಾತ್ರ ಸೀಮಿತವಾಗಿತ್ತೆಂದು ಭಾವಿಸಬಹುದು. ಶಿಲಾ ವಾಸ್ತು ವಿಶೇಷ ದೃಷ್ಟಿಯಿಂದ ಈ ಪ್ರದೇಶ 


ನಿರಾಶಾದಾಯಕವೇ ಆಗಿದೆ. 


ಈ ಪ್ರದೇಶದಲ್ಲಿ ದೊರೆತಿರುವ ಶಿಲ್ಪಗಳ ಅಧ್ಯಯನ ಒಂಭತ್ತನೇ ಅಧ್ಯಾಯದ ವಸ್ತುವಾಗಿದೆ. ಶೈಲಿ ಮತ್ತು 


) 


ಪ್ರತಿಮಾ ಲಕ್ಟ ಣಗಳ ದೃಷ್ಟಿಯಿಂದ ಇವುಗಳನ್ನು ಪರಿಶೀಲಿಸಲಾಗಿದೆ. 


ವಿ 

ಪ್ರತಿಮಾ ಲಕ್ಷಣ ದೃಷ್ಟಿಯಿಂದ ಕೊಂತಪಾಲದ ವಿಷ್ಣು, ಗೋಕರ್ಣ, ಇಡಗುಂಜಿಯ ಗಣೇಶ, ಸಿದ್ದರ ದ್ವಿಬಾಹು 
ಕೇವಲ ನರಸಿಂಹ ವಿಗ್ರಹಗಳು ತದನಂತರದ ವಿಎಧ ವಿಷ್ಣು ವಿಗ್ರಹಗಳು ಗಮನಾರ್ಹವಾಗಿವೆ. ಆಗಲೇ ಹೇಳಿದಂತೆ 
ಗೋಕರ್ಣದ ಗಣಪತಿ ವಿಗ್ರಹದ ಕೈಯಲ್ಲಿರುವ ಕಂದಮೂಲ ಇನ್ನೊಂದು ಗಮನಾರ್ಹ ಅಂಶ. ವರಾಹ ಮಿಹಿರನ 
ಬೃಹತ ಸಂಹಿತೆಯಲ್ಲಿ ಮಾತ್ರ ಗಣೇಶನ ಕೈಯಲ್ಲಿ ಕಂದಮೂಲ ಇರಬೇಕೆಂಬ ಪ್ರತಿಮಾಲಕ್ಷ ಣಿಕ ಹೇಳಿಕೆಯನ್ನು ಇಲ್ಲಿ 
ನೆನಪಿಸಬಹುದು. ಶೈಲಿಯ ದೃಷ್ಟಿಯಿಂದ ನೋಡಿದರೆ ಹೈಗುಂದದ ಯಕ್ಷ ವಿಗ್ರಹಗಳು ತಕ್ಕಮಟ್ಟಿಗೆ ಗೋಕರ್ಣ ಮತ್ತು 
ಇಡಗುಂಜಿಯ ವಿಗ್ರಹಗಳ ಮಧುರಾ ಶೈಲಿಯನ್ನು ನೆನಪಿಸುತ್ತವೆ. ಸುಮಾರುಕ್ರಿ.ಶ. 6ನೇ ಶತಮಾನದಿಂದ ಈಚೆಗೆ 
ಕೇರಳ ಮತ್ತು ದಕ್ಷಿಣಕನ್ನಡ ಜಿಲ್ಲೆಯ ಪ್ರದೇಶಗಳ ಪಲ್ಲವ ಮತ್ತು ಚೋಳ ಶೈಲಿಯ ಅಲಂಕಾರಿಕ ವಿವರಗಳುಳ್ಳ 
ಶಿಲ್ಪಗಳು ಇಲ್ಲಿ ಕಂಡುಬರುತ್ತವೆಂಬುದು ಗಮನಾರ್ಹವಾಗಿದೆ. ಅರಗಾ, ತುಂಬೊಳ್ಳಿ, ಕಡತೋಕೆಯ ವಿಷ್ಣು 
ವಿಗ್ರಹಗಳು ಇದಕ್ಕೆ ಒಳ್ಳೆಯ ನಿದರ್ಶನಗಳಾಗಿವೆ. ಕಲ್ಯಾಣ ಚಾಲುಕ್ಕರ ಶಿಲ್ಪ ಶೈಲಿಯ ಪ್ರಭಾವವು ಗುಂಡಬಾಳದ ಜೈನ 
ವಿಗ್ರಹಗಳಲ್ಲಿ ಕಾಣುತ್ತದೆ. ತದನಂತರ ಜೈನ ಶಿಲ್ಪಗಳ ಸಂದರ್ಭದಲ್ಲಿ ಈ ಶೈಲಿ ಗೇರುಸೊಪ್ಪೆಯ ಹಾಡುವಳ್ಳಿಯಲ್ಲಿ 


ವಿಜಯನಗರ ಶೈಲಿಯ ಪ್ರಭಾವ ಪ್ರಧಾನವಾಗಿ ಗೋಚರಿಸುತ್ತದೆ. 


ಹತ್ತನೆಯ ಅಧ್ಯಾಯದಲ್ಲಿ ಸ್ಮಾರಕ ಶಿಲೆಗಳು, ಅವುಗಳ ವೈವಿಧ್ಯ ಮತ್ತು ಶಿಲ್ಪ ಲಕ್ಷಣ ಇತ್ಯಾದಿಗಳನ್ನು 
ಪರಿಶೀಲಿಸಿದೆ. ವೀರಗಲ್ಲುಗಳ ಸ್ವರೂಪದ ದೃಷ್ಟಿಯಿಂದ ಕೆಲವು ಮಹತ್ವದ ಅಂಶಗಳನ್ನು ಈ ಪ್ರದೇಶದಲ್ಲಿ 


255 


ಗುರುತಿಸಬಹುದು. ಮೊದ ಮೊದಲಿನ ವೀರಗಲ್ಲುಗಳು ಕಂಬಗಳಂತೆ ಅಥವಾ ಚೌಕಾಕಾರದ ಏಕಕೂಟ ಮಾದರಿಯ 
ದೇಗುಲಗಳಂತೆ ಗೋಚರಿಸುತ್ತವೆ. ಅನೇಕ ಶಿಲ್ಪ ಪಟ್ಟಿಕೆಗಳು ಕಂಬದ ಸುತ್ತಲು ಕಾಣುತ್ತಿದ್ದು ಯುದ್ಧ ದೃಶ್ಯಗಳಷ್ಟೇ 
ಅಲ್ಲದೆ ರಾಮಾಯಣದ ಶಿಲ್ಪಗಳು ದೃಶ್ಥಿತವಾಗಿರುವುದು ಗಮನಾರ್ಹವಾಗಿದೆ. ಈ ವೀರಗಂಬಗಳು ಈ ಪ್ರದೇಶಕ್ಕೆ 
ವಿಶಿಷ್ಟವಾಗಿರುವ ವೀರಗಲ್ಲುಗಳ ಪ್ರಕಾರವೆಂದು ಒತ್ತಿ ಹೇಳಬಹುದು. ಪ್ರಾಯಶಃಕ್ರಿ. ಶ. 11 ನೇ ಶತಮಾನಾಂತ್ಯದಿಂದ 
ಕಲ್ಯಾಣದ ಚಾಲುಕ್ಯರ ಪ್ರಭಾವ ಆದಂತಿದೆ. ಅಂದರೆ 6 ನೇ ವಿಕ್ರಮಾದಿತ್ಯನ ಕಾಲದಿಂದೀಚೆಗೆ ಶಿಲಾಫಲಕದ ರೀತಿ 
ವೀರಗಲ್ಲುಗಳು ಇಲ್ಲಿ ಪ್ರಚಲಿತಕ್ಕೆ ಬಂದವು. ಇವು ಮೂರು ಅಥವಾ ಅದಕ್ಕಿಂತ ಹೆಚ್ಚು ದೃಶ್ಯಗಳನ್ನು ಒಳಗೊಡಿರುತ್ತವೆ 
ಮತ್ತು ಅವುಗಳ ಕಲಾ ಶೈಲಿಯೂ ಕೂಡ ಕಲ್ಯಾಣ ಚಾಲುಕ್ಯರ ಶಿಲ್ಪ ಶೈಲಿಯನ್ನು ಹೋಲುತ್ತದೆ. ಚಂದಾವರದ 
ಕಾದಂಬರು ಮತ್ತು ವಿಜಯನಗರ ಕಾಲದ ಅನೇಕ ವೀರಗಲ್ಲು ಫಲಕಗಳು ಈ ಪ್ರದೇಶದಲ್ಲಿವೆ. ಇದಲ್ಲದೆ 
ನಿಶಧಿಗಲ್ಲುಗಳು, ಮಾಸ್ತಿಗಲ್ಲುಗಳು ಕಂಡುಬರುತ್ತವೆಂಬುದು ಉಲ್ಲೇಖನೀಯ. 

ಒಟ್ಟಾರೆ ಉತ್ತರಕನ್ನಡ ಕರಾವಳಿ ಪ್ರದೇಶ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ 
ದೃಷ್ಟಿಕೋನಗಳಿಂದ ಹಾಗೂ ವಾಸ್ತುಶಿಲ್ಪ ದೃಷ್ಟಿಯಿಂದ ವೈಶಿಷ್ಟ್ಯಗಳನ್ನು ಒಳಗೊಂಡಿದೆ ಎಂಬುದು ಮೇಲಿನ 
ಅಧ್ಯಯನಗಳಿಂದ ತಿಳಿಯುತ್ತದೆ. 


PS CAS JAAS CABS CARS CAS LABS CABS CARS CABS LABS CARS CABS CAN 7a 
pS PR PR pr & & pS px ಖೊ Ky % bi % 


256 


pl p 4 ೧ರ pd 
ಅನುಬಂಧ 


ಶಾಸನಗಳ ಸಾರಾಂಶ 


ಅ. ನಂ.1 


ಊರು ಅಂಕೋಲಾ 

ತಾಲೂಕು : ಅಂಕೋಲಾ 

ಶಾಸನವಿರುವ ಸ್ಥಳ p ಅಂಕೋಲಾ ಕೋಟೆಯ ಹನುಮಂತ ದೇವಾಲಯದ ಬಳಿ ಭಗ್ಗವಾಗಿರುವ 
ಶಾಸನ 


ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ.ಐ.ಸಂ. ೪1 ನಂ.78. 


ಕಾಲ $ ಕ್ರಿ.ಶ. 13ನೇ ಶತಮಾನ 
ವಂಶ ಮತ್ತು ಅರಸ p ಕಾದಂಬ ಬಸವಿದೇವರಸ 
ಭಾಷೆ $ ಕನ್ನಡ 


ಸಾರಾಂಶ $ ಕಾದಂಬ ಚಕ್ರವರ್ತಿ ಮಧುಕೇಶ್ವರ ವರಪ್ರಸಾದ ಲಬ್ದ, ಗೋಕರ್ಣ ಮಹಾಬಲ ದೇವರ ದಿವ್ಯ ಶ್ರೀಪಾದ 
ಪದ್ಧಾರಾಧಕರು ಎಂಬ ಬಿರುದು ಹೊಂದಿರುವ ಬಸವಿದೇವರಸನು ಹೈವೆ ಐಯ್ಲ್ದೂರನ್ನು ಆಳುತ್ತಿದ್ದ ನೆಂದು ತಿಳಿಸುತ್ತ ದೆ. 
ಮುಂದುವರೆದ ಶಾಸನ ಹೊನ್ನಾವರ ಮತ್ತು ಕಾವದೇವನನ್ನು ಉಲ್ಲೇಖಿಸುತ್ತವೆ. ಉಳಿದ ವಿಷಯಗಳು 


ತ್ರುಟಿತಗೊಂಡಿದ್ದು ವಿವರಗಳು ಲಭ್ಯವಾಗಿಲ್ಲ. 


ಅ, ನಂ.2 

ಊರು $ ಉಳವರೆ 

ತಾಲೂಕು F ಅಂಕೋಲಾ 

ಶಾಸನವಿರುವ ಸ್ಥಳ $# ಗ್ರಾಮದ ಉತ್ತರ ದಿಕ್ಕಿನಲ್ಲಿರುವ ಜಮೀನಿನಲ್ಲಿದೆ 


ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ. ಸಂ. VI ನಂ.70. 
ಕಾಲ p ಶಕ 1473 ಸಾಧಾರಣ ಆಶ್ವೀಜ ಬ 5, ಭೌಮವಾರ 
ಕ್ರಿ.ಶ. 1550 ಸಪ್ಪೆಂಬರ 30 ಮಂಗಳವಾರ 


ವಂಶ ಮತ್ತು ಅರಸ ವಿಜಯನಗರ ಸಾಮ್ರಾಟ ಸದಾಶಿವರಾಯ, ಮಹಾಮಂಡಲೇಶ್ವರ 
ಸಾಳುವ ಕೃಷ್ಣದೇವರಸ ಒಡೆಯ 
ಭಾಷೆ p ಕನ್ನಡ 


ಸಾರಾಂಶ $ ವಿಜಯನಗರ ಸಾಮ್ರಾಟ ಮಹಾರಾಜಾಧಿರಾಜ ರಾಜಪರಮೇಶ್ವರ ವೀರಪ್ರತಾಪ ಸದಾಶಿವರಾಯನ 
ಆಳ್ವಿಕೆಯ ಕಾಲದಲ್ಲಿ ಸಾಳುವ ಕೃಷ್ಣದೇವರಸ ಒಡೆಯ ನಗಿರೆರಾಜ್ಯ, ಹೈವೆ, ತುಳು, ಕೊಂಕಣ ರಾಜ್ಯಗಳನ್ನು 
ಪ್ರತಿಪಾಲಿಸುತ್ತಿದ್ದನು. 

ಕೆಳದಿಯ ಚವುಡಗೌಡರ ಮಗ ಸದಾಶಿವರಾಯ ನಾಯಕನನ್ನು ಹೆಸರಿಸುತ್ತದೆ. ಪರಿಕ್ಷೆ ತ್ಯ ಹಿರಣ್ಯೋದಕ ಧಾರಾ 
ಪೂರ್ವಕವಾಗಿ ಸಾಳುವ ಕೃಷ್ಣದೇವರಸ ಒಡೆಯನ ಆಳ್ವಿಕೆಗೆ ಒಳಪಟ್ಟ ಉಳುವರೆ ಗ್ರಾಮದ ಬಾಳುಗೆಯ ದೇವಪಯ್ಯ 


257 


ಮತ್ತು ಇತರರು ಅನುಭೋಗಿಸುತ್ತಿದ್ದ ಜಮೀನನ್ನು ಕೆಳದಿಯ ಸದಾಶಿವನಾಯಕನಿಂದ ಹಣ ಸಂದಾಯವಾದ ಬಳಿಕ 
ಭೂಮಿಯನ್ನು ಸದಾಶಿವನಾಯಕರಿಗೆ ವರ್ಗಾಯಿಸಲಾಯಿತೆಂದು ಹೇಳುತ್ತ ಹೆ, 

ಈ ಗ್ರಾಮದ ಭೂಮಿಯನ್ನು ಸದಾಶಿವನಾಯಕನು ಮಹಾಬಲೇಶ್ವರ ದೇವರ ಸನ್ನಿಧಿಯಲ್ಲಿ ಅವಸರಗಟ್ಟಳಿಯ 
ಧರ್ಮ ಮುಂತಾದ ಧರ್ಮಕ್ಕೆ ನೀಡಿದರು. ಈ ದಾನವು ವೊಸಗೆ, ಅಸಂತಾಯ ಆಕರ, ಅನ್ಯಾಯ, ಕಾಣಿಕೆ, ಕಡ, ವರಡ 
ಅಪ್ಪಣೆ ಉಪಚಾರ ಇತ್ಯಾದಿಗಳಿಂದ ವಿನಾಯ್ತಿ ಪಡೆದಿತ್ತೆಂದು ತಿಳಿಸುತ್ತದೆ. 


ಅ. ನಂ.3 

ಊರು $ ಕಣಗಿಲ 

ತಾಲೂಕು ಅಂಕೋಲಾ 

ಶಾಸನವಿರುವ ಸ್ಥಳ - ವೀರಗಲ್ಲು, ಹಕ್ಕಲಿನಲ್ಲಿದೆ 

ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ.ಐ.ಸಂ. ೪1 ನಂ.77. 

ಕಾಲ $ ಫಾಲ್ಗುಣ ಮಾಸ ಎಂದು ಮಾತ್ರ ಉಲ್ಲೇಖಿಸಿದೆ. ಲಿಪಿಯ ದೃಷ್ಟಿಯಿಂದ 
ಕ್ರಿ.ಶ. 13ನೇ ಶತಮಾನಕ್ಕೆ ಸೇರುತ್ತದೆ. 

ವಂಶ ಮತ್ತು ಅರಸ :  ಶಿವಚಿತ್ತ ತ್ರಿಭುವನಮಲ್ಲ 

ಭಾಷೆ 2 ಕನ್ನಡ 


ಸಾರಾಂಶ $ ತ್ರುಟಿತಗೊಂಡಿರುವ ವೀರಗಲ್ಲು ಶಾಸನ. ಶಿವಚಿತ್ತ ತ್ರಿಭುವನಮಲ್ಲನು ಬನವಾಸಿ ಪುರವರಾಧೀಶ್ವರ, 
ಸಪ್ತ ಕೋಟೇಶ್ವರನ ಆರಾಧಕನೆಂದು ಉಲ್ಲೇಖಿಸಿದೆ. ಉಳಿದ ವಿವರಗಳು ಲಭ್ಯವಿಲ್ಲ. 


ಅ. ನಂ.4 

ಊರು $ ಕುಂಟಗಣಿ 
ತಾಲೂಕು 2 ಅಂಕೋಲಾ 
ಶಾಸನವಿರುವ ಸ್ಥಳ 2 -- 


ಗಮನಿತ/ಪ್ರಕಟಿತ ಉಲ್ಲೇಖಃ a. w. ಸಂ. XXXII, ಪು, 217-219. 
ಕಾರ್ಪಸ್‌ ಆಫ್‌ ಕದಂಬ ಇನ್ಸ್‌ಕ್ರಿಪ್ಪನ್ಸ್‌ 1985, ಪು. 66-69. 


ಕಾಲ $ ಕದಂಬ ರವಿವರ್ಮನ ಆಳ್ಳಿಕೆಯ 12ನೇ ವರ್ಷ 
ವಂಶ ಮತ್ತು ಅರಸ $ ಕದಂಬ ರವಿವರ್ಮ 

ಷೆ ‘ ಬಸ 
ಭಾಷ $ ಸಂಸ್ಕೃತ 


ಸಾರಾಂಶ $ ಶಾಸನವು ಸ್ವಸ್ತಿ ಮಂಗಳಪದ ಮತ್ತು ಸ್ವಾಮಿ ಮಹಾಸೇನ ಮತ್ತು ಮಾತ್ರಗಣದ ಸ್ತುತಿಯೊಂದಿಗೆ 
ಆರಂಭವಾಗುತ್ತದೆ. ರವಿವರ್ಮನು ತನ್ನ ಆಳ್ಸಿಕೆಯ 12ನೇ ವರ್ಷದಲ್ಲಿ ಶ್ರಾವಣ ತಿಂಗಳ ಹುಣ್ಣಿಮೆಯ ದಿನದಂದು 
ವೇದಗಳಲ್ಲಿ ಪರಿಣಿತನಾಗಿದ್ದ ಧೌಮ್ಯ ಗೋತ್ರದ. ಭವಸ್ವಾಮಿಗೆ ಕರ್ಪಟೇಶ್ವರ ಎಂಬ 24 ನಿವರ್ತನಗಳಷ್ಟು 


258 


ಭೂಮಿಯನ್ನು ದಾನ ನೀಡಿದನೆಂದು ಹೇಳುತ್ತದೆ. ಈ ಭೂಮಿಯು ವರಿಯಕಾ ಗ್ರಾಮದಲ್ಲಿ ರಾಜನು ಕಟ್ಟಿದ ನೀರಿನ 
(ಕೆರೆಯ ಅಕ್ಕಪಕ್ಕದಲ್ಲಿತ್ತೆಂದು ಉಲ್ಲೇಖಿಸುತ್ತದೆ. ಇದರಲ್ಲಿ ಒಂದು ನಿವರ್ತನದಷ್ಟು ನಿವೇಶನ, ಭೂಮಿ ಇತ್ತೆಂದೂ 
ತಿಳಿಸುತ್ತದೆ. 

ಈ ದಾನ ಶಾಸನವು ವಿಜಯ ಪಂಣಕ್ತಿ ಪುರದಿಂದ ಹೊರಡಿಸಲ್ಪಟ್ಟಿತು. ವಿಜಯಪಣಕ್ತಿಪುರ ಇಂದಿನ ಹಾವೇರಿ 


ಜಿಲ್ಲೆ ಗೊಳಪಟ್ಟ ಹಾನಗಲ್‌ ಎಂದು ಗುರ್ತಿಸಲಾಗಿದೆ. 


ಅ. ನಂ.5 

ಊರು $ ಜೂಗ 

ತಾಲೂಕು $ ಅಂಕೋಲಾ 

ಶಾಸನವಿರುವ ಸ್ಥಳ $+  ್ರೀವಿ. ಎಸ್‌. ನಾಡಕರ್ಣಿ ಅವರ ಜಮೀನಿನಲ್ಲಿ ಇದೆ 


ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ.ಐ.ಸಂ. ೪1 ನಂ.65. 

ಕಾಲ $+ ಶಕ1338, ದುರ್ಮುಖಿ, ಕಾರ್ತಿಕ ಬ ದಶಮಿ ಮಂಗಳವಾರ, ಶಕ 1338 
ಕ್ರಿ.ಶ. 1416 ನವ್ಲೆಂಬರ್‌ 14 ಶನಿವಾರ 

ವಂಶ ಮತ್ತು ಅರಸ $ ದೋರಸಮುದ್ರದಿಂದ ಆಳುತ್ತಿದ್ದ ಒಂದನೇ ದೇವರಾಯ ಮತ್ತು 
ಮಹಾಪ್ರಧಾನ ಬಚ್ಚಣ ಒಡೆಯ ಗೋವೆಯಿಂದ ಆಳುತ್ತಿದ್ದ ಹೈವೆ, ಕೊಂಕಣ 
ತುಳುವನ್ನು ಹೊನ್ನಾವರ ರಾಜಧಾನಿಯಿಂದ ಆಳುತ್ತಿದ್ದರು 

ಸಾರಾಂಶ $ ಒಂದನೇ ದೇವರಾಯನು ದೋರಸಮುದ್ರದಿಂದ ಆಳುತ್ತಿದ್ದಾಗ ಬಾಚಂಣ ಒಡೆಯನು ಹೊನ್ನಾವರ 

ರಾಜಧಾನಿಯಿಂದ ಹೈವೆ, ತುಳು, ಕೊಂಕಣ ಪ್ರದೇಶಗಳನ್ನು ಆಳುತ್ತಿದ್ದನು. 

ಒಂದನೇ ದೇವರಾಯನು ಪ್ರತಾಪ ಚಕ್ರವರ್ತಿ ಪೂರ್ವ ಪಶ್ಚಿಮ ದಕ್ಷಿಣ ಸಮುದ್ರಾಧಿಪತಿ ಎಂಬ ಬಿರುದುಗಳನ್ನು 
ಪಡೆದಿದ್ದನು. ಹೊಸಗೇರಿಯ ಸಾಂತಣ್ಣ ನಾಯಕ ಸೊಮತಾರುಕ, ಮಲ್ಲಪ್ಪ ಸಾವಂತ, ಬೊಮ್ಮಣ್ಣ ನಾಯಕ, ಬೀರಣ್ಣ 


ಮತ್ತು ಇತರರು ಅನ್ನ ಛತ್ರ ನಡೆಸಲು ಗೋಕರ್ಣದ ಮಹಾಬಲದೇವನ ಸಮ್ಮುಖದಲ್ಲಿ ಭೂದಾನ ಮಾಡಿದರು. ಉಳಿದ 


ವಿವರಗಳು ತ್ರುಟಿತವಾಗಿವೆ. 

ಅ. ನಂ.6 

ಊರು $ ಬಬ್ರುವಾಡಾ 

ತಾಲೂಕು $ ಅಂಕೋಲಾ 

ಶಾಸನವಿರುವ ಸ್ಥಳ ಬಬ್ರುವಾಡಾ ಗ್ರಾಮದ ಮಲ್ಲಪ್ಪ ಸೆಟ್ಟಿಯ ಮನೆಯಲ್ಲಿದೆ 


ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ. ಸಂ. VI ನಂ. 62. 


259 


ಕಾಲ - $ ಶಕ 1324, ವಿಕ್ರಮ ಫಾಲ್ಗುಣ ಬ 3, ಗುರುವಾರ ಇಲ್ಲಿ ಶಕವರ್ಷ 
ತಪ್ಪಾಗಿದೆ. ಶಕವರ್ಷ 1322ಕ್ಕೆ ಸಮವಾಗುತ್ತದೆ 

ಕ್ರಿ.ಶ.1401 ಮಾರ್ಚ 1. 

ಮಹಾಮಂಡಲೇಶ್ವರ ಗೋವಿಂದ ದೇವ ಒಡೆಯ 


©೦ 


ವಂಶ ಮತ್ತು ಅರಸ 
ಭಾಷೆ $ ಕನ್ನಡ 
ಸಾರಾಂಶ $ ಈ ಶಾಸನವು ತ್ರುಟಿತಾವಸ್ಥೆಯಲ್ಲಿದೆ. ಅಕ್ಷರಗಳು ಸಣ್ಣಗಾತ್ರದಲ್ಲಿವೆ. ಇಲ್ಲಿ ಶಕವರ್ಷ 1324 ವಿಕ್ರಮ 
ಫಾಲ್ಗುಣ ಬ 3 ಗುರುವಾರ ಆದರೆ ತಪ್ಪಾಗಿ ನಮೂದಿಸಲ್ಪಟ್ಟ ಶಕವರ್ಷ 1322 ಇದುಕ್ರಿ.ಶ. 1401 ಮಾರ್ಚ 1 ಕ್ಕೆ 
ಸೇರುತ್ತದೆ. 

ಗೋವಿಂದದೇವ ಒಡೆಯನು ಹೈವೆ, ಕೊಂಕಣ, ತುಳು ರಾಜ್ಯವನ್ನು ಆಳುತ್ತಿದ್ದಾಗ ಮಾದಣ್ಣನ ಮಗಳು 
ವಿರುಪಾಯಿಯು ಮಹಾಬಲಭಟ್ಟನಿಂದ ಜಮೀನನ್ನು ಖರೀದಿಸಿ ಗೋಕರ್ಣದಲ್ಲಿರುವ ಮಠದ ವ್ಯಾಪ್ತಿಗೆ ಒಳಪಡುವ 
ಅನ್ನಛತ್ರಕ್ಕೆ ದಾನ ನೀಡಿದಳು. ಈ ಜಮೀನು ಎಲ್ಲ ತೆರಿಗೆಗಳಾದ ಅಸಂತೆಯ, ಬೆಟ್ಟ, ಬಿರಾಡ, ಮೊಂಡಗಳಿಂದ 
ವಿನಾಯ್ತಿಗೆ ಒಳಪಟ್ಟಿತು. ಜಮೀನಿನ ಕರಾರಿಗೆ ಒಳಪಡುವವರು ಪ್ರತಿವರ್ಷ ದಾಮೋದರ ಭಟ್ಟನಿಗೆ ನಿಗದಿತ ಹಣ 
ಮತ್ತು ಮೂಡೆ ಅಕ್ಕಿಯನ್ನು ನೀಡಬೇಕಾಗಿತ್ತು. ದಾಮೋದರ ಭಟ್ಟನು ಈ ಗೇಣಿಯ ಆದಾಯದಿಂದ ಪ್ರತಿದಿನವೂ 
ನಾಲ್ಕು ಜನ ಬ್ರಾಹ್ಮಣರಿಗೆ ಅನ್ನದಾನ ಮಾಡಬೇಕು ಎಂದು ಉಲ್ಲೇಖಿಸುತ್ತದೆ. 


ಅ. ನಂ.7 

ಊರು | ಬಾವಿಕೇರಿ 

ತಾಲೂಕು : ಅಂಕೋಲಾ 

ಶಾಸನವಿರುವ ಸ್ಥಳ : ಬಾವಿಕೇರಿ ದೇವಸ್ಥಾನದ ಆವರಣದಲ್ಲಿದೆ 


ಗಮನಿತ/ಪ್ರಕಟಿತ ಉಲ್ಲೇಖಃ ರಘುನಾಥ ಭಟ ಎಚ್‌. ಆರ್‌., ಎ ನ್ಯೂ ಇನ್ಸ್‌ ಕ್ರಿಪ್ಮನ್‌ ಆಫ್‌ ದಿ ಟೈಮ ಆಫ್‌ 
ಬುಕ್ಕ್‌ ಫ್ರಾಮ್‌ ಬಾವಿಕೇರಿ. ಜೆ. ಇ. ಎಸ್‌. ಐ. ೫111 ಪು. 87-90, 1986. 


ಕಾಲ p ಕ್ರಿ.ಶ. 1362 
ವಂಶ ಮತ್ತು ಅರಸ ವಿಜಯನಗರ ವೀರಬುಕ್ಕರಾಯ, ಮಹಾಪ್ರಧಾನ ಬಸವಯ್ಯ ದಂಡನಾಯಕ 
ಭಾಷೆ $ ಕನ್ನಡ 


ಸಾರಾಂಶ ಃ ಅಂಕೋಲೆ ನಾಡಿನ ಭಾವಿಕೇರಿ ಗ್ರಾಮವನ್ನು ಮಹಾಮಂಡಲೇಶ್ವರ ಬುಕ್ಕರಾಯನಿಂದ ಕೊಂಡು, ಅದನ್ನು 
ಮಹಾಪ್ರಧಾನ ಬಸವಯ್ಯ ದಂಡನಾಯಕನು ರಾಜಗುರು ಕ್ರಿಯಾಶಕ್ತಿ ಯತೀಶ್ವರನಿಗೆ ದಾನ ನೀಡಿದನು. 
ಕ್ರಿಯಾಶಕ್ತಿ ಯತೀಶ್ವರನು ಪ್ರಸ್ತುತ ದಾನವನ್ನು ಗೋಕರ್ಣ ಕ್ಷೇತ್ರದ ಮಹಾಬಲೇಶ್ವರ ನಿತ್ಯಪೂಜೆಗೂ, ಅಲ್ಲಿಯ ಛತ್ರಕ್ಕೆ 
ಬರುವ ಬ್ರಾಹ್ಮಣರ ಭೋಜನಕ್ಕಾಗಿ ದಯಪಾಲಿಸಿದನು. 

ಸಮಂಜಸ ಸ್ಥಳದಲ್ಲಿ ಕ್ರಿಯಾಶಕ್ತಿ ಯತೀಶ್ವರನ ಹಾಗೂ ಬಸವಯ್ಯ ದಂಡನಾಯಕನ ಪ್ರತ್ಯೇಕ ಸಹಿಗಳಿವೆ. 
ಭಾವಿಕೇರಿ ಗ್ರಾಮದ ವ್ಯಾಪ್ತಿ ಉಲ್ಲೇಖಿಸುವ ಈ ಶಾಸನ ಪೂರ್ವದಿಕ್ಕಿನಲ್ಲಿ ಸೆಳಹಳ್ಳ ಪಶ್ಚಿಮದಲ್ಲಿ ಸಮುದ್ರ ಉತ್ತರ 


260 


ಮತ್ತು ದಕ್ಷಿಣ ದಿಸೆಯಲ್ಲಿ ಗಡಿಕಲ್ಲುಗಳಿವೆ. ನಮ್ಮ ರಾಜಗುರು ಯತೀಶ್ವರ ಎಂದು ಕರೆಯುವ ಈ ಶಾಸನದಿಂದ 
ವಿಜಯನಗರ ಸಾಮ್ರಾಜ್ಯದ ಅಧಿಕಾರದ ಆದಿಭಾಗದ ಅವಧಿಯಲ್ಲಿ ಕ್ರಿಯಾಶಕ್ತಿ ಯತೀಶ್ವರರು ಸಾಮಾಜಿಕ ಹಾಗೂ 
ಧಾರ್ಮಿಕ ಜೀವನದಲ್ಲಿ ಮಹತ್ವದ ಪಾತ್ರ ವಹಿಸಿದ್ದ ರೆಂದು ತಿಳಿದು ಬರುತ್ತ ದೆ. 


ಅ. ನಂ.8 

ಊರು $ ಬಾವಿಕೇರಿ 

ತಾಲೂಕು ್ಲ ಅಂಕೋಲಾ 

ಶಾಸನವಿರುವ ಸ್ಥಳ $ ಬೀರ ದೇವಸ್ಥಾನದ ಮುಂದೆ ರಸ್ತೆ ಬಳಿ 
ಗಮನಿತ/ಪ್ರಕಟಿತ ಉಲ್ಲೇಖಃ ಎ.ಆರ್‌. ಎಸ್‌. ಐ.ಇ. 1949-50 ಎಪೆ ಬಿ. ನಂ. 153. 
ಕಾಲ ಶಕ 1035, ವಿಕ್ರತಿ, ಫಾಲ್ಲುಣಶು10, ಕ್ರಿ.ಶ. 1113 
ವಂಶ ಮತ್ತು ಅರಸ $ ನಾಗವರ್ಮರಸ 

ಭಾಷೆ p ಕನ್ನ ಡ 


ಸಾರಾಂಶ $೬ ಮಹಾಮಂಡಲೇಶ್ವರ ನಾಗವರ್ಮನ ಆಳ್ವಿಕೆಯ ಕಾಲದಲ್ಲಿ ಅಸಗುಂದನ ಮಗ ರಕ್ಕಸಂದನು 
ಅಂದಗೇರಿಯಲ್ಲಿ ನಡೆದ ಯುದ್ಧದಲ್ಲಿ ಸಾವನ್ನಪ್ಪಿದನು. ಈ ವೀರನ ಸ್ಮರಣಾರ್ಥ ಗನುಕವಂದನು ಈ ವೀರಗಲ್ಲನ್ನು 
ನೆಟ್ಟನು. ಈ ಸೇನಬೋವ ರೇವಣಯ್ಯನು ಶಾಸನ ರಚಿಸಿದನು ಮತ್ತು ಗೋರವೋಜನು ಇದನ್ನು ಖಂಡಿರಿಸಿದನೆಂದು 
(ಕೆತ್ಲಿದನು) ಉಲ್ಲೆ ಖಿಸುತ್ತದೆ. 


ಅ. ನಂ.9 

ಊರು ; ಬೆಳಂಬರ 

ತಾಲೂಕು p ಅಂಕೋಲಾ 

ಶಾಸನವಿರುವ ಸ್ಥಳ $ ಬೀರಮ್ಮ ಕೊಂ ಸೋಮಗೌಡ ಅವರ ಹೊಲದಲ್ಲಿ ಈ ಶಾಸನವಿದೆ 

ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ. ಸಂ. VI ನಂ.61. 

ಕಾಲ : ಶಕವರ್ಷ1312, ಪ್ರಮೋದ ಚೈತ್ರ,ಸು1, ಶುಕ್ರವಾರ, ಕ್ರಿ.ಶ.1390 
ಮಾರ್ಚ 18. 

ವಂಶ ಮತ್ತು ಅರಸ $ ವಿಜಯನಗರ ಸಾಮ್ರಾಟ ಇಮ್ಮಡಿ ಹರಿಹರ, ಸಾಮಂತ ದೊರೆಯ 


ಹೆಸರು ಸ್ಪಷ್ಟವಾಗಿಲ್ಲ 
ಭಾಷೆ | ಕನ್ನಡ 
ಸಾರಾಂಶ : ಠಈ ಶಾಸನವುಗಣೇಶ ಸ್ತುತಿಯಿಂದ ಆರಂಭವಾಗುತ್ತ ದೆ. ವಿಜಯನಗರ ಸಾಮ್ರಾಟ ಹರಿಹರ ಮಹಾರಾಜನು 
ತನ್ನ ರಾಜಧಾನಿ ದೋರಸಮುದ್ರದಿಂದ ಆಳುತ್ತಿದ್ದನು. ಆತನ ಸಾಮಂತದೊರೆಯ ಹೆಸರುಸ್ತ ಷ್ಟ ವಾಗಿಲ್ಲ. ಈತ ಹೈವೆ, 
ತುಳು, ಕೊಂಕಣ ಪ್ರಾಂತ್ಯವನ್ನು ಆಳುತ್ತಿದ್ದನೆಂದು ಉಲ್ಲೇಖಿಸುತ್ತದೆ. 


261 


ಚಂದ್ರಗ್ರಹಣದ ಸಮಯದಲ್ಲಿ ಹೈವೆ ರಾಜ್ಯದಲ್ಲಿರುವ ಮಲೆಯನಾಡನ್ನು ಗೋಕರ್ಣದ ಮಹಾಬಲ ದೇವರ 


ಸಮ್ಮುಖದಲ್ಲಿ ಇಲ್ಲಿಯ ಅನ್ನಛತ್ರಕ್ಕೆ ದಾನ ನೀಡಲಾಯಿತೆಂದು ಉಲ್ಲೇಖಿಸುತ್ತದೆ. ಗೋಕರ್ಣ ಮಹಾಬಲೇಶ್ವರ 


ದೆವಾಲಯದ ಮಹಾಂತ ತಿಮ್ಮ ಣ್ಣ ನಾಯಕನನ್ನು ಪರಿಚಯಿಸುತ್ತ ದೆ. 


ಅ. ನಂ.10 

ಊರು $ 
ತಾಲೂಕು $ 
ಶಾಸನವಿರುವ ಸ್ಥ ಛ : 


ಗಮನಿತ/ಪ್ರಕಟಿತ ಉಲ್ಲೇಖಃ 


ಕಾಲ $ 
ವಂಶ ಮತ್ತು ಅರಸ $ 
ಭಾಷೆ 


ಮೇಲ ಮಂಜುಗುಣಿ 

ಅಂಕೋಲಾ 

ಮೇಲ ಮಂಜುಗುಣಿಯ ತಾರೇ ಜಟ್ಟಿಗ ದೆವಾಲಯದ ಆವರಣದಲ್ಲಿ ಇದೆ. 
ಕೆ. ಐ. ಸಂ. VI ನಂ.79. 

ಶಕ 1463, ಸಾಧಾರಣ ಸಂವತ್ಸರ, ಚೈತ್ರ ಬ 30, ಸೋಮವಾರ 

ಕ್ರಿ.ಶ. 1541 

ಸಾಳುವ ಕೃಷ್ಣದೇವರಸ ಒಡೆಯ 

ಕನ್ನಡ 


ಸಾರಾಂಶ $ ಮಹಾಮಂಡಲೇಶ್ವರ ಸಾಳುವ ಕೃಷ್ಣದೇವರಸ ಒಡೆಯನುನಗಿರೆ, ಹೈವೆ, ತುಳು, ಕೊಂಕಣ ರಾಜ್ಯಗಳನ್ನು 
ಆಳುತ್ತಿದ್ದಾಗ ತೆಂಗಿನತೋಟ ಮತ್ತು ನೀರಾವರಿಗೆ ಒಳಪಟ್ಟಿರುವ ಫಲವತ್ತಾದ ಭೂಮಿಯನ್ನು ಮಂಡಲಹೊಳೆಯಲ್ಲಿ 
ತಾನುನಿದ್ದಿಸಿದ ಮಠದ ಛತ್ರದಲ್ಲಿ ಬ್ರಾಹ್ಮಣರಿಗೆ ಅನ್ನದಾನಕ್ಕಾಗಿ ದಾನ ನೀಡಿದ್ದರ ಕುರಿತು ಉಲ್ಲೇಖಿಸುತ್ತದೆ. ಸತ್ರದಲ್ಲಿ 


ಭೋಜನಕ್ಕೆ ಉಣ ಬಡಿಸುವ ಆಹಾರ ಪದಾರ್ಥಗಳಾದ ಮೆಣಸು ಮೇಲೋಗರ, ಪಳಿದ್ಯ, ಉಪ್ಪಿನಕಾಯಿ, ಮಜ್ಜಿಗೆಯ 


ಉಲ್ಲೇಖ ನೀಡುತ್ತದೆ. ಈ ದಾನವು ವೊಸಗೆ, ಅಸಂತಾಯ ಉಪಚಾರ ಇತ್ಯಾದಿ ತೆರಿಗೆಗಳಿಂದ ಮುಕ್ತವಾಗಿತ್ತೆಂದು 


ಉಲ್ಲೆ €ಖಿಸುತ್ತ ದೆ. 

ಅ. ನಂ. 11 

ಊರು $ 
ತಾಲೂಕು $ 
ಶಾಸನವಿರುವ ಸ್ಸ ಛ $ 


ಗಮನಿತ/ಪ್ರಕಟಿತ ಉಲ್ಲೇಖಃ 


ಕಾಲ $ 


[2 


ವಂಶ ಮತ್ತು ಅರಸ 


[2 


ಭಾಷೆ 


ಮೊಗಟಾ 

ಅಂಕೋಲಾ 

ಸರ್ವೆ ನಂ. 131ರ ಜಮೀನಿನಲ್ಲಿರುವ ವೀರಗಲ್ಲು 

ಕೆ. ಐ. ಸಂ. VI ನಂ.76. 

ವೀರಕಾವದೇವನ ಆಳ್ಳಿಕೆಯ 3ನೇ ವರ್ಷ, ವಿಜಯ ಫಾಲ್ಲುಣ, ಶು ಪಾಡ್ಕ 
ಬುಧವಾರ. ಇದು ಕ್ರಿ.ಶ. 1234 ಫೆಬ್ರುವರಿ 1ಕ್ಕೆ ಸರಿಹೊಂದುತ್ತದೆ. 
ಶಿವಚಿತ್ತ ವೀರಕಾವದೇವರಸ 

ಕನ್ನಡ 


262 


ಸಾರಾಂಶ $ ಶಿವಚಿತ್ತ ವೀರಕಾವದೇವರಸನು ಮಹಾಮಮಂಡಳೇಶ್ವರ ಬನವಾಸಿ ಪುರವರಾಧೀಶ್ವರ ಲಬ್ದ ವ(ರ) 
ಪ್ರಸಾದ ಹುಸಿಕಾರಸೂಲ, ನಿಗಳಂಕದಾಮ ಸತ್ಯರಾಧೇಯ, ಶ್ರೀ ಗೋಕರ್ಣ ಮಹಾಬಲ ದೇವರ ದಿವ್ಯ ಪೀಪಾದ 
ಪದ್ಮಾರಾಧಕರುಮಪ್ಪ ಎಂಬ ಬಿರುದುಗಳನ್ನು ಹೊಂದಿದ್ದನೆಂದು ತಿಳಿಸುತ್ತದೆ. ಯುದ್ಧದಲ್ಲಿ ಸೈನಿಕನೊಬ್ಬನ 
ಸಾವನ್ನ ಪ್ಪಿದನೆಂತಲೂ ಮತ್ತು ನಾಗದೇವ ಎಂಬ ವ್ಯಕ್ತಿಯನ್ನು ಉಲ್ಲೇಖಿಸುತ್ತದೆ. 


ಅ. ನಂ.12 

ಊರು ಹಡವ 

ತಾಲೂಕು ಅಂಕೋಲಾ 

ಶಾಸನವಿರುವ ಸ್ಥಳ t ಪ್ರೀ ನಾಗು ತಿಪ್ಪಯ್ಯ ಗೌಡ ಅವರ ಮನೆಯಲ್ಲಿದೆ 

ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಇ.ಸಂ. VI ನಂ.64. 

ಕಾಲ - ಶಕವರ್ಷ 1337, ಮನ್ಮಥ ಮಾರ್ಗಶಿರ ಬ13 ಶುಕ್ರವಾರ, ಕ್ರಿ.ಶ. 1415, 
ಡಿಸೆಂಬರ 19, ಆದರೆ ಮೊದಲ ಭಾಗದಿಂದ ಶ್ರೀ ದುರ್ಮುಖಿ 1416-17 ಕ್ಕ 
ಸಮವಾಗುತ್ತದೆ. 

ವಂಶ ಮತ್ತು ಅರಸ ದೋರಸಮುದ್ರದ 1ನೇ ದೆವರಾಯ ಮತ್ತು ಮಹಾಮಂಡಲೇಶ್ವರ ಬಾಚಂಣ್ಣ 
ಒಡೆಯ ಹೈವೆ ತುಳು ಕೊಕಂಣ ಆಳುತ್ತಿದ್ದನು. 

ಭಾಷೆ $ ಕನ್ನಡ, ಸಂಸ್ಕೃತ 


ಸಾರಾಂಶ ೬ ವಿಜಯನಗರ ಸಾಮ್ರಾಜ್ಯದ ಸಾಮ್ರಾಟ ಎರಡನೇ ಹರಿಹರನ ಮಗ, ಒಂದನೇ ದೇವರಾಜ 
ದೋರಸಮುದ್ರದಿಂದ ಆಳುತ್ತಿದ್ದಾಗ ಮಹಾಪ್ರಧಾನ ಬಾಚಂಣ ಒಡೆಯನು ಹೈವೆ ತುಳು ಕೊಂಕಣ ಪ್ರದೇಶವನ್ನು 
ರಾಜಧಾನಿ ಹೊನ್ನಾವರದಿಂದ ಆಳುತ್ತಿದ್ದನು. 

ಈ ಶಾಸನವು ಮಧುಕ ನಾಯಕ, ಬೀರನಾಯಕ ಮತ್ತು ಬೊಮ್ಮಣ್ಣ ನಾಯಕರು, ಗೋಕರ್ಣದ ಹೊಸಗೇರಿಯ 
ಸಾಂತಣ ನಾಯಕ ಮಹಾಬಲದೇವರ ಸಮ್ಮುಖದಲ್ಲಿ ಭೂದಾನ ಮಾಡಿದ್ದರ ಕುರಿತು ಉಲ್ಲೇಖಿಸುತ್ತದೆ. 
ತ್ರುಟಿತವಾಗಿದ್ದರಿಂದ ವಿವರಗಳು ಲಭ್ಯವಿಲ್ಲ. ಶಾಸನದ ಮೊದಲರ್ಧ ಭಾಗವು ಸಂಸ್ಕೃತ ಭಾಷೆಯಲ್ಲಿದ್ದು 
ತ್ರುಟಿತಗೊಂಡಿದೆ. ನಂತರದ ಭಾಗವು ಕನ್ನಡ ಭಾಷೆಯಲ್ಲಿ ಮುಂದುವರೆದಿದೆ. ಇದು ಶಕ1337 ಮನ್ಮಥರ ಮಾರ್ಗಶಿರ 
ಬ 13 ಶುಕ್ರವಾರ ಎಂದು ಉಲ್ಲೇಖಿಸಲ್ಪಟ್ಟು ಕ್ರಿ.ಶ. 1415 ನವ್ಹೆಂಬರ 29ಕ್ಕೆ ಸೇರುತ್ತದೆ. 


ಅ. ನಂ.13 

ಊರು $ ಅರಗಾ 
ತಾಲೂಕು ? ಕಾರವಾರ 
ಶಾಸನವಿರುವ ಸ್ಥಳ -- 


ಗಮನಿತ/ಪ್ರಕಟಿತ ಉಲ್ಲೇಖಃ ಎ. ಇ. ಸಂ XXXl, ಪುಟ232-34. 


263 


ಕಾಲ $ 
ವಂಶ ಮತ್ತು ಅರಸ 
ಭಾಷೆ p 


ಸು.ಕ್ರಿ.ಶ. 545-565 
ಕಪಾಲಿಕ ವರ್ಮ 
ಸ ೦ಸ್ಕೃತ 


ಸಾರಾಂಶ ಃ ಪ್ರೀ ಕಪಾಲಿಕ ವರ್ಮನು ವಿಜಯ ಪಾಮಸ ಕೇಟದಿಂದ ಆಜ್ಞೆ ಹೊರಡಿಸಿ ಶಿವಪೂಂಕಾ ಗ್ರಾಮದ 


ಎಲ್ಲ ಭೋಜಕ ಆಯುಕ್ತ ಸ್ಥಾಯಿಕ ಅಧಿಕಾರಿಗಳಿಗೆ ಸೂಚನೆ ನೀಡಿ ಆದಿತ್ಯ ಶ್ರೇಷ್ಠಿಗೆ ಸೇರಿದ ಪಕ್ಕೋಳಿ ಕಜ್ಞಾನ 


ಭೂಮಿಯನ್ನು ಸ್ವಾಮಿಕ ರಾಜನಿಗೆ ನೀಡಿದನು. 


ಸ್ವಾಮಿಕ ರಾಜನು ಈ ಭೂಮಿಯನ್ನು ತನ್ನ ಪುಣ್ಯೋಪಚಯನಕ್ಕಾಗಿ ಕೌಂಡಿಣ್ಯ ಗೋತ್ರದ ಭವಾರ್ಯನೆಂಬ 


ಬ್ರಾಹ್ಮ ಣನಿಗೆ ದಾನ ನೀಡಿದನೆಂದು ತಿಳಿಸುತ್ತ ಥಃ 


ಅ. ನಂ. 14 

ಊರು p 
ತಾಲೂಕು $ 
ಶಾಸನವಿರುವ ಸ್ಥಳ ‘ 
ಗಮನಿತ/ಪ್ರಕಟಿತ ಉಲ್ಲೇಖಃ 
ಕಾಲ 
ವಂಶ ಮತ್ತು ಅರಸ : 
ಭಾಷೆ $ 


ಅಸೋಟಿ 
pK 
ಕಾರವಾರ 
ರಾಮನಾಥ ದೇವಾಲಯದ ಬಳಿ ಇರುವ ವೀರಗಲ್ಲು 
ಕೆ.ಐ.ಸಂಳ,ನಂ.132. 
ಕ್ಷಯ ಸಂವತ್ಸರ, ಫಾಲ್ಗುಣ 1, ಬಹುಶಕ್ರಿ.ಶ. 17ನೇ ಶತಮಾನ 


ಕನ್ನಡ 


ಸಾರಾಂಶ ಅಸನವಟ್ಟಿಯ ಕೊಂ(ಕಂ)ಗನಾಯಕನ ಮಗ ಸಾತನಾಯಕನು ಮುಡಗೆಯಕೇರಿ (ಮುಡಗೇರಿ) 


ಕಾಳಗದಲ್ಲಿ ಮರಣ ಹೊಂದಿದನೆಂದು ತಿಳಿಸುತ್ತದೆ. ಈತನ ನೆನಪಿಗಾಗಿ ಈ ವೀರಗಲ್ಲು ನೆಡಲಾಗಿತ್ತೆಂದು ತಿಳಿಸುತ್ತದೆ. 


ಅ. ನಂ.15 


ಊರು 


0° 


ತಾಲೂಕು 


೪೦ 


ಶಾಸನವಿರುವ ಸ್ಸ ಛ $ 
ಗಮನಿತ/ಪ್ರಕಟಿತ ಉಲ್ಲೆ ಖಃ 


ಕಾಲ $ 


೪೦ 


ವಂಶ ಮತ್ತು ಅರಸ 


ಭಾಷೆ $ 


ಅಂಗಡಿ 

ಕಾರವಾರ 

ಶಿವನಾಥ ದೇವಾಲಯದ ಮುಂದಿರುವ ವೀರಗಲ್ಲು 

ಕೆ. ಐ.ಸಂ. ೪, ನಂ.17. 

ತ್ರಿಭುವನ ಮಲ್ಲನ ಆಳ್ವಿಕೆಯ 4ನೇ ವರ್ಷ, ವಿರೋಧಿಕೃತ, ಪುಷ್ಕ ಬ? 
ರವಿವಾರ, ಕ್ರಿ.ಶ. 1192 ಜನೇವರಿ8 ಬುಧವಾರ 

ಕಲ್ಯಾಣ ಚಾಲುಕ್ಕ ದೊರೆ1V ನೇ ಸೋಮೇಶ್ವರ, ಗೋವೆ ಕದಂಬ 
ದೊರೆ ಶಿವಚಿತ್ತ ವೀರಪೆರ್ಮಾಡಿದೇವ 

ಕನ್ನಡ 


264 


ಸಾರಾಂಶ $ ಸಪ್ತಕೋಟೇಶ್ವರ ದೇವರ ಲಬ್ಲವರ ಪ್ರಸಾದ ಶಿವಚಿತ್ತ ವೀರಪೆರ್ಮಾಡಿ ದೇವನು ಮಾಡಿದ ಯುದ್ದದಲ್ಲಿ 
ಮೈಳು ನಾಯಕನ ಮಗ ಚಕಲಂಕ ರಾಮನಾಯ್ಯನು ಸಾವನ್ನ ಪ್ರಿ ದನೆಂದು ಉಲ್ಲೆ ಖಿಸುತ್ತ ಪ್ರ 


ಅ. ನಂ. 16 

ಊರು $ ಕಿನ್ನರ 

ತಾಲೂಕು $ ಕಾರವಾರ 

ಶಾಸನವಿರುವ ಸ್ಥ ಛ $ ಕಾರವಾರ ಕೈಗಾ ರಸ್ತೆ ಯ ಪಕ್ಕದ ಮರದ ಕೆಳಗೆ ದೊರೆತಿರುವ ಶಾಸನ 


ಗಮನಿತ/ಪ್ರಕಟಿತ ಉಲ್ಲೇಖಃ  ಹೊಸದಾಗಿಬೆಳಕಿಗೆ ಬಂದ ಶಾಸನ. ಎಸ್‌. ವಿ. ಪಾಡಿಗಾರ ಮತ್ತು ಎಚ್‌. ಎಚ್‌. 
ಭಟ್ಟ ದಿನಾಂಕ 9-7-98ರ ಕರಾವಳಿ ಮುಂಜಾವು 17-7-98ರ ಸಂಯುಕ್ತ 
ಕರ್ನಾಟಕ, ಉದಯವಾಣಿ ಜನವಾಹಿನಿಯಲ್ಲಿ ಪ್ರಕಟಗೊಂಡಿದೆ. ಎಸ್‌. ವಿ. 
ಪಾಡಿಗಾರ "ವಿಜಯನಗರ ಕಾಲದ ಹೊಸ ಶಾಸನ', ವಿಜಯನಗರ ಅಧ್ಯಯನ 
ಸಂ. IV, ಪು. 64-67. 


ಕಾಲ $1  ಶಕ1304,ಕ್ರಿ.ಶ.1382 

ವಂಶ ಮತ್ತು ಅರಸ $ ವಿಜಯನಗರ ಸಾಮ್ರಾಟ ಎರಡನೇ ಶ್ರೀ ಹರಿಹರ ಮಹಾರಾಯ ಮಲ್ಲಪ್ಪ 
ಬಕೆಯ ಹೊನ್ನಾವರದಿದಂದ ಆಳುತ್ತಿದ್ದನು. 

ಭಾಷೆ 1 ಕನ್ನಡ 


ಸಾರಾಂಶ $ ವಿಜಯನಗರ ಸಾಮ್ರಾಜ್ಯವನ್ನು ಎರಡನೇ ಮಹಾರಾಯನು ಆಳುತ್ತಿದ್ದಾಗ ಮಲ್ಲಪ್ಪ ಒಡೆಯನು 
ಹೊನ್ನಾವರದಿಂದ ಆಳುತ್ತಿದ್ದನು. ಮಲ್ಲಪ್ಪ ಒಡೆಯನ ಅಣತಿಯಂತೆ ವ್ಯಾಪಾರಿಗಳ ಸಂಘ ನಖರ ಸಿರವಾಡದ 
ಮಹಾಬಲ ಹಬುವಿನ ಮಗ ಕೇಸವ ಹಬು ವಿಠಲ ಹಬು ಮತ್ತು ಗ್ರಾಮದೇವರೆಲ್ಲರೂ ಸೇರಿ ಶುಂಠೇಶ್ವರ ದೇವರಿಗ 
ಭೂಮಿಯನ್ನು ದಾನ ಮಾಡಿದರು. ಈ ಶಾಸನವನ್ನು ವೀರನಾಗದೇವ ಮಂಗಾಚಾರಿ ಖಂಡರಿಸಿದನು. ಶಿಲಾಶಾಸನದ 
ಹಿಂದೆ ದೇವನಾಗರಿ ಲಿಪಿ ಇದ್ದು ಕಾಲಭೈರವನನ್ನು ಉಲ್ಲೇಖಿಸುತ್ತದೆ. ಈ ಶಾಸನದಲ್ಲಿ ಉಲ್ಲೇಖಿಸಿದ ಶುಂಠೇಶ್ವರ 
ದೇವರು ಬಹುತೇಕ ಶುಂಠಿ ವ್ಯಾಪಾರಿಗಳ ಆರಾಧ್ಯ ದೇವತೆಯಾಗಿರಬಹುದು. 

ಈ ಶಾಸನ ಎರಡನೇ ಹರಿಹರರಾಯನನ್ನು ಹಿಂದುರಾಯ ಮತ್ತು ಸುರಿತಾಣ (ಸುಲ್ಲಾನ) ಎಂದು ಹೇಳುತ್ತದೆ. 


ಅ. ನಂ. 17 

ಊರು $ ಮಾಜಾಳಿ 

ತಾಲೂಕು 1 ಕಾರವಾರ 

ಶಾಸನವಿರುವ ಸ್ಥಳ ಇಂಗ್ಲೀಷ ಶಾಲೆಯ ಬಳಿ ಇರುವ ಶಾಸನ 


ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ.ಐ.ಸಂ.೪ಳ,ನಂ.7!1. 
ಕಾಲ : ಕ್ರಿ. ಶ. 13ನೇ ಶತಮಾನ 


265 


ವಂಶ ಮತ್ತು ಅರಸ ; ಕಾದಂಬಶಿವಚಿತ್ತ ವೀರ ತ್ರಿಭುವನ ಮಲ್ಲ 
ಭಾಷೆ $# ಕನ್ನಡ 
ಸಾರಾಂಶ ಃ ತ್ರುಟಿತ ಶಾಸನ ಮಹಾಮಹೇಸ್ವರಂ ಬನವಾಸಿ ಪುರವರಾಧೀಶ್ವರ ಪ್ರೀ ಕಾದಂಬ ಶಿವಚಿತ್ತ 


ವೀರತ್ರಿಭುವನಮಲ್ಲ ಎಂದು ಉಲ್ಲೇಖಿಸಿದೆ. ಶಾಸನ ತ್ರುಟಿತವಾಗಿರುವುದರಿಂದ ಹೆಚ್ಚಿ ನ ಮಾಹಿತಿ ಲಭ್ಯವಿಲ್ಲ ್ಯ 


ಅ. ನಂ.18 

ಊರು $ ಸದಾಶಿವಗಡ 

ತಾಲೂಕು p ಕಾರವಾರ 

ಶಾಸನವಿರುವ ಸ್ಥಳ $ --- 

ಗಮನಿತ/ಪ್ರಕಟಿತ ಉಲ್ಲೇಖಃ ಎ. ಇ. ಸಂ. XX1%X, ಪು. 29-32. 

ಕಾಲ ಶಕ1102 ವಿಕಾರಿನ್‌, ಕಾರ್ತಿಕು ಶು. 12 ರವಿವಾರ, ಕ್ರಿ.ಶ.1179, ಅಕ್ಟೋಬರ 
14, ರವಿವಾರಕ್ರಿ. ಶ. 1148, 

ವಂಶ ಮತ್ತು ಅರಸ p ಗೋವೆಯ ಕದಂಬ ದೊರೆ ವಿಜಯಾದಿತ್ಯ 

ಭಾಷೆ $ ಸಂಸ್ಕೃತ 


ಸಾರಾಂಶ ೬ ಈ ತಾಮ್ರಪಟ ಶಾಸನವು ಚಾಲುಕ್ಕ ವಿಕ್ರಮಾದಿತ್ಯನ ಮಗಳು ಮೈಲಳ ಮಹಾದೇವಿ ಮತ್ತು 
ಜಯಕೇಶಿಯರೊಂದಿಗೆ ಪೆರ್ಮಾಡಿದೇವ ಮತ್ತು ವಿಜಯಾದಿತ್ಕರೆಂಬ ಅವರ ಇಬ್ಬರು ಪುತ್ರರನ್ನು ಎಂದು 
ಉಲ್ಲೇಖಿಸುತ್ತದೆ. ಮೊದಲು ಪೆರ್ಮಾಡಿದೇವನು ಮಹಾನ್‌ ಶಿವಭಕ್ತ ನಾಗಿದ್ದು, ದೊಡ್ಡ ಸೈನ್ಯ ಹಾಗೂ 
ಕೋಟೆಗಳುಳ್ಳವನೆಂದು ಸಿಂಹಾಸನ ತ್ಯಾಗ ಮಾಡಿದನೆಂದು ಉಲ್ಲೇಖಿಸುತ್ತದೆ. ವಿಜಯಾದಿತ್ಯನನ್ನು 
ಉದಾರಗುಣಾಭಿರಾಮ, ವೀರಪ್ರೀ ನಿಜಧಾಮ ಭಾಗ್ಯಾಭಿರಾಮ ಸಕಳ ಗುಣಾಲಂಕೃತನೆಂದು ಉಲ್ಲೇಖಿಸುತ್ತದೆ. 
ಪೆರ್ಮಾಡಿ ದೇವನ ಕಾಲದಲ್ಲಿ ತಮ್ಮ ವಿಜಯಾದಿತ್ಯನು ಆರ್ಯಾಭಗವತಿ ದೇವಿ ಸಮ್ಮುಖದಲ್ಲಿ ಭಾರದ್ವಾಜ ಗೋತ್ರದ 
ಜ್ಯೋತಿಷ್ಯ ಶಾಸ್ತ್ರ ವಿಶಾರದ ಗೋವಿಂದನೆಂಬ ಬ್ರಾಹ್ಮಣನಿಗೆ ಮರವಟ್ಟುಗಡಲು ಭಾಗದಲ್ಲಿ ಅರುವಿಗೆಯೆಂಬ 
ಗ್ರಾಮವನ್ನು ದಾನ ನೀಡಿದನು ಎಂದು ಹೇಳುತ್ತದೆ. 

ಈ ಅರುವಿಗೆ ಕಾರವಾರ ತಾಲೂಕಿನ ಅರಗಾ ಗ್ರಾಮವಾಗಿದ್ದು ಸಮುದ್ರ ತೀರದಲ್ಲಿದೆ. ಕಾರವಾರದಿಂದ 
ಅಂಕೋಲಾಗೆ ಹೋಗುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 4 ಕಿ. ಮೀ. ದೂರದಲ್ಲಿದೆ. 


ಅ. ನಂ.19 

ಊರು $ ಸದಾಶಿವಗಡ 

ತಾಲೂಕು $ ಕಾರವಾರ 

ಶಾಸನವಿರುವ ಸ್ಥಳ $ ಕಾರವಾರ ಮಾಜಾಳಿ ರಸ್ತೆಯ ಎಡಭಾಗದಲ್ಲಿರುವ ವೀರಗಲ್ಲು 


ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ.ಸಂ. ೪, ನಂ.65. 


266 


ಕಾಲ $+ ಕ್ರಿ.ಶ.12 ನೇಶತಮಾನ 

ವಂಶ ಮತ್ತು ಅರಸ $ ಶಿವಚಿತ್ತ ಪೆರ್ಮಾಡಿ ದೇವ 

ಭಾಷೆ $ ಕನ್ನಡ 

ಸಾರಾಂಶ : ಶಿವಚಿತ್ತ ಪೆರ್ಮಾಡಿ ದೇವನನ್ನು ಉಲ್ಲೇಖಿಸುತ್ತದೆ. ಶಾಸನದ ಉಳಿದ ಭಾಗ ತ್ರುಟಿತಗೊಂಡು 
ಅಸ್ಪಷ್ಟವಾಗಿದೆ. 

ಅ. ನಂ. 20 

ಊರು $ ಹೊಸನಾಳಿ 

ತಾಲೂಕು $ ಕಾರವಾರ 

ಶಾಸನವಿರುವ ಸ್ಥಳ $ ಬೀರ ದೇವಾಲಯದ ಸಮೀಪವಿರುವ ಸತಿಗಲ್ಲು 
ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ.ಐ.ಸಂ ೪,ನಂ.122. 

ಕಾಲ $ ಸುಮಾರುಕ್ರಿ.ಶ. 15ನೇ ಶತಮಾನ 

ವಂಶ ಮತ್ತು ಅರಸ $ ಶಿವಚಿತ್ತ ಪರ್ಮಾಡಿ ದೇವ 

ಭಾಷೆ ; ಕನ್ನಡ 


ಸಾರಾಂಶ ಃ ಭಟ್ಕಳದ ನಾಗರ ಒಡೆಯನು ಪರಿವಾರ ಸಹಿತ ಹೊಸಾಳಿಯಲ್ಲಿ ಯುದ್ದ ಮಾಡಿದಾಗ ಸಾಳುವೆ ನಾಯಕನು 
ಸಾವನ್ನಪ್ಪಿದನು. ಆತನ ಪತ್ನಿ ಲಕುಮಾಯಿ ಅಗ್ನಿ ಪ್ರವೇಶ (ಸತಿ ಹೋದಳೆಂದು) ಮಾಡಿದಳೆಂದು ತಿಳಿಸುತ್ತದೆ. 


ಅ. ನಂ. 21 

ಊರು ಹೊಸಾಳಿ 

ತಾಲೂಕು $ ಕಾರವಾರ 

ಶಾಸನವಿರುವ ಸ್ಥಳ $ ಬೀರ ದೇವಸ್ಥಾನದ ಮುಂದಿರುವ ವೀರಗಲ್ಲು 
ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ.ಐ.ಸಂ. ಳ, ನಂ.48. 

ಕಾಲ ಕ್ರಿ.ಶ. 1409-1421 

ವಂಶ ಮತ್ತು ಅರಸ $ ವಿಜಯನಗರ ಸಾಮ್ರಾಟ ದೇವರಾಯ 

ಭಾಷೆ $ ಕನ್ನಡ 


ಸಾರಾಂಶ $ ವಿಜಯನಗರ ಸಾಮ್ರಾಟ ದೇವರಾಯನನ್ನು ಉಲ್ಲೇಖಿಸುತ್ತದೆ. ಕೇವಲ ದೇವರಾಯನನ್ನು ಉಲ್ಲ ಖಿಸಿದೆ. 
ಈ ಶಾಸನದ ಪ್ರಕಾರ ರಾಜನು ವಿದ್ಯಾನಗರದಿಂದ ಆಳುತ್ತಿದ್ದನು. (ಹೊಸಾಲಿ) ಹೊಸಾಳಿ ಗ್ರಾಮವನ್ನು ಉಲ್ಲೇಖಿಸುವ 
ಶಾಸನ ವೀರಪ್ಪ ಎಂಬ ವ್ಯಕ್ತಿಯು ಸಾವನ್ನಪ್ಪಿದರ ಕುರಿತು ಉಲ್ಲೇಖಿಸುತ್ತದೆ. ಶಾಸನ ತ್ರುಟಿತವಾಗಿದ್ದರಿಂದ ಹೆಚ್ಚಿನ 
ಮಾಹಿತಿ ಲಭ್ಯವಿಲ್ಲ R 


VOrg; 
27 PN 


yA ಸ್‌ 
§ ಸಿ, 


py AU 
೫ pe 


ಅ. ನಂ.22 


ಊರು ಎಡತಾರೆ 
ತಾಲೂಕು $ ಕುಮಟಾ 
ಶಾಸನವಿರುವ ಸ್ಥಳ $ ಶಿಥಿಲಾವಸ್ಥೆಯಲ್ಲಿ ರುವ ಶಿವದೇವಾಲಯದ ಎದುರು ಇದೆ 


ಗಮನಿತ/ಪ್ರಕಟಿತ ಉಲ್ಲೇಖಃ ಗಣಪತಿಗೌಡ ಜಿ. ಎಸ್‌. 1993, ಮೈನರ ಡೈನಾಸ್ಟಿಸ್‌ ಆಫ್‌ ಉತ್ತರ ಕನ್ನಡ 
ರೀಜನ್‌ ( ಅಪ್ರಕಟಿತ ಪಿ.ಎಚ್‌.ಡಿ. ಪ್ರಬಂಧ, ಕರ್ನಾಟಕ ವಿಶ್ವವಿದ್ಯಾಲಯ, 
ಧಾರವಾಡ), ಶಾಸನ ಸಂಖ್ಯೆ 11, ಪು. 385. 


ಕಾಲ :  ಶಕ1089, ಸರ್ಬಜಿತ ಸಂವತ್ಸರ, ಭಾದ್ರಪದ ಶುದ್ಧ ಸಪ್ತಮಿ ಕ್ರಿ.ಶ.1167 
ವಂಶ ಮತ್ತು ಅರಸ $ ಪಟ್ಟಣದ ತೈಲವರ್ಮದೇವ 
ಭಾಷೆ ? ಕನ್ನಡ 


ಸಾರಾಂಶ $ ಈ ಶಾಸನವು ಸೋಮಕುಲದ ಪಟ್ಟಣದ ತೈಲವರ್ಮನನ್ನು ಪರಿಚಯಿಸುತ್ತದೆ. ಇವನು ಶಕ 1089, 
ಸರ್ಬಜಿತ ಸಂವತ್ಸರ ಭಾದ್ರಪದ ಶುದ್ಧ ಸಪ್ತಮಿ ಬುಧವಾರ ಅನುರಾಧಾ ನಕ್ಷತ್ರದಂದು ಕಿಚ್ಚುಸೋಮಯಾಜಿ ಮತ್ತು 
ಉಳಿದ ಮಹಾಜನರಿಗೆ ಅಗ್ರಹಾರವನ್ನು ದಾನ ನೀಡಿದನೆಂದು ಉಲ್ಲೇಖಿಸುತ್ತದೆ. ಈ ಶಾಸನವು ತೈಲವರ್ಮನ ಹಿರಿಯ 
ಸಹೋದರ ಮಾಮಲಿದೇವ ಮತ್ತು ಅವನ ಮೊಮ್ಮಗ ವೀರದೇವನಿಂದ ನಿಲ್ಲಿಸಲ್ಪಟ್ಟಿತು. ತೈಲವರ್ಮದೇವರ 
ಮೊಮ್ಮಗ ಕಾಮದೇವರಸ ಮತ್ತು ಮಹಾಪ್ರಧಾನ ಕೀರ್ತಿ ನಾರಾಯಣ ದಂಡನಾಯಕರಿಬ್ಬರೂ ಒಟ್ಟಿಗೆ ದಾನವನ್ನು 
ರಕ್ಷಿಸಿದರು. ಕೇಶವದೇವರ ನೈವೇದ್ಯಕ್ಕಾಗಿ ಹಳ್ಳಿಗರು 36 ಮೂಡೆ ಭತ್ತವನ್ನು ಮತ್ತು ನಂದಾ ದೀಪಕ್ಕಾಗಿ 36 ಕೊಳಗ 
ಎಣ್ಣೆಯನ್ನು ದಾನ ನೀಡಿದರೆಂದು ತಿಳಿಸುತ್ತದೆ. ಶಿವದೇವಾಲಯಕ್ಕೆ ಹಳ್ಳಿಗರು ಒಂದು ಗದ್ಯಾಣವನ್ನು ದಾನ 
ನೀಡಿದರೆಂದು ಉಲ್ಲೇಖಿಸುತ್ತದೆ. 


ಅ. ನಂ.23 

ಊರು $ ಕತಗಾಲ 

ತಾಲೂಕು $ ಕುಮಟಾ 

ಶಾಸನವಿರುವ ಸ್ಥಳ : ಕಮಲಾಪಿಕಳೆ ಹೈಸ್ಕೂಲ ಹಿಂಭಾಗದಲ್ಲಿ ನಿಲ್ಲಿಸಲ್ಪಟ್ಟಿದೆ 
ಗಮನಿತ/ಪ್ರಕಟಿತ ಉಲ್ಲೇಖಃ  ಗಣಪತಿಗೌಡ ಜಿ. ಎಸ್‌. 1993, ಮೈನರ ಡೈನಾಸ್ಟಿಸ್‌ ಆಫ್‌ ಉತ್ತರ 


ಕನ್ನಡ ರೀಜನ್‌ (ಅಪ್ರಕಟಿತ ಪಿಎಚ್‌.ಡಿ. ಪ್ರಬಂಧ, ಕರ್ನಾಟಕ ವಿಶ್ವವಿದ್ಯಾಲಯ, 


ಧಾರವಾಡ), ಶಾಸನ ಸಂಖ್ಯೆ 11, ಪು. 398-400. 


ಕಾಲ 2 ಶಕವರ್ಷ 1178, ಕ್ರಿ.ಶ. 1256 
ವಂಶ ಮತ್ತು ಅರಸ ಚಂದಾವರ ಕಾದಂಬ ವಂಶದ ಒಂದನೇ ಕಾಮದೇವ 
ಭಾಷೆ ಕನ್ನಡ 


268 


ಸಾರಾಂಶ ೬ ಕದಂಬ ವಂಶಜ ವೀರದೇವನ ಮೊಮ್ಮಗ ಕಾಮದೇವನು ಬನವಾಸಿ ಮತ್ತು ಹೈವೆ ರಾಜ್ಯಗಳನ್ನು 
ಆಳುತ್ತಿದ್ದನು. ಚಂದ್ರಾಪುರದ ವ್ಯಾಪ್ತಿಗೆ ಒಳಪಡುವ ಸಂಗಡಿ ಬ್ರಾಹ್ಮ ಣಪುರಿಯನ್ನು ಶಂಕರ ಉಪಾಧ್ಯಾಯನಿಗೆ 
ಹಸ್ತಾಂತರಿಸಿದನೆಂದು ತಿಳಿಸುತ್ತದೆ. ಆರು ಭಾಗಗಳನ್ನು ಗೋವಿಂದ ಪರಮಿತ, ತ್ರಿವಿಕ್ರಮನಾರಾಯಣ ಭಟ್ಟ, 
ವಿಷ್ಣುಭಟ್ಟ, ಕೇಶವ ಪರಿಮಿತ ಮತ್ತು ದಾಮೋದರ ಭಟ್ಟರಿಗೆ ಒಟ್ಟಿಗೆ ನೀಡಿದನು ಎಂದು ಉಲ್ಲೇಖಿಸುತ್ತದೆ. 


ಅ. ನಂ. 24 

ಊರು $ ಕಬ್ಬರ್ಗಿ 

ತಾಲೂಕು $ ಕುಮಟಾ 

ಶಾಸನವಿರುವ ಸ್ಥಳ $ ವಿಷ್ಣು ದೇವಾಲಯದ ಆವರಣದಲ್ಲಿದೆ 


ಗಮನಿತ/ಪ್ರಕಟಿತ ಉಲ್ಲೇಖಃ  ಗಣಪತಿಗೌಡ ಜಿ. ಎಸ್‌. 1993, ಮೈನರ ಡೈನಾಸ್ಟಿಸ್‌ ಆಫ್‌ ಉತ್ತರ 
ಕನ್ನಡ ರೀಜನ್‌ (ಅಪ್ರಕಟಿತ ಎಚ್‌.ಡಿ. ಪ್ರಬಂಧ ಕರ್ನಾಟಕ ವಿಶ್ವವಿದ್ಯಾಲಯ, 
ಧಾರವಾಡ), ಶಾಸನ ಸಂಖ್ಯೆ 13, ಪು. 398-393. 


ಕಾಲ £ ವೀರಕಾವದೇವ ಆಳ್ವಿಕೆಯ 12ನೇ ವರ್ಷ, ಕ್ರಿ.ಶ. 1245 
ವಂಶ ಮತ್ತು ಅರಸ $ ಚಂದಾವರಕಾದಂಬ ಒಂದನೇ ವೀರಕಾವದೇವ ಚಂದ್ರಿಕಾ ಪುರದಿಂದ 
ಆಳುತ್ತಿದ್ದ. 
“ಲ 
ಭಾಷೆ i$ ಕನ್ನಡ 


ಸಾರಾಂಶ : ಶಿವಸ್ತುತಿಯಿಂದ ಪ್ರಾರಂಭವಾಗುವ ಈ ಶಾಸನ ಚಂದ್ರಿಕಾಪುರ (ಚಂದಾವರ) ದಿಂದ ಆಳುತ್ತಿದ್ದ 
ವೀರಕಾವದೇವರಸನನ್ನು ಕುರಿತು ಉಲ್ಲೇಖಿಸುತ್ತದೆ. ಕದಂಬ ಮಯೂರವರ್ಮನ ವಂಶಜ ಗೋಕರ್ಣದ 
ಮಹಾಬಲದೇವನ ಆರಾಧಕ ಎಂದು ಬಣ್ಣಿಸುತ್ತದೆ. ಕಾವದೇವನ ಮಂತ್ರಿ ಕೀರ್ತಿನಾರಾಯಣನ ದಂಣ್ಣಾಯಕನನ್ನು 
ಉಲ್ಲೇಖಿಸುತ್ತ ಕಬ್ಬರ್ಗಿ ಗ್ರಾಮವನ್ನು ಗೋಕರ್ಣ ಮಹಾಬಲದೇವನಿಗೆ ಉಂಬಳಿ ನೀಡಿದ್ದು, ಪ್ರತಿವರ್ಷ ಗ್ರಾಮದ 
ಸ್ಥಿರ ಕಂದಾಯವನ್ನು (ಸಿದ್ದಾದಾಯ) ಮಹಾಬಲದೇವನಿಗೆ ಸಲ್ಲುವಂತೆ, ಅದನ್ನು ನಾಲ್ಕು ಹೆಬ್ಬುವರರು 
ನೋಡಿಕೊಳ್ಳಬೇಕೆಂದು ತಿಳಿಸುತ್ತದೆ. ಗೋಕರ್ಣದ ತಳಾಧಿಕಾರಿ ಧೂಳಿಖೇಡನ ಮಾದಯನಮಂವೈದ್ಯರ ಹೆಬ್ಬಾರುವ, 
ಮೊಡಲಾಗಿ ಬೆಣ್ಣೆಯ ಹೆಬ್ಬಾರುವ, ಕೈದಾಡಿ ಹೆಬ್ಬಾರುವ, ತಿಮ್ಮಗಾಡ ಹೆಬ್ಬಾರುವ, ಗಡಿಗಾರಿ ಹೆಬ್ಬಾರುವ ಮಣೆ(ಲ) 
ಹೆಬ್ಬಾರುವರನ್ನು ಉಲ್ಲೇಖಿಸುತ್ತದೆ. 


ಅ. ನಂ.25 

ಊರು $ ಕುಮಟಾ 

ತಾಲೂಕು $ ಕುಮಟಾ 

ಶಾಸನವಿರುವ ಸ್ಥಳ ; ಪಾರ್ಶ್ವನಾಥ ಬಸದಿಯ ಎಡಬದಿಯಲ್ಲಿರುವ ಒಂದನೇ ಶಾಸನ 


ಗಮನಿತ/ಪ್ರಕಟಿತ ಉಲ್ಲೇಖಃ ಎ. ಆರ್‌. ಐ. ಇ. 1947-48, ನಂ. 238. 


269 


ಕಾಲ $ ಪ್ರೀಮುಖಚ್ಯತ್ರ ಬ, ಸ್ವಾತಿ ಮಂಗಳವಾರ 

ವಂಶ ಮತ್ತು ಅರಸ : ವೀರಕಾವದೇವರಸ 

ಭಾಷೆ ಕನ್ನಡ 

ಸಾರಾಂಶ $4 ಈ ಶಾಸನವು ವರ್ಧಮಾನ ಸೆಟ್ಟಿಯ ಮಗ ಮತ್ತು ಚಂದ್ರಕೀರ್ತಿ ಭಟ್ಟಾರಕನ ಅನುಯಾಯಿಯಾಗಿದ್ದ 


ಸಾತಿ ಪೆದ್ದನ ಮರಣ ಹೊಂದಿದನೆಂದು ಉಲ್ಲೇಖಿಸುತ್ತದೆ. 


ಅ. ನಂ.26 

ಊರು $ ಕುಮಟಾ 

ತಾಲೂಕು p ಕುಮಟಾ 

ಶಾಸನವಿರುವ ಸ್ಥಳ $ ಪಾರ್ಶ್ವನಾಥ ಬಸದಿಯಲ್ಲಿರುವ ಮೂರನೆ ಶಾಸನ 


ಗಮನಿತ/ಪ್ರಕಟಿತ ಉಲ್ಲೇಖಃ ಎ. ಆರ್‌. ಐ. ಇ. 1947-48, ನಂ. 240. 


ಕಾಲ $  ಕ್ರಿ.ಶ.12ನೇ ಶತಮಾನ 

) 
ವಂಶ ಮತ್ತು ಅರಸ ; ಕಾದಂಬ ಕಾಮದೇವ 
ಭಾಷೆ $# ಕನ್ನಡ 


ಸಾರಾಂಶ $ ತ್ರುಟಿತ ಶಾಸನ ಸಮಾಧಿ ರೀತಿಯಿಂದ ಸೆಟ್ಟಿಯೊಬ್ಬನು ಮರಣ ಹೊಂದಿದನೆಂದು ಉಲ್ಲೇಖಿಸಿದೆ. 


ಅ. ನಂ. 27 

ಊರು $ ಕುಮಟಾ 

ತಾಲೂಕು $+ ಕುಮಟಾ 

ಶಾಸನವಿರುವ ಸ್ಥಳ $ ಪಾರ್ಶ್ವನಾಥ ಬಸದಿಯ ಆವರಣದಲ್ಲಿ 


ಗಮನಿತ/ಪ್ರಕಟಿತ ಉಲ್ಲೇಖಃ ಎ.ಆರ್‌. ಇ. ಇ. 1947-48, ಎಪೆ. ಬಿ. ನಂ. 242. 


ಕಾಲ $ ಕ್ರಿ.ಶ. 12ನೇ ಶತಮಾನ 
ವಂಶ ಮತ್ತು ಅರಸ $ ತ್ರಿಭುವನ ಬೀರ 
ಭಾಷೆ $ ಕನ್ನಡ 


ಸಾರಾಂಶ $ ಇದು ಚಂದಾವರ ಕಾದಂಬರ ಬಿರುದುಗಳನ್ನು ಧರಿಸಿದ ತ್ರಿಭುವನ ಬೀರನ ರಾಣಿ ಕಂಚಲಾದೇವಿಯು 
ಸಮಾಧಿ ವಿಧಿಯಿಂದ ಮರಣ ಹೊಂದಿದಳೆಂದು ತಿಳಿಸುತ್ತದೆ. ಈಕೆ ಕಾಣೂರಗಣದ ಮಲಧಾರಿದೇವನ 


ಅನುಯಾಯಿಯಾಗಿದ್ದಳೆಂದು ಉಲ್ಲೇಖಿಸಿದೆ. 


270 


ಅ. ನಂ.28 
ಊರು ಕುಮಟಾ 


ತಾಲೂಕು ಕುಮಟಾ 


೪೦ 


[2 


ಶಾಸನವಿರುವ ಸ್ವಳ ಪಾರ್ಶ್ವನಾಥ ಬಸದಿಯ ಆವರಣದಲ್ಲಿರುವ ನಾಲ್ಕನೇ ಶಾಸನ 


ಗಮನಿತ/ಪ್ರಕಟಿತ ಉಲ್ಲೇಖಃ ಎ.ಆರ್‌. ಐ.ಇ.1947-48, ನಂ. 241. 


ಕಾಲ ್ಲ ಪುಷ್ಯ, ಶುದ್ಧ, ಗುರುವಾರ, ಉತ್ತರಾಯಣ 
ವಂಶ ಮತ್ತು ಅರಸ ; ಚಂದಾವರ ಕಾದಂಬ ತ್ರಿಭುವನ ಬೀರ 
ಭಾಷೆ $ ಕನ್ನಡ 


ಸಾರಾಂಶ ೬ ಈ ಶಾಸನವು ಶಂಕರ ಚಾಮುಪನ ಪತ್ನಿ ಶಾಂತಲೆಯ ಮರಣವನ್ನು ಉಲ್ಲೇಖಿಸುತ್ತದೆ. 


ಅ, ನಂ.29 

ಊರು ? ಕುಮಟಾ 

ತಾಲೂಕು 2 ಕುಮಟಾ 

ಶಾಸನವಿರುವ ಸ್ಥಳ ೪ ಪಾರ್ಶ್ವನಾಥ ಬಸದಿ 

ಗಮನಿತ/ಪ್ರಕಟಿತ ಉಲ್ಲೇಖಃ ಎ.ಆರ್‌. ಐ. ಇ. 1947-48, ನಂ. 237. 
ಕಾಲ : ಕ್ರಿ. ಶ. 12ನೇ ಶತಮಾನ 

ವಂಶ ಮತ್ತು ಅರಸ $0 

ಭಾಷೆ 0 ಕನ್ನಡ 


ಸಾರಾಂಶ ೬ ಮೂಲಸಂಘ ಸುರಸ್ತಗಣದ ಮತ್ತು ಚಿತ್ರಕೂಟ ಗಚ್ಛದ ಮುಕುಂದ ದೇವನು ವಿಗ್ರಹವನ್ನು 
ಸ್ಥಾಪಿಸಿದನಂದು ಉಲ್ಲೇಖಿಸಿದೆ. 


ಅ. ನಂ.30 


ಊರು $ ಕುಮಟಾ 
ತಾಲೂಕು $ ಕುಮಟಾ 
ಶಾಸನವಿರುವ ಸ್ಥಳ 4 ಪಾರ್ಶ್ವನಾಥ ಬಸದಿಯ ಆವರಣದಲ್ಲಿದೆ 


ಗಮನಿತ/ಪ್ರಕಟಿತ ಉಲ್ಲೇಖಃ ಎ.ಆರ್‌. ಐ. ಇ. 1947-48, ಎಪೆ.ಬಿ.ನಂ. 239. 
ಕಾಲ :  ಶಕ1266,ಸುಭಾನು, ಶ್ರಾವಣ ಬ!1, ರವಿವಾರ 
ವಂಶ ಮತ್ತು ಅರಸ 2 


ಭಾಷೆ $ ಕನ್ನಡ 


271 


ಸಾರಾಂಶ $ ಪ್ರಸ್ತುತ ಶಾಸನವು ಮೂಲಸಂಘ, ದೇಶಿಗಣ, ಪುಸ್ತಕಗಚ್ಛದ, ಕುಂದಕುದಾನ್ವಯಕ್ಕೆ ಸೇರಿದ 


ನಾಗಚಂದ್ರದೇವನು ಆರಾಧನಾ ವಿಧಿಯಿಂದ ಸಾವನ್ನಪ್ಪಿ ದನೆಂದು ತಿಳಿಸುತ್ತದೆ. 


ಅ. ನಂ. 31 

ಊರು ಕುಮಟಾ 

ತಾಲೂಕು $ ಕುಮಟಾ 

ಶಾಸನವಿರುವ ಸ್ಥಳ ಶಾಂತಿಕಾ ಪರಮೇಶ್ವರಿ ದೇವಾಲಯದ ಒಳಾಂಗಣದಲ್ಲಿದೆ 


ಗಮನಿತ/ಪ್ರಕಟಿತ ಉಲ್ಲೇಖಃ ಸೂರ್ಯನಾಥ ಕಾಮತ ಯು. ಸುಧಾ ವಾರಪತ್ರಿಕೆ, ವಸಂತ ಮಾಧವಕೆೆ. ಜಿ. 
"ಕರ್ನಾಟಕ ಕರಾವಳಿಯ ಶಾಸನಗಳ ಅಧ್ಯಯನ', ಪು. 134. 


ಕಾಲ $ ಸು. ಕ್ರಿ. ಶ. 14ನೇ ಶತಮಾನ 
ವಂಶ ಮತ್ತು ಅರಸ $ 
ಭಾಷೆ $ ಚೇನಿ ಭಾಷೆ 


ಸಾರಾಂಶ $ ಈ ಶಾಸನವುಗು, ಅಂಗ್‌ ಡೊಂಗ್‌ ಕೈಯಿ ಕಸ್ತಾಂಗ್‌ ವ್ಲೆನ್‌ ಪೆಂಗ ರುಮ್‌ ಎಂಬ ಉಲ್ಲೇಖ ಹೊಂದಿದೆ. 
ಸೂರ್ಯನಾಥ ಕಾಮತರು ಚೀನಿ ಭಾಷೆಯ ತಜ್ಞ ಕರೋಶಿಮಾರಿಶಿಮಾ ಅವರಿಂದ ಇದರ ಅರ್ಥವನ್ನು ತಿಳಿದು 
ಪ್ರಕಟಿಸಿದ್ದಾರೆ. ಇದರಂತೆ ಹೊಸವಸತಿ ಸ್ಥಾಪಿಸಿ ದ ಗು ಅಂಗ್‌ ಡೊಂಗನ್‌ ಕಸಾಂಗ್‌ ವೆಂಗನ್‌ ಸಮಾಧಿ ಇದಾಗಿದೆ. 
ಇಲ್ಲಿ ಹೇಳಿದ ಗು ಅಂಗ್‌ ಚೀನಾ ದೇಶದಲ್ಲಿರುವ ಒಂದು ಚಿಕ್ಕ ಊರು. ಇಲ್ಲಿ ಹೊಸ ಚೇನಿ ವಸತಿ ಸ್ಥಾಪಿಸುವ 
ಕಸ್ತಾಂಗ್‌ ವೆನ್‌ ವೆಂಗಣ ಈ ಶಿಲಾ ಹಲಿಗೆಯು ಅವನ ಸಮಾಧಿಯಾಗಿದೆ ಎಂದು ತಿಳಿಸುತ್ತದೆ. ಆದರೆ ಯಾವ 
ಸಂದರ್ಭದಲ್ಲಿ ಕಸ್ತಾಂಗ್‌ ವೆನ್‌ ವೆಂಗ್‌ ಪಶ್ಚಿಮ ಕರಾವಳಿಯ ಕಡೆಗೆ ಬಂದ ಇವನು ಯಾವನಿರ್ಧಿಷ್ಟ ಸ್ಥಳದಲ್ಲಿ ಹೊಸ 
ಚೇನಿ ವಸತಿ ಸ್ಥಾಪಿಸಿದ? ಈ ವೆಂಗ್‌ ಯಾವ ಮಾರ್ಗವಾಗಿ ಈ ಶಾಸನ ನೆಟ್ಟ ಸ್ಥಳಕ್ಕೆ ಬಂದ? ಎಂಬ ವಿವರಗಳು ಈ 
ಶಾಸನದಲ್ಲಿ ಇಲ್ಲದೆ ಅಪೂರ್ಣವಾಗಿದೆ. ವಿಜಯನಗರ ಆಳ್ವಿಕೆಯ ಕಾಲದಲ್ಲಿ ಚೀನದೊಡನೆ ವಾಣಿಜ್ಯ ಸಂಬಂಧಗಳು 


ಅಭಿವೃದ್ಧಿ ಯಾಗಿದ್ದು. ಬಹುಶಃ ವೆಂಗ್‌ ಈ ಸಂದರ್ಭದಲ್ಲಿ ಈ ಪ್ರದೇಶಕ್ಕೆ ಬಂದಿರಬೇಕೆಂದು 


ಅಭಿಪ್ರಾಯಪಡಲಾಗಿದೆ. 

ಅ. ನಂ. 32 

ಊರು ಕೊನ್ನಳ್ಳಿ 

ತಾಲೂಕು $ ಕುಮಟಾ 

ಶಾಸನವಿರುವ ಸ್ಥಳ $  ಕೋನೇಶ್ವರ ದೇವಾಲಯದ ಬಳಿ ಇರುವ ವೀರಗಲ್ಲು 

ಗಮನಿತ/ಪ್ರಕಟಿತ ಉಲ್ಲೇಖಃ ಡಿ.ಎಲ್‌. ಎಸ್‌. ಸಿ. ಐ. 1941-42 ನಂ. 28. 

ಕಾಲ ಕಾವದೇವರಸನ ಅಧಿಕಾರಾವಧಿಯ 54ನೇ ವರ್ಷ ವಿಕ್ರಾಂತ, ಪುಷ್ಯ, ಶುದ್ಧ 
7, ಭಾನುವಾರ 


212 


ವಂಶ ಮತ್ತು ಅರಸ sy ಮಹಾಮಂಡಲೇಶ್ವರ ಕಾಮದೇವ 
ಭಾಷೆ $ ಕನ್ನಡ 
ಸಾರಾಂಶ ೬ ಕೋಟಿಯರಸನು (ನಗಿರೆ) ಕೊನಳ್ಳಿಯ ಮೇಲೆ ಯುದ್ದ ಸಾರಿದಾಗ (ಒಟ್ಟು) ಗಣದ ತಿಮ್ಮಣ್ಣ ನಾಯಕನು 


ಸಾವನ್ನಪ್ಪಿದನೆಂದು ತಿಳಿಸುತ್ತದೆ. 


ಅ. ನಂ. 33 

ಊರು ¢ ಗೋಕರ್ಣ 

ತಾಲೂಕು $ ಕುಮಟಾ 

ಶಾಸನವಿರುವ ಸ್ಥಳ # ಮಹಾಬಲೇಶ್ವರ ದೇವಾಲಯದ ರಂಗಮಂಟಪದ ಪ್ರವೇಶದ 
ಬಲಭಾಗದಲ್ಲಿದೆ 

ಗಮನಿತ/ಪ್ರಕಟಿತ ಉಲ್ಲೇಖಃ ಎ.ಆರ್‌. ಎಸ್‌. ಐ.ಇ. 1939-40, ನಂ. 96. 

ಕಾಲ $ ಶಕ1000, ಕ್ರಿ. ಶ. 1078 

ವಂಶ ಮತ್ತು ಅರಸ : -- 

ಭಾಷೆ ಕನ್ನಡ 


ಸಾರಾಂಶ $ ತ್ರುಟಿತ ಮತ್ತು ಅಪೂರ್ಣ ಶಾಸನ ಅನಾಮಧೇಯ ಮಹಾಮಂಡಲೇಶ್ವರನು ತನ್ನನ್ನು ಗೋಕರ್ಣ 
ಪುರವರಾಧೀಶ್ವರ ಎಂದು ಕರೆದುಕೊಂಡು ಮಹಾಬಲದೇವನ ಸನ್ನಿಧಿಯಲ್ಲಿ ನಿತ್ಯವಿನಿಯೋಗಕ್ಕಾಗಿ ಧನಸಹಾಯ 
ಮಾಡಿದನೆಂದು ಉಲ್ಲೇಖಿಸುತ್ತದೆ. 


ಅ. ನಂ. 34 

ಊರು $ ಗೋಕರ್ಣ 

ತಾಲೂಕು $ ಕುಮಟಾ 

ಶಾಸನವಿರುವ ಸ್ಥಳ $ ಉಮಾ ಮಹೇಶ್ವರ ದೇವಸ್ಥಾನ 


ಗಮನಿತ/ಪ್ರಕಟಿತ ಉಲ್ಲೇಖಃ ಎಚ್‌. ಆರ್‌. ರಘುನಾಥ ಭಟ್‌, ಉಮಾಮಹೇಶ್ವರ ಪ್ರಭಾವಳಿ ಇನ್ಸ್‌ ಕ್ರಿಪ್ಕನ್‌ 
ಫ್ರಾಮ್‌ ಗೋಕರ್ಣ, ಜರ್ನಲ್‌ ಆಫ್‌ ಕರ್ನಾಟಕ ಯುನಿವರ್ಸಿಟಿ 
(ಸೋಷಿಯಲ್‌ ಸಾಯನ್ಸ್‌), ಸಂ. X11 ಪು. 39-43. 


ಕಾಲ ಕ್ರಿ.ಶ. 12 ನೇ ಶತಮಾನ 
ವಂಶ ಮತ್ತು ಅರಸ $ ತ್ರಿಭುವನಮಲ್ಲ ಕಾವದೇವ 
ಭಾಷೆ ಕನ್ನಡ 


ಸಾರಾಂಶ $ ಈ ಶಾಸನವು ತ್ರಿಭುವನಮಲ್ಲ ಕಾವದೇವರಸನು ಕುಂಭೇಶ್ವರ ದೇವಾಲಯಕ್ಕೆ ಭೂಮಿಯನ್ನು ದಾನ 
ಮಾಡಿದ್ದನ್ನು ತಿಳಿಸುತ್ತದೆ. ದೇವರಸನನ್ನು ಪರಿಚಯಿಸುವ ಈ ಶಾಸನ ಇವನೂ ಕೂಡ ಕುಂಭೇಶ್ವರ ದೇವಾಲಯಕ್ಕೆ 
ಭೂಮಿಯನ್ನು ದಾನ ಮಾಡಿದ್ದರ ಕುರಿತು ಹೇಳುತ್ತದೆ. 


273 


ಅ. ನಂ.35 


ಊರು $ ಗೋಕರ್ಣ 

ತಾಲೂಕು $ ಕುಮಟಾ 

ಶಾಸನವಿರುವ ಸ್ಥಳ $ 

ಗಮನಿತ/ಪ್ರಕಟಿತ ಉಲ್ಲೇಖಃ ಎ.ಆರ್‌. ಎಸ್‌. ಐ. ಇ, ಸಂ. XXVII ಪು. 157-163. 

ಕಾಲ $ ಶಕವರ್ಷ 1177, ರಾಕ್ಷಸ, ಮಾಘ, ಕ್ರಿ.ಶ. 1256, ಜನೇವರಿ 13 
ವಂಶ ಮತ್ತು ಅರಸ $ ಚಂದಾವರದ ಕಾದಂಬ ಕಾವದೇವ 

ಭಾಷೆ $ ಕನ್ನಡ 


ಸಾರಾಂಶ ವೀರಕಾವದೇವನನ್ನು ಉಲ್ಲೇಖಿಸುವ ಬನವಾಸಿ ಪುರವರಾಧೀಶ್ವರ ಜಯಂತಿ ಮಧುಕೇಶ್ವರ 
ಲಬ್ದ್ಬವರಪ್ರಸಾದ ಕದಂಬ ಚಕ್ರವರ್ತಿ ಸಮದಿಗತ ಮಹಾಸಬ್ದ ಪಶ್ಚಿಮ ಸಮುದ್ರಾಧಿಪತಿ ಎಂಬ ಬಿರುದುಗಳನ್ನು 
ಹೊಂದಿದ್ದನು. ಗೋಕರ್ಣದ ಮಹಾಬಲೇಶ್ವರ ದೇವರ ಸಮ್ಮುಖದಲ್ಲಿ ಅಹಿತಾಗ್ನಿ ಮಹೇಶ್ವರ ಭಟ್ಟ ಮತ್ತು ಇತರ 
ಬ್ರಾಹ್ಮಣರಿಗೆ ಮೂರೂರು ಅಗ್ರಹಾರದೊಳಗೆ ಭೂಮಿಯನ್ನು ದಾನ ನೀಡಿದನು. ಮುಂದುವರೆದ ಶಾಸನವು 
ಚಂದಾವರ ಇವನ ರಾಜಧಾನಿಯಾಗಿತ್ತು ಹಾಗೂ ಇವನ ವಂಶದ ವಂಶಾವಳಿಯನ್ನು ಈ ರೀತಿ ಹೇಳುತ್ತದೆ. 


ವೀರ 
} 
ತೈಲ 
J 
ಕಾಮದೇವ 
ಅ. ನಂ. 36 
ಊರು $ ಗೋಕರ್ಣ 
ತಾಲೂಕು ಕುಮಟಾ 
ಶಾಸನವಿರುವ ಸ್ಥಳ $ ಮಹಾಬಲೇಶ್ವರ ದೇವಾಲಯದ ದಕ್ಷಿಣ ದ್ವಾರದಲ್ಲಿರುವ ಸ್ತಂಭ 
ಶಾಸನ 
ಗಮನಿತ/ಪ್ರಕಟಿತ ಉಲ್ಲೇಖಃ ಎ. ಆರ್‌. ಎಸ್‌.ಇ. 1939-40, ನಂ. 98. 
ಕಾಲ $1 ಕ್ರಿ. ಶ.12ನೇ ಶತಮಾನ 
ವಂಶ ಮತ್ತು ಅರಸ $ --— 
ಭಾಷೆ $ ಕನ್ನಡ 


ಸಾರಾಂಶ $ ಅಪೂರ್ಣ ಶಾಸನ. ಕ್ರಿ.ಶ. 12ನೇ ಶತಮಾನಕ್ಕೆ ಸೇರುತ್ತ ದೆ. ಗೋಕರ್ಣ ಪುರವರಾಧೀಶ್ವರ, ಬಿರುದ್ದ 
ನೃಪರಂಕರ ಎಂಬ ಬಿರುದಾಂಕಿತ ಮಹಾಮಂಡಲೇಶ್ವರನನ್ನು ಉಲ್ಲೇಖಿಸುತ್ತದೆ. ಉಳಿದ ವಿವರಗಳು ಲಭ್ಯವಿಲ್ಲ. 


214 


ಅ. ನಂ. 37 


ಊರು 2 
ತಾಲೂಕು $ 
ಶಾಸನವಿರುವ ಸ್ಥಳ $ 
ಗಮನಿತ/ಪ್ರಕಟಿತ ಉಲ್ಲೇಖಃ 
ಕಾಲ 

ವಂಶ ಮತ್ತು ಅರಸ $ 
ಭಾಷೆ $ 


ಗೋಕರ್ಣ 

ಕುಮಟಾ 

ಶಿವಭಟ್ಟ ಅಡಿ ಅವರ ಮನೆಯಲ್ಲಿ ನಿಲ್ಲಿಸಲ್ಪಟ್ಟ ಶಾಸನ 

ಎ. ಆರ್‌. ಎಸ್‌.ಇ. 1939-40, ನಂ. 104. 

ಶಕ1 (13) 15, ಕ್ರಿ. ಶ. 1393 

ದೋರಸಮುದ್ರದ ನೆಲೆವೀಡಿನಿಂದ ಆಳುತ್ತಿದ್ದ ಹರಿಹರ ಮಹಾರಾಜ, 
ಮಹಾಪ್ರಧಾನ ಮಲ್ಲಪ ಒಡೆಯ 

ಕನ್ನಡ 


ಸಾರಾಂಶ $ ತ್ರುಟಿತಗೊಂಡಿರುವ ಶಾಸನ ಹರಿಹರ ಮಹಾರಾಜನು ಅನ್ನಸತ್ರದ ನಿರ್ವಹಣೆಗಾಗಿ ಗೋಕರ್ಣದ 
ಮಹಾಬಲೇಶ್ವರ ದೇವರ ಸಮ್ಮುಖದಲ್ಲಿ ದಾನ ಮಾಡಿದನು. ಆಗ ಮಹಾಪ್ರಧಾನ ಮಲಪ ಒಡೆಯನು ಹೈವೆ ಮತ್ತು 


ಇತರೆ ಪ್ರಾಂತ್ಯಗಳನ್ನು ತನ್ನ ರಾಜಧಾನಿ ಹೊನ್ನಾವರದಿಂದ ಆಳುತ್ತಿದ್ದನೆಂದು ತಿಳಿಸುತ್ತದೆ. 


ಅ. ನಂ. 38 


ಊರು 


ಅಂ 


ತಾಲೂಕು 


0೦ 


ಶಾಸನವಿರುವ ಸ್ಥಳ 
ಗಮನಿತ/ಪ್ರಕಟಿತ ಉಲ್ಲೇಖಃ 


ಕಾಲ 
ವಂಶ ಮತ್ತು ಅರಸ $ 
ಭಾಷ p 


ಗೋಕರ್ಣ 

ಕುಮಟಾ 

ಸುಬ್ರಮಣ್ಯ ದೇವಾಲಯದ ಹತ್ತಿರ 

ಎ. ಆರ್‌. ಎಸ್‌.ಇ. 1939-40, ನಂ. 109. 

ಶಕ 13 (11) ಸೂರ್ಯಗ್ರಹಣ, ಕ್ರಿ. ಶ. 1399 
ವಿಜಯನಗರ ಹರಿಹರರಾಯನು ದೋರಸಮುದ್ರದಿಂದ 
ಆಳುತ್ತಿದ್ದನು 

ಕನ್ನಡ 


ಸಾರಾಂಶ $ ತ್ರುಟಿತಗೊಂಡಿರುವ ಈ ಶಾಸನ. ಅನ್ನ ಛತ್ರಕ್ಕೆ ರಾಜನ ಪುತ್ರಿಯರು ದಾನ ನೀಡಿದ್ದರ ಕುರಿತು ಉಲ್ಲೇಖಿಸಿದೆ. 


ಶಾಸನ ತ್ರುಟಿತವಾಗಿದ್ದರಿಂದ ಹೆಚ್ಚೆ ನ ಮಾಹಿತಿ ಲಭ್ಯವಿಲ್ಲ. 


ಅ. ನಂ.39 

ಊರು 

ತಾಲೂಕು $ 
ಶಾಸನವಿರುವ ಸ್ಥಳ $ 


ಗಮನಿತ/ಪ್ರಕಟಿತ ಉಲ್ಲೇಖಃ 


[nod 


ಗೋಕರ್ಣ 

ಕುಮಟಾ 

ನಾರಾಯಣ ಉಪಾಧ್ಯಾಯರ ಮನೆಯಲ್ಲಿದೆ 
ಎ. ಆರ್‌. ಎಸ್‌.ಇ. 1939-40, ನಂ. 105. 


275 


ಕಾಲ $ 
ವಂಶ ಮತ್ತು ಅರಸ 


ಭಾಷೆ 


ಕ್ರಿ. ಶ. 12-13 ನೇ ಶತಮಾನ 
ವಿಜಯನಗರ ವೀರ ಬುಕ್ಕರಾಯ 
ಕನ್ನ ಡ 


ಸಾರಾಂಶ ೬ ಒಡೆದ ತ್ರುಟಿತ ಶಾಸನ. ವೀರಬುಕ್ಕರಾಯನ ಪಟ್ಟದರಸಿ ವಿಠಲಾದೇವಿಯು ರಾಜಗುರು ಈಶ್ವರ ಭಟ್ಟನ 


ಸಮ್ಮುಖದಲ್ಲಿ ಗೋಕರ್ಣದ ಧರ್ಮಸತ್ರಕ್ಕಾಗಿ ದಾನ ನೀಡಿದಳೆಂದು ಉಲ್ಲೇಖಿಸುತ್ತದೆ. 


ಅ. ನಂ.40 
ಊರು 
ತಾಲೂಕು $ 


ಶಾಸನವಿರುವ ಸ್ಥಳ p 


ಗಮನಿತ/ಪ್ರಕಟಿತ ಉಲ್ಲೇಖಃ 
ಕಾಲ $ 
ವಂಶ ಮತ್ತು ಅರಸ 
ಭಾಷೆ : 


ಗೋಕರ್ಣ 

ಕುಮಟಾ 

ಹನೇಹಳ್ಳಿ ಮಠದಲ್ಲಿರುವ ಶಾಸನ. ಮಹಾಬಲೇಶ್ವರ ದೆವಾಲಯದ 
ಬಳಿ ಇದೆ 

ಎ. ಆರ್‌. ಎಸ್‌.ಇ. 1939-40, ನಂ. 106. 

ಶಕ 1296, ಪರ್ಮಾಡಿ, ಕಾರ್ತಿಕ, ಕ್ರಿ.ಶ.1374 

ವಿಜಯನಗರ ಬುಕ್ಕರಾಯ ಮಹಾರಾಯ 

ಕನ್ನಡ 


ಸಾರಾಂಶ ಬುಕ್ಕರಾಯನ ಪಟ್ಟದರಸಿ ಹೊನ್ನಾದೇವಿಯು ಗೋಕರ್ಣದ ಮಹಾಬಲೇಶ್ವರ ದೇವರ ಪೂಜಾ 
ವಿನಿಯೋಗಕ್ಕಾಗಿ ಹಾಗೂ ಅನ್ನಛತ್ರದ ನಿರ್ವಹಣೆಗಾಗಿ ಮಹಾಬಲೇಶ್ವರ ದೇವರ ಸಮ್ಮುಖದಲ್ಲಿ ಭೂಮಿದಾನ 
ಮಾಡಿದಳು. ಈ ಸಮಯದಲ್ಲಿ ಮಲ್ಲಪ್ಪ ಒಡೆಯನು ತುಳು, ಕೊಂಕಣ ಹೈವೆ ಪ್ರಾಂತ್ಯವನ್ನು, ಹೊನ್ನಾವರವನ್ನು 
ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳುತ್ತಿದ್ದನೆಂದು ಉಲ್ಲೇಖಿಸುತ್ತದೆ. 


ಅ. ನಂ.41 

ಊರು ಗೋಕರ್ಣ 

ತಾಲೂಕು ಕುಮಟಾ 

ಶಾಸನವಿರುವ ಸ್ಥಳ $ ಕೆ. ಡಿ. ಸಣ್ಣಬಡತಿ ಮನೆಯ ಗೋಡೆಯ ಬಳಿ ಇರುವ ಭಗ್ಗ ಗೊಂಡಿರುವ ಶಾಸನ 


ಗಮನಿತ/ಪ್ರಕಟಿತ ಉಲ್ಲೇಖಃ 


ಡಿ. ಎಲ್‌. ಎಸ್‌.ಸಿ. ಐ. 1941-42 ನಂ. 68. 


ಕಾಲ $1 ಕ್ರಿ. ಶ.14ನೇ ಶತಮಾನ 

ವಂಶ ಮತ್ತು ಅರಸ p ee 

ಭಾಷೆ $ ಕನ್ನಡ 

ಸಾರಾಂಶ $! ಗೋಕರ್ಣದ ಅನ್ನ ಛತ್ರಕ್ಕೆ ಭೂಮಿದಾನ ಮಾಡಿದ್ದರ ಕುರಿತು ಉಲ್ಲೇಖಿಸುತ್ತದೆ. ಪಟ್ಟದರಸಿ ವೀರಾಂಬ 


ಮತ್ತು ಹೊನ್ನಾಚಿಯನ್ನು ಉಲ್ಲೇಖಿಸುತ್ತದೆ. ಬಹುಶಃ ಈ ರಾಣಿಯರೇ ದಾನ ನೀಡಿರಬೇಕು. 


276 


ಅ. ನಂ.42 


ಊರು $ ಗೋಕರ್ಣ 

ತಾಲೂಕು $ ಕುಮಟಾ 

ಶಾಸನವಿರುವ ಸ್ಥಳ $ ಮಹಾಬಲೇಶ್ವರ ದೆವಾಲಯದ ಬಳಿ ಇರುವ ಗೋಪಿಭಟ್ಟರ 
ಉದ್ಯಾನವನದಲ್ಲಿದೆ 

ಗಮನಿತ/ಪ್ರಕಟಿತ ಉಲ್ಲೇಖಃ ಎ. ಆರ್‌. ಎಸ್‌.ಇ. 1939-40, ನಂ. 101. 

ಕಾಲ $1 ಕ್ರಿ.ಶ.14ನೇ ಶತಮಾನ 

ವಂಶ ಮತ್ತು ಅರಸ $ ಬುಕ್ಕರಾಯ, ಬಸವರಾಯ ದಣ್ಣಾಯಕ 

ಭಾಷೆ $ ಕನ್ನಡ 


ಸಾರಾಂಶ ತ್ರುಟಿತ ಹಾಗೂ ಶಿಥಿಲಗೊಂಡ ಶಾಸನ. ಕ್ರಿ.ಶ. 14ನೇ ಶತಮಾನಕ್ಕೆ ಸೇರುವ ಈ ಶಾಸನ ಬುಕ್ಕರಾಯನ 
ಅಣತಿಯ ಮೇರೆಗೆ ದೇವರ ಸನ್ನಿಧಿಯಲ್ಲಿ ನಂದಾದೀಪ ಹಾಗೂ ವಿನಿಯೋಗಕ್ಕಾಗಿ ಪರಮಹಂಸ 
ಪರಿವ್ರಾಜಾಕಾಚಾರ್ಯ ಶ್ರೀ ವಾಸುದೇವ ಶ್ರೀಪಾದರಿಗೆ ಸರ್ವಮಾನ್ಯ ಮಾಡಿದ ಭೂಮಿಯನ್ನು ದಾನ ನೀಡಿದ ಬಗ್ಗೆ 
ತಿಳಿಸುತ್ತದೆ. ಮುಂದುವರೆದು ಹೆಬ್ಬಾನಕೇರೆ ಗ್ರಾಮದ ಹನ್ನೆರೆಡು ಭಾಗಗಳು ಈ ದಾನದಲ್ಲಿ ಸೇರಿದ್ದವೆಂದು 


ಉಲ್ಲೇಖಿಸುತ್ತದೆ. 

ಅ, ನಂ.43 

ಊರು ಗೋಕರ್ಣ 

ತಾಲೂಕು : ಕುಮಟಾ 

ಶಾಸನವಿರುವ ಸ್ಥಳ $ ಮೊರೆಭಟ್ಟರ ಮನೆಯಲ್ಲಿರುವ ಶಾಸನ 

ಗಮನಿತ/ಪ್ರಕಟಿತ ಉಲ್ಲೇಖಃ ಎ. ಆರ್‌. ಎಸ್‌.ಇ. 1939-40, ನಂ. 112, ಪು. 236-37. 
ಕಾಲ ;$ ಶಕ1332, ವಿರೋಧಿ, ಕಾರ್ತಿಕ, ಸು.ಕ್ರಿ. ಶ.1402 

ವಂಶ ಮತ್ತು ಅರಸ p ವಿಜಯನಗರ, ದೇವರಾಯ ಮಹಾರಾಯ 

ಭಾಷೆ $ ಕನ್ನಡ 


ಸಾರಾಂಶ $ ತ್ರುಟಿತಗೊಂಡಿರುವ ಶಾಸನ. ಬಮ್‌ಗನೆ ನಾಡಿನಲ್ಲಿ ಗೋಕರ್ಣದ ಮಹಾಬಲ ದೇವನ ಸಮ್ಮುಖದಲ್ಲಿ 
ವಿಶ್ವಾಮಿತ್ರಗೋತ್ರಕ್ಕೆ ಸೇರಿದ ಸಿದ್ದಪ್ಪನ ಮಗ ವಿಸನ್ನಿನಿಗೆ ಅನ್ನ ಛತ್ರ ನಡೆಸಲು, ಅಮೃತೇಸ್ವರ ಭಾರತಿ ಲ್ರೀಪಾದನಿಗೆ 
ಭೂಮಿಯನ್ನು ದಾನವಾಗಿ ನೀಡಲಾಯಿತೆಂದು ತಿಳಿಸುತ್ತದೆ. 

ಮುಂದುವರೆದ ಶಾಸನ ರಾಮಚಂದ್ರ ಸರಸ್ವತಿ ಅಪೀಪಾದರು ಸ್ಥಾಪಿಸಿದ ಛತ್ರಕ್ಕೆ ಬಿಟ್ಟಪ್ಪ ಒಡೆಯನ ಹೆಸರಿನಲ್ಲಿ 


ಭೂದಾನ ಮಾಡಿದನೆಂತಲೂ ಹೇಳುತ್ತದೆ. ಈ ಸಮಯದಲ್ಲಿ ಮಹಾಪ್ರಧಾನ ಸೋಮಪ್ಪ ಒಡೆಯನು ಹೈವೆ, ತುಳು, 
ಕೊಂಕಣ ಪ್ರಾಂತ್ಯಗಳನ್ನು ತನ್ನ ರಾಜಧಾನಿ ಹೊನ್ನಾವರದಿಂದ ಆಳುತ್ತಿದ್ದನು ಎಂದು ತಿಳಿಸುತ್ತದೆ. 


271 


ಅ. ನಂ. 44 


ಊರು y ಗೋಕರ್ಣ 

ತಾಲೂಕು $ ಕುಮಟಾ 

ಶಾಸನವಿರುವ ಸ್ಥಳ 3 ಮಹಾಬಲೇಶ್ವರ ದೇವಾಲಯದ ಆವರಣದಲ್ಲಿದೆ 
ಗಮನಿತ/ಪ್ರಕಟಿತ ಉಲ್ಲೇಖಃ ಡಿ.ಎಲ್‌. ಎಸ್‌.ಸಿ.ಐ. 1941-42, ನಂ. 63. 
ಕಾಲ $ ಶಕ1(3)39ಕ್ರಿ. ಶ. 1417 

ವಂಶ ಮತ್ತು ಅರಸ ವಿಜಯನಗರ ದೇವರಾಯ ಮಹಾರಾಯ 

ಭಾಷೆ 2 ಕನ್ನಡ 


ಸಾರಾಂಶ $ತ್ರುಟಿತ ಶಾಸನ. ಮಹಾಪ್ರಧಾನ ಬಮ್ಮಕರಸ ಒಡೆಯನ ಮಗ (ಹೆಸರು ತ್ರುಟಿತವಾಗಿದೆ) ಹೈವೆ, ಕೊಂಕಣ, 
ತುಳು ರಾಜ್ಯಗಳನ್ನು ಆಳುತ್ತಿದ್ದಾಗ ಮಹಾಬಲ ದೇವಾಲಯದ ಛತ್ರದ ನಿರ್ವಹಣೆಗಾಗಿ ಭೂದಾನ ಮಾಡಿದ್ದನೆಂದು 


ಉಲ್ಲೆ ಖಸುತ್ತ ದೆ. 

ಅ. ನಂ.45 

ಊರು $ ಗೋಕರ್ಣ 

ತಾಲೂಕು $ ಕುಮಟಾ 

ಶಾಸನವಿರುವ ಸ್ಥಳ $ ಪಾರ್ವತಿ ದೇವಾಲಯ ಗೋಡೆಯಲ್ಲಿ ನಿಲ್ಲಿಸಲ್ಪಟ್ಟಿದೆ 


ಗಮನಿತ/ಪ್ರಕಟಿತ ಉಲ್ಲೇಖಃ ಡಿ.ಎಲ್‌. ಎಸ್‌.ಸಿ. ಐ., 1941-42 ಶಾಸನ ಸಂಖ್ಯೆ 9], 


ಎ.ಆರ್‌. ಎಸ್‌. ಐ.ಇ. 1939-40, 42-43, ಶಾಸನ ಸಂಖ್ಯೆ 100, 


ಪು. 236-237. 
ಕಾಲ $+ ಕ್ರಿ. ಶ.15ನೇ ಶತಮಾನ 
ವಂಶ ಮತ್ತು ಅರಸ ವ 
ಭಾಷೆ $ ಕನ್ನಡ 


ಸಾರಾಂಶ : ತ್ರುಟಿತಗೊಂಡಿರುವ ಶಾಸನ. ಸುಮಾರು ಕ್ರಿ.ಶ. 19ನೇ ಶತಮಾನಕ್ಕೆ ಸೇರುತ್ತದೆ. ತಾಮ್ರಗೌರಿಯ 
ದೇವಾಲಯದಲ್ಲಿ ಅನ್ನಛತ್ರ ನಡೆಸಲು ಮಂಜುನಾಯಕನು ಮಾಬಲ ಲಿಂಗ ಭಟ್ಟನಿಗೆ ಹೊಸಲೂರು ಗ್ರಾಮವನ್ನು 
ಬಳುವಳಿಯಾಗಿ ನೀಡಿದನು. ಇದರ ಮೇಲ್ವಿಚಾರಣೆ ಹಂಪಿಯ ದೇವರಾಯ ಮಠದ ರಾಘವೇಂದ್ರ ಶ್ರೀಪಾದರಿಗೆ 
ಸೇರಿತ್ತೆಂದು ಉಲ್ಲೇಖಿಸುತ್ತದೆ. 


ಅ. ನಂ.46 

ಊರು $ ಗೋಕರ್ಣ 

ತಾಲೂಕು ; ಕುಮಟಾ 

ಶಾಸನವಿರುವ ಸ್ಥಳ $ ಗೋಕರ್ಣದಲ್ಲಿ ಲಭ್ಯವಾಗಿರುವ ತಾಮ್ರಪಟ ಶಾಸನ 


278 


ಗಮನಿತ/ಪ್ರಕಟಿತ ಉಲ್ಲೇಖಃ ಎ.ಆರ್‌. ಎಸ್‌.ಇ. 1939-40 ಯಿಂದ42-43, ನಂ. 15, 


ಪು. 147. 
ಕಾಲ $ ಶಕ 1444 ಮತ್ತು 1443, ಕ್ರಿ. ಶ. 1521 
ವಂಶ ಮತ್ತು ಅರಸ $ ನಗಿರೆಯ ಸಾಳ್ವ ಅರಸ ಇಮ್ಮಡಿ ದೇವರಾಜ ಒಡೆಯ 
ಭಾಷೆ ಕನ್ನಡ 


ಸಾರಾಂಶ $ ಚಂದ್ರಪ್ರಭ ದೇವನ ಭಕ್ತ ಮಲ್ಲಿಸೆಟ್ಟಿಯು ಮಾಸೂರು ಗ್ರಾಮದ ಭೂಮಿಯನ್ನು ಹುಲಿಗೇರಿಯ 
ಜೈನಬಸದಿಯ ಪುಣ್ಯ ಕಾರ್ಯಗಳಿಗೆ ದಾನ ನೀಡಿದನೆಂದು ತಿಳಿಸುತ್ತದೆ. 


ಅ. ನಂ. 47 

ಊರು $ ಗೋಕರ್ಣ 

ತಾಲೂಕು $ ಕುಮಟಾ 

ಶಾಸನವಿರುವ ಸ್ಥಳ :  ಹೀರೆಭಟ್ಟರ ಮನೆ ಗೋಡೆಯಲ್ಲಿ 

ಗಮನಿತ/ಪ್ರಕಟಿತ ಉಲ್ಲೇಖಃ ಎ. ಆರ್‌. ಎಸ್‌.ಇ. 1939-40, ನಂ. 118. 

ಕಾಲ $ ಶಕ 147(8), ಪರಿಧವಿ, ಸಿವ್ವಹಂಗಿ ಪುಷ್ಯ, ಕ್ರಿ. ಶ. 1553 
ವಂಶ ಮತ್ತು ಅರಸ $ ಮಹಾಮಂಡಲೇಶ್ವರ ಸಾಳುವ ಕೃಷ್ಣದೇವರಸ ಒಡೆಯ 
ಭಾಷೆ ? ಕನ್ನಡ 


ಸಾರಾಂಶ ಮಹಾಮಂಡಳೇಶ್ವರ ಸಾಳುವ ಕೃಷ್ಣದೇವರಸ ಒಡೆಯ ನಗಿರೆ ಹೈವ ತುಳು ರಾಜ್ಯಗಳನ್ನು ಆಳುತ್ತಿದ್ದಾಗ 
ಭಟ್ಕಳದ ಗಣಪಣ್ಣ ಜೋಯಿಸ ಮತ್ತು ಹಲವರು ಭೂಮಿಯನ್ನು ಖರೀದಿಸಿ ವೈಸ್ಫವಣೇಶ್ವರ ದೇವಾಲಯದ 
ಜೀರ್ಣೋದ್ದಾರ ಹಾಗೂ ಧಾರ್ಮಿಕ ವಿಧಿ ವಿಧಾನಗಳ ವಿನಿಯೊಗಕ್ಕೆಂದು ಭೂಮಿಯನ್ನು ದಾನ ಮಾಡಿದರೆಂದು 


ತಿಳಿಸುತ್ತದೆ. 

ಅ. ನಂ.48 

ಊರು $ ಗೋಕರ್ಣ 

ತಾಲೂಕು $ ಕುಮಟಾ 

ಶಾಸನವಿರುವ ಸ್ಥಳ $ ಶಂಕರ ನಾರಾಯಣ ದೇವಾಲಯದ ಮುಂದೆ ಇದೆ 


ಗಮನಿತ/ಪ್ರಕಟಿತ ಉಲ್ಲೇಖಃ ಎ. ಆರ್‌. ಎಸ್‌.ಇ. 1939-40, ನಂ. 107, ಎಪೆ,ಇ. ಪು. 236-37. 


ಕಾಲ p rE 
ವಂಶ ಮತ್ತು ಅರಸ $ = 
ಭಾಷೆ ; ಕನ್ನಡ ಮತ್ತು ಮಲೆಯಾಳಿ 


ಸಾರಾಂಶ $ ತ್ರುಟಿತಗೊಂಡಿರುವ ಶಾಸನ. ಇದು ಮಲೆಯಾಳಿ ಕನ್ನಡ ಮಿಶ್ರಿತ ಭಾಷೆಯಲ್ಲಿದೆ. ಬಹುಶಃ ಹಣವನ್ನು 
ದಾನ ನೀಡಿದ್ದರ ಕುರಿತು ಉಲ್ಲೇಖ ಇರಬಹುದು. ರಾಮನಾಯಕ ಮತ್ತು ಶಂಕರ (ನಾರಾ) ನಾಯಕರನ್ನು 
ಪರಿಚಯಿಸುತ್ತದೆ. 

279 


ಅ. ನಂ.49 


ಊರು 4 
ತಾಲೂಕು 2 
ಶಾಸನವಿರುವ ಸ್ಥ ಛ $ 


ಗಮನಿತ/ಪ್ರಕಟಿತ ಉಲ್ಲೇಖಃ 


ಕಾಲ C 
ವಂಶ ಮತ್ತು ಅರಸ $ 
ಭಾಷೆ p 


ಗೋಕರ್ಣ 

ಕುಮಟಾ 

ಅನಂತ ಕೃಷ್ಣ ಕಾರಂತ ಅವರ ಮನೆಯಲ್ಲಿ 
ಎ. ಆರ್‌. ಎಸ್‌.ಇ. 1939-40, ನಂ. 108. 
ಸುಮಾರು ಕ್ರಿ. ಶ. 15ನೇ ಶತಮಾನ 
ಬುಕ್ಕರಾಯ, ಬಸವರಾಯ ದಣ್ಣಾಯಕ 
ಕನ್ನಡ 


ಸಾರಾಂಶ $ ತ್ರುಟಿತ ಶಾಸನ. ಲಿಪಿಯ ದೃಷ್ಟಿಯಿಂದ ಇದರ ಕಾಲಮಾನ ಕ್ರಿ.ಶ. 19ನೇ ಶತಮಾನಕ್ಕೆ ಸೇರುತ್ತದೆ. 


ಅನ್ನ ಛತ್ರಕ್ಕೆ ಮತ್ತು ಕೆಲವೊಂದು ವಿನಿಯೋಗಗಳ ಬಗ್ಗೆ ಉಲ್ಲೇಖಿಸುತ್ತದೆ. ಬಹುಶಃ ಇದು ಗೋಕರ್ಣದ 


ಮಹಾಬಲೇಶ್ವರ ದೇವಾಲಯದಲ್ಲಿ ನಡೆಯುವ ಈ ವಿನಿಯೋಗಗಳು ಇರಬಹುದು. 


ಮುಂದುವರೆದ ಶಾಸನ ಗೇರುಸೊಪ್ಪೆಯ ಹೀರೆಬಸ್ತಿ ಚಂದೋಗ್ರ ಪಾರ್ಶ್ವನಾಥನನ್ನು ಉಲ್ಲೇಖಿಸುತ್ತದೆ. ಈ 


ಶಾಸನ ಬರೆದವನು ಚಂದಪ್ಪ ಭಟ್ಟ (ಕ್ರ) ಎಂದು ಉಲ್ಲೇಖಿಸುತ್ತದೆ. 


ಅ. ನಂ. 50 


ಊರು 


[2 


ತಾಲೂಕು 


[7 


ಶಾಸನವಿರುವ ಸ್ಥಳ p 


ಗಮನಿತ/ಪ್ರಕಟಿತ ಉಲ್ಲೇಖಃ 


ಕಾಲ $ 
ವಂಶ ಮತ್ತು ಅರಸ $ 
ಬಾಷೆ $ 


ಧಾರೇಶ್ವರ 

ಕುಮಟಾ 

ಧಾರೇಶ್ವರ ಧಾರಾನಾಥ ದೇವಾಲಯದ ತಡೆಗೋಡೆ ಎದುರಿನಲ್ಲಿರುವ ಶಾಸನ 
ಪಿ.ಕೆ.ಆರ್‌. ಬಿ. ಪಿ. 1941-46 ಪು. 6-7, 

ಡಿ. ಎಲ್‌. ಎಸ್‌.ಸಿ. ಐ. 1941-42, ನಂ. 18, 

ಶಕ 1005, ರುಧಿರೋದ್ದಾರಿ, ಆಷಾಢ, ಶು. ಪಂಚಮಿ, ಆದಿತ್ಯವಾರ 

ಜೂನ್‌ 5, ಕ್ರಿ.ಶ. 1083. 

ಹೈವಣರಸ 

ಕನ್ನಡ 


ಸಾರಾಂಶ  ಹೈವಣ್ಣರಸನ ಪಟ್ಟದರಸಿ ಚಟ್ಟ ಬ್ಬರಸಿಯು ಧಾರೇಶ್ವರ ದೇವಾಲಯಕ್ಕೆ ಎರಡು ಅಗ್ರಗಳನ್ನು ದಾನವಾಗಿ 


ನೀಡಿದಳು. ಇದಕ್ಕೆ ಒಂದು ಕಾಹು ಮತ್ತು ಐದು ಮೂಡೆ ಭತ್ತದ ಉತ್ಪನ್ನವುಳ್ಳ ಭೂಮಿಯನ್ನು ನೀಡಿದಳು. ಇದೇ 


ಮಾದರಿಯಲ್ಲಿ ಧಾರೇಶ್ವರ ವಿಷ್ಣು ದೇವರಿಗಾಗಿ ದಾನ ನೀಡಲಾಯಿತೆಂದು ತಿಳಿಸುತ್ತದೆ. ಅದೇ ರೀತಿಯಲ್ಲಿ ಜಕ್ಕರಸ 


ಎಂಬುವನು ಕಾಲೇಶ್ವರ ದೇವರಲ್ಲಿ ಎರಡು ನಂದಾದೀಪಕ್ಕಾಗಿ ವ್ಯವಸ್ಥೆ ಮಾಡಿದನೆಂದು ಉಲ್ಲೇಖಿಸುತ್ತದೆ. 


280 


ಅ. ನಂ. 51 


ಊರು $ 
ತಾಲೂಕು $ 
ಶಾಸನವಿರುವ ಸ್ಥಳ $ 


ಗಮನಿತ/ಪ್ರಕಟಿತ ಉಲ್ಲೇಖಃ 


ಕಾಲ 
ವಂಶ ಮತ್ತು ಅರಸ : 
ಭಾಷೆ $ 


ಧಾರೇಶ್ವರ 

ಕುಮಟಾ 

ಧಾರೇಶ್ವರ ದೇವಾಲಯದ ಕೋಣೆಯಲ್ಲಿರುವ ಶಾಸನ 
ಡಿ.ಎಲ್‌. ಎಸ್‌. ಸಿ. ಐ. 1941-42, ನಂ. 60. 

ಶಕ 1330, ಕ್ರಿ. ಶ. 1408-09. 

ಮಹಾರಾಜಾಧಿರಾಜ ದೇವರಾಯ ಮಹಾರಾಯ 
ಕನ್ನಡ 


ಸಾರಾಂಶ $ ಸಂಪೂರ್ಣ ತ್ರುಟಿತಗೊಂಡಿದೆ. 


ಅ. ನಂ.52 

ಊರು $ 
ತಾಲೂಕು p 
ಶಾಸನವಿರುವ ಸ್ಥಳ p 


ಗಮನಿತ/ಪ್ರಕಟಿತ ಉಲ್ಲೇಖಃ 


ಕಾಲ $ 
ವಂಶ ಮತ್ತು ಅರಸ $ 


ಭಾಷೆ 


[27 


ಧಾರೇಶ್ವರ 

ಕುಮಟಾ 

ಧಾರಾನಾಥ ದೇವಾಲಯದ ಗರ್ಭಗುಡಿಯ ಹೊರಭಾಗದ ಭಿತ್ತಿಯ 
ಮೇಲಿನ ಶಾಸನ 

ಧಾರಾನಾಥ ದೇವಾಲಯ, ಭಟ್‌ಸೂರಿ. ಕೆ. ಜಿ. 1996, ನಂ. 3. 
ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ನಿರ್ದೆಶನಾಲಯ, ಮೈಸೂರು 
ಲಿಪಿಯ ದೃಷ್ಟಿಯಿಂದ ಇದರ ಕಾಲಕ್ರಿ. ಶ. 14ನೇ ಶತಮಾನ 


ಕನ್ನಡ 


ಸಾರಾಂಶ $ ಈ ಶಾಸನವು ಗಣಪತಿ ಮತ್ತು ಶಿವನ ಸ್ತುತಿಯಿಂದ ಆರಂಭವಾಗುತ್ತದೆ. ಧಾರಾನಾಥ ದೇವಾಲಯದ 


ದೇವರಿಗೆ ಮತ್ತು ಭೀಮೇಶ್ವರ ದೇವರಿಗೆ ಭತ್ತದ ಆದಾಯವುಳ್ಳ ಭೂಮಿ ದಾನ ಮಾಡಿದ ವಿಷಯವನ್ನು ಒಳಗೊಂಡಿದೆ. 


ಭೂ ಹಿಡುವಳಿಯ ಕ್ರಮ ಮುಖ್ಯವಾಗಿ ಅಬಿರಾಡ ಮತ್ತು ಇತರ ತೆರಿಗೆಗಳಿಂದ ಈ ಜಮೀನನ್ನು ವಿನಾಯ್ತಿ ನೀಡಲಾಗಿತ್ತು 


ಎಂದು ಹೇಳುತ್ತ ದೆ. 


ಅ. ನಂ.53 

ಊರು $ 
ತಾಲೂಕು $ 
ಶಾಸನವಿರುವ ಸ್ಥಳ 


ಧಾರೇಶ್ವರ 

ಕುಮಟಾ 

ಧಾರಾನಾಥ ದೇವಾಲಯದ ಸಭಾಮಂಟಪ ಪ್ರವೇಶಿಸುವ ಬಾಗಿಲು 
ದ್ವಾರದ ಎದುರುಗಡೆಯಲ್ಲಿ 


281 


ಗಮನಿತ/ಪ್ರಕಟಿತ ಉಲ್ಲೇಖಃ ಎ.ಆರ್‌. ಐ.ಇ. 1945-46, ನಂ. 346. 
ಧಾರಾನಾಥ ದೇವಾಲಯ, ಭಟ್‌ಸೂರಿ. ಕೆ. ಜಿ. 1996, ನಂ. 3. 
ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ನಿರ್ದೆಶನಾಲಯ, ಮೈಸೂರು 


ಕಾಲ ಲಿಪಿಯ ದೃಷ್ಟಿಯಿಂದ ಇದರ ಕಾಲಕ್ರಿ. ಶ. 15ನೇ ಶತಮಾನ 
ವಂಶ ಮತ್ತು ಅರಸ $ ಎ 
ಭಾಷೆ p ಕನ್ನಡ 


ಸಾರಾಂಶ $ ರುದ್ರೋಜ ಪಂಡಿತನ ಮಗ ನಾಗೋಜಿ ಪಂಡಿತ ಸ್ವಾಮಿಯ ಪಾದಕ್ಕೆ ನಮಸ್ಕಾರ. ಶಿಲ್ಪಿ ಸಣ್ಣಪ್ಪ ಎಂಬ 


ಹೆಸರನ್ನು ಉಲ್ಲೆ ಖಿಸುತ್ತ ದೆ. 


ಅ. ನಂ. 54 

ಊರು 0 ಧಾರೇಶ್ವರ 

ತಾಲೂಕು p ಕುಮಟಾ 

ಶಾಸನವಿರುವ ಸ್ಥಳ $ ಧಾರೇಶ್ವರ (ತಮಿಳುನಾಡು ಸರ್ಕಾರದ ಪ್ರಾಚ್ಯ ಹಸ್ತಪ್ರತಿ ಭಂಡಾರ, ಮದ್ರಾಸು) 


ಗಮನಿತ/ಪ್ರಕಟಿತ ಉಲ್ಲೇಖಃ ತಮಿಳುನಾಡು ಸರ್ಕಾರದ ಪ್ರಾಚ್ಯ ಹಸ್ತಪ್ರತಿ ಭಂಡಾರ, ಮದ್ರಾಸು. 
ಮೆಕೆಂಜಿ ಶಾಸನ ಸಂಗ್ರಹ, ಶಾಸನ ನಂ. 313, ಪು. 512-516. 
ಧಾರಾನಾಥ ದೇವಾಲಯ, ಭಟ್‌ಸೂರಿ. ಕೆ. ಜಿ. 1996, ನಂ. 1. 
ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ನಿರ್ದೆಶನಾಲಯ, ಮೈಸೂರು 


ಕಾಲ $ ಶಕವರ್ಷ 1422, ಸಿದ್ಧಾರ್ಥಿ ಸಂವತ್ಸರ, ಭಾದ್ರಪದ ಶುದ್ಧ 14, ಸೋಮವಾರ, 
ಕ್ರಿ.ಶ.1499 ಅಗಸ್ಟ್‌ 19 (ಶಕವರ್ಷ 1422 ವರ್ತಮಾನ) 

ವಂಶ ಮತ್ತು ಅರಸ $ ಸಾಳುವ ದೇವರಾಯ ಒಡೆಯ 

ಭಾಷೆ $ ಕನ್ನಡ 


ಸಾರಾಂಶ $ ಸ್ವಸ್ತಿ ಶುಭಮಸ್ತು ಎಂಬ ಮಂಗಳ ಪದದೊಂದಿಗೆ ಶಾಸನ ಆರಂಭವಾಗುತ್ತದೆ. ನಗಿರೆ, ಕೊಂಕಣ, ತುಳು 
ರಾಜ್ಯವನ್ನಾಳಿತ್ತಿದ್ದ ಸಾಳುವ ದೇವರಾಯ ಒಡೆಯರು ತಮಗೆ ರಾಜ್ಯ, ಆಯು ಆರೋಗ್ಯ, ಧನ, ಜನರಾಷ್ಟ್ರ, ದಿಗ್ಗರ 
ಜಯ ಲಭಿಸಲೆಂದು ಧಾರಾನಾಥ ದೇವರ ಸನ್ನಿಧಿಯಲ್ಲಿ ನಡೆಯುವ ಸೇವೆಗಾಗಿ ದಾನ ನೀಡಿದನು. ದೇವರ ಸೇವೆಗಾಗಿ 
ತರುವ ಹನ್ನೆರೆಡು ಬಿಲ್ಪ ಪತ್ರೆ ಮಾಲೆ ಮತ್ತು ಶಾವಂತಿಗೆ ಮಾಲೆಯನ್ನು ತರುವವನಿಗೆ2 ಸಿದ್ದೆ ಅಕ್ಕಿಯನ್ನು, ಶಂಖವಾದ್ಯದ 
ಸೇವೆಗಾಗಿ, 2 ಸಿದ್ದೆ ಅಕ್ಕಿಯನ್ನು, ದಿನಪ್ರತಿ ಬ್ರಾಹ್ಮಣರಿಗೆ ಊಟಕ್ಕಾಗಿ ಮಾಡುವ ಕಜ್ಞಾಯಕ್ಕಾಗಿ ಅಕ್ಕಿ, ತಾಳಿಗೆ ತುಪ್ಪ, 
ಮೆಣಸು ಮೇಲೋಗರಕ್ಕೆ, ಕಲಸು ಮೇಲೋಗರಕ್ಕೆ, ಶಿತ್ತಯಮಜ್ಜಿಗೆ 2 ಪಾಸದೆ ಅಮವಾಶೆ ಸಂಕ್ರಾಂತಿ ಕಜ್ಟಾಯಕ್ಕಾಗಿ 
ಹಾಗೂ ಬ್ರಾಹ್ಮಣರ ವೀಳ್ಯಕ್ಕಾಗಿ ದಾನ ನೀಡಿದ್ದರ ಕುರಿತು ಉಲ್ಲೇಖಿಸುತ್ತದೆ. ಉಂಡ ಬ್ರಾಹ್ಮಣರಿಗೆ ತಾಂಬೂಲ 
ನೀಡುವ ಹೊಣೆಗಾರಿಕೆ ಶಂಭುಭಟ್ಟ ಹಾಗೂ ಗಣಪತಿ ಭಟ್ಟರಿಗೆ ನೀಡಲಾಗಿತ್ತೆಂದು ತಿಳಿಸುತ್ತದೆ. 


282 


ಅ. ನಂ. 55 

ಊರು $ 
ತಾಲೂಕು $ 
ಶಾಸನವಿರುವ ಸ್ಥಳ $ 
ಗಮನಿತ/ಪ್ರಕಟಿತ ಉಲ್ಲೇಖಃ 


ಕಾಲ $ 
ವಂಶ ಮತ್ತು ಅರಸ $ 
ಭಾಷೆ $ 


ಧಾರೇಶ್ವರ 

ಕುಮಟಾ 

ಧಾರೇಶ್ವರ (ತಮಿಳುನಾಡು ಸರ್ಕಾರದಪ್ರಾಚ್ಯ ಹಸ್ತಪ್ರತಿ ಭಂಡಾರ, ಮದ್ರಾಸು) 
ತಮಿಳುನಾಡು ಸರ್ಕಾರದ ಪ್ರಾಚ್ಯ ಹಸ್ತಪ್ರತಿ ಭಂಡಾರ, ಮದ್ರಾಸು. 
ಮೆಕೆಂಜಿ ಶಾಸನ ಸಂಗ್ರಹ, ಶಾಸನ ನಂ. 314, ಪು. 523-527. 
ಧಾರಾನಾಥ ದೇವಾಲಯ, ಭಟ್‌ಸೂರಿ. ಕೆ. ಜಿ., ಅನು] ನಂ. 3, 1996. 
ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ನಿರ್ದೆಶನಾಲಯ, ಮೈಸೂರು 
ಶಕವರ್ಷ 1424, ದುರ್ಮತಿ ಸಂವತ್ಸರ, ಭಾದ್ರಪದ ಶುದ್ದ 14 ಬ್ರಗುವಾರ, 
ಕ್ರಿ.ಶ.1511 ಅಗಸ್ಟ್‌ 27 ಶುಕ್ರವಾರ (ಶಕವರ್ಷ 1424 
ವರ್ತಮಾನಕಾಲದಲ್ಲಿದೆ) 

ಸಾಳುವ ದೇವರಸ ಒಡೆಯ 

ಕನ್ನಡ 


ಸಾರಾಂಶ $ ಸಾಳುವ ನರಸಣ್ಣ ನಾಯಕರಿಗೆ ಆಯು ಆರೋಗ್ಯ ಧನ, ಜನ ರಾಷ್ಟ್ರ ದಿಗ್ವಿಜಯ ಆಗಲೆಂದು ದೇವರಸ 
ಒಡೆಯರು ಮಾಡಿದ ಧರ್ಮಶಾಸನ. ಅ. ಧಾರಾನಾಥ ದೇವರ ಸನ್ನಿಧಿಯಲ್ಲಿ ನಡೆಯುವ ಅಮೃತಪಡಿಗಾಗಿ, 
ದಿನವೊಂದಕ್ಕೆ ೩೬ ಜನ ಬ್ರಾಹ್ಮಣರಿಗಾಗಿ ಸತ್ರಧರ್ಮ (ಭೋಜನಕ್ಕಾಗಿ) ಭೂಮಿಯನ್ನು ದಾನ ನೀಡಲಾಯಿತು. ಈ 
ಭೂಮಿಗಳು ಉರಕೇರಿ ದೇವಗಿರಿ ತಲಗೋಡ ಗ್ರಾಮದಲ್ಲಿದ್ದವು. ಆಯಿಗಳ ಮಠ, ಕೋಣೆಮರ, ಧಾರೇಶ್ವರ 
ಮಠವನ್ನು ಉಲ್ಲೇಖಿಸಿರುವುದು ವಿಶೇಷ. ತಾಳಿಯ ಮೇಲೋಗರ, ಮೆಣ್ಣ ಮೇಲೋಗರ, ಕಲ್ಪಮೇಲೋಗರ, 


ಮಜ್ಜಿಗೆ, ತೊಯ, ಉಪ್ಪಿನಕಾಯಿ ಅಮವಾಸ್ಯೆ, ಸಂಕ್ರಾಂತಿ, ದೋಸೆಕಾಯಿ ಇತ್ಯಾದಿ ಬ್ರಾಹ್ಮಣರ ಆಹಾರ ಪದ್ಧತಿಯನ್ನು 


ಉಲ್ಲೇಖಿಸುತ್ತದೆ. 


ಅ. ನಂ. 56 

ಊರು $ 
ತಾಲೂಕು $ 
ಶಾಸನವಿರುವ ಸ್ಥಳ ; 
ಗಮನಿತ/ಪ್ರಕಟಿತ ಉಲ್ಲೇಖಃ 


ತಮಿಳುನಾಡು ಸರ್ಕಾರದ ಪ್ರಾಚ್ಯ ಹಸ್ತಪ್ರತಿ ಭಂಡಾರ, ಮದ್ರಾಸು. 
ಮೆಕೆಂಜಿ ಶಾಸನ ಸಂಗ್ರಹ, ಶಾಸನ ನಂ. 314, ಪು. 516-522. 
ಧಾರಾನಾಥ ದೇವಾಲಯ, ಭಟ್‌ಸೂರಿ. ಕೆ. ಜಿ., ಅನು 1], ನಂ.2, 1996. 
ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ನಿರ್ದೆಶನಾಲಯ, ಮೈಸೂರು 


283 


ಕಾಲ $ ಶಕವರ್ಷ 1424, ದುರ್ಮತಿ ಸಂವತ್ಸರ, ಭಾದ್ರಪದ ಶುದ್ಧ 14, ಬ್ರಗುವಾರ, 
ಕ್ರಿ.ಶ.1511 ಅಗಸ್ಟ್‌ 27 ಶುಕ್ರವಾರ (ಶಕವರ್ಷ 1424ವರ್ತಮಾನ 


ಕಾಲದಲ್ಲಿದೆ) 
ವಂಶ ಮತ್ತು ಅರಸ $ ಮಹಾಮಂಡಲೇಶ್ವರ ಶಈಚಪ್ಪ ಒಡೆಯ, ಸಾಳುವ ದೇವರಸ ಒಡೆಯ 
ಭಾಷೆ ಕನ್ನಡ 


ಸಾರಾಂಶ $ ನಮಸ್ತುಂಗ ಸಾಮಾನ್ಕೋಯಾ ಸ್ವಸ್ತಿ ಎಂಬ ಮಂಗಳ ಪದದೊಂದಿಗೆ ಆರಂಭವಾಗುವ ಈ ಶಾಸನವು 
ಮಹಾಮಂಡಲೇಶ್ವರ ಇಚ್ಛ್ಚಪ್ಪ ನಾಯಕರ ಕುಮಾರ ಸಾಳುವ ನರಸಣ್ಣ ನಾಯಕನನ್ನು ಮೂರು ಸಮುದ್ರಾಧೀಶ್ವರಗಂಡ 
ಕಠಾರಿ ತ್ರಿನೇತ್ರ ಎಂಬ ಬಿರುದಾವಳಿಗಳಿಂದ ಉಲ್ಲೇಖಿಸುತ್ತದೆ. ಕ್ರಿ.ಶ.1511 ಅಗಸ್ಟ್‌ 27ರ ಶುಭದಿನದಂದು ನರಸಣ್ಣ 
ನಾಯಕರಿಗೆ ಆಯುರಾರೋಗ್ಯ ಲಭ್ಯವಾಗಲಿ, ಧನಜನ ರಾಷ್ಟ್ರ ವಿಜಯವಾಗಲೆಂದು ದೇವರಸ ಒಡೆಯನು ಧಾರೇಶ್ವರ 
ದೇವರ ಅಮೃತಪಡಿಗೆ ಹಾಗೂ ಬ್ರಾಹ್ಮಣ ಸತ್ರಕ್ಕಾಗಿ ತ್ರಿಕರಣ ಶುದ್ಧಿಯಿಂದ ದಾನ ಮಾಡಿದನು. ಇದಕ್ಕಾಗಿ ತಲಗೋಡ 
ಮತ್ತು ದೇವಂಗಿರಿಯ ಕೆಲವು ಸ್ಥಳಗಳನ್ನು ಈ ಸತ್ರಕ್ಕಾಗಿ ದಾನ ನೀಡಲಾಯಿತು ಎಂದು ಹೇಳುತ್ತದೆ. ಈ ಶಾಸನವು ಈ 
ಪ್ರದೇಶದ ಬ್ರಾಹ್ಮಣರ ಊಟದ ಪದ್ಧತಿಯನ್ನು ಉಲ್ಲೇಖಿಸಿದೆ. ಉದಾ : ತಾಳಿಯ ಮೇಲೋಗರ, ಸಾಸುವೆಯ 
ಮೇಲೋಗರ, ಮೆಣ್ಣ ಮೇಲೋಗರ, ತೊಯ, ಪಳದ್ಯ, ಮಜ್ಜಿಗೆ, ಉಪ್ಪಿನಕಾಯಿ, ಅಂತೆಯೆ ಊಟವಾದ ಬಳಿಕ 
ಬ್ರಾಹ್ಮಣರಿಗೆ ವೀಳ್ಯವನ್ನು (ತಾಂಬೂಲಕ್ಕಾಗಿ) ದಾನ ನೀಡಿದ್ದರ ಕುರಿತು ತಿಳಿಸುತ್ತದೆ. 

ಕರಾವಳಿಯ ಪ್ರದೇಶದಲ್ಲಿ ಬಳಸುವ ಹಾನಿ, ಸ್ಥಳಸಿದ್ದೆ, ಸಾಂಬಾರ ಮೂಡಿ, ಕೊಳಗಬಾಗಿ, ಕಾಟಿಗದ್ಯಾಣ, 
ಪಿರಮೂಡಿ, ಪೇಟೆಮೂಡಿ ಕಂಚಿನ ಬಾಗಿಲಹಾನಿ ಅಳತೆಮಾನಗಳನ್ನು ಈ ಶಾಸನ ಉಲ್ಲೇಖಿಸಿದೆ. 


ಅ. ನಂ. 57 

ಊರು ? ಧಾರೇಶ್ವರ 

ತಾಲೂಕು $ ಕುಮಟಾ 

ಶಾಸನವಿರುವ ಸ್ಥಳ ಧಾರೇಶ್ವರ (ತಮಿಳುನಾಡು ಸರ್ಕಾರದ ಪ್ರಾಚ್ಯ ಹಸ್ತಪ್ರತಿ ಭಂಡಾರ, ಮದ್ರಾಸು) 


ಗಮನಿತ/ಪ್ರಕಟಿತ ಉಲ್ಲೇಖಃ ತಮಿಳುನಾಡು ಸರ್ಕಾರದ ಪ್ರಾಚ್ಯ ಹಸ್ತಪ್ರತಿ ಭಂಡಾರ, ಮದ್ರಾಸು. 
ಮೆಕೆಂಜಿ ಶಾಸನ ಸಂಗ್ರಹ, ಶಾಸನ ನಂ. 315, ಪು. 528-535. 
ಭಟ್‌ಸೂರಿ. ಕೆ. ಜಿ. ಧಾರಾನಾಥ ದೇವಾಲಯ, 1996, ನಂ. 4. 
ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ನಿರ್ದೇಶನಾಲಯ, ಮೈಸೂರು 


ಕಾಲ $ ಶಕವರ್ಷ 1462, ವಿಕಾರಿ ಸಂವತ್ಸರ, ಕಾರ್ತಿಕಶು 1,ಕ್ರಿ.ಶ. 1539, ಅಕ್ಟೊ €ಬರ 
12 (ಶಕವರ್ಷ 1462 ವರ್ತಮಾನ ಕಾಲದಲ್ಲಿದೆ 

ವಂಶ ಮತ್ತು ಅರಸ $ ಸಾಳುವ ಕೃಷ್ಣದೇವರಸ 

ಭಾಷೆ $ ಕನ್ನಡ 


ಸಾರಾಂಶ : ಸಾಳುವ ಕೃಷ್ಣದೇವರಸ ಒಡೆಯರು ಹೈವೆ, ತುಳು, ಕೊಂಕಣ ರಾಜ್ಯವಾಳುತ್ತಿರುವಾಗ ತಮಗೆ 
ಆಯುರಾರೋಗ್ಯ, ಐಶ್ವರ್ಯ ಅಭಿವೃದ್ಧಿಗಾಗಿ ಧಾರಾನಾಥ ದೇವರಿಗೆ ಅಂಗರಂಗಭೋಗ ಅಮೃತಪಡಿ ಸೇವೆಗಳಿಗಾಗಿ 
284 


ಹಿರಣ್ಕೋದಕ ದಾನ ಮಾಡಿದ್ದರ ಕುರಿತು ಉಲ್ಲೇಖಿಸುತ್ತದೆ. ವರಹ ಹೊನ್ನು, ಊರಕೇರಿ ಹಾನಿ, ಅಕ್ಕಿಮುಡಿ, ಹಾನಿ 
ಮುಂತಾದ ಅಳತೆಗೋಲುಗಳನ್ನು ಹೆಸರಿಸುತ್ತದೆ. 

ತ್ರಿಕಾಲದಲ್ಲೂ ನಡೆಯುವ ಬಲಿಚರುಗಾಗಿ ಹಾಗೂ ಬ್ರಾಹ್ಮಣರ ಗ್ರಾಸ ವಾಸಕ್ಕೆ ಅಕ್ಕಿ, ಎಣ್ಣೆ ಮತ್ತಿತರ 
ವಸ್ತುಗಳನ್ನು ನೀಡಲಾಯಿತೆಂದು ತಿಳಿಸುತ್ತದೆ. ಊರಕೇರಿಯ ಜನಾರ್ಧನ ದೇವರ ಅಮೃತಪಡಿಗೆ ಮತ್ತು ದೇವರ 
ಫೀ ಕಾರ್ಯಕ್ಕೆಂದು ಭೂಮಿ ದಾನ ನೀಡಿದ್ದರ ಬಗ್ಗೆ ಉಲ್ಲೇಖವಿದೆ. 


ಅ. ನಂ. 58 

ಊರು $ ಧಾರೇಶ್ವರ 

ತಾಲೂಕು $ ಕುಮಟಾ 

ಶಾಸನವಿರುವ ಸ್ಪ ಛ $ ಧಾರೇಶ್ವರ (ತಮಿಳುನಾಡು ಸರ್ಕಾರದ ಪ್ರಾಚ್ಯ ಹಸ್ತಪ್ರತಿ ಭಂಡಾರ, ಮದ್ರಾಸು) 


ಗಮನಿತ/ಪ್ರಕಟಿತ ಉಲ್ಲೇಖಃ ತಮಿಳುನಾಡು ಸರ್ಕಾರದ ಪ್ರಾಚ್ಯ ಹಸ್ತಪ್ರತಿ ಭಂಡಾರ, ಮದ್ರಾಸು. 
ಮೆಕೆಂಜಿ ಶಾಸನ ಸಂಗ್ರಹ, ಶಾಸನ ನಂ. 316, ಪು. 536-538. 
ಬಟ್‌ಸೂರಿ. ಕೆ. ಜಿ., ಧಾರಾನಾಥ ದೇವಾಲಯ, 1996, ನಂ. 5. 
ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ನಿರ್ದೆಶನಾಲಯ, ಮೈಸೂರು 


ಕಾಲ $ ಶಕವರ್ಷ 1481, ಕಾಳಯುಕ್ತಿ ಸಂವತ್ಸರ, ಆಷಾಢ ಶುದ್ಧ 15, ಗುರುವಾರ 
ಕ್ರಿ.ಶ. 1558, ಜೂನ್‌ 30 ಗುರುವಾರ (ಶಕವರ್ಷ 1481 ವರ್ತಮಾನ 
ಕಾಲದಲ್ಲಿರುತ್ತದೆ) 

ವಂಶ ಮತ್ತು ಅರಸ ; ವಿಜಯನಗರದ ಸದಾಶಿವರಾಯ ಹಾಗೂ ಸಾಳುವ ಕೃಷ್ಣದೇವರಾಯ ಒಡೆಯ 

ಭಾಷೆ $ ಕನ್ನಡ 


ಸಾರಾಂಶ $ ನಮಸ್ತುಂಗ ಶಿರಶ್ಚುಂಬಿ ಎಂಬ ಮಂಗಳ ಪದ್ಯದೊಂದಿಗೆ ಶಾಸನ ಆರಂಭವಾಗುತ್ತದೆ. ವಿಜಯನಗರ 
ಸಾಮ್ರಾಜ್ಯದ ಸದಾಶಿವರಾಯರ ಆಳ್ಸಿಕೆಯ ಕಾಲದಲ್ಲಿ ಸಾಳುವ ಕೃಷ್ಣದೇವರಾಯ ಒಡೆಯರು ನಗಿರೆ, ಹೈವೆ, ತುಳು, 
ಕೊಂಕಣ ಮುಂತಾದ ರಾಜ್ಯಗಳನ್ನು ಆಳುತ್ತಿದ್ದನು. ಆಗ ಮಹಾಪ್ರಧಾನನಾಗಿದ್ದ ಅರಿಯಣ್ಣನವರು ಧಾರೇಶ್ವರ ಮತ್ತು 
ಕ್ಷೇತ್ರಪಾಲ ದೇವರ ಸನ್ನಿಧಿಯಲ್ಲಿ ಧರ್ಮಕ್ಕೆ ಹಾಗೂ ಸ್ವರ್ಗವಾಸಿ ಮಂಗರಸರ ಹೆಸರಿನಲ್ಲಿ ನಡೆಯುವ ಸೇವೆಯಲ್ಲಿ 
ಆರು ಜನ ಬ್ರಾಹ್ಮಣ ಪುತ್ರರಿಗೆ ನಡೆಸುವ ಧರ್ಮಕ್ಕಾಗಿ ನೀಡುವ ಭತ್ತವನ್ನು ಗೇಣಿಯಾಗಿ ತ್ರಿಕರಣ ಶುದ್ಧಿಯಿಂದ 
ದೇವಸ್ವತ್ತಾಗಿ ಬಿಟ್ಟು ಕೊಟ್ಟನು. ತೊಯ, ತುಪ್ಪ ನಾಲ್ಕು ಬಗೆಯ ತಾಳಿಯ ಎರಡು ಬಗೆ. ಸಾಸಿವೆ ಎರಡು ಬಗೆಯ 
ಉಪ್ಪಿನಕಾಯಿ, ಮಜ್ಜಿಗೆ ಎಂದು ಬ್ರಾಹ್ಮಣರ ಭೋಜನದ ವಿವಿರ ನೀಡುತ್ತದೆ. 


ಅ. ನಂ. 59 

ಊರು $ ಮಿರ್ಜಾನ 

ತಾಲೂಕು ? ಕುಮಟಾ 

ಶಾಸನವಿರುವ ಸ್ಥಳ $ ಈಗಕರ್ನಾಟಕ ವಿಶ್ವವಿದ್ಯಾಲಯದಕೆ. ಆರ್‌.ಐ.ನಲ್ಲಿದೆ 


285 


ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ. ಸಂ. ಳ1ನಂ. 39. 


ಕಾಲ $ ಶಕ 1449, ಕ್ರಿ. ಶ. 1526 ಜೂನ್‌ 24 
ವಂಶ ಮತ್ತು ಅರಸ $ ವಿಜಯನಗರ ಕೃಷ್ಣದೇವರಾಯ, ಮಹಾಮಂಡಲೇಶ್ವರ ಪದುಮಲದೇವಿ 
ಭಾಷೆ $ ಕನ್ನಡ 


ಸಾರಾಂಶ $ ವಿಜಯನಗರ ಸಾಮ್ರಾಟ ಕೃಷ್ಣದೇವರಾಯನ ಆಳ್ಸಿಕೆಯ ಕಾಲದಲ್ಲಿ ಪದುಮಲದೇವಿ ಅಮ್ಮ ನಗಿರೆರಾಜ್ಯ, 
ಹೈವೆ, ತುಳು ಮತ್ತು ಕೊಂಕಣ ರಾಜ್ಯಗಳನ್ನು ಅಳುತ್ತಿದ್ದಳು. ಈ ಸಮಯದಲ್ಲಿ ಮಹಲಪ್ಪ ಸೇನಬೋವ ಗೋಕರ್ಣ 
ಕ್ಷೇತ್ರದ ಕುಮಂಬಿತ್ತೆಯ ಮಹಬಲದೇವರಸ ಮತ್ತು ಬೊಮ್ಮಿ ದೇವರಸರಿಂದ ಭೂಮಿಯನ್ನು ಕಟ್ಟಿಸಿದನು. 
ಮುಂದುವರೆದ ಶಾಸನ. ಮಹಲಪ್ಪ ಸೇನಬೋವನು ಮಿಡಿಜೆ ಹಳ್ಳಿಯಲ್ಲಿ ಪದುಮಲಾದೇವಿಯಿಂದ ಭೂಮಿಯನ್ನು 
ಖರೀದಿಸಿ, ಈ ಭೂಮಿಯನ್ನು ಗೋಕರ್ಣದ ರಘುನಾಥದೇವ, ಮಹಾಬಲದೇವ ಮತ್ತು ವಿನಾಯಕ ದೇವರ ಪೂಜೆ 
ಹಾಗೂ ವಿನಿಯೋಗಕ್ಕೆಂದು ಮತ್ತು ಅನ್ನಸತ್ರಕ್ಕಾಗಿ, ವಿದ್ಯಾದಾನಕ್ಕಾಗಿ ಮತ್ತು ಪುರಾಣ ಓದಲೆಂದು ದಾನ 
ನೀಡಿದನೆಂದು ಉಲ್ಲೇಖಿಸುತ್ತದೆ. 


ಅ. ನಂ. 60 

ಊರು ಈ ಸಂಡೊಳ್ಳಿ 

ತಾಲೂಕು $ ಕುಮಟಾ 

ಶಾಸನವಿರುವ ಸ್ಥಳ ರಾಜರಾಜೇಶ್ವರಿ ದೇವಾಲಯದ ಬಳಿ 


ಗಮನಿತ/ಪ್ರಕಟಿತ ಉಲ್ಲೇಖಃ ವೈ. ಉಮಾನಾಥ್‌ ಶೆಣೈ, ಚಂದಾವರ ಕಾಮದೇವರಸನ ಶಿಲಾಶಾಸನ, ವಿಜಯ 
ಕರ್ನಾಟಕ ದಿನಪತ್ರಿಕೆ, ಜುಲೈ 22, 2002. 


ಕಾಲ $ ಶಕ1186, ರಕ್ತಾಕ್ಷಿ ಸಂವತ್ಸರ, ವೈಶಾಖ, ಶುದ್ಧ ಪಂಚಮಿ, ಗುರುವಾರ, ಕ್ರಿ.ಶ. 
1264, ಏಪ್ರಿಲ್‌ 3 

ವಂಶ ಮತ್ತು ಅರಸ 2 ಚಂದಾವರ ಕಾದಂಬ ಕಾಮದೇವರಸ 

ಭಾಷೆ $ ಕನ್ನಡ 


ಸಾರಾಂಶ $ ವೈಜಯಂತಿ ಮಧುಕೇಶ್ವರ ವರಪ್ರಸಾದಂ ಲಬ್ಬ, ಪ್ರೀ ಗೋಕರ್ಣ ಮಹಾಬಳದೇವರ ದಿವ್ಯ ಶ್ರೀಪಾದ 
ಪದ್ಮರಾಧಾಕಂ, ಪಂಚಮಹಾಶಬ್ದ ಮಹಾಮಾಹೇಶ್ವರಂ, ಎಂಬಿತ್ಯಾದಿ ಬಿರುದಾಂಕಿತ ವೀರಕಾಮದೇವರಸನನ್ನು 
ಪರಿಚಯಿಸುತ್ತದೆ. ಮುಂದುವರೆದ ಶಾಸನವು ಗೋವಿಂದ ಉಪಾಧ್ಯಾಯರ, ಗೋವಿಂದ ಭಟ್ಟ, ನಾರಾಯಣ ಭಟ್ಟ, 
ಮೊದಲಾಗಿ ಆರು ಜನ ಮಕ್ಕಳಿಗೆ ಮೂರು ಸಾವಿರ ಮರ ಮತ್ತು ಒಂದು ಸಾವಿರದಾ ಐದೂನೂರಾ ಎಂಬತ್ತೈದು ಹೊನ್ನ 
ಸಿದ್ದಾಯ ಬರುವ ಸಂಕಡಿವಳ್ಳಿಯ ಭೂಮಿಯನ್ನು ದಾನ ನೀಡಿದ್ದನ್ನು ಉಲ್ಲೇಖಿಸುತ್ತದೆ. 


286 


ಅ. ನಂ. 61 

ಊರು ಹಿರೇಗುತ್ತಿ 

ತಾಲೂಕು $ ಕುಮಟಾ | 

ಶಾಸನವಿರುವ ಸ್ಥಳ --- 

ಗಮನಿತ/ಪ್ರಕಟಿತ ಉಲ್ಲೇಖಃ ಎ. ಇ. ಸಂ. XXIII ಪು. 70-75. 


ಕಾಲ $ ಕ್ರಿ. ಶ. 5ನೇ ಶತಮಾನದ ಉತ್ತರಾರ್ಧ ಮತ್ತು6 ನೆಯ ಶತಮಾನದ ಆದಿಭಾಗ 
ವಂಶ ಮತ್ತು ಅರಸ $ ಭೋಜ ಅಶಂಕಿತ ರಾಜ 
ಭಾಷೆ p ಸಂಸ್ಕೃತ 


ಸಾರಾಂಶ ೬ ಭಗವಾನ ಬುದ್ಧನ ಸ್ಪುತಿಯಿಂದ ಆರಂಭವಾಗುವ ಈ ಶಾಸನ ಅಶಂಕಿತ ರಾಜನನ್ನು ಕುರಿತು 
ಉಲ್ಲೇಖಿಸುತ್ತದೆ. ದೀಪಕ ವಿಷಯದ ವ್ಯಾಪ್ತಿಗೆ ಬರುವ ಸುಂದರಿಕಾ ಗ್ರಾಮವನ್ನು ಬೌದ್ಧವಿಹಾರಕ್ಕೆ ದಾನ ನೀಡಿದನು. 
ಈ ದಾನವನ್ನು ಸಾಮಂತ ನಂದಿಪಲಿಯ ಕೈಕೇಯಿ ವಂಶಜ ಕೊಟ್ಟಿಪೆಗ್ಗಲಿಯ ಕೋರಿಕೆಯ ಮೇರೆಗೆ ನೀಡಲಾಯಿತು. 
ಸುಂದರಿಕಾ ಗ್ರಾಮವು ಪೂರ್ವಕ್ಕೆ ಕುರ್ವಾ, ದಕ್ಷಿ ಣಕ್ಕೆ ಮೃತ್ತಿಕಟ್ಟು ಧುಮುಕುತ್ತಿರುವ ಸರೋವರ ಪಶ್ಚಿ ಮಕ್ಕೆ ಜಲಧಾರೆ 
ಉತ್ತರದಲ್ಲಿ ಮಾವಿನಮರದವರೆಗೂ ವಿಸ್ತರಿಸಿತ್ತೆಂದು ಹೇಳುತ್ತದೆ. 


ಅ, ನಂ. 62 

ಊರು : ಉಪ್ಪುಂದ 

ತಾಲೂಕು ? ಕುಂದಾಪುರ 

ಶಾಸನವಿರುವ ಸ್ವಳ : ದುರ್ಗಾಪರಮೇಶ್ವರಿ ದೇವಾಲಯದಲ್ಲಿರುವ ತಾಮ್ರಶಾಸನ 

ಗಮನಿತ/ಪ್ರಕಟಿತ ಉಲ್ಲೇಖಃ ವಸಂತಮಾಧವ ಕೆ. ಜಿ., ಕರಾವಳಿ ಕರ್ನಾಟಕದ ಕನ್ನಡ ಶಾಸನಗಳ ಅಧ್ಯಯನ 
ಪು. 89-92. 

ಕಾಲ ; ಶಕ1484, ದುರ್ಮತಿಸಂವತ್ಸರ, ಮಾಘ, ಬ 1,ಕ್ರಿ. ಶ.1562 

ವಂಶ ಮತ್ತು ಅರಸ : ಮಹಾಮಂಡಲೇಶ್ವರ ಚೆನ್ನ ಬೈರಾದೇವಿ 

ಭಾಷೆ $ ಕನ್ನಡ 


ಸಾರಾಂಶ $ ಮಹಾಮಂಡಲೇಶ್ವರ ಚೆನ್ನಭೈರಾದೇವಿಯ ಆಳ್ಸಿಕೆಯ ಕಾಲದಲ್ಲಿ ಆ ರಾಣಿಯ ಅಣತಿಯಂತೆ ಹೆಗಡೆ 
ಗ್ರಾಮದ ಜನರು ಉಪ್ಪುಂದದ ನರಸಿಂಹ ತೀರ್ಥಂಕರ ಶ್ರೀಪಾದಗಳ ಶಿಷ್ಕ್ಠರಾದ ರಾಮಚಂದ್ರತೀರ್ಥ ಪ್ರೀಪಾದರನ್ನು 
ಹೆಗಡೆ ಗ್ರಾಮದ ಶಾಂತಿಕಾ ಪರಮೇಶ್ವರಿ ದೇವಾಲಯ ದೇವಿಯ ಸ್ಥಾನದಲ್ಲಿ ನಡೆಯುವ ದೇವ ಧರ್ಮಕಾರ್ಯಕ್ಕೆ 
ಸ್ಥಾಪತ್ಯವನ್ನು ವಹಿಸಿಕೊಟ್ಟು ಕೆಲವು ಮಾಲಿಹಕ್ಕನ್ನು ನೀಡಿದ್ದರೆಂದು ಉಲ್ಲೇಖಿಸುತ್ತದೆ. 

ಈ ಧಾರ್ಮಿಕ ಕಾರ್ಯ ನಡೆದು ಬರುತ್ತಿರುವಾಗ ಕ್ರಮೇಣ ಮಾಸೂರದ ರಾಮ ಹೆಗ್ಗಡೆ ಮತ್ತು ಇವನ 
ಮಗಂದಿರು, ಹೆಬ್ಬಾರನ ಮಗ, ಲಿಂಗ ಹೆಗ್ಗಡೆಯವರು ಮೂಲಿಕೊಟ್ಟ ಸ್ಥಳವಾದ ಕೆರೆಯ ಗಜನಿ7'/, ಪಾಲನ್ನು 


2871 


ಮೂಲಿ ಒಕ್ಕಲಿಂದ ಪಡೆದು ಧರ್ಮಕಾರ್ಯಕ್ಕೆ ತೆರುವ ತೆರಿಗೆಯನ್ನು ನೀಡಲಿಲ್ಲ. ಇದರಿಂದ ಈ ದೇವಾಲಯದಲ್ಲಿ 
ನಡೆಯಬೇಕಾಗಿದ್ದ ಶೀಕಾರ್ಯಗಳು ನಿಂತವು. ಸ್ಥಾನಾಧಿಪತ್ಯರಾದ ರಾಮಚಂದ್ರ ತೀರ್ಥರು ಇದನ್ನು 
ಚೆನ್ನಭೈರಾದೇವಿಗೆ ತಿಳಿಸಿದರು. 

ಇದನ್ನು ತಿಳಿದ ರಾಣಿಯು ರಾಮ ಹೆಗಡೆ, ಲಿಂಗ ಹೆಗ್ಗಡೆ ಮುಂತಾದವರನ್ನು ಕರೆಯಿಸಿ ಸತ್ಯಸ್ಥಿತಿಯನ್ನು 
ವಿಚಾರಿಸಿದಳು. ನಂತರ ಪೂರ್ವದಲ್ಲಿ ಹೆಗ್ಗಡೆ ಗ್ರಾಮದವರು ಧಾರಾಪೂರ್ವಕವಾಗಿ ಬಿಟ್ಟ ಧರ್ಮವನ್ನು ಆ 
ಗ್ರಾಮದೊಳಗೆ ಧರ್ಮಕ್ಕೆ ನೀಡುವ ತೆರುವ ತೆರಿಗೆಯಿಂದ ತಪ್ಪಿಸಿಕೊಳ್ಳಬಾರದು ಎಂದು ಗ್ರಾಮದ ಬುದ್ದಿವಂತರ 
ಸಮಕ್ಷಮದಲ್ಲಿ ನ್ಯಾಯ ತೀರ್ಪು ನೀಡಿದಳು. ಇದಕ್ಕೆ ವ್ಯತಿರಿಕ್ತವಾಗಿದ್ದ ಧರ್ಮಕಾಯಕ್ಕೆ ಬಿಟ್ಟ ದೇವಸ್ಥಾನದ ಗಜನಿ 
ಸ್ಥಳದ ನಾಲ್ಕು ಪಾಲಿನಲ್ಲಿ ಒಂದರಷ್ಟು ಮೂಲಿಕ್ರಯ ಮಾಡಿಕೊಂಡ ರಾಮ ಹೆಗ್ಗಡೆ ಮತ್ತು ಲಿಂಗ ಹೆಗ್ಗಡೆಯ 
ಭೂವ್ಯವಹಾರ ಸಲ್ಲದೆಂದು ನಿರ್ಣಯಿಸದರಲ್ಲದೆ ಅದನ್ನು ರದ್ದುಗೊಳಿಸಿದಳೆಂದು ತಿಳಿಸುತ್ತದೆ. ಈ ಶಾಂತಿಕಾ ದೇವಿಯ 
ಧರ್ಮದೇವಸ್ಥಾನಾಧಿಪತಿಗಳು ಆದ ರಾಮಚಂದ್ರರೇ ಆಗಿರುವುದರಿಂದ ರಾಮಹೆಗ್ಗಡೆ ಮತ್ತು ಲಿಂಗ ಹೆಗ್ಗಡೆ 
ಮುಂತಾದವರು ಮೂಲಿಕ್ರಯ ಕೊಂಡ ಹಣವನ್ನು ರಾಜ್ಯ ಭಂಡಾರಕ್ಕೆ ಅದರ ಮುಖಾಂತರ ಸಲ್ಲಿಸಬೇಕು ಎಂದು 
ರಾಣಿ ಆಜ್ಞೆಯನ್ನು ಹೊರಡಿಸಿದಳೆಂದು ಉಲ್ಲೇಖಿಸುತ್ತದೆ. 

ಹಿಂದೆ ನೀಡಿದ ದಾನದ ಭೂಮಿಗಳನ್ನು ಸರ್ವಮಾನ್ಯವಾಗಿ ರಾಮಚಂದ್ರತೀರ್ಥರಿಗೆ ವಹಿಸಿಕೊಡಲಾಯಿತು. 
ಈ ಭೂಮಿಗಳು ಗಜನಿ, ಮಕ್ಕಿ, ಹಿತ್ತೀರಿ, ಮನೆ, ಠಾಣ, ನೀರು, ದಾರಿ, ನೆಲಹೊಲ, ಮರ ಫಲಗಳನ್ನೊಳಗೊಂಡಿತ್ತೆಂದು 
ತಿಳಿಸುತ್ತದೆ. ಪೀ ಶಾಂತಿಕಾ ದೇವಿಯ ಕಾರ್ಯಕ್ಕೆ ತೆರುವ ತೆರಿಗೆಯನ್ನು ಹಿಂದೆ ನಿರ್ಣಯಿಸಿದ ದರದಂತೆ ದುಂಧುಬಿ 
ಸಂವತ್ಸರದ ದೀವಳಿಗೆಯ ಆರಂಭ ಕಾಲದಂದು ವಸೂಲಿ ಮಾಡಿಕೊಳ್ಳಬೇಕೆಂದು ಮತ್ತು ದೇವಾಲಯದ 
ಧರ್ಮಕಾರ್ಯಗಳನ್ನು ನಡೆಸಿಕೊಂಡು ಬರಬೇಕೆಂದು ಈ ಭೂಮಿಯ ಮೂಲಿ ಹಕ್ಕುಗಳನ್ನು ರಾಮಚಂದ್ರ ತೀರ್ಥರು 
ಮತ್ತು ಅವರ ಶಿಷ್ಯರು ಪರಂಪರೆಯನ್ನು ಅನುಭವಿಸಿಕೊಂಡು ಬರಬೇಕೆಂದು ಚೆನ್ನಭೈರಾದೇವಿಯು ಹೇಳಿದ್ದು 
ಕೇಳಿಕೊಂಡಳೆಂದು ತಿಳಿಸುತ್ತದೆ. ಈ ಶಾಸನವನ್ನು ಭೈರಸನ ಮೊಮ್ಮಗ ಸೂರಪ್ಪನು ಬರೆದನೆಂದು ತಿಳಿಸುತ್ತದೆ. 


ಉಪ್ಪುಂದದ ಶಾಸನವಾದರೂ ಹೆಗಡೆ ಗ್ರಾಮಕ್ಕೆ ಸಂಬಂಧಿಸಿದ್ದಾಗಿದ್ದರಿಂದ ಕುಮಟಾ ತಾಲೂಕಿಗೆ 


ಸೇರಿಸಲಾಗಿದೆ. 

ಅ. ನಂ. 63 

ಊರು ? ಹಾರು ಮಾಸ್ಕೇರಿ 

ತಾಲೂಕು $ ಕುಮಟಾ 

ಶಾಸನವಿರುವ ಸ್ಥಳ $ ಅನಂತ ಗಂಗಾಧರ ಹೆಗಡೆಯವರ ಮನೆ ಹತ್ತಿರವಿರುವ ಹೊಲದಲ್ಲಿದೆ 
ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ.ಸಂ. ೪1ನಂ.63.. 

ಕಾಲ $ --- 

ವಂಶ ಮತ್ತು ಅರಸ $  ' ವಿಜಯನಗರ ಸಾಮ್ರಾಟ ಇಮ್ಮಡಿ ಹರಿಹರ ಮಹಾರಾಯ 


ದೋರಸಮುದ್ರದಿಂದ ಆಳುತ್ತಿದ್ದನು. 
288 


ಭಾಷೆ - ಕನ್ನಡ 
ಸಾರಾಂಶ $ ಗಣಪತಿ ಮತ್ತು ಶಿವನ ಸ್ತುತಿಯಿಂದ ಶಾಸನ ಆರಂಭವಾಗುತ್ತದೆ. ವೀರಮಹಾರಾಯನು ದೋರಸಮುದ್ರ 
ನೆಲೆವೀಡಿನಿಂದ ಆಳುತ್ತಿದ್ದನು. ಪದ್ಮೋಪಜೀವಿ ಎಂದು ಕರೆಯಲ್ಪಟ್ಟ ಸೋದೆಯ ನಾಯಕನೆಂದು ಉಲ್ಲೇಖಿಸುತ್ತದೆ. 
ಆದರೆ ಹೆಸರು ತ್ರುಟಿತಗೊಂಡಿದೆ. 

ಬೊಮ್ಮಸೆಟ್ಟಿಯು ಗೋಕರ್ಣದ ಮಹಾಬಲದೇವರ ಸನ್ನಿಧಿಯಲ್ಲಿ ನಡೆಯುವ ಅಮೃತಪಡಿ, ಸೇವೆಗಳಿಗಾಗಿ 
ಭೂಮಿಯನ್ನು ದಾನ ಮಾಡಿದನೆಂದು ಉಲ್ಲೇಖಿಸುತ್ತದೆ. ಮಾದಿಸೆಟ್ಟಿಯ ಮಗ ಬೊಮ್ಮ ಣ ಸೆಟ್ಟಿಯು ಭೂಮಿಯನ್ನು 
ಖರೀದಿಸಿ ಗೋಕರ್ಣದ ಮಹಾಬಲ ದೇವರಿಗೆ ದಾನ ನೀಡಿದನು. ಈ ಭೂಮಿಯನ್ನು ಸಯಿಗನಹಳ್ಳಿಯ ಸೆಟ್ಟಿಕಾರ 
ವಜ್ರ ಸೆಟ್ಟಿಯ ಮಗ ಕೌಮಣ ಸೆಟ್ಟಿಗೆ ಮೂಲಗೇಣಿಯಾಗಿ (ಕರಾರಿನ ಮೇಲೆ) ನೀಡಿದನೆಂದು ಉಲ್ಲೇಖಿಸುತ್ತದೆ. 
ಕಾಮಣ್ಣ ಸೆಟ್ಟಿಯು ಕರಾರಿನಂತೆ ಮೂಲಗೇಣಿಯಾದ ಪ್ರತಿವರ್ಷ ಮಾರ್ಫಶಿರ ಮಾಸದಲ್ಲಿ 40 ಮೂಡೆ ಭತ್ತ ಹಾಗೂ 
ಹಣವನ್ನು ಗೋಕರ್ಣ ಮಹಾಬಲ ದೇವಾಲಯಕ್ಕೆ ನೀಡಬೇಕು ಎಂದು ಉಲ್ಲೇಖಿಸಿದ ಈ ದಾನವು ಅನೇಕ ತೆರಿಗೆಗಳಿಂದ 
ಮುಕ್ತವಾಗಿತ್ತೆಂದು ತಿಳಿಸುತ್ತದೆ. 


ಅ. ನಂ. 64 

ಊರು p ಕಾಯ್ಕಿಣಿ 

ತಾಲೂಕು | ಭಟ್ಕಳ 

ಶಾಸನವಿರುವ ಸ್ಥಳ $ ಜೈನಬಸದಿಯ ಸಮೀಪವಿರುವ ವೀರಗಲ್ಲು 
ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ.ಸಂ.1, 1939-40, ನಂ. 34. 

ಕಾಲ $ ಶಕ. 1300, ಕ್ರಿ.ಶ. 1378? 

ವಂಶ ಮತ್ತು ಅರಸ $ ವಿಜಯನಗರ 

ಭಾಷೆ $ ಕನ್ನಡ 


ಸಾರಾಂಶ $ ಈ ವೀರಗಲ್ಲು ಶಾಸನವು (ಹರಿ) ರಾಯ ದೇವರಾಯ ಒಡೆಯರು ಚತುಸಮದ್ರದವರೆಗೂ ವ್ಯಾಪಿಸಿರುವ 
ತನ್ನ ರಾಜ್ಯವನ್ನು ಆಳುತ್ತಿದ್ದನೆಂದು ತಿಳಿಸುತ್ತದೆ. ಇವನು ರಾಜ್ಯ ರಾಜಗುರು ಮತ್ತು ರಾಜ್ಯವಾದಿಪಿತಾಮಹ ಎಂಬ 
ಬಿರುದುಗಳನ್ನು ಹೊಂದಿದ್ದನು. ಇವನ ಸಾಮಂತನಾದ ಹಡಪದ ನಾಗಣ್ಣ ಒಡೆಯನು ಹೊನ್ನಾಊರು (ಇಂದಿನ 
ಹೊನ್ನಾವರ) ನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಹೃವೆ ಮತ್ತು ಕೊಂಕಣ ರಾಜ್ಯಗಳನ್ನು ಆಳುತ್ತಿದ್ದನೆಂದು 
ಉಲ್ಲೇಖಿಸುತ್ತದೆ. ಶಕವರ್ಷ 1300, ದುರ್ಮುಖಿ ಸಂವತ್ಸರದಂದು ನಾಗಣ್ಣ ಒಡೆಯನು, ನಗಿರೆಯ 
ಕೇಶವದೇವಯೊಡೆಯರ ವಿರುದ್ದ ದಂಡೆತ್ತಿ ಹೋದನೆಂದು ತಿಳಿಸುತ್ತದೆ. ನಂತರ, ಇವನು ಕಲಿಗಳ 
ಮುಖದಕ್ಕೆಯಾಗಿದ್ದನು, ರಣರಂಗದಲ್ಲಿ ಸೂರೆಯಾಡುವವನಾಗಿದ್ದನು. ಮತ್ತು ಸಿದ್ಧ ಸಿಂಹಾಸನದ 
ದೊರೆಯಾಗಿದ್ದನೆಂದೂ ಅವನ ಪ್ರಶಸ್ತಿಯಿದೆ. ಬೊಮ್ಮಣ್ಣನಾಯಕರ ಮಗ ಜಕ್ಕಣ್ಣ ನಾಯಕನು ವೃರಿಗಳ ಜೊತೆ 
ಹೋರಾಡಿ ಸಾವನ್ನಪ್ಪಿದನು. ಅವನನೆನಪಿಗಾಗಿ ಬೊಮ್ಮಣ್ಣ ನಾಯಕನ ಮಗನು ಈ ವೀರಗಲ್ಲನ್ನು ನಿಲ್ಲಿಸಿದನೆಂದು 
ತಿಳಿಸುತ್ತದೆ. 
289 


ಅ. ನಂ. 65 


ಊರು ಕಾಯ್ಕಿಣಿ 
ತಾಲೂಕು ಭಟ್ಕಳ 
ಶಾಸನವಿರುವ ಸ್ಥಳ $ ಜೈನಬಸದಿಯ ಸಮೀಪವಿರುವ ವೀರಗಲ್ಲು 


ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಇ. ಸಂ.1, 1939-40, ನಂ. 36... 


ಕಾಲ ಶಕ ವರ್ಷ- ಇಲ್ಲ, ಬಹುಧಾನ್ಯ, ಪುಷ್ಯ, : ಕ್ರಿ.ಶ. 13989 
ವಂಶ ಮತ್ತು ಅರಸ $ ವಿಜಯನಗರದ ಇಮ್ಮ ಡಿ ಹರಿಹರರಾಯ ಮಹಾಪ್ರಧಾನ ಮಂಗಪ್ಪದಣ್ಣಾಯಕ 
ಭಾಷೆ $ ಕನ್ನಡ 


ಸಾರಾಂಶ ೬ ಈ ವೀರಗಲ್ಲು ಶಾಸನವು 5 ಪಟ್ಟಿಕೆಗಳಲ್ಲಿ ಬರೆಯಲ್ಪಟ್ಟಿದ್ದು, ವೀರಹರಿಹರರಾಯನ ಆಳ್ಳಿಕೆಯನ್ನು 
ತಿಳಿಸುತ್ತದೆ. ಇವನು ರಾಜ್ಯರಾಜಗುರು ಮತ್ತು ರಾಯವಾದಿಪಿತಾಮಹ ಎಂಬ ಬಿರುದುಗಳನ್ನು ಹೊಂದಿದ್ದನೆಂದು 
ತಿಳಿದುಬರುತ್ತದೆ. ಮಹಾಪ್ರಧಾನ ಮಂಗಪ್ಪ ದಂಡನಾಯಕನು ಬಹುಧಾನ್ಯ ಸಂವತ್ಸರದ ಪುಷ್ಯ ಸು ಪಾಡ್ಯ 
ಗುರುವಾರದಂದು ತುಳುರಾಜ್ಯದ ಮೇಲೆ ದಂಡೆತ್ತಿ ಬಂದು ಸೈನ್ಯ ಸಮೇತ ಬಿದಿರೆಯಲಿ ಬೀಡು ಬಿಟ್ಟನೆಂದು 
ಉಲ್ಲೇಖಿಸುತ್ತದೆ. ಚವಟರನ್ನು ಸೋಲಿಸಿ ನಗಿರೆಯ ಮಹಾಮಂಡಳೇಶ್ವರ ಹಯಿವರಸನ ಸೈನ್ಯವನ್ನು ಹಿಂದಕ್ಕೆ 
ತಳ್ಳಿದನು. ನಗಿರೆಯ ರಾಜಗುರುವಾದ ಬೊಮ್ಮಣ್ಣ ನಾಯಕನ ಮಗನಾದ ಜಕ್ಕಣನಾಯಕನು ಚವುಟರನ್ನು 
ಕೂಡಿಕೊಂಡು ವೈರಿಗಳೊಂದಿಗೆ ಹೋರಾಡಿದನು. ಈ ಯುದ್ದದಲ್ಲಿ ಇವನು ಒಂಭತ್ತು ಮಂದಿಯೊಂದಿಗೆ 
ಹೋರಾಡಿದನು. ಮಂಗಪ್ಪ ದಣ್ಣಾಯಕರ ಸೈನ್ಯದ ವಿರುದ್ದ ಹೋರಾಡಿ ಸಾವನ್ನಪ್ಪಿದನು. ಇವನ ನೆನಪಿಗಾಗಿ ಈತನ 
ತಮ್ಮ ತಮ್ಮ ನಾಯಕನು ಈ ವೀರಗಲ್ಲನ್ನು ನಿಲ್ಲಿಸಿದನೆಂದು ತಿಳಿಸುತ್ತದೆ. 


ಅ. ನಂ. 66 

ಊರು ಕಾಯ್ಕಿಣಿ 

ತಾಲೂಕು $ ಭಟ್ಕಳ 

ಶಾಸನವಿರುವ ಸ್ಥಳ $ ಜೈನಬಸದಿಯ ಸಮೀಪವಿರುವ ವೀರಗಲ್ಲು 

ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ. ಸಂ.1, 1939-40, ನಂ. 40. 

ಕಾಲ $ ಕ್ರಿ.ಶ. 1415 

ವಂಶ ಮತ್ತು ಅರಸ $ ವಿಜಯನಗರ, ಮಹಾರಾಜಾಧಿರಾಜ ದೇವರಾಯ ಮತ್ತು ಮಹಾಪ್ರಧಾನ 
ಶಂಕರ ದೇವ ಒಡೆಯ 

ಭಾಷೆ $ ಕನ್ನಡ 


ಸಾರಾಂಶ $ ಈ ವೀರಗಲ್ಲು ಶಾಸನವು 4 ಪಟ್ಟಿಕೆಗಳಲ್ಲಿ ಬರೆಯಲ್ಪಟ್ಟಿದ್ದು, ಜೈನಧರ್ಮದ ಸ್ತುತಿಯೊಂದಿಗೆ 
ಆರಂಭವಾಗುತ್ತದೆ. ನಂತರ ಮಹಾರಾಜಾಧಿರಾಜ ರಾಜಪರಮೇಶ್ವರ ದೇವರಾಯ ಒಡೆಯನ ಆಳ್ವಿಕೆಯ ಸಮಯದಲ್ಲಿ 


290 


ಇವನ ಸಾಮಂತನಾದ ಮಹಾಪ್ರಧಾನ ಸಂಕರದೇವ ಒಡೆಯನು ರಾಜ್ಯಕಾರ್ಯದ ಸಲುವಾಗಿ ಅರಸನ ಆಜ್ಞೆಯ ಮೇರೆಗೆ 
ತುಳುಸೈನ್ಯದ ಸಮೇತ ಹಾಡುವಳ್ಳಿಯಲ್ಲಿ ಬೀಡುಬಿಟ್ಟಿದ್ದನೆಂದು ತಿಳಿಸುತ್ತದೆ. ಮಹಾಮಂಡಳೇಶ್ವರ ಹೈಯಿವರಸ 
ಒಡೆಯನ ಮಗನಾದ ಮಹಾಮಂಡಳೇಶ್ವರ ಸಂಗಿರಾಯ ಒಡೆಯನ ಪ್ರಶಸ್ತಿಯನ್ನು ಹೇಳಲಾಗಿದೆ. ಭಟ್ಕಳದಲ್ಲಿ ಒಂದು 
ಸೈನ್ಯವು ದಾಳಿಮಾಡಿದಾಗ, ಹಳಿಗೇರಿಯ ಲೋಕನಾಯಕನ ಮಗ ಮಾಬುನಾಯಕನು ವೀರಾವೇಶದಿಂದ ಹೋರಾಡಿ 
ಸಾವನ್ನ ಪ್ಪಿದನು. ಸಾವನ್ನಪ್ಪಿದ ವೀರನನ್ನು ತುಳು ಸೈನ್ಯವು ಪ್ರಶಂಸಿಸುತ್ತದೆ. ಮಾಬುನಾಯಕನ ತಂದೆ ಲೋಕನಾಯಕನು 
ತನ್ನ ಮಗನ ನೆನಪಿಗಾಗಿ ಈ ವೀರಗಲ್ಲನ್ನು ನಿಲ್ಲಿಸಿದನು. ಇದನ್ನು ಬರೆದಾತ ಮಾಯಾಚಾರಿಯ ಮಗ ಯಿಸರಾಚಾರಿ 
ಎಂದು ಉಲ್ಲೇಖವಿದೆ. 


ಅ. ನೆಂ. 67 

ಊರು ಕಾಯ್ಕಿಣಿ 

ತಾಲೂಕು $ ಭಟ್ಕಳ 

ಶಾಸನವಿರುವ ಸ್ಥಳ $ ಪಾರ್ಶ್ವನಾಥ ಬಸದಿಯ ಶಾಸನ. 


ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ. ಸಂ.1, 1939-40 ನಂ.41. 
ಕಾಲ 0 ಶಕ 1340, ಹೇಮಳಂಬಿ, ಪಾಲ್ಲುಣಶು 5, ಆದಿವಾರ, ಆದರೆ ಈ ವಿವರ ಶಕ 
1338 ದುರ್ಮುಖಿ ಸಂವತ್ಸರಕ್ಕೆ ಸರಿಹೊಂದುತ್ತದೆ. ಕ್ರಿ.ಶ. 1417 ಫೆಬ್ರುವರಿ 


21 ರವಿವಾರ 

ವಂಶ ಮತ್ತು ಅರಸ $ ವಿಜಯನಗರ ಸಾಮ್ರಾಟ ವೀರಪ್ರತಾಪ ದೇವರಾಯ, ಮಂತ್ರಿ ಶಂಕರ ಕ್ಲಿತಿಪನು 
ತುಳುದೇಶದ ಪ್ರಭಾರ ಪ್ರಾಂತ್ಕಾಧಿಕಾರಿಯಾಗಿದ್ದನು. 

ಭಾಷೆ - ಕನ್ನಡ 


ಸಾರಾಂಶ $ ಪ್ರಸ್ತುತ ಶಾಸನವು ಜೈನಸ್ತುತಿಯೊಂದಿಗೆ ಆರಂಭಗೊಂಡು ಶ್ರೀ ವೀರಪ್ರತಾಪದೇವರಾಯನ 
ಮಹಾರಾಯನ ಆಳ್ಳಿಕೆಯನ್ನು ತಿಳಿಸುತ್ತದೆ. ಶ್ರೀ ವೀರಪ್ರತಾಪದೇವರಾಯನ ಮಂತ್ರಿಯಾದ ಶಂಕರ ಕ್ಲಿತಿಪಾಲಕನು 
ತುಳುದೇಶದ ರಾಜ್ಯವನ್ನಾಳುತ್ತಿದ್ದ ವಿಷಯವನ್ನು ಉಲ್ಲೇಖಿಸುತ್ತದೆ. ಮತ್ತು ಇವನು ರಾಜಾಧಿರಾಜ ರಾಜಪರಮೇಶ್ವ ರ, 
ಪೂರ್ವಪಶ್ಚಿಮ, ದಕ್ಷಿಣ ಸಮುದ್ರಾಧೀಶ್ವರನೆಂಬ ಬಿರುದನ್ನು ಹೊಂದಿದ್ದನೆಂದು ತಿಳಿಸುತ್ತದೆ. ವಿದ್ಯಾನಂದ ಯತಿಯ 
ಶಿಷ್ಠನಾದ ಪಾಯಣ್ಣ ಒಡೆಯನು ಕಾಯ್ಕಿಣಿಯಲ್ಲಿ ಪಾರ್ಶ್ವನಾಥಬಸದಿಯನ್ನು ನಿರ್ಮಿಸಿದನೆಂದು ಉಲ್ಲೇಖಿಸುತ್ತದೆ. 
ಈ ಬಸದಿಗೆ ಬೇರೆ ಬೇರೆ ಜನರು ಒಂಭತ್ತು ದಾನಗಳನ್ನು ನೀಡಿದ ವಿಷಯವನ್ನು ತಿಳಿಸುತ್ತದೆ. ಆ ಒಂಭತ್ತು ದಾನಗಳು 
ಈ ಕೆಳಗಿನಂತಿವೆ. 1. ಪಾಯಣ್ಣ ಒಡೆಯನು ಪಾರ್ಶ್ವನಾಥ ಚೈತ್ಯಾಲಯದಲ್ಲಿ ನಡೆಯುವ ಅಂಗಭೋಗ, ರಂಗಭೋಗ 
ನೈವೇಧ್ಯಕ್ಕೆ ಮೂವತ್ತು ಹಾನೆ ಗದ್ದೆಯನ್ನು ದಾನ ನೀಡಿದನು. 2.ನಗಿರೆಯ ಸಂಗಿರಾಯ ಅರಸನು ಪಾರ್ಶ್ರ್ವದೇವರಿಗೆ 
ಹಿತ್ತಲನ್ನು ದಾನಬಿಟ್ಟನು. ಸ ಕಾಯ್ಕಿಣಿಯ ಏಳುಜನನಿಗಳು ಚೈತ್ಯಾಲಯದ ಮತ್ತು ದಾನಶಾಲೆಯ ಸುಧಾರಣೆಗಾಗಿ 
ಭೂಮಿಯನ್ನು ದಾನನೀಡಿದರೆಂದು ತಿಳಿಸುತ್ತದೆ. 4.ಭಟ್ಕಳದ ಶಾಂತಣಶೆಟ್ಟಿ ಮತ್ತು ಕೊಟ್ಟಿಯಣಶೆಟ್ಟಿಯರು 
ಭೂಮಿಯನ್ನು ದಾನನೀಡಿದರೆಂದು ತಿಳಿಸುತ್ತದೆ. 5. ದೇವನಾಯಕನ ಮಗ ಮಾರನಾಯಕನು ಭೂಮಿದಾನ 


291 


ನೀಡಿದ್ದನ್ನು ತಿಳಿಸುತ್ತದೆ. 6. ಸೋದೆಯ ಕೊಟ್ಟಿಯಣ್ಣನಾಯಕನು ಭೂಮಿದಾನ ನೀಡಿದ್ದನ್ನು ತಿಳಿಸುತ್ತದೆ. ಈ 
ಭೂಮಿಯನ್ನು ಇವನು ನಗಿರೆಯ ಸಂಗಿರಾಯನಿಂದ ಖರೀದಿಸಿ ಅದರಿಂದ ಬರುವ36 ಮೂಟೆ ಅಕ್ಕಿಯ ಆದಾಯವನ್ನು 
ಶಿರಾಲಿ, ಕಾಯ್ಕಿಣಿ ಮತ್ತು ಮಂಕಿ ಬಸದಿಗಳಿಗೆ ಸಮನಾಗಿ ಹಂಚಿದನೆಂದು ತಿಳಿಸುತ್ತದೆ. ಉಳಿದ 3 ದಾನಗಳನ್ನು 
ಲೋಕನಾಯಕಣನಾಯಕ, ಈತನ ತಮ್ಮ ಬೊಮ್ಮ ಣನಾಯಕ ಮತ್ತು ಬೊಮ್ಮ ಣಶೆಟ್ಟಿ ಇವರುಗಳು ಇದೇ ಬಸದಿಗೆ 
ಭೂಮಿಯನ್ನು ದಾನ ಮಾಡಿದರೆಂದು ಉಲ್ಲೇಖಿಸುತ್ತದೆ. 


ಅ. ನಂ. 68 

ಊರು $ ಕಾಯ್ಕಿಣಿ 

ತಾಲೂಕು : ಭಟ್ಕಳ 

ಶಾಸನವಿರುವ ಸ್ಥಳ $ ಜೈನಬಸದಿಯ ಸಮೀಪವಿರುವ ವೀರಗಲ್ಲು 

ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ. ಸಂ.1, 1939-40 ನಂ.42. 

ಕಾಲ $ ಶಕ1345, ಶುಭೋಕ್ರಿತ, ಶ್ರಾವಣ, ಶು, ಅಮವಾಸೆ, ಶುಕ್ರವಾರಕ್ರಿ.ಶ. 
1423 ಅಗಷ್ಟ 6 ಶುಕ್ರವಾರ 

ವಂಶ ಮತ್ತು ಅರಸ $ ಮಹಾಮಂಡಲೇಶ್ವರ ಕೇವದೇವ ಒಡೆಯನು ನಗಿರೆ ರಾಜ್ಯ ಮತ್ತು 
ಮಹಾಮಂಡಳೇಶ್ವರ ಸಂಗೀರಾಯ ಒಡೆಯನು ಹಾಡುವಳ್ಳಿ ರಾಜ್ಯವನ್ನು 
ಆಳುತ್ತಿದ್ದನು. 

ಭಾಷೆ 7 ಕನ್ನಡ 

ಸಾರಾಂಶಃ ಪ್ರಸ್ತುತ ವೀರಗಲ್ಲು ಶಾಸನವು 5 ಪಟ್ಟಿಕೆಗಳಲ್ಲಿ ಬರೆಯಲ್ಪಟ್ಟಿದ್ದು ಗಣಪತಿ ಶ್ಲೋಕದೊಂದಿಗೆ 


ಆರಂಭವಾಗುತ್ತದೆ. ನಗಿರೆಯ ಹೈವರಸ ಒಡೆಯರ ಮೊಮ್ಮಗನಾದ ಕೇಶವದೇವ ಒಡೆಯನು ಹಾಡುವಳ್ಳಿಯ 
ಸಂಗಿರಾಯ ಒಡೆಯನ ರಾಜ್ಯದ ಮೇಲೆ ದಂಡೆತ್ತಿ ಹೋದನು. ಅಸಕೆಯತಳಿರೆ ಎಂಬ ಸ್ಥಳದಲ್ಲಿ ನಡೆದ ಕಾಳಗದಲ್ಲಿ 
ಚವುಡರ ನಾಯಕನ ಮಗ ತಮ್ಮನಾಯಕನು ವೈರಿಗಳೊಂದಿಗೆ ಹೋರಾಡಿ ವೀರ ಮರಣವನ್ನಪ್ಪಿದನು. ಇವನ 
ನೆನಪಿಗಾಗಿ ಇವನ ಮೂರುಜನ ಅಳಿಯಂದಿರಾದ ಜಕ್ಕಣ ನಾಯಕನ ತಮ್ಮ ದೇವನಾಯಕನಮಗ ಮಾಬುನಾಯಕ 
ಮತ್ತು ತಮ್ಮನಾಯಕನ ಮಗ ತಮ್ಮಣ್ಣನಾಯಕರುಗಳು ವೀರಗಲ್ಲನ್ನು ನಿಲ್ಲಿಸಿದರೆಂದು ತಿಳಿಸುತ್ತದೆ. 


ಅ. ನಂ. 69 

ಊರು $ ಕಾಯ್ಕಿಣಿ 

ತಾಲೂಕು $ ಭಟ್ಕಳ 

ಶಾಸನವಿರುವ ಸ್ಥಳ : ಪಾರ್ಶ್ವನಾಥ ಬಸದಿಯ ಎದುರಿಗಿರುವ ವೀರಗಲ್ಲು ಶಾಸನ. 


ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ. ಸಂ.l, 1939-40 ನಂ. 44. 
ಕಾಲ ಶಕ1344, ಶುಭೋಕ್ರಿತ, ಆಷಾಡ,ಬ13, ಕ್ರಿ.ಶ. 1422 ಜುಲೈ 15 ಬುಧವಾರ 


292 


ವಂಶ ಮತ್ತು ಅರಸ $ ವಿಜಯನಗರ ಸಾಮ್ರಾಜ್ಯ ಬುಕ್ಕರಾಯ, ನಗಿರೆಯ ಮಹಾಮಂಡಲೇಶ್ವರ 
ಕೇಶವದೇವ ಒಡೆಯ ಮತ್ತು ಹಾಡುವಳ್ಳಿಯ ಮಹಾಮಂಡಲೇಶ್ವರ 
ಸಂಗೀರಾಯ ಒಡೆಯ. 

ಭಾಷೆ $ ಕನ್ನಡ 

ಸಾರಾಂಶ ಪ್ರಸ್ತುತ ವೀರಗಲ್ಲು ಶಾಸನವು4 ನಾಲ್ಕು ಪಟ್ಟಿಕೆಗಳಲ್ಲಿ ಬರೆಯಲ್ಪಟ್ಟಿದೆ. ಇದು ಗಣಪತಿಸ್ತುತಿಯೊಂದಿಗೆ 

ಆರಂಭಗೊಂಡು ಮಹಾರಾಜಾಧಿರಾಜ ಪರಮೇಶ್ವರ ಅಷ್ಟದಿಕ್ಕುಭಯಂಕರ ಮಹಾರಾಯ ವಿಜಯಬುಕ್ಕರಾಯನನ್ನು 

ಮತ್ತು ಆತನ ಸಾಮಂತನಾದ ಮಹಾಮಂಡಳೇಶ್ವರ ಕೇಶವದೇವ ಒಡೆಯನನ್ನು ಪರಿಚಯಿಸುತ್ತದೆ. ಮತ್ತು ಇವನು 

ನಗಿರೆಯ ರಾಜ್ಯವನ್ನಾಳುತ್ತಿದ್ದನೆಂದು ತಿಳಿಸುತ್ತದೆ. ಕೇಶವದೇವ ಒಡೆಯನು ಹಾಡುವಳ್ಳಿಯ ಸಂಗೀರಾಯನ ವಿರುದ್ದ 

ದಂಡೆತ್ತಿಹೋದನು. ಇವರಿಬ್ಬರ ಮಧ್ಯೆ ಅಸಕೆಯತಳಿರ ಎಂಬಲ್ಲಿ ಕಾಳಗವು ನಡೆಯಿತು. ಈ ಕಾಳಗದಲ್ಲಿ 

ತಿಮ್ಮ ನಾಯಕನ ಮಗನಾದ ಸಂಗಣನಾಯಕನು ವೀರಮರಣವನ್ನಪ್ಪಿದನೆಂದು ತಿಳಿಸುತ್ತದೆ. ಸಂಗಣನಾಯಕನ 

ನೆನಪಿಗಾಗಿ ಅವನ ಹಿರಿಯ ಸಹೋದರ ಹೈವಣ್ಣ ಮತ್ತು ಅವನ ಅಳಿಯ ಬೊಮ್ಮ ನಾಯಕರುಗಳು ಈ ವೀರಗಲ್ಲನ್ನು 


ನಿಲ್ಲಿಸಿದರೆಂದು ತಿಳಿಸುತ್ತದೆ. 


ಅ. ನಂ.70 

ಊರು p ಕಾಯ್ಕಿಣಿ 

ತಾಲೂಕು ಭಟ್ಕಳ 

ಶಾಸನವಿರುವ ಸ್ಥಳ : ಕಾಯ್ಕಿಣಿಸೇತುವೆಯ ಎದುರಿಗಿರುವ ವೀರಗಲ್ಲು ಶಾಸನ. 


ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ.ಸಂ.1, 1939-40 ನಂ.45. 
ಕಾಲ $ ಶಕ 1345, ಶುಭೋಕ್ರಿತ, ಶ್ರಾವಣ, ಬ ಅಮವಾಸ್ಯೆ, ಬುಧವಾರ 
ಕ್ರಿ.ಶ. 1423 ಜುಲೈ? ಬುಧವಾರ 
ವಂಶ ಮತ್ತು ಅರಸ p ವಿಜಯನಗರ ಸಾಮ್ರಾಜ್ಯ ಬುಕ್ಕರಾಯ, ನಗಿರೆಯ ಮಹಾಮಂಡಲೇಶ್ವರ 
ಕೇಶವದೇವ ಒಡೆಯ ಮತ್ತುಹಾಡುವಳ್ಳಿಯ ಮಹಾಮಂಡಲೇಶ್ವರ 
ಸಂಗೀರಾಯ ಒಡೆಯ. 
ಭಾಷೆ $ ಕನ್ನಡ 
ಸಾರಾಂಶ ೩ ಈ ವೀರಗಲ್ಲು ಶಾಸನವು 4 ಪಟ್ಟಿಕೆಗಳಲ್ಲಿ ಬರೆಯಲ್ಪಟ್ಟಿದೆ. ಜಿನಸ್ತುತಿಯೊಂದಿಗೆ ಆರಂಭಗೊಂಡು 
ಮಹಾರಾಜಾಧಿರಾಜ ರಾಜಪರಮೇಶ್ವರ ಅಷ್ಟದಿಕ್ಕುಭಯಂಕರ ಶೀ ವೀರವಿಜಯ ಬುಕ್ಕರಾಯನನ್ನು 
ಪರಿಚಯಿಸುತ್ತದೆ. ಮತ್ತು ಹೈವರಸ ಒಡೆಯನ ತಂಗಿಯ ಮಗನಾದ (ಅಳಿಯ) ಕೇಶವದೇವ ಒಡೆಯನನ್ನು 
ಪರಿಚಯಿಸುತ್ತದೆ. ತಿಮ್ಮನಾಯಕ ಎಂಬುವನು ಯುದ್ಧ ಭೂಮಿಯಲ್ಲಿ ವೈರಿಗಳೊಂದಿಗೆ ಹೋರಾಡಿ 
ಮರಣವನ್ನಪ್ಪಿದನು. ಇವನ ನೆನಪಿಗಾಗಿ ತಿಮ್ಮನಾಯಕನ ತಂಗಿಯ ಮಗನಾದ ತಿಮ್ಮ ನಾಯಕನು ಈ ವೀರಗಲ್ಲನ್ನು 


ನಿಲ್ಲಿಸಿದನೆಂದು ತಿಳಿಸುತ್ತದೆ. 
293 


ಅ. ನಂ.71 


ಊರು $ ಕಾಯ್ಕಿಣಿ 
ತಾಲೂಕು $ ಭಟ್ಕಳ 
ಶಾಸನವಿರುವ ಸ್ಸ ಛ $ ಕಾಯ್ಕಿಣಿ ಸೇತುವೆಯ ಸಮೀಪವಿರುವ ಮಾವಿನಮರದ ಕೆಳಗಿರುವ 


ವೀರಗಲ್ಲು ಶಾಸನ. 


ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ.ಐ.ಸಂ.1, 1939-40 ನಂ. 47. 


ಕಾಲ ;  ಶಕ1347,ಮಾತ್ರ ಉಲ್ಲೇಖಿತವಾಗಿದ್ದು ಉಳಿದಿದ್ದು ತ್ರುಟಿತ. ಕ್ರಿ.ಶ. 1425 

ವಂಶ ಮತ್ತು ಅರಸ $ ವಿಜಯನಗರ ವೀರಪ್ರತಾಪ ದೇವರಾಯ ಮಹಾಪ್ರಧಾನ ಬಾನಷ್ಟ ಒಡೆಯ 
ನಗಿರೆಯ ಮಹಾಮಂಡಲೇಶ್ವರ ಕೇಶವದೇವ ಒಡೆಯ 

ಭಾಷೆ p ಕನ್ನಡ 


ಸಾರಾಂಶ $ಈ ಪ್ರಸ್ತುತ ವೀರಗಲ್ಲು ಶಾಸನವು4 ಪಟ್ಟಿಕೆಗಳಲ್ಲಿ ಬರೆಯಲ್ಪಟ್ಟಿದ್ದು ಮಧ್ಯಭಾಗದಲ್ಲಿ ತ್ರುಟಿತಗೊಂಡಿದೆ. 
ಇದು ಗಣಪತಿಸ್ತುತಿಯೊಂದಿಗೆ ಆರಂಭಗೊಂಡು ಮಹಾರಾಜಾಧಿರಾಜ ರಾಜಪರಮೇಶ್ವರ ವೀರಪ್ರತಾಪ ದೇವರಾಯ 
ಮಹಾರಾಯನ ಆಳ್ಳಿಕೆಯನ್ನು ಉಲ್ಲೆ ಖಿಸುತ್ತ ದೆ. ಮತ್ತು ಇವನ ಅಧಿಕಾರಿಯಾದ ಮಹಾಪ್ರಧಾನ ಬಾನಪ್ಪ ನಾಯಕನು 
ಹೊನ್ನಾವರವನ್ನಾಳುತ್ತಿದ್ದನೆಂದು ತಿಳಿಸುತ್ತದೆ. ಹೊನ್ನಾವರದ ಮಹಾಪ್ರಧಾನ ಬಾನಪ್ಪ ಒಡೆಯ ಮತ್ತು ನಗಿರೆಯ 
ಕೇಶವ ಒಡೆಯರ ಮಧ್ಯ ಶಕವರ್ಷ 1347 ರಂದು ಯುದ್ಧ ನಡೆಯಿತೆಂದು ತಿಳಿಸುತ್ತದೆ. ಶಾಸನದ ಮುಂದಿನಭಾಗವು 
ಸವೆದುಹೋಗಿರುವುದರಿಂದ ಹೆಚ್ಚಿನ ವಿವರಗಳು ಲಭ್ಯವಿಲ್ಲ. 


ಅ. ನಂ.72 

ಊರು p ಕಾಯ್ಕಿಣಿ 

ತಾಲೂಕು $ ಭಟ್ಕಳ 

ಶಾಸನವಿರುವ ಸ್ಥಳ p ಜೈನಬಸದಿಯ ಎದುರಿಗಿರುವ ವೀರಗಲ್ಲು ಶಾಸನ 


ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ.ಸಂ.1, 1939-40 ನಂ.48. 


ಕಾಲ $ ಶಕ 1349,ಪ್ಲವಂಗ ವೈಶಾಖ, ಶು5 ಗುರುವಾರ, ಕ್ರಿ.ಶ.1427 ಮೇ 
ಗುರುವಾರ 
ವಂಶ ಮತ್ತು ಅರಸ $ ವಿಜಯನಗರ ವೀರಪ್ರತಾಪ ದೇವರಾಯ ಮಹಾರಾಯ, ಮಹಾಪ್ರಧಾನ 


ತಿಮ್ಮ ಣ್ಣವೊಡೆಯ, ಹೈವ, ತುಳು, ಕೊಂಕಣ ರಾಜ್ಯಗಳನ್ನು ಹೊನ್ನಾವರ 
ರಾಜಧಾನಿಯಿದ ಆಳುತ್ತಿದ್ದನು. 
ಭಾಷೆ $ ಕನ್ನಡ 


294 


ಸಾರಾಂಶ ಈ ವೀರಗಲ್ಲು ಶಾಸನವು ನಾಲ್ಕು ಪಟ್ಟಿಕೆಗಳಲ್ಲಿ ಬರೆಯಲ್ಪಟ್ಟಿದೆ. ಗಣಪತಿ ಶ್ಲೋಕದೊಂದಿಗೆ 
ಆರಂಭಗೊಂಡು ವಿಜಯನಗರ ಅರಸವೀರಪ್ರತಾಪ ದೇವರಾಯ ಮಹಾರಾಯನ ಆಳ್ವಿಕೆಯನ್ನು ತಿಳಿಸುತ್ತದೆ. ಇವನ 
ಸಾಮಂತನಾದ ಮಹಾಪ್ರಧಾನ ತಿಮ್ಮ ಣ್ಣವೊಡೆಯನು ಹೊನ್ನಾವರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಹೈವೆ, 
ತುಳು ಮತ್ತು ಕೊಂಕಣ ರಾಜ್ಯಗಳನ್ನು ಆಳುತ್ತಿದ್ದನೆಂದು ತಿಳಿಸುತ್ತದೆ. ಇವನು ಹೊನ್ನಾವರದ ಉಮ್ಮ ರಮರ ಕಾಲನು 
ತಿಮ್ಮ ರಸ ಒಡೆಯನೊಂದಿಗೆ ಜಗಳವಾಡಿ, ಹೊನ್ನಾವರದಿಂದ ಮರಳಿಬಂದನು ಮತ್ತು ತನ್ನ ಹಿಂಬಾಲಕರೊಂದಿಗೆ 
ಕಾಸರಗೋಡಿನಲ್ಲಿ ನೆಲೆಸಿದನು. ಮತ್ತು ಉಮ್ಮರಮರಕಾಲನು ನಗಿರೆಯ ಸಂಗಿರಾಯ ಒಡೆಯರ ಬಳಿಗೆ ಬಂದು 
ನಮ್ಮನ್ನು ಮತ್ತು ತಿಮ್ಮಣ್ಣ ವೊಡೆಯನನ್ನು ಸಂತಯಿಸಿ ಕೊಡಬೇಕೆಂದು ವಿನಂತಿಸಿಕೊಂಡಾಗ ಸಂಗಿರಾಯ ಒಡೆಯನು 
ಕೂರಸೆಯಪುರದಲ್ಲಿ ಹುಟ್ಟಿದ ಸಂಗವ ಕೋಟೇಸ್ವರ ನಾಯಕನನ್ನು ಸಾವಿರಮಂದಿಯ ಜೊತೆಗೆ ಕಾಸರಗೋಡಿಗೆ 
ಕಳುಹಿಸಿದನು. ತಿಮ್ಮಣ್ಣ ಒಡೆಯನು ಹೊನ್ನಾವರದ ಮೂರುವಾವಡಿಯ ಮಂದಿಯೊಂದಿಗೆ ಅಸಹ್ಯವಾಗಿ 
ವರ್ತಿಸಿದನು. ಆಗ ಕೋಟೇಶ್ವರ ನಾಯಕನು ತಿಮ್ಮಣ್ಣ ಒಡೆಯನ ದಂಗೆಯನ್ನು ಹತ್ತಿಕ್ಕಿ ಹಂಜಮಾನ ಸಮುದಾಯದ 
ಸ್ತ್ರೀ, ಪುರುಷರನ್ನು ಮತ್ತು ಉಮ್ಮ ರಮರಕಾಲನನ್ನು ಕಾಪಾಡಿ, ಇವರೆಲ್ಲರನ್ನು ಸುರಕ್ಷಿತ ಸ್ಥಳಕ್ಕೆ ಕಳುಹಿಸಿದನು. ಈ 
ಕಾಳಗದಲ್ಲಿ ರಾಜಗುರು ಮಹಾಪ್ರತಾಪಿ ದೇವಣ್ಣ ನಾಯಕನನ್ನು ಕೆಡಗಿ ಮೂರು ಚಾವಡಿಯ ಸೈನಿಕರನ್ನು ಹಿಮ್ಮೆ ಟ್ವಿಸಿ, 
ಹೋರಾಡಿ ಸಂಗವ ಕೋಟಿಶ್ವರ ನಾಯಕನು ವೀರಮರಣವನ್ನು ಹೊಂದಿದನು. ಇವನ ಸಹೋದರನಾದ 
ಅಣ್ಣುನಾಯಕನು ಇವನ ಮರಣದ ನೆನಪಿಗಾಗಿ ಈ ವೀರಗಲ್ಲನ್ನು ನಿಲ್ಲಿಸಿದನು. ಈ ವೀರಗಲ್ಲನ್ನು ರಾಮಾಚಾರಿಯ 
ಮಗ ಮಾಣಿಯಾಚಾರಿಯು ನಿರ್ಮಿಸಿದನೆಂದು ತಿಳಿಸುತ್ತದೆ. 


ಅ. ನಂ.73 

ಊರು ಕಾಯ್ಕಿಣಿ 

ತಾಲೂಕು | ಭಟ್ಕಳ 

ಶಾಸನವಿರುವ ಸ್ಥಳ $ ಜೈನಬಸದಿಯ ಎದುರಿಗಿರುವ ವೀರಗಲ್ಲು 

ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ.ಸಂ.1, 1939-40 ನಂ.50. 

ಕಾಲ $ ಶಕ 1353,ವಿರೋಧಿಕೃತ, ಚೈತ್ರ ಶು5, ಬುಧವಾರ, ಕ್ರಿ.ಶ. 1430 ಮಾರ್ಚ 
29, ಬುಧವಾರ 

ವಂಶ ಮತ್ತುಅರಸ $ ವಿಜಯನಗರ ದೇವರಾಯ ಮಹಾರಾಯ, ಮಹಾಪ್ರಧಾನ 


ಲಖ್ಬಣವೊಡೆಯನು, ಹೊನ್ನಾ ವರದಿಂದ ಆಳುತ್ತಿದ್ದನು. ಹಾಡುವಳ್ಳಿಯ 
ಪುರರಾಧೀಶ್ವರ ಸಂಗೀರಾಯ ಒಡೆಯ ಮತ್ತು ನಗಿರೆಯ ಪುರವಧೀಶ್ವರ 
ಸಂಗೀರಾಯ ಒಡೆಯ. 
ಭಾಷೆ $ ಕನ್ನಡ 
ಸಾರಾಂಶ ಃ ಪ್ರಸ್ತುತ ವೀರಗಲ್ಲು ಶಾಸನವು 6 ಪಟ್ಟಿಕೆಗಳಲ್ಲಿ ಬರೆಯಲ್ಪಟ್ಟಿದೆ. ಗಣಪತಿಸ್ತುತಿಯೊಂದಿಗೆ 
ಆರಂಭಗೊಂಡು ಈ ವೀರಗಲ್ಲು ಶಾಸನವು ವಿಜಯನಗರದ ಅರಸ ರಾಜಾಧಿರಾಜ ರಾಜಪರಮೇಶ್ವರ ವೀರಪ್ರತಾಪ 
295 


ದೇವರಾಯ ಮಹಾರಾಯನನ್ನು ಪರಿಚಯಿಸುತ್ತದೆ. ನಂತರ ಮಹಾಪ್ರಧಾನ ಲಕ್ಕಣ್ಣ ಒಡೆಯನು ಹೊನ್ನಾವರ 
ರಾಜ್ಯವನ್ನಾಳುತ್ತಿದ್ದನೆಂದು ತಿಳಿಸುತ್ತದೆ. ನಗಿರೆಯ ಮಹಾಮಂಡಳೇಶ್ವರ ಸಂಗೀರಾಯ ಒಡೆಯ ಮತ್ತು ಅಸಕಳಿಯ 
ಭೈರವದೇವ ಒಡೆಯರ ನಡುವೆ ಕಾಯ್ಕಿಣಿಯ ಸಮೀಪವಿರುವ ಕೋಟಾದಲ್ಲಿ ಕಾಳಗವು ನಡೆಯಿತು. ಈ 
ಹೋರಾಟದಲ್ಲಿ ಭೈರವದೇವ ಒಡೆಯನ ಸೈನ್ಯದ ಬೊವ್ಮುನಾಯಕನಮಗ ಜೋಗನಾಯಕನಂ 
ವೀರಮರಣವನ್ನಪ್ಪಿದನೆಂದು ತಿಳಿಸುತ್ತದೆ. ಮಹಾಪ್ರಧಾನ ಲಕ್ಕಣ್ಣ ಒಡೆಯನು ಹಾಡುವಳ್ಳಿಯನ್ನು 
ವಶಪಡಿಸಿಕೊಳ್ಳಲು ನಗಿರೆಯ ಸಂಗೀರಾಯನೊಂದಿಗೆ ಭಾಗವಹಿಸಿದನೆಂದು ತಿಳಿಸುತ್ತದೆ. ಕೆರೆಯ ತೀರದಲ್ಲಿ ಈ 
ಹೋರಾಟವು ನಡೆಯಿತು. ಈ ಹೋರಾಟದಲ್ಲಿ ಭೈರದೇವವೊಡೆಯನ ಸೈನ್ಯದಲ್ಲಿ ಬೊಮ್ಮ ನಾಯಕನ ಮಗ 
ಈಸರಣ್ಣನಾಯಕನು ಮರಣವನ್ನುಪ್ಪಿದನು. ಇವನ ಸಹೋದರರಾದ ಕೇಶವನಾಯಕ ಮತ್ತು ಮಾಲುನಾಯಕರುಗಳು 
ಈ ವೀರಗಲ್ಲನ್ನು ನಿಲ್ಲಿಸಿದರೆಂದು ತಿಳಿಸುತ್ತದೆ. 


ಅ. ನಂ.74 

ಊರು $ ಕಾಯ್ಕಿಣಿ 

ತಾಲೂಕು : ಭಟ್ಕಳ 

ಶಾಸನವಿರುವ ಸ್ಥಳ $ ಪಾರ್ಶ್ವನಾಥ ಬಸದಿಯ ಆವರಣದಲ್ಲಿ 
ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ.ಸಂ.], 1939-40 ನಂ. 51. 

ಕಾಲ $ ಶಕ1355,ಪ್ರಮಾಧಿಕ್ರಿ.ಶ.14327 
ವಂಶ ಮತ್ತುಅರಸ $ ಮಹಾಮಂಡಲೇಶ್ವರ ಭೃರವದೇವ ಒಡೆಯ 
ಭಾಷೆ $ ಕನ್ನಡ 


ಸಾರಾಂಶ $ ಈ ಶಾಸನವು ಕಾಯ್ಕಿಣಿಯ ಪಾರ್ಶ್ರ್ವದೇವಬಸದಿಗೆ ಕಾರ್ತಿಕ ತಿಂಗಳಲ್ಲಿ ವಿವಿಧ ದಾನಗಳನ್ನು ನೀಡಿದ 
ವಿಷಯವನ್ನು ತಿಳಿಸುತ್ತದೆ. ಭೈರವದೇವ ಒಡೆಯನಿಂದ ಖರೀದಿಸಿದ ಭೂಮಿಯನ್ನು ನಾಡಿನ 24 ಬಳಿ ಯ ಜನರು 
ಮತ್ತು ನಾಡಿನ 7 ಜನನಿಗಳು ಬಸದಿಗೆ ಭೂಮಿಯನ್ನು ದಾನ ನೀಡಿದರೆಂದು ತಿಳಿಸುತ್ತದೆ. ಮತ್ತು ಅಬ್ಬನಾಯಕನ 
ಮಗನಾದ ಈಶರಣ್ಣ ನಾಯಕನು ಕೊಡಗೆ ಭೂಮಿಯನ್ನು ದಾನ ನೀಡಿದ್ದನ್ನು ಉಲ್ಲೇಖಿಸುತ್ತದೆ. ಭೈರವದೇವ 
ಒಡೆಯನು ಪಾರ್ಶ್ವನಾಥ ಬಸದಿಯ ಎಣ್ಣೆ ಗೆಂದು ಭೂಮಿದಾನ ನೀಡಿದನೆಂದು ತಿಳಿಸುತ್ತದೆ. ಸಣ್ಣನಾಯಕನ ಮಗನಾದ 
ಸಾತಿಸೆಟ್ಟಿ ಮತ್ತು ಗೊಮ್ಮ ಟದೇವರುಗಳು ದೇವರ ಅಭಿಷೇಕಕ್ಕೆಂದು ದಾನ ನೀಡಿದ್ದನ್ನು ತಿಳಿಸುತ್ತದೆ. ಮತ್ತು 
ಮೈಲುನಾಯಕ ಎಂಬುವನು ತುಂಡು ಭೂಮಿಯನ್ನು ಮತ್ತು ಪಾರ್ಶ್ರ್ವನಾಥದೇವರ ಪೂಜೆಗಾಗಿ ಸುಗಂಧ ದ್ರವ್ಯವನ್ನು 
ದಾನ ನೀಡಿದನೆಂದು ತಿಳಿಸುತ್ತದೆ. 


ಅ. ನಂ.75 
ಊರು $ ಕಾಯ್ಕಿಣಿ 
ತಾಲೂಕು $ ಭಟ್ಕಳ 


296 


ಶಾಸನವಿರುವ ಸ್ಥಳ $  ಜೈನಬಸದಿಯ ಎದುರಿಗಿರುವ ವೀರಗಲ್ಲು 
ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ.ಸಂ.l, 1939-40 ನಂ.56. 


ಕಾಲ ; ಶಕ1360 ಕಾಳಯುಕ್ತಾಕ್ಲಿ, ಪುಷ್ಯ ಶು7 ಗುರುವಾರ, ಕ್ರಿ.ಶ. 1438 ಜನೇವರಿ 
2,ಗುರುವಾರ 

ವಂಶ ಮತ್ತುಅರಸ $ ವಿಜಯನಗರ ದೇವರಾಯ ಮಹಾರಾಯ, ಮಹಾಪ್ರಧಾನ ಅನಂತೆಪ್ಪ ಒಡೆಯ 

ಭಾಷೆ ಫ ಕನ್ನಡ 


ಸಾರಾಂಶ ಃ ಪ್ರಸ್ತು ತ ಶಾಸನವು ಗಣಪತಿಸ್ತು ತಿಯೊಂದಿಗೆ ಆರಂಭಗೊಂಡು ವಿಜಯನಗರ ಅರಸ ಮಹಾರಾಜಾಧಿರಾಜ, 
ರಾಜಪರಮೇಶ್ವರ ವೀರಪ್ರತಾಪ ದೇವರಾಯ ಮಹಾರಾಯನ ಆಳ್ವಿಕೆಯನ್ನು ತಿಳಿಸುತ್ತದೆ. ಇವನ ಸಾಮಂತನಾದ 
ಮಹಾಪ್ರಧಾನ ಅಂತೆಪ್ಪ ಒಡೆಯನು ಹೊನ್ನಾವರವನ್ನು ರಾಜಧಾನಿಯನ್ನಾ ಗಿಮಾಡಿಕೊಂಡು ಹೈವೆ, ತುಳು ಮತ್ತು 
ಕೊಂಕಣ ರಾಜ್ಯಗಳನ್ನು ಆಳುತ್ತಿದ್ದನೆಂದು ಉಲ್ಲೇಖಿಸುತ್ತದೆ. ಇವನು ತನ್ನ ಸೈನ್ಯದೊಂದಿಗೆ ನಗಿರೆಯ ಮೇಲಿರುವ 
ಮಂಕಿ ಎಂಬಲ್ಲಿಗೆ ಹೋದನು. ಆಗ ನಗಿರೆಯ ಅರಸ ಭೈರವದೇವ ಒಡೆಯನು ತನ್ನ ದೊಡ್ಡ ಸೈನ್ಯದೊಂದಿಗೆ ಅನೆಂತಪ್ಪ 
ಒಡೆಯನೊಂದಿಗೆ ಹೋರಾಡಲು ಮಂಕಿಯತ್ತ ಧಾವಿಸಿದನು. ಈ ಹೋರಾಟದಲ್ಲಿ ಭೈರವದೇವನ ಸೇನಾಪತಿ ಮತ್ತು 
ಕೋಟೆಯಣ್ಣ ನಾಯಕನ ತಂಗಿಯ ಮಗನಾದ ತಿರುಕುನಾಯಕನು ವೀರಮರಣವನ್ನಪ್ಪಿದನು. ಇವನ ನೆನಪಿಗಾಗಿ 
ಇವನ ಸಹೋದರನಾದ ಕೋಟಿಯಲ್ಲಿ ಮತ್ತು ಹಾಡುವಳ್ಳಿಯ ಎಳು ಪ್ರತಿನಿಧಿಗಳು, ಕಾಯ್ಕಿಣಿನಾಡು, ಇಪ್ಪತ್ನಾಲ್ಕು 
ವಿಭಾಗದ ಸಮಸ್ತ ನಾಡು ಮತ್ತು ಮಂಕಿ ಹಾಗೂ ಶಿರಾಲಿಯ ನಾಡುಗಳ ಜನರು ಈ ವೀರಗಲ್ಲು ನಿಲ್ಲಿಸಿದರೆಂದು 
ತಿಳಿಸುತ್ತದೆ. 


ಅ. ನಂ.76 

ಊರು $ ಕಾಯ್ಕಿಣಿ 

ತಾಲೂಕು $ ಭಟ್ಕಳ 

ಶಾಸನವಿರುವ ಸ್ಥಳ ; ಜೈನಬಸದಿಯ ಎದುರಿಗಿರುವ ವೀರಗಲ್ಲು 

ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ.ಸಂ.1, 1939-40 ನಂ. 60. 

ಕಾಲ ;#  ಶಕ1384, ಚೈತ್ರಭಾನು, ಕ್ರಿ.ಶ1462 

ವಂಶ ಮತ್ತುಅರಸ $ ವಿಜಯನಗರ ವಿರುಪಾಕ್ಷ ರಾಯ, ನಗಿರೆಯಪುರವರಾಧೀಶ್ವರ ಇಮ್ಮಡಿ 
ಭೈರವೇಶ್ವರ. 

ಭಾಷೆ $ ಕನ್ನಡ 


ಸಾರಾಂಶ $ಈ ಶಾಸನವು ಗಣಪತಿಯ ಶ್ಲೋಕದೊಂದಿಗೆ ಆರಂಭಗೊಂಡು ಮಹಾರಾಜಾಧಿರಾಜ ರಾಜಪರಮೇಶ್ವರ, 
ವೀರವಿರುಪಾಕ್ಸ ರಾಯನನ್ನು ಮತ್ತು ಅವನ ಸಾಮಂತನಾದ ಇಮ್ಮಡಿ ಭೈರವೇಶ್ವರನ ಶಕವರುಷ 1384 ರಲ್ಲಿ ನಗಿರ 
ರಾಜ್ಯವನ್ನು ಆಳುತ್ತಿದ್ದ ವಿಷಯವನ್ನು ಉಲ್ಲೇಖಿಸುತ್ತದೆ. ಸಂಗೀತಪುರದ ದಾಳಿಯಲ್ಲಿ ಆನೆವಳ್ಳಿಯ ನಾಯಕ 
ಸೂರಿಯಣ್ಣನು ಮರಣಹೊಂದಿದನು. ಸೂರಿಯಣ್ಣ ನಾಯಕನು ದೇವತುಳಾರ ಮತ್ತು ಸಣ್ಣನಾಯಕನ ಹಿರಿಯ 


297 


ಸಹೋದರನ ಹತ್ತಿರದ ಸಂಬಂಧಿಯಾಗಿದ್ದನು. ಸಿರಿಯಣ್ಣನಾಯಕನು ಕಾಯ್ಕಿಣಿ ನಾಡಿನೊಳಗಿನ ವೈರಿಗಳನ್ನು 
ಹೊರಹಾಕಿದ ವಿಷಯವನ್ನು ತಿಳಿಸುತ್ತದೆ. ಅವರಲ್ಲಿ ಮಾವಳ್ಳಿಯ ಕೆಂಚಣನಾಯಕನೂ ಒಬ್ಬನಾಗಿದ್ದಾನೆ. ಈ 
ವೀರಗಲ್ಲು ಶಾಸನವು ನಾಲ್ಕು ಪಟ್ಟಿಕೆಗಳಿಂದ ಕೊಡಿದೆ. ನಾಲ್ಕನೇ ಪಟ್ಟಿಕೆಯಲ್ಲಿಯ ಕೆಲ ಅಕ್ಷರಗಳು ಸವೆದು 
ಹೋಗಿರುವುದರಿಂದ ವಿವರಗಳು ಅಸ್ಪಷ. 


ಬಟ 


ಅ. ನಂ.77 
ಊರು $ ಕಾಯ್ಕಿಣಿ 
ತಾಲೂಕು $ ಭಟ್ಕಳ 


ಶಾಸನವಿರುವ ಸ್ಥಳ ಸೇತುವೆಯ ಸಮೀಪವಿರುವ ಮಾವಿನಮರದ ಕೆಳೆಗೆ 


ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ.ಸಂ.], 1939-40 ನಂ. 61. 


[2 


ಕಾಲ $ ಶಕ 1394, ಖರ, ಆಶ್ವೀಜ ಶು5, ಶುಕ್ರವಾರ, ಕ್ರಿ.ಶ 1471, ಸಪ್ಟೆಂಬರ 19 
ಗುರುವಾರ 
ವಂಶ ಮತ್ತುಅರಸ $ ವಿಜಯನಗರ ವಿರುಪಾಕ್ಷರಾಯ ಮಹಾಮಂಡಲೇಶ್ವರ ಮಲ್ಲಿರಾಯ 


ಒಡೆಯನು ಹೊನ್ನಾವರದಿಂದ ಆಳುತ್ತಿದ್ದನು. ಹಾಡುವಳ್ಳಿಯ 

ಮಹಾಮಂಡಲೇಶ್ವರ ಇಂದಿರದೇವ ಒಡೆಯ 
ಭಾಷೆ $ ಕನ್ನಡ 
ಸಾರಾಂಶ $ ಪ್ರಸ್ತುತ ವೀರಗಲ್ಲು ಶಾಸನವು 5 ಪಟ್ಟಿಕೆಗಳಿಂದ ಕೂಡಿದೆ. ಜೈನಧರ್ಮದ ಸ್ತೊತ್ರದೊಂದಿಗೆ 
ಆರಂಭಗೊಂಡು ಈ ಶಾಸನವು ಮಹಾರಾಜಾಧಿರಾಜ ರಾಜಪರಮೇಶ್ವರ ವೀರಪ್ರತಾಪ ಇಮ್ಮಡಿ ದೇವರಾಯರ ಮಗ 
ವಿರೂಪಾಕ್ಷ ರಾಯನು ಚತು: ಸಮುದ್ರದವರೆಗಿನ ತನ್ನ ರಾಜ್ಯವನ್ನಾಳುತ್ತಿದ್ದ ವಿಷಯವನ್ನು ಉಲ್ಲೇಖಿಸುತ್ತದೆ ಮತ್ತು 
ನಗಿರೆಯ ಭೈರವದೇವವೊಡೆಯ ಮತ್ತು ಅವನ ಕಿರಿಯ ಸಹೋದರ ಮಲ್ಲಿರಾಯವೊಡೆಯರು ನಗಿರೆ ಮತ್ತು 
ಹೊನ್ನಾವರದ ರಾಜ್ಯವನ್ನು ಆಳುತ್ತಿದ್ದ ವಿಷಯವನ್ನು ತಿಳಿಸುತ್ತದೆ. ಹಾಗೂ ಹಾಡುವಳ್ಳಿಯ ಮಹಾಮಂಡಳೇಶ್ವರ 
ಇಂದರದೇವ ಒಡೆಯನು ಹಾಡುವಳ್ಳಿಯ ರಾಜ್ಯವನ್ನು ಆಳುತ್ತಿದ್ದನೆಂದು ತಿಳಿದುಬರುತ್ತದೆ. ಈ ಸಮಯದಲ್ಲಿ 
ಅಣ್ಣಯಮ್ಮಂದಿರು ತಮ್ಮೊಳಗೆ ತಾವೇ ಜಗಳವಾಡಿ ಸಂಧಾನ ಮಾಡಿಕೊಂಡರೆಂದು ತಿಳಿಸುತ್ತದೆ. ಮಲ್ಲಿರಾಯ 
ಒಡೆಯನು ದಾಳಿಮಾಡಿದ ಸಮಯದಲ್ಲಿ ಹಾಡುವಳ್ಳಿಯ ಇಂದ್ರದೇವ ಒಡೆಯನು ನಗಿರೆಯ ಸೈನ್ಯದ 
ಮುಂದಾಳತ್ವವನ್ನು ವಹಿಸಿದ್ದನು. ಈ ಕಾಳಗದಲ್ಲಿ ದೇಶಿಗನಾಯಕನ ಮಗ ಬೆಮ್ಮನಾಯಕನು, ಹೇಳುಂಬೆಯಲ್ಲಿ 
ಜನಿಸಿದನು. ಇವನು ಮಲ್ಲಿರಾಯ ವೊಡೆಯನ ಸೇವಕನೂ ಮತ್ತು ಶಿವದೇವತಿನಾಯಕನ ತಂಗಿಯ ಮಗನೂ 
ಆಗಿದ್ದನು. ಇವನು ವೈರಿಗಳ ವಿರುದ್ದ ಹೋರಾಡಿ ಸ್ವರ್ಗವನ್ನಪ್ಪಿದನು. ನಾಯಕನ ತಂಗಿ ಕಲ್ಲಕೆನಾಯಕಿತಿಯು ತನ್ನ 
ಸಹೋದರನ ನೆನಪಿಗಾಗಿ ಈ ವೀರಗಲ್ಲನ್ನು ನಿಲ್ಲಿಸಿದಳು. 


298 


ಅ. ನಂ.78 


ಊರು $ ಕಾಯ್ಕಿಣಿ 

ತಾಲೂಕು $ ಭಟ್ಕಳ 

ಶಾಸನವಿರುವ ಸ್ಥಳ £ ಜೈನಬಸದಿಯ ಎದುರಿಗಿರುವ ವೀರಗಲ್ಲು 

ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ. ಸಂ.], 1939-40 ನಂ. 62. 

ಕಾಲ $ ಶಕ1404 ಪ್ಲವ, ಚೈತ್ರ ಬ4, ಸೋಮವಾರ, ಕ್ರಿ.ಶ1481, ಮಾರ್ಚ19 
ಸೋಮವಾರ 

ವಂಶ ಮತ್ತುಅರಸ 2 ವಿಜಯನಗರ ವಿರುಪಾಕ್ಷ ರಾಯ, ಮಹಾಮಂಡಲೇಶ್ವರ ದೇವರ ಒಡೆಯ 

ಭಾಷೆ - ಕನ್ನಡ 


ಸಾರಾಂಶ ಪ್ರಸ್ತುತ ವೀರಗಲ್ಲು ಶಾಸನವು ನಾಲ್ಕು ಪಟ್ಟಿಕೆಗಳಲ್ಲಿ ಬರೆಯಲ್ಪಟ್ಟಿದೆ. ಜೈನಸ್ತುತಿಯೊಂದಿಗೆ 
ಆರಂಭಗೊಂಡ ಈ ವೀರಗಲ್ಲು ಶಾಸನವು ವಿಜಯನಗರದ ದೊರೆ ಮಹಾರಾಜಾಧಿರಾಜ ರಾಜಪರಮೇಶ್ವರ 
ವೀರಪ್ರತಾಪ ವಿರೂಪಾಕ್ಷ ರಾಯನ ಆಳ್ವಿಕೆಯನ್ನು ತಿಳಿಸುತ್ತದೆ ಮತ್ತು ಅವನ ಸಾಮಂತನಾದ ಸಾಳುವ 
ಮಲ್ಲಿರಾಜೇಂದ್ರನ ಅಳಿಯ ಮಹಾಂಡಳೇಶ್ವರ ದೇವರಸವೊಡೆಯನು ನಗಿರೆ, ತುಳು ಮತ್ತು ಹೈವೆ ರಾಜ್ಯಗಳನ್ನು 
ಆಳುತ್ತಿದ್ದಾಗ ಅಜುನನಾಯಕನ ಮಗ ರಣಗಭಿನಾಯಕನು ಮಹಾಮಂಡಳೇಶ್ವರ ದೇವರಸ ವೊಡೆಯನ 
ಆಜ್ಞೆಯಮೇರೆಗೆ ಹೈವೆ ರಾಜ್ಯವನ್ನು ಆಳುತ್ತಿದ್ದನು. ಆ ಸಮಯದಲ್ಲಿ ಬೀದರೆಯ ಸುಲ್ತಾನನ ಪ್ರತಿನಿಧಿ ಗೋವೆಯ 
ಪ್ರಧಾನ ಕೇಸರಿಕಾನನು ಗೋವೆಯ ಆಡಳಿತಗಾರನಾಗಿದ್ದನು. ಆಗ ಶಕ ವರ್ಷ 1404ನೆಯ ಲವ ಸಂವತ್ಸರದ 
ಉ.ಬಾ.ಸೋಮವಾರದಂದು ಗೋವೆಯ ಮುಖಾಂತರ ಮಿಚಿಳಿಯ ಮೇಲೆ ದಂಡೆತ್ತಿ ಹೋಗಲು ನಿಜಾಮುದ್ದಿನ 
ಮಲುಕನು ಅನೇಕ ಸೈನಿಕರನ್ನು ಸೇರಿಸಿಕೊಂಡನು. ಅಲ್ಲಿ ದೇವರಾಯ ಒಡೆಯನ ಸೈನಿಕರಾದ ಸೋದೆಯ 
ಕಲ್ಲುನಾಯಕನ ಮಗ ಕಲ್ಲಣ್ಣನಾಯಕ, ಭೈರನಾಯಕ ಮತ್ತು ತಿಮ್ಮ ನಾಯಕರುಗಳು ಮುಸ್ಲಿಂ(ತುರ್ಕ) ಪಡೆಯೊಂದಿಗೆ 
ಹೋರಾಡಿ ವಿಜಯಗಳಿಸಿ ಹಿಂದಿರುಗುವಾಗ ತಮ್ಮ ದೊರೆಯಾದ ಗಬ್ಬಿನಾಯಕ ಮತ್ತು ದೇವನಾಯಕರನ್ನು ಶತ್ರುಗಳು 


ಹಿಡಿದಿರುವರೆಂದು ತಿಳಿದು, ಅಲ್ಲಿ ಯೇ ಶತು ಗಳೊಂದಿಗೆ ಹೋರಾಡಿ ಮರಣವನ್ನ ಪ್ರಿದರು ಎಂದು ತಿಳಿಸುತ್ತ ದೆ. 


ಅ. ನಂ.79 

ಊರು | p ಕಾಯ್ಕಿಣಿ 

ತಾಲೂಕು p ಭಟ್ಕಳ 

ಶಾಸನವಿರುವ ಸ್ಥಳ ಜೈನಬಸದಿಯ ಎದುರಿಗಿರುವ ವೀರಗಲ್ಲು 

ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐಸಂ.1 1939-40 ನಂ. 63. 

ಕಾಲ $ ಶಕ 1404 ಚೈತ್ರ, ಬ4, ಸೋಮವಾರ, ಕ್ರಿ.ಶ.1481, ಮಾರ್ಚ 19 
ಸೋಮವಾರ 

ವಂಶ ಮತ್ತುಅರಸ $ ವಿಜಯನಗರ ವಿರುಪಾಕ್ಷರಾಯ ಮಹಾಮಂಡಲೇಶ್ವರ ದೇವರಸ ಒಡೆಯ 


299 


ಭಾಷೆ 4 ಕನ್ನಡ 

ಸಾರಾಂಶ ಃ ಪ್ರಸ್ತುತ ವೀರಗಲ್ಲು ಶಾಸನವು 5 ಪಟ್ಟಿಕೆಗಳಲ್ಲಿ ಬರೆಯಲ್ಪಟ್ಟಿದೆ. ಗಣಪತಿಸ್ತುತಿಯೊಂದಿಗೆ 
ಆರಂಭಗೊಂಡು ವಿಜಯನಗರ ಅರಸ ಮಹಾರಾಜಾಧಿರಾಜ ರಾಜಪರಮೇಶ್ವರ ವೀರಪ್ರತಾಪ ವಿರೂಪಾಕ್ಷರಾಯ 
ಮಹಾರಾಯನ ಆಳ್ಸಿಕೆಯನ್ನು ತಿಳಿಸುತ್ತದೆ. ನಂತರ ಇವನ ಸಾಮಂತನಾದ ಮಹಾಮಂಡಳೇಶ್ವರ ದೇವರಸ ಒಡೆಯನು 
ನಗಿರೆಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ತುಳು ಮತ್ತು ಹೈವೆ ರಾಜ್ಯಗಳನ್ನಾಳುತ್ತಿದ್ದನೆಂದು ಉಲ್ಲೇಖಿಸುತ್ತದೆ. 
ಶಕ ವರ್ಷ 1404ರಲ್ಲಿ ರಣಗಭಿನಾಯಕನ ಹಿರಿಯ ಸಹೋದರನಾದ ಆಡಿಕೆಕುಳಿಯ ದೇವುನಾಯಕನು ರಾಜನ 
ಆಜ್ಞೆಯ ಮೇರೆಗೆ ಹೈವೆ ರಾಜ್ಯಗಳನ್ನಾಳುತ್ತಿದ್ದನೆಂದು ತಿಳಿಸುತ್ತದೆ. ಈ ಸಮಯದಲ್ಲಿ ಮೊಹಮ್ಮದಿಯ ಸೈನ್ಯವು 
(ತುರ್ಕಪಡೆ) ಗೋವೆಯ ಮಾರ್ಗವಾಗಿ ಹೈವೆ ಮೇಲೆ ದಾಳಿಮಾಡಿತು. ಆಗ ದೇವುನಾಯಕ ಮತ್ತು ಅವನ ಸಹೋದರ 
ರಣಗಭಿ ನಾಯಕರುಗಳು ಕೇಸರಿಖಾನನ ಸೈನ್ಯದೊಂದಿಗೆ ಹೋರಾಡಿ ವೀರಮರಣವನ್ನಪ್ಪಿದರೆಂದು ಉಲ್ಲೇಖಿಸುತ್ತದೆ. 


ಅ. ನಂ.80 

ಊರು $ ಕಾಯ್ಕಿಣಿ 

ತಾಲೂಕು $ ಭಟ್ಕಳ 

ಶಾಸನವಿರುವ ಸ್ಥಳ $ ಜೈನಬಸದಿಯ ಎದುರಿಗಿರುವ ವೀರಗಲ್ಲು 

ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ. ಸಂ.1, 1939-40 ನಂ. 64. 

ಕಾಲ - ಶಕ 1406 ಮಾತ್ರ ಉಲ್ಲೇಖಿಸಿದೆ. ಕ್ರಿ.ಶ 1484 

ವಂಶ ಮತ್ತು ಅರಸ ವಿಜಯನಗರ ವಿರುಪಾಕ್ಷರಾಯ, ಮಹಾಮಂಡಲೇಶ್ವರ ದೇವರಸ ಒಡೆಯ 
ಭಾಷೆ § ಕನ್ನಡ 


ಸಾರಾಂಶ ಪ್ರಸ್ತುತ ವೀರಗಲ್ಲು ಶಾಸನವು ಇದು ಪಟ್ಟಿಕೆಗಳಲ್ಲಿ ಬರೆಯಲ್ಪಟ್ಟಿದೆ. ಜಿನಸ್ತುತಿಯೊಂದಿಗೆ 
ಆರಂಭಗೊಂಡು ವಿಜಯನಗರ ಅರಸ ಪ್ರೀ ವೀರಪ್ರತಾಪ ಪರಮೇಶ್ವರ ವಿರೂಪಾಕ್ಷ ಮಹಾರಾಯನ ಆಳ್ಳಿಕೆಯನ್ನು 
ತಿಳಿಸುತ್ತದೆ. ನಂತರ ಇವನ ಸಾಮಂತ ಹಾಗೂ ಅಳಿಯನಾದ ಮಹಾಮಂಡಳೇಶ್ವರ ದೇವರಸ ಒಡೆಯನನ್ನು 
ಪರಿಚಯಿಸುತ್ತದೆ. ಇವನು ನಗಿರೆಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಹೈವೆ ಮತ್ತು ತುಳು 
ರಾಜ್ಯಗಳನ್ನಾಳುತ್ತಿದ್ದನೆಂದು ತಿಳಿಸುತ್ತದೆ. ಅಡಿಕೆ ಕುಳಿಯ ಗಬ್ಬಿನಾಯಕನು ದೇವರಸ ಒಡೆಯನ ಆಜ್ಞೆಯ ಮೇರೆಗೆ 
ಹೈವೆ ರಾಜ್ಯವನ್ನಾಳುತ್ತಿದ್ದನೆಂದು ತಿಳಿಸುತ್ತದೆ. ಮಡಗೋವೆಯಂದ ಬಿದರೆ ನಾಯಕನು ಮಿಡಿಜೆಯ ಮೇಲೆ ದಂಡೆತ್ತಿ 
ಬಂದಾಗ ಗಬ್ಬಿನಾಯಕನು ಸಾವನ್ನಪ್ಪಿದನೆಂದು ತಿಳಿಸುತ್ತದೆ. ಇವನ ಸ್ಮರಣಾರ್ಥ ಕಾಯ್ಕಿಣಿ, ಮಂಕಿ, ಸಿರಾಲಿಕೊಪ್ಪ 
ಮುಂತಾದ ನಾಡಿನ ಜನರು ಸೇರಿ ಈ ವೀರಗಲ್ಲನ್ನು ನಿಲ್ಲಿಸಿದರೆಂದು ತಿಳಿಸುತ್ತದೆ. ಈ ವೀರಗಲ್ಲನ್ನು ಇಸರಾಚಾರ್ಯನ 
ಮಗ ಮದುಕವಾಚಾರಿ ನಿರ್ಮಿಸಿದನೆಂದು ತಿಳಿಸುತ್ತದೆ. ಶಾಸನದ ಮಧ್ಯದಲ್ಲಿ ಹೆಚ್ಚಿನ ಭಾಗವು ಸವೆದು 


ಹೋಗಿರುವುದರಿಂದ ವಿವರಗಳು ಅಸ್ಪಷ್ಟವಾಗಿವೆ. 


300 


ಅ. ನಂ. 81 


ಊರು $ ಕಾಯ್ಕಿಣಿ 

ತಾಲೂಕು ್ಥ ಭಟ್ಕಳ 

ಶಾಸನವಿರುವ ಸ್ಥಳ ;  ಜೈನಬಸದಿಯ ಎದುರಿಗಿರುವ ವೀರಗಲ್ಲು 

ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ. ಸಂ.1, 1939-40, ನಂ. 67. 

ಕಾಲ $ ಶಕ1416 ಆನಂದ, ಕಾರ್ತಿಕ, ಶು5, ಕ್ರಿ.ಶ 1494 ನವ್ಲೆಂಬರ3 ಸೋಮವಾರ 
ವಂಶ ಮತ್ತುಅರಸ : ಮಹಾಮಂಡಲೇಶ್ವರ ಸಾಳುವ ದೇವರಸ ಒಡೆಯ 

ಭಾಷೆ $ ಕನ್ನಡ 


ಸಾರಾಂಶ $ ಪ್ರಸ್ತುತ ವೀರಗಲ್ಲು ಶಾಸನವು 5 ಪಟ್ಟಿಕೆಗಳಲ್ಲಿ ಬರೆಯಲ್ಪಟ್ಟಿದೆ. ಗಣಪತಿಸ್ತುತಿಯೊಂದಿಗೆ 
ಆರಂಭಗೊಂಡು ಮಹಾರಾಜಾಧಿರಾಜ, ರಾಜಪರಮೇಶ್ವರ ಸಾಳುವ ದೇವರ ಒಡೆಯನು ನಗಿರೆಯನ್ನು 
ರಾಜಧಾನಿಯನ್ನಾಗಿ ಮಾಡಿಕೊಂಡು ಹೈವೆ, ತುಳು ಮತ್ತು ಕೊಂಕಣ ರಾಜ್ಯಗಳನ್ನಾಳುತ್ತಿದ್ದನೆಂದು ತಿಳಿಸುತ್ತದೆ. 
ಶಕವರ್ಷ 1416 ಆನಂದ ಸಂವತ್ಸರದ ಕಾತ್ರಿಕ ಸು 5ರಂದು ಮಹಾಮಂಡಳೇಶ್ವರ ಸಾಳುವದೇವರಸ ಒಡೆಯನು 
ಗೋವೆಯನ್ನಾಳುತ್ತಿದ್ದ ಸುರಿತಾಣನ ರಾಯಭಾರಿ ಮೊಕದುಂಬಿನ ಮೇಲೆ ದಂಡೆತ್ತಿ ಹೋದನು. ಮೊಕದುಂಬನು 
ತನ್ನ ಸೈನ್ಯದೊಂದಿಗೆ ದೇವರಸ ಒಡೆಯನನ್ನು ಹಂದಿನೊಣ ಎಂಬಲ್ಲಿ ಎದುರಿಸಿದನು. ಆಗ ನಗಿರೆಯ ಮನೆತನದ 
ಭಕ್ತನಾದ ಮತ್ತು ಕಾಯ್ಕಿಣಿಯ ಅಬರೆಯಲ್ಲಿ ಜನಿಸಿದ ಹೆಗುಂಜಿಯ ಛಟ್ಟಯ ನಾಯಕನ ಮಗ ಮತ್ತು ಹಿರಿಯ 
ದೇವಕ್ಕ ನಾಯಕತಿಯ ಮೊಮ್ಮಗನಾದ ಭೈರಣನಾಯಕನು ವೈರಿಗಳೊಂದಿಗೆ ಹೋರಾಡಲು ಹೋದನು. ಈ 
ಹೋರಾಟದಲ್ಲಿ ಭೈರನಾಯಕನು ವೀರಮರಣವನ್ನಪ್ಪಿದನು. ಇವನ ನಾಲ್ಕು ಜನ ಮೊಮ್ಮಕ್ಕಳಾದ ತಿಮ್ಮನಾಯಕ, 
ತಮ್ಮ ನಾಯಕ ಮತ್ತು ಇವನ ಮಗಳ ಮಕ್ಕಳಾದ ಕಳುವಮೂಡುನಾಯಕಿ, ವೀರನಾಯಕ ಮತ್ತು ದೇವರಸನಾಯಕ 
ಹಾಗೂ ಮಗನ ಮಗನಾದ ನಗಿರೆಯ ತಮ್ಮನಾಯಕರುಗಳು ತಮ್ಮ ಅಜ್ವ್ಜನಾದ ಭೈರನಾಯಕನ ನೆನಪಿಗಾಗಿ ಈ 
ವೀರಗಲ್ಲನ್ನು ನಿರ್ಮಿಸಿದರೆಂದು ತಿಳಿಸುತ್ತದೆ. 


ಅ. ನಂ.82 


ಊರು $ ಕಾಯ್ಕಿಣಿ 

ತಾಲೂಕು ಭಟ್ಕಳ 

ಶಾಸನವಿರುವ ಸ್ತಳ 3 ಪಾರ್ಶ್ವನಾಥ ಬಸದಿಯ ಎದುರಿಗಿರುವ ವೀರಗಲ್ಲು ಶಾಸನ. 

ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ.ಸಂ.l, 1939-40 ನಂ. 68. 

ಕಾಲ ಶಕ 144(3), ವಿಶು, ಪಾಲ್ಗುಣ, ಬ3, ಕ್ರಿ.ಶ 1522 ಫೆಬ್ರುವರಿ 13 ಗುರುವಾರ 

ವಂಶ ಮತ್ತುಅರಸ $ ವಿಜಯನಗರ ಕೃಷ್ಣರಾಯ ಮಹಾರಾಯ, ಮಹಾಮಂಡಲೇಶ್ವರ ಇಮ್ಮಡಿ 
ದೇವರಾಯ ಒಡೆಯ 

ಭಾಷೆ ಕನ್ನಡ 


301 


ಸಾರಾಂಶ ೬ ಇದು ಐದು ಪಟ್ಟಿಕೆಗಳಲ್ಲಿ ಬರೆಯಲ್ಪಟ್ಟಿದೆ. ಗಣಪತಿಸ್ತುತಿಯೊಂದಿಗೆ ಆರಂಭಗೊಂಡು 
ಮಹಾರಾಜಾಧಿರಾಜ, ರಾಜಪರಮೇಶ್ವರ ಪ್ರೀ ವೀರಪ್ರತಾಪ ಕೃಷ್ಣರಾಯ ಮಹಾರಾಯನ ಆಳ್ವಿಕೆಯನ್ನು ತಿಳಿಸುತ್ತದೆ. 
ಮತ್ತು ಇವನ ಸಾಮಂತನಾದ ಇಮ್ಮಡಿ ದೇವರಾಯ ಒಡೆಯನು ನಗಿರೆ ರಾಜ್ಯ ಮತ್ತು ಹೈವೆ -ತುಳು - ಕೊಂಕಣ 
ರಾಜ್ಯಗಳನ್ನಾಳುತ್ತಿದ್ದನೆಂದು ತಿಳಿಸುತ್ತದೆ. ಶಕವರ್ಷ 1443 ನೆಯ ವಿಷು ಸಂವತ್ಸರದ ಫಾಲ್ಗುಣ ಬಹುಳ 3 ರಂದು 
ಗೋವೆಯ ಪರಂಗಣದ ಕಪಿತನ ಮೇಲೆ ದಂಡೆತ್ತಿ ಹೋದನು. ಆಗ ಹರಿರಾಣಯೋರನವರು ಮಡಗೋವೆಗೆ ಬಂದು 
ಕಾಳಗವನ್ನಾ ರಂಭಿಸಿದರು. ನಗಿರೆಯ ಅರಸನ ಸೈನಿಕನಾದ ತಮ್ಮು ನಾಯಕನ ಮಗನಾದ ತಿಮ್ಮನಾಯಕ, ವೀರನಾಯಕ 
ಮತ್ತು ದೇವರಸ ನಾಯಕರುಗಳು ಈ ವೀರಗಲ್ಲನ್ನು ನಿಲ್ಲಿಸಿದರು. ಈ ವೀರಗಲ್ಲುನ್ನು ನಿರ್ಮಿಸಿದಾತ ಗೋವುರ 
ಕೊಟೆಯ ತೆಮ್ಮುನಾಯಕನ ಸೇವಕನಾದ ಪೇಟಲ, ತಿಮ್ಮ ನಾಯಕನ ಮಗ ತಿಮ್ಮಯ್ಯ ಎಂದು ಉಲ್ಲೇಖಿಸುತ್ತದೆ. 


ಅ. ನಂ.83 

ಊರು $# ಕಾಯ್ಕಿಣಿ 

ತಾಲೂಕು | ಭಟ್ಕಳ 

ಶಾಸನವಿರುವ ಸ್ತಳ $ 

ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ.ಸಂ.1, 1939-40 ನಂ. 69. 

ಕಾಲ ;#  ಶಕ1422, ವಿಶು ಪಾಲ್ಗುಣ, ಬ3 (ವಿಶು: ಶಕ1443ಕ್ಕೆ ಸರಿಹೊಂದುತ್ತದೆ) 
ಕ್ರಿ.ಶ. 1522 ಫೆಬ್ರುವರಿ 13 ಗುರುವಾರ 

ವಂಶ ಮತ್ತು ಅರಸ £ ವಿಜಯನಗರ ಕೃಷ್ಣದೇವರಾಯ ಮಹಾಮಂಡಲೇಶ್ವರ ದೇವರ ಒಡೆಯ 

ಭಾಷೆ $ ಕನ್ನಡ 


ಸಾರಾಂಶ $ ಈ ವೀರಗಲ್ಲು ಶಾಸನವು ಐದು ಪಟ್ಟಿಕೆಗಳಲ್ಲಿ ಬರೆಯಲ್ಪಟ್ಟಿದೆ. ಇದು ಜಿನಸ್ತುತಿಯೊಂದಿಗೆ 
ಆರಂಭಗೊಂಡು ವಿಜಯನಗರದ ಅರಸ ಶ್ರೀ ಮನ್ಮಹಾರಾಜಾಧಿರಾಜ ರಾಜಪರಮೇಶ್ವರ ಪ್ರೀ ವೀರಪ್ರತಾಪ 
ಕೃಷ್ಣರಾಯ ಮಹಾರಾಯನನ್ನು ಪರಿಚಯಿಸುತ್ತದೆ. ಮತ್ತು ಇವನ ಸಾಮಂತನಾದ ಮಹಾಮಂಡಳೇಶ್ವರ 
ಇಮ್ಮಡಿದೇವರಾಯ ಒಡೆಯನು ನಗಿರ ರಾಜ್ಯ ಹೈವೆ, ತುಳು, ಕೊಂಕಣ ಇತ್ಯಾದಿ ರಾಜ್ಯಗಳನ್ನು ಆಳುತ್ತಿದ್ದನೆಂದು 
ಉಲ್ಲೇಖಿಸಲಾಗಿದೆ. ಇವನು ಶಕವರ್ಷ 1442 ನೆಯ ವಿಷು ಸಂವತ್ಸರದ ಫಾಲ್ಗುಣ ಬಹುಳ 3 ರಂದು ಗೋವೆಯ 
ಪರಂಗದ ಕಪಿತನ ಮೇಲೆ ದಂಡೆತ್ತಿ ಹೋದನು. ಆಗ ಕಪಿತ ಮೋಹರನವರು ಮಡಗೋವೆಗೆ ಬಂದು 
ಕಾಳಗವನ್ನಾ ರಂಭಿಸಿದರು. ಈ ಹೋರಾಟದಲ್ಲಿ ವೀರುನಾಯಕನು ತನ್ನ ಸೇವಕರೊಂದಿಗೆ ಮತ್ತು ಹೈದನ 
ಹೆಗ್ಗಡೆಯನೊಂದಿಗೆ ವೀರ ಮರಣವನ್ನಪ್ಪಿದನೆಂದು ತಿಳಿಸುತ್ತದೆ. ವೀರುನಾಯಕನ ನೆನಪಿಗಾಗಿ ಸಿರಣನಾಯಕನು 
ಈ ವೀರಗಲ್ಲನ್ನು ನಿಲ್ಲಿಸಿದನೆಂದು ಉಲ್ಲೇಖಿಸುತ್ತದೆ. 


ಅ. ನಂ.84 
ಊರು ಕಾಯ್ಕಿಣಿ 
ತಾಲೂಕು ¢ ಭಟ್ಕಳ 


302 


ಶಾಸನವಿರುವ ಸ್ಥಳ $ ಜೈನಬಸದಿಯ ಬಳಿ ಇರುವ ವೀರಗಲ್ಲು. 
ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ.ಐ.ಸಂ. 111, ಭಾಗ1 ನಂ.8 1939-40 ನಂ.71. 


ಕಾಲ :  ವಿಕ್ರಿತು ಮೇಷ, ವೈಶಾಖ, ಕೃಷ್ಣ 10, ಶುಕ್ರವಾರಕ್ರಿ.ಶ 1530, ಎಪ್ರಿಲ್‌ 
22 ಶುಕ್ರವಾರ. 
ವಂಶ ಮತ್ತು ಅರಸ : ರಾಜಾಧಿರಾಜ ರಾಜಪರಮೇಶ್ವರ ವೀರಪ್ರತಾಪ ಅಚ್ಯುತರಾಯ, 


ಮಹಾಮಂಡಲೇಶ್ವರ ಗುರುರಾಯ ಒಡೆಯನು ಹಾಡುವಳ್ಳಿ ರಾಜ್ಯವನ್ನು 
ಆಳುತ್ತಿದ್ದನು. 
ಭಾಷೆ ಭಾಷೆ 
ಸಾರಾಂಶ ; ಶ್ರೀ ಗಣಧಿಪತೆಯ ನಮಃ ಶ್ರೀ ಪಾಯದನಂತ ತೀರ್ಥ, ಯಿಸದೇವನಾನು ನಂ ವೀರಭಚೊತಮ ಎಂಬ 
ಸ್ತುತಿಯೊಂದಿಗೆ ಶಾಸನ ಆರಂಭವಾಗುತ್ತದೆ. ಅಚ್ಯತರಾಯನು ವಿಜಯನಗರದಿಂದ ಆಳುತ್ತಿದ್ದ ಸಂದರ್ಭದಲ್ಲಿ 
ಮಹಾಮಂಡಳೇಶ್ವರ ಹಾಡುವಳ್ಳಿಯ ಗುರುರಾಯ ಒಡೆಯನು ತನ್ನ ಎರಡು ಕೋಲಬಳಿಯ ವೀರ ಪರಿವಾರದೊಂದಿಗೆ 
ನಗಿರೆಯ ಮಹಾಮಂಡಲೇಶ್ವರ ಸಾಳುವ ಇಮ್ಮಡಿ ಕೃಷ್ಣದೇವರಸನ ವಿರುದ್ದ ದಂಡೆತ್ತಿಹೋದನೆಂದು ತಿಳಿಸುತ್ತದೆ. 
ಇವರಿಬ್ಬರ ನಡುವೆ ನಗಿರೆ ಬಯಲಿನಲ್ಲಿ ನಡೆದ ಯುದ್ದದಲ್ಲಿ ತೊಳಾಹರಬಳಿಯ ಚವಡಕ ನಾಯಕ್ತಿಗೆ ಮತ್ತು 
ಬೆಂಮ್ಹ ಣನಾಯಕನ ಮಗ ಯಿಸರದೇವನಾಯಕನು ವೀರಾವೇಶದಿಂದ ಸಾವನ್ನಪ್ಪಿದನೆಂದು ತಿಳಿಸುತ್ತದೆ. 
ಈ ವೀರನ ಸ್ಮರಣಾರ್ಥ ತೆಮ್ಮನಾಯಕ ಸಂಕರದೇವನಾಯಕ, ತಮ್ಮುನಾಯಕರು ಎಂದು ಉಲ್ಲೇಖಿಸಿದೆ. 
ಈ ಶಾಸನವನ್ನು ಬರೆದವನು ಗೋವುರ ಕೋಟೆಯ ತಮ್ಮನಾಯಕನ ಬಂಟ ಪೇಟಲ ತಿಮ್ಮ ನಾಯಕನ ಮಗತಿಂಮಯ 
ಎಂದು ತಿಳಿಸುತ್ತದೆ. 


ಅ. ನಂ.85 

ಊರು $ ಕಾಯ್ಕಿಣಿ 

ತಾಲೂಕು $ ಭಟ್ಕಳ 

ಶಾಸನವಿರುವ ಸ್ಥಳ $ ಪಾರ್ಶ್ವನಾಥ ಬಸದಿಯಲ್ಲಿದೆ. 

ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ.ಸಂ. 111, ಭಾಗ1, ನಂ. 11, 1939-40 ನಂ.74. 

ಕಾಲ $ ಶಕ 1465, ಶುಭಕೃತ ಸಂವತ್ಸರ, ಭಾದ್ರಪದ, ಬ 10, ಸೋಮವಾರ 
ಕ್ರಿ.ಶ. 1542 ಸಪ್ಪಂಬರ 4 ಸೋಮವಾರ. 

ವಂಶ ಮತ್ತುಅರಸ $ ಸಾಳುವ ಕೃಷ್ಣದೇವರಸ ಒಡೆಯ. 

ಭಾಷೆ ಕನ್ನಡ 


ಸಾರಾಂಶ ಃ ಜಿನಸ್ತುತಿಯೊಂದಿಗೆ ಶಾಸನ ಆರಂಭವಾಗುತ್ತದೆ. ಬಲತ್ಕಾರಗಣದ ನೇಮಿಚಂದ್ರ ದೇವರು ಪಾರ್ಶ್ವನಾಥ 
ಬಸದಿಯಲ್ಲಿ ತಮ್ಮ ಹೆಸರಿನಲ್ಲಿ ನಡೆಯುವ ಹಾಲುಧಾರೆ ಸೇವೆಗಾಗಿ ದಾನ ನೀಡಿದರೆಂದು ತಿಳಿಸುತ್ತದೆ. ಇವರ ಶಿಷ್ಯರಾದ 
ಪಾರಿಶ್ವದೇವರೂ ತಮ್ಮ ಹೆಸರಿನಲ್ಲಿ ನಡೆಯುವ ಹಾಲುಧಾರೆಗೆ ದಾನನೀಡಿದರೆಂದು ಉಲ್ಲೇಖಿಸಿದೆ. 


303 


ಅದೇ ರೀತಿಯಲ್ಲಿ ದುಂಡುವಳಿಯ ಬಾಳಿಕೆ ಹೆಗ್ಗಡತಿಯು ತನ್ನ ಹೆಸರಲ್ಲಿ ನಡೆಯುವ ಸಿದ್ಧ ಪೂಜೆಗಾಗಿಯೂ 
ಮತ್ತರರೂ ಹಾಲುಧಾರೆ ಸೇವೆಗಾಗಿ ದಾನ ನೀಡಿದ್ದನ್ನು ಉಲ್ಲೇಖಿಸುತ್ತದೆ. 

ತೊಳಹರಬಳಿಯ ಇಸರನಾಯಕ್ತಿ ಹೊನ್ನ ಬಳಿಯ ಬಾಳಿಕ ಹೆಗ್ಗ ಡತಿ ದೇವುತ್ತರ ಬಳಿಯ ನಾಗರಸನಾಯಕ 
ಆನೆ ಬಳಿಯ ಪದುಮರಸ ಹೆಗ್ಗಡೆ ಹೀಗೆ ಬಳಿಗಳನ್ನು ಉಲ್ಲೇಖಿಸುತ್ತದೆ. 


ಅ. ನಂ. 86 

ಊರು $ ಕಾಯ್ಕಿಣಿ 

ತಾಲೂಕು $ ಭಟ್ಕಳ 

ಶಾಸನವಿರುವ ಸ್ಥಳ 2 ಬಸದಿಯ ಬಒಳಿರುವ ಶಾಸನ 

ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ.ಸಂ. 111 ಭಾಗ1 ನಂ.9 1939-40 ನಂ.72. 

ಕಾಲ ಶಕ 1461, ವಿಲಂಬಿ, ಜೇಷ್ಠ ಶು ಬತ, ಗುರುವಾರಕ್ರಿ.ಶ 1538, ಮೇ 16, 
ಗುರುವಾರ. | 

ವಂಶ ಮತ್ತು ಅರಸ $ ವಿಜಯನಗರ ಕೃಷ್ಣದೇವರಾಯ, ಮಹಾಮಂಡಲೇಶ್ವರ ಸಾಳುವ 
ಕೃಷ್ಣದೇವರಾಯ ಒಡೆಯ, ನಗಿರೆ ರಾಜ್ಯ, ಹೈವೆ, ತುಳು, ಕೂಂಕಣ ರಾಜ್ಯಗಳನ್ನು 
ಆಳುತ್ತಿದ್ದನು. 

ಭಾಷೆ $ ಕನ್ನಡ 


ಸಾರಾಂಶ ಶಾಸನವು ಜಿನಸ್ತುತಿಯೊಂದಿಗೆ ಆರಂಭವಾಗುತ್ತದೆ. ಸಾಳುವ ಮಹಾಮಂಡಲೇಶ್ವರ ಕೃಷ್ಣರಾಯ 
ಒಡೆಯನು ನಗಿರೆ, ಹೈವೆ, ತುಳು, ಕೊಂಕಣ ರಾಜ್ಯವನ್ನು ಆಳುತ್ತಿದ್ದಾಗ ಸಣ್ಣನಾಯರ ಮಗ ಸಣ್ಣ ಭಳಿಯ ನರಸಣ್ಣ 
ಅತಿಕಾರಿಯ ಕಂನನಬಳಿರಲ್ಲಿ ಚೈತ್ಯಾಲಯವನ್ನು ಕಟ್ಟಿಸಿ ಸುಪಾರ್ಶ್ವ ತೀರ್ಥೇಶ್ವರ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿದನು. 
ಈ ಸುಪಾರ್ಶ್ವ ತೀರ್ಥೇಶ್ವವ ದೇವರ ನಿತ್ಯಪೂಜಾ ಮಹೋತ್ಸವಕ್ಕೆ ಮತ್ತು ಆಹಾರದಾನಕ್ಕಾಗಿ ದಾನನೀಡಿದನೆಂದು 
ತಿಳಿಯುತ್ತದೆ. 

ಕುಣಗೌಡ ಮಲ್ಲಪಗೌಡರು ಬಸದಿಯ ಸುಪಾರಿಶ್ವದೇವರ ಅಮ್ರತಪಡಿ, ಹಾಲುಧಾರೆ, ಅಷ್ಟಾನಿಕ 
ಜೀವದಯಾಷ್ಟಮಿ ಮತ್ತು ತಪಸ್ಸಿಗಳ ಆಹಾರದಾನಕ್ಕಾಗಿ ದಾನ ನೀಡಿದರು. 

ಅದೇ ರೀತಿಯಲ್ಲಿ ನಾರಾಯಣಮೊಕರಿ, ಗಾಣಿಗ ನಾಗಪ್ಪ, ಸಣ್ಣಿಗೊಂಡ ಈ ಬಸದಿಯಲ್ಲಿ ನಡೆಯುವ 
ಸೇವೆಗಳಿಗೆ ಹಾಲುಧಾರೆಗಾಗಿ ದಾನನೀಡಿದರೆಂದು ಉಲ್ಲೇಖಿಸುತ್ತದೆ. ಈ ದಾನಗಳು ತೆರ ಇತ್ಯಾದಿ ತೆರಿಗೆಗಳಿಂದ 
ಏನಾಯ್ತಿ ಪಡೆದಿತ್ತೆಂದು ತಿಳಿಯುತ್ತದೆ. 

ಎರಡನೇ ದಾನವು ಮಣಿಯ ಸಂಗುನಾಯಕನ ಮಗಚೈರುಹೆಗ್ಗಡೆಯ ಚೈತ್ಯಾಲಯವನ್ನು ನವೀಕರಿಸಿ ಆ ವೆಚ್ಚದ 
ಭರ್ತಿಗೆ 25 ಮೂಡೆ ಜಮೀನನ್ನು ಮತ್ತು ಅಲ್ಲಿ ನಡೆಯುವ ಸೇವೆಗಳಿಗೆ 101 ಮೂಡೆ ಅಕ್ಕಿದಾನನೀಡಿದನೆಂದು 
ಹೇಳುತ್ತದೆ. 


304 


ಈ ಶಾಸನವು ಸಾಳುವ ಇಮ್ಮಡಿ ದೇವರಾಯ ಒಡೆಯನು ನಗಿರೆ ಹೈವೆ ತುಳು ರಾಜ್ಯಗಳನ್ನು ಆಳುತ್ತಿದ್ದಾಗ 
ಹೊನ್ನಾವರದ ಸಣ್ಣಪ್ಪ ನಾಯಕನ ಮಗ ಸಂಗು ನಾಯಕನು 18 ಮುಡೆ ಹಸಿ ಭೂಮಿಯನ್ನು ದಾನ ನೀಡಿದನೆಂದು 
ಹೇಳುತ್ತದೆ. ಈ ದಾನ ಎಲ್ಲ ತೆರಿಗೆಗಳಿಂದ ಮುಕ್ತವಾಗಿತ್ತೆಂದು ತಿಳಿಸುತ್ತದೆ. 

ನಾಲ್ಕನೆ ದಾನವನ್ನು ಹೊಲೆಯ ಬಳಿಯ ಸಾತವ ನಾಯಕನು ಈ ಬಸದಿಯಲ್ಲಿ ಸಾಳುವ ಕೃಷ್ಣದೇವರಸರ 
ಭಂಡಾರಕ್ಕೆ ಹಣ ಪಾವತಿಗೆ ಆ ಜಮೀನನ್ನು ಖರೀದಿಸಿ ಬಸದಿಯಲ್ಲಿ ನಡೆಯುವ ಪೂಜಾವಿನಿಯೋಗಕ್ಕಾಗಿ ಮತ್ತು 
ಬಸದಿಯಲ್ಲಿನ ಜೈನ ಸನ್ಯಾಸಿಗಳಿಗೆ ಪ್ರತಿನಿತ್ಯ ಆಹಾರದಾನಕ್ಕಾಗಿ ದಾನ ನೀಡಿದನು. 

ಈ ಶಾಸನದಲ್ಲಿ ಉಲ್ಲೇಖಿಸಿದ ಮೂರನೇ ದಾನ ಧಾತು ಆಶ್ವೀಜ ಬ 14 ಶುಕ್ರವಾರಕ್ರಿ.ಶ1516 ಅಕ್ಟೋಬರ 
24 ಶುಕ್ರವಾರಕ್ಕೆ ಸರಿಹೊಂದುತ್ತದೆ. ಉಳಿದೆರಡು ದಾನಗಳ ದಿನಾಂಕ ಲಭ್ಯವಿಲ್ಲ. 


ಅ. ನಂ. 87 

ಊರು $ ಬೈಲೂರ 

ತಾಲೂಕು § ಭಟ್ಕಳ 

ಶಾಸನವಿರುವ ಸ್ಥಳ $ ಹೊಸಲೇರಗುಡಿ ಹಿತ್ತಲಿನಲ್ಲಿ 

ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ. ಸಂ.1, 1939-40, ನಂ. 53 

ಕಾಲ $ ಶಕ 1356, ಪ್ರಮಾಧಿ ಸಂವತ್ಸರ, ಕಾರ್ತಿಕ, ಬ. 10, ಕ್ರಿ.ಶ. 1433, ನವೆಂಬರ 
6 ಶುಕ್ರವಾರ 

ವಂಶ ಮತ್ತು ಅರಸ $ ವಿಜಯನಗರ ಅರಸ ವೀರಪ್ರತಾಪ ದೇವರಾಯ, ಮಹಾಪ್ರಧಾನ 
ಪುರುಷೋತ್ತ ಮ ಒಡೆಯ 

ಭಾಷೆ | ಕನ್ನಡ 


ಸಾರಾಂಶಃ ಈ ಶಾಸನವು ತೃುಟಿತಗೊಂಡಿದೆ. ಗಣಪತಿಸ್ತುತಿಯೊಂದಿಗೆ ಆರಂಭಗೊಂಡು ಮಹಾರಾಜಾಧಿರಾಜ, 
ರಾಜಪರಮೇಶ್ವರ, ವೀರ ಪ್ರತಾಪ ದೇವರಾಯ ಅರಸನ ಆಳಿಕೆಯನ್ನು ಉಲ್ಲೇಖಿಸುತ್ತದೆ. ಅವನ ಸಾಮಂತ 
ಮಹಾಪ್ರಧಾನ ಪುರುಷೋತ್ತಮ ಒಡೆಯನು ಬಾರಕೂರನ್ನು ಆಳುತ್ತಿದ್ದನೆಂದು ತಿಳಿಸುತ್ತದೆ. ಮತ್ತು ಮಡಕೇಶ್ವರ 
ದೇವಾಲಯದಲ್ಲಿ ವರ್ಷವಿಡೀ ಪುರಾಣವನ್ನು ಓದುವದಕ್ಕಾಗಿ ಗುಜ್ಹೋಡಿಯ ನಾರಾಯಣಭಟ್ಟರಿಗೆ ಸುರೇಶ್ವರ 
ಶ್ರೀಪಾದ ಮತ್ತು ದೇಶಸಮಸ್ತರು ಬೋಮಿ, ಅರುಗಡಿಮನೆ, ಹಣ, ಗುತ್ತಗೆ ಕಾಣಿಕೆ, ಬೆಳ್ಳಾಕರಣೆ, ಬೆಳುದಂಡೆ, 
ಬಿಟ್ಟಿ ಬಿಡಾರ, ಎತ್ತು, ಮುಂತಾದ ತೆರಿಗೆಗಳಿಂದ ವಿನಾಯ್ತಿ ಪಡೆದ ಭೂಮಿಯನ್ನು ದಾನ ನೀಡಿದರೆಂದು ತಿಳಿಸುತ್ತದೆ. 
ಮತ್ತು ಸೋಣಿ ತಿಂಗಳಲ್ಲಿ ಮೂವತ್ತು ದಿನಗಳವರೆಗೆ ಪುರಾಣವನ್ನು ನಡೆಸಲು ಮತ್ತು ಸಮಸ್ತ ಊರಿನವರು ದೇವರಿಗೆ 
ಸಂಭಂಧಿಸಿದ ಕಾರ್ಯಗಳಿಗೆ, ಮದುವೆ ಸಮಾರಂಭಕ್ಕೆ, ಮನೆಯಲ್ಲಿ ನಡೆಯುವ ಉಪನಯನ, ಪಿತ್ರಕಾರ್ಯ ಇತಾದಿ 
ಕಾರ್ಯಗಳಲ್ಲಿ ಆಮಂತ್ರಿಸಬೇಕೆಂದು ತಿಳಿಸುತ್ತದೆ. ಸ್ಥಳೀಯ ಅಧಿಕಾರಿ ಸಣ್ಣುನಾಯಕನು ಈ ಶಾಸನವನ್ನು 
ಬರೆಸಿದನೆಂದು ಉಲ್ಲೇಖಿಸುತ್ತದೆ. ಸಾಬಾಳೆಯ ನಾರಾಯಣ ಮತ್ತು ಚಿಣ್ಣೆಯ ಶಂಭುದತ್ತ ಮತ್ತು ಮಾಧವ 
ನಾರಾಯಣರುಗಳು ದಾನನೀಡಿದ್ದಕ್ಕೆ ಸಾಕ್ಷಿಗಳು ಎಂದು ತಿಳಿಸುತ್ತದೆ. ಸಿರಿಯಾಲಿಯ ನಾಡಸೇನಬೋವ 
ಗಣಪಂನಮಗ ಕೇಶವನು ಈ ಶಾಸನವನ್ನು ಬರೆದರೆ ಕೋಟಿ ಒಜನ ಮಗ ಇಸರ ಆಚಾರಿ ಈ ಕಲ್ಲನ್ನು ಕಟಿದನೆಂದು 
ಉಲ್ಲೇಖಿಸುತ್ತದೆ. 
305 


ಅ. ನಂ.88 


ಊರು $ ಬೈಲೂರ 

ತಾಲೂಕು $ ಭಟ್ಕಳ 

ಶಾಸನವಿರುವ ಸ್ಥಳ $ ಮಾರ್ಕಂಡೇಶ್ವರ ದೇವಾಲಯದ ಆವರಣದಲ್ಲಿ 
ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ. ಸಂ.1, 1939-40, ನಂ. 54 

ಕಾಲ 1  ಕ್ರಿ.ಶ14332 

ವಂಶ ಮತ್ತುಅರಸ $ 

ಭಾಷೆ ಕನ್ನಡ 


ಸಾರಾಂಶ ೬ ಈ ಶಾಸನವು ತೃುಟಿತಗೊಂಡಿದ್ದು ವಿವರಗಳು ಅಸ್ಪಷ್ಟವಾಗಿದೆ. ಇದು ಪ್ರತಿನಿತ್ಯ ಪುರಾಣನವನ್ನು ಓದಲು 
ನಾರಾಯಣಭಟ್ಟರಿಗೆ ದೇಶಸಮಸ್ತರು ಭೂಮಿಯನ್ನು ದಾನ ನೀಡಿದ ವಿಷಯವನ್ನು ತಿಳಿಸುತ್ತದೆ. ದಾನನೀಡಿದ 
ವಸ್ತುಗಳ ಮೇಲಿನ ತೆರಿಗೆಯನ್ನು ವಿನಾಯ್ತಿ ಮಾಡಲಾಗಿತ್ತು ಎಂದು ತಿಳಿಸುತ್ತದೆ. ನಾರಾಯಣಭಟ್ಟರನ್ನು ಪುರಾಣವನ್ನು 
ಓದಲು, ಮದುವೆ ಸಮಾರಂಭಗಳಿಗೆ, ದೇವಕಾರ್ಯಗಳಿಗೆ ಮತ್ತು ಉಪನಯನ ಸಮಾರಂಭಗಳಿಗೆ 
ಆಮಂತ್ರಿಸಲಾಗುತ್ತಿತ್ತೆಂದು ಉಲ್ಲೇಖಿಸುತ್ತದೆ. ಧಾರ್ಮಿಕ ಕಾರ್ಯಗಳನ್ನು ಮಾಡಿ ದಾನ ನೀಡಿ ನಂತರ ಇದನ್ನು 
ರಕ್ಷಿಸಲು ಅಧಿಕಾರಿ ಊರಿನವರು ಸೇರುತ್ತಿದ್ದರೆಂದು ತಿಳಿಸುತ್ತದೆ. 


ಅ. ನಂ. 89 

ಊರು $ ಬೈಲೂರ 

ತಾಲೂಕು $ ಭಟ್ಕಳ 

ಶಾಸನವಿರುವ ಸ್ಥಳ : ಮಾರ್ಕಂಡೇಶ್ವರ ದೇವಾಲಯದ ಆವರಣದಲ್ಲಿ 
ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ. ಸಂ.1, 1939-40, ನಂ. 55 

ಕಾಲ ;: ಶಕ.1356, ಪ್ರಮಾಧಿ, ಕಾರ್ತಿಕ ಬ10, ಕ್ರಿ.ಶ 1433 
ವಂಶ ಮತ್ತುಅರಸ : ವಿಜಯನಗರ 

ಭಾಷೆ $ ಕನ್ನಡ 


ಸಾರಾಂಶ ಪ್ರಸ್ತುತ ಶಾಸನವು ಗಣಪತಿ ಮತ್ತು ಶಂಭು ಸ್ತುತಿಯೊಂದಿಗೆ ಆರಂಭಗೊಂಡು ವಿಜಯನಗರ ಅರಸ 
ರಾಜಾಧಿರಾಜ ರಾಜಪರಮೇಶ್ವರ ವೀರಪ್ರತಾಪ ದೇವರಾಯ ಮಹಾರಾಯನ ಆಳ್ವಿಕೆಯನ್ನು ತಿಳಿಸುತ್ತದೆ. ಮತ್ತು 
ಇವನ ಅಧಿಕಾರಿಯಾದ ಮಹಾಪ್ರಧಾನ ಪುರುಷೋತ್ತಮದೇವ ಒಡೆಯನು ಬಾರಕೂರನ್ನು ರಾಜಧಾನಿಯನ್ನಾಗಿ 
ಮಾಡಿಕೊಂಡು ತುಳು ರಾಜ್ಯವನ್ನಾಳುತ್ತಿದ್ದನೆಂದು ತಿಳಿಸುತ್ತದೆ. ಸ್ಥಳಿಯ ಅಧಿಕಾರಿಯಾದ ಸಣ್ಣುನಾಯಕೆ ಎಂಬುವನು 
ಬೈಲೂರ ದೇಶದ ಜನರ ಸಹಕಾರದೊಂದಿಗೆ ಮಡಕೇಶ್ವರ ದೇವಾಲಯದಲ್ಲಿ ಪ್ರತಿನಿತ್ಯ ಪುರಾಣವನ್ನು ಓದಲೆಂದು 
ಗುಜ್ಜಾಡಿಯ ಕೇಶವನ ಮಗ ನಾರಾಯಣ ಭಟ್ಟರಿಗೆ ಭೂಮಿದಾನ ನೀಡಿದ ವಿಷಯವನ್ನು ತಿಳಿಸುತ್ತದೆ. ದಾನ ನೀಡಿದ 
ಭಾಗವು ತೃುಟಿತಗೊಂಡಿದ್ದು ವಿವರಗಳು ಅಸ್ಪಷ್ಟವಾಗಿದೆ. 


306 


ಅ. ನಂ.90 


ಊರು $ ಭಟ್ಕಳ 

ತಾಲೂಕು $ ಭಟ್ಕಳ 

ಶಾಸನವಿರುವ ಸ್ಥಳ ;  ಹೀರೆಬಸದಿಯ ಆವರಣದ ಪಾರ್ಶ್ವನಾಥ ವಿಗ್ರಹದ ಹಿಂದೆ 

ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ. ಸಂ.1, 1939-40 ನಂ. 39 

ಕಾಲ $ ಶಕ ವರ್ಷ 1332, ಸರ್ವಧಾರಿ, ಕಾರ್ತಿಕ, ಶು8 ಶನಿವಾರ, ಕ್ರಿ.ಶ1408 ರ 
ಅಕ್ಟೋಬರ 27 ಶನಿವಾರ 

ವಂಶ ಮತ್ತುಅರಸ $ ಹಾಡುವಳ್ಳಿ ಮಹಾಮಂಡಳೇಶ್ವರ ಸಂಗೀರಾಯ 

ಭಾಷೆ $ ಕನ್ನಡ 


ಸಾರಾಂಶ $ ಇದು ನಿಶಧಿ ಶಾಸನ ಜಿನಸ್ತುತಿಯೊಂದಿಗೆ ಆರಂಭವಾಗುತ್ತದೆ. ಶಾಸನ ತ್ರುಟಿತಗೊಂಡಿದ್ದು ಬರವಣಿಗೆಯ 
ಅಸ್ಪಷ್ಟವಾಗಿದೆ. ಹೈವರಸನ ಮಗ ಮಲ್ಲಿರಾಯನು ಸ್ವರ್ಗವಾಸಿಯಾದ ಹಿನ್ನೆಲೆಯಿದೆ. ಪಟ್ಟಣ ಸಮುದಾಯ ಮಾಡಿ 
ಭಟ್ಕಳದ ಮಧ್ಯಭಾಗದಲ್ಲಿ ನಿಶಿಧಿಗಲ್ಲು ನೆಡಲಾಯಿತೆಂದು ತಿಳಿಸುತ್ತದೆ. ಮುಂದುವರೆದ ಶಾಸನವು ಜಿನಪದವಿಮುಳ 
ಸುಪೂಜಿತ ಜನಮುನಿ ಪಾದರವಿಂದ್ಯೆ ವನಿತೆ ಶಿಕಾಮಣಿ ಜನಪತಿನಾತ್ಮ ಜೆ ಎಂಬಿತ್ಯಾದಿ ಬಿರುದುಗಳಿಂದ 
ಭೈರಾದೇವಿಯನ್ನು ಪ್ರಸಂಶಿಸುತ್ತದೆ. ನಂತರ ಪುಣ್ಯತೇಜೊದ್ಬೊವ ಶೌರ್ಯವಿಭ್ರಮವಿಲಾಸಂ ಸತ್ಯವಾಚಾನ್ವಿತಂ 
ಸುಗುಣಾಳಂಕೃತ ಎಂಬಿತ್ಯಾದಿ ಬಿರುದಾಂಕಿತ ಪಾಡುವಳ್ಳಿಪುರಮಾಧೇಶ್ವರ ಹೈರಭೂಪನ ಸುಕುಮಾರ ಭೈರಾದೇವಿಯ 
ದರ್ಭರತ್ನ ಸಂಗಿರಾಯವೊಡೆಯನು ಪಟ್ಟಣ ಸಮುದಾಯದ ಬಳಿಕಕ್ರಿ.ಶ. 1408 ಅಕ್ಟೋಬರ 271 ರ ಶನಿವಾರದಂದು 
ತನ್ನ ತಾಯಿ ಭೈರಾದೇವಿಯ ಸ್ವರ್ಗಗಾಮಿನಿಯಾದ ಹಿನ್ನೆಲೆಯಲ್ಲಿ ಈ ನಿಶಧಿಗಲ್ಲು ಸ್ಥಾಪಿಸಿದನೆಂದು ಹೇಳುತ್ತದೆ. 


ಅ. ನಂ.91 

ಊರು 2 ಭಟ್ಕಳ 

ತಾಲೂಕು 2 ಭಟ್ಕಳ 

ಶಾಸನವಿರುವ ಸ್ಥಳ p ಪಾರ್ಶ್ವನಾಥ ಬಸದಿಯ ಬಳಿಯಿರುವ ವೀರಗಲ್ಲು. 

ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ. ಸಂ. 11 ನಂ12 1939-40 ನಂ.75 

ಕಾಲ ಶಕ 1465, ಶುಭೊಕೃತ, ಕಾರ್ತಿಕ ಬ15, ಸೋಮವಾರಕ್ರಿ.ಶ 1542, 
ಅಕ್ಟೋಬರ 23, ಸೋಮವಾರ 

ವಂಶ ಮತ್ತುಅರಸ $ ವಿಜಯನಗರ ವೀರಪ್ರತಾಪ ಅಚ್ಯುತರಾಯ ಮಹಾಮಂಡಲೇಶ್ವರ 
ಚೆನ್ನಭ್ಯರಾದೇವಿ. 

ಭಾಷೆ ಕನ್ನಡ 


ಸಾರಾಂಶ ಮಹಾಮಂಡಲೇಶ್ವರ ಚೆನ್ನಾದೇವಿ ಅಮ್ಮನವರು ಹಾಡುವಳ್ಳಿ ಭಟ್ಕಳ ರಾಜ್ಯವನ್ನು ಆಳುತ್ತಿದ್ದಾಗ 
ಪೊರ್ತುಗೀಜರು ಹಾಡುವಳ್ಳಿಯ (ಅರಮನೆ) ಪ್ರತಿ ದಾಳಿ ಮಾಡಿದಾಗ ನಾರಾಯಣ ನಾಯ್ಕನ ತಮ್ಮ ಎಂಕಪನಾಯಕನು 
ಈ ಪೋರ್ತುಗೀಜರನ್ನು ಬಾಗಿಲಲ್ಲಿ ಎದುರಿಸಿ ಹೋರಾಡಿ ಸಾವನ್ನಪ್ಪಿದನೆಂದು ತಿಳಿಸುತ್ತದೆ. 


307 


ಅ. ನಂ. 92 


ಊರು $ ಭಟ್ಕಳ 

ತಾಲೂಕು - ಭಟ್ಕಳ 

ಶಾಸನವಿರುವ ಸ್ಥಳ $ ಪಾರ್ಶ್ವನಾಥ ಬಸದಿಯ ಬಳಿಯಿರುವ ವೀರಗಲ್ಲು. 

ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ ಇ. ಸಂ.1 ಭಾಗ1 ನಂ13 1939-40 ನಂ.76 

ಕಾಲ : ಶಕ 1465, ಶುಭೊಕೃತ, ಕಾರ್ತಿಕ ಬ. 15, ಸೋಮವಾರಕ್ರಿ.ಶ1542, 
ಅಕ್ಟೋಬರ 23, ಸೋಮವಾರ 

ವಂಶ ಮತ್ತುಅರಸ : ಮಹಾಮಂಡಲೇಶ್ವರ ಚೆನ್ನಾದೇವಿ ಅಮ್ಲ. 

ಭಾಷೆ p ಕನ್ನಡ 


ಸಾರಾಂಶ $ ಪ್ರಸ್ತುತ ಶಾಸನವು ಮಹಾಮಂಡಲೇಶ್ವರ ಚೆನ್ನಭೈರಾದೇವಿ ಅಮ್ಮನವರು ಅರಮನೆಯ ಬಾಗಿಲಲ್ಲಿ 
ನಿಂತು ಪೋರ್ತುಗೀಜರ ವಿರುದ್ಧ ಹೋರಾಡಿ ಸಾವನ್ನಪ್ಪಿದ ಎಂಕಟ ನಾಯಕನ ಸ್ಮರಣಾರ್ಥ ಎಂಕಟನಾಯಕ 
ಸಹೋದರನಿಗೆ ಭೂಮಿಯನ್ನು ದಾನ ಮಾಡಿದ್ದರ ಬಗ್ಗೆ ತಿಳಿಸುತ್ತದೆ. ಈ ದಾನವು ವಂಶ ಪರಾಂಪರಗತವಾಗಿ ಹೆಣ್ಣು 
ಸಂತಾನಕ್ಕೆ ದಾನವಾಗಿ ಮತ್ತು ಗಂಡು ಸಂತಾನಕ್ಕೆ ಮೂಲಹಕ್ಕಾಗಿ ಆ ಚಂದ್ರಾರ್ಕಸ್ನ್ಮಾಯಿಯಾರಿ ದಾನ 
ಮುಂದುವರೆಯುವದೆಂದು ಉಲ್ಲೇಖಿಸುತ್ತದೆ. 

ನಾರಾಣದೇವ ನಾಯ್ಯನು ಈ ದಾನದಿಂದ ಎಂಕಪ್ಪ ನಾಯಕನ ಹೆಸರಿನಲ್ಲಿ ಪಾರ್ಶ್ವನಾಥ ಬಸದಿಯಲ್ಲಿ 
ನಡೆಯುವ ಹಾಲುಧಾರೆ ಮತ್ತು ಆಹಾರಧಾನ್ಯವನ್ನು ನಾಯಕನ ಹೆಸರಿನಲ್ಲಿ ಪಾರ್ಶ್ವನಾಥ ಬಸದಿಯಲ್ಲಿ ನಡೆಯುವ 
ಆಹಾರದಾನಕ್ಕಾಗಿ ನೀಡಿದನೆಂದು ತಿಳಿಸುತ್ತದೆ. 


ಅ. ನಂ.93 
ಊರು $ ಭಟ್ಕಳ 
ತಾಲೂಕು $ ಭಟ್ಕಳ 
ಶಾಸನವಿರುವ ಸ್ಥಳ - ಪಾರ್ಶ್ವನಾಥ ಬಸದಿಯ ಬಳಿಯಿರುವ ಶಾಸನ 
ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐಇ.ಸಂ. 111, ಭಾಗ1, ನಂ14, 1939-40 ನಂ. 77 
ಕಾಲ p ಶಕ 1468, ವಿಶ್ವವಾಸು, ಶ್ರಾವಣ, ಬ.8 ಕ್ರಿ.ಶ1545, ಜುಲೈ 31,ಶುಕ್ರವಾರ 
ವಂಶ ಮತ್ತುಅರಸ $ ವಿಜಯನಗರ ಸಾಮ್ರಾಟ ಸದಾಶಿವ ಮಹಾರಾಯ ಮಹಾಮಂಡಲೇಶ್ವರ 
ಚೆನಾ ದೇವಿ 
ER 
ಭಾಷೆ $ ಕನ್ನಡ 


ಸಾರಾಂಶ $ ಜಿನಸ್ತುತಿ ಮತ್ತು ಪಂಡಿತಾಚಾರ್ಯರಿಂದ ಆರಾಧಿಸಲ್ಪಡುವ ಪಾರ್ಶ್ವನಾಥನ ಸ್ತುತಿಯಿಂದ ಶಾಸನ 
ಆರಂಭವಾಗುತ್ತದೆ. ವಿಜಯನಗರ ಸಾಮ್ರಾಟ ಸದಾಶಿವ ಮಹಾರಾಯ ರಂಗರಾಯನು ಕೃಷ್ಣರಾಯನ ಮಗನೆಂದು 
ಕೃಷ್ಣರಾಯನು ಸಾಳ್ಳವಂಶದ ಈಶ್ವರನ ಮಗನೆಂದು ಸದಾಶಿವಮಹಾರಾಯನ ವಂಶಾವಳಿಯನ್ನು ಉಲ್ಲೇಖಿಸುತ್ತದೆ. 


308 


ನಂತರ ಚೆನ್ನಭೈರಾದೇವಿಯನ್ನು ಹೊಗಳುತ್ತ ಈ ಸಮಯದಲ್ಲಿ ವಿವಿಧ ಜನರು ದಾನಗಳನ್ನು ಮಾಡಿದರೆಂದು 
ಹೇಳುತ್ತ ದೆ. ಅವುಗಳೆಂದರೆ, 

ಮೊದಲನೆ ದಾನವು ದೇವರಸ ಒಡೆಯನ ಆಪ್ತ ಕಾರ್ಯದರ್ಶಿ (ನರಮ ಸಚಿವ) ಹೆಸರು ತ್ರುಟಿತವಾಗಿದೆ ಬಸದಿಗೆ 
ಶಕ 1468, ವಿಶ್ವವಾಸು, ಶ್ರಾವಣ, ಬ.8 :ಕ್ರಿ.ಶ 1545 ಜುಲೈ 31 ಶುಕ್ರವಾರದಂದು ಭೂಮಿಯನ್ನು ದಾನ 
ನೀಡಿದನೆಂದು ತಿಳಿಸುತ್ತದೆ. 

ಎರಡನೇ ದಾನವನ್ನು ವರದರಾಮ ಪ್ರಭುವರ ಮಗ ವಿಠಲಪ್ರಭು ಶಾರ್ವರಿ, ಆಷಾಡ, ಬ. 13 
(ಸದಾಶಿವರಾಯನ ಕಾಲ) (ಶಕ 1462) ಕ್ರಿ.ಶ. 1540 ಜುಲೈ2 ಶುಕ್ರವಾರದಂದು) ದಾನ ನೀಡಿದರೆಂದು ಹೇಳುತ್ತದೆ. 
ಅದೇ ರೀತಿ ಮಹಾಮಂಡಲೇಶ್ವರ ದೇವರಸ ಒಡೆಯರ ಹೆಸರಿನಲ್ಲಿ ಹಿರಿಯ ಬಸದಿಯ ಪಾರ್ಶ್ವನಾಥ ಸ್ವಾಮಿಗೆ ಉದಯ 
ಕಾಲದಲ್ಲಿ ನಡೆಯುವ ಪಂಚಾಮೃತ ಸೇವೆಗಾಗಿ ಹಲವು ಸೆಟ್ಟಿಕಾರರು ಅಂಬಲದ ಅಂಗಡಿಯವರು ಶಕ 1479, ಪಿಂಗಲ, 
ಕಾರ್ತಿಕ ಕ್ರಿ.ಶ. 1577 (ಅಕ್ಟೋಬರ -ನವ್ಹಂಬರ) ದಾನ ನೀಡಿದರೆಂದು ಮೂರನೆ ದಾನದಲ್ಲಿ ಉಲ್ಲೇಖಿಸಿದೆ. 
ನಾಲ್ಕನೆ ದಾನವನ್ನು ಕಹಡಿಯುದ ಬೀರಣಸೆಟ್ಟಿಯ ಮಕ್ಕಳು ನಾಗಪ್ಪಸೆಟ್ಟಿ ಬಸವಣ ಸೆಟ್ಟಿಯರು ಪ್ರತಿ ಸೋಮವಾರ 
ಆಹಾರದಾನಕ್ಕೆಂದು ವಿಶ್ವವಸು, ಕಾರ್ತಿಕ (ಶಕ 1467 - ಕ್ರಿ.ಶ. 1545)ರಂದು ಭೂಮಿಯನ್ನು ದಾನವಾಗಿ 
ನೀಡಿದರೆಂದು ಹೇಳುತ್ತದೆ. 

ಐದನೇ ದಾನವು ಗುಡೆಲಿಂಗ ನಾಯಕನ ಅಳಿಯ ನಾರಾಣನಾಯಕನು ತನ್ನ ಸಹೋದರ ಯೆಂಕಪ್ಪ ನಾಯಕನ 
ಹೆಸರಿನಲ್ಲಿ ಆಹಾರದಾನಕ್ಕಾಗಿ ಮತ್ತು ಹಿರಿಯಬಸದಿಯ ಪಾರ್ಶ್ರ್ವನಾಥಸ್ವಾಮಿಗೆ ಪ್ರತಿದಿನ ಹಾಲುಧಾರೆಗಾಗಿ ಮತ್ತು 
ಯಂಕಪನಾಯಕನ ಹೆಸರಿನಲ್ಲಿ ಸ್ಥಾಪಿಸಿದ ವೀರಗಲ್ಲಿನಲ್ಲಿ ಕಾಲೋಪ್ರತಿ ನೀರೆರೆಯುವ ಅರವಟಿಗೆ ಧರ್ಮಕ್ಕೆಂದು 
ಬ್ರಾಹ್ಮಣನಿಗೆ ಶಕ 1467 ವಿಶ್ವವಸು ಕಾರ್ತಿಕ 14 ಕ್ರಿ.ಶ 1545 ಅಕ್ಟೋಬರ 18 ರವಿವಾರದಂದು ದಾನನೀಡಿದನ್ನು 
ಉಲ್ಲೇಖಿಸುತ್ತದೆ. ಆರನೇ ದಾನದಲ್ಲಿ ಮೂಡಭಟ್ಕಳದ ಕಾರಂಜಿಯ ಗುಣ (ಭದ್ರಭಟ)ರ ಶಿಷ್ಯರಾದ (ಹೆಸರು 
ಅಸ್ಪಷ್ಟ)ದೇವರು ತಮ್ಮ ಹೆಸರಿನಲ್ಲಿ ನಡೆಯುವ ಆಹಾರ ದಾನಕ್ಕಾಗಿ ಶಕ 1467 ವಿಶ್ವವಸು ಮಾರ್ಗಶಿರ ಶು 10 
ಶುಕ್ರವಾರ : ಕ್ರಿ.ಶ. 1545 ನವ್ಲೆಂಬರ 13 ಶುಕ್ರವಾರರಂದು ದಾನನೀಡಿದರೆಂದು ತಿಳಿಸುತ್ತದೆ. 

ಏಳನೆಯ ದಾನವು ಮಂಗು ಸೆಟ್ಟಿಯ ಬಸದಿಯಲ್ಲಿ ನಡೆಯುವ ಆಹಾರದಾನಕ್ಕೆಂದು ಭೂಮಿಯನ್ನು ದಾನವಾಗಿ 
ನೀಡಿದನೆಂದು ಉಲ್ಲೇಖಿಸುತ್ತದೆ. ಎಂಟು ಮತ್ತು ಕೊನೆಯ ದಾನವನ್ನು ಚೆನ್ನ ಭೈರಾದೇವಿಯು ಬಸದಿಯಲ್ಲಿ 
ನಡೆಯುವ ಆಹಾರದಾನಕ್ಕಾಗಿ ದಾನ ನೀಡಿದಳೆಂದು ತಿಳಿಸುತ್ತದೆ. 

ಈ ದಾನವನ್ನು ವರ್ತಕರೆಲ್ಲರೂ ನಡೆಸಿಕೊಂಡು ಬರುವಂತೆ ಮತ್ತು ಅದನ್ನು ರಕ್ಷಿಸುವಂತೆ ತಿಳಿಸಿದಳು. 
ಪೆಂಬಮುಲ ಸೆಟ್ಟಿಯ ಮಗ ಪದ್ಮಯ ಸೆಟ್ಟೆಯು ಚಿನ್ನದ ಪ್ರಭಾವಳಿಗಳನ್ನು ಮಾಡಿದನೆಂದು ತಿಳಿಸುತ್ತದೆ. 


ಅ. ನಂ.94 

ಊರು $ ಭಟ್ಕಳ 

ತಾಲೂಕು $ ಭಟ್ಕಳ 

ಶಾಸನವಿರುವ ಸ್ಥಳ ಕೆ. ಆರ್‌. ಐ,ಕ. ವಿ. ವಿ.ಧಾರವಾಡ 


309 


ಗಮನಿತ/ಪ್ರಕಟಿತ ಉಲ್ಲೇಖಃ ಎ.ಆರ್‌. ಐ.ಇ.1965 -66 ಅಫೆ"ಬಿ' ನಂ. 367-374 


ಕಾಲ $ ಶಕ 1468 ವಿಶ್ವವಾಸು, ಚೈತ್ರ ಶು5, ಕ್ರಿ.ಶ. 1546 
ವಂಶ ಮತ್ತುಅರಸ $ ಮಹಾಮಂಡಲೇಶ್ವರ ಚೆನ್ನದೇವಿಅಮ್ಮ 
ಭಾಷೆ $ ಕನ್ನ ಡ 


ಸಾರಾಂಶ $ ಈ ಶಾಸನವು ಎಂಟು ದಾನಗಳನ್ನು ಉಲ್ಲೆ ಖಿಸುತ್ತದೆ. ಗೋವೆರಾಜ್ಯದ ಕ್ಷೇತಪಯ್ಯನಿಗೆ ತೆರಿಗೆ ರಹಿತ 
ಜಮೀನನ್ನು ದಾನ ನೀಡಿದಳೆಂದು ಉಲ್ಲೇಖಿಸುತ್ತದೆ. ಈ ದಾನವನ್ನು ಕೇತಪಯ್ಯನು ಕಟ್ಟಿಸಿದ ನಾರಾಯಣ ದೇವನ 
ದೇವಾಲಯದಲ್ಲಿ ಪೂಜಾವಿಧಿಗಳಿಗೆ ಮತ್ತು ಆ ದೇವಾಲಯದಲ್ಲಿ ವೈಷ್ಣವರಿಗೆ ಅನ್ನ ದಾನಕ್ಕಾಗಿ ನೀಡಲಾಯಿತೆಂದು 
ತಿಳಿಸುತ್ತದೆ. 

ಕ್ರಿ.ಶ1547 ರಲ್ಲಿ ಶಂಬು ಸೇನಬೋವನ ಮಗ ಲಿಂಗಸೇನಬೋವನು ಕೇತಪಯ್ಯನಿಗೆ ಸರ್ವಮಾನ್ಯ ಸ್ಥಳವನ್ನು 
ದಾನವಾಗಿ ನೀಡಿದನೆಂದು ತಿಳಿಸುತ್ತದೆ. ಲಿಂಗಸೇನಬೋವನು ನಂದಿಗೋಡನಲ್ಲಿ ವಂಶಪಾರಂಪರಗತವಾಗಿ 
ಜಮೀನುಗಳನ್ನು ಅನುಬೋಗಿಸುತ್ತಿದ್ದನೆಂದು ಉಲ್ಲೇಖಿಸುತ್ತದೆ. 

ತೃತೀಯ ದಾನವು ತ್ರುಟಿತಗೊಂಡಿದ್ದು ಚೆನ್ನವರದ ಚಂದಪಯ್ಯನ ಮಗ ಕೇತಪಯ್ಯನು ಮೂಢಭಟ್ಕಳದಲ್ಲಿ 
ನಾರಾಯಣದೇವ ದೇವಾಲಯಕ್ಕೆ ವಿಶಲಪಡಿಯಾರನ ಮಗ ಗಣಪಯ್ಯಪಡಿಯಾರನು ಭೂಮಿಯನ್ನು 
ದಾನನೀಡಿದನೆಂದು ತಿಳಿಸುತ್ತದೆ. 

ನಾಲ್ಕನೆ ದಾನದ ವಿವರಣೆ ತ್ರುಟಿತಗೊಂಡಿದೆ ಕೇತಪಯ್ಯನ ಮಕ್ಕಳಾದ ದಾಮಪಯ್ಯ, ವಾಮನಪಯ್ಯ, 
ತಿಮ್ಮ ಪಯ್ಯ, ನಾರಾಣಪಯ್ಯ ಮತ್ತು ಕೃಷ್ಣಪಯ್ಯರು ನಾರಾಯಣ ದೇವರಿಗೆ ನಡೆಯುವ ಪೂಜೆಗಾಗಿ ಭೂಮಿಯನ್ನು 
ದಾನನೀಡಿದರೆಂದು ತಿಳಿಸುತ್ತದೆ. 

ಐದನೇ ದಾನವನ್ನು ನಾರಾಯಣ ಹೆಬ್ಬಾರನ ಮಗ ಜಮ್ನಿ ಹೆಬ್ಬಾರನು ನಾರಾಯಣದೇವರ ದೇವಾಲಯಕ್ಕೆ 
ಭೂಮಿಯನ್ನು ಮತ್ತು ಬ್ರಾಹ್ಮಣರಿಗಾಗಿ ಅನ್ನದಾನ ಮಾಡಲು ಹಣವನ್ನು ದಾನಮಾಡಿದನೆಂದು ಉಲ್ಲೇಖಿಸುತ್ತದೆ. 

ಶಾಸನದ ಹಿಂಭಾಗದಲ್ಲಿ ಬರೆಯಲ್ಪಟ್ಟ ಆರನೇದಾನವನ್ನು ಅಸಮರ್ಪಕವಾಗಿ ಬರೆಯಲಾಗಿದೆ ಮತ್ತು 
ತ್ರುಟಿತಗೊಂಡಿದೆ. ಬಹುಶ ಕೆತಪಯ್ಯನ ಐದು ಗಂಡುಮಕ್ಕಳು (ಮಗಂದಿರು) ದೇವಾಲಯದಲ್ಲಿ ಪೂಜೆಗಾಗಿ 
ವಿನಿಯೊಗಕ್ಕಾಗಿ ಭೂಮಿಯನ್ನು ದಾನನೀಡಿದರೆಂದು ತಿಳಿಸುತ್ತದೆ. 

ಏಳನೇ ದಾನವು ಶಾಸನದ ಹಿಂಭಾಗದಲ್ಲಿ ಬರೆಯಲ್ಲಟ್ಟಿದೆ. ನಾರಾಯಣ ದೇವರ ಪೂಜೆ ಆರ್ಚನೆಗಾಗಿ ಮತ್ತು 
ದೇವಾಲಯದಲ್ಲಿ ನಡೆಯುವ ವೈಷ್ಣವರಿಗಾಗಿ ನಡೆಯುವ ಅನ್ನದಾನಕ್ಕಾಗಿ ಕೇತಪಯ್ಯನ ಮಕ್ಕಳಾದ ದಾಮಪಯ್ಯ, 
ತಿಮ್ಮಪಯ್ಯ, ನಾರಣಪಯ್ಯ ಕೃಷ್ಣಪಯ್ಯರು ಭೂಮಿಯನ್ನು ದಾನನೀಡಿದರೆಂದು ಉಲ್ಲೇಖಿಸುತ್ತದೆ. ಎಂಟನೇ ದಾನವು 
ಮೂಡಭಟ್ಕಳದಲ್ಲಿ ಕೇತಪಯ್ಯನು ಕಟ್ಟಿದ ದೇವಾಲಯದಲ್ಲಿನ ನಾರಾಯಣ ದೇವರ ಸನ್ನಿಧಿಯಲ್ಲಿ ಕೇತಪಯ್ಯನ 
ಮತ್ತು ಅವನ ಮಕ್ಕಳ ಹೆಸರಿನಲ್ಲಿ ನಡೆಯುವ ಸೇವೆಗಾಗಿ ದಾನನೀಡಲಾಯಿತೆಂದು ತಿಳಿಸುತ್ತದೆ. 

ಶಾಸನದ ಕೊನೆಯ ಭಾಗ ಸಂಪುರ್ಣವಾಗಿ ತ್ರುಟಿತಗೊಂಡಿದ್ದು ಕೇವಲ ಕೇತಪಯ್ಯನನ್ನು ಉಲ್ಲೇಖಿಸಿದೆ. ಈ 
ದಾನಗಳ ದಿನಾಂಕಗಳು ಅನುಕ್ರಮವಾಗಿ ಈ ಕೆಳಗಿನಂತಿವೆ. 


310 


1) ಶಕ 1468 ವಿಶ್ವಾವಸು ಚೈತ್ರ ಶು5 ರವಿವಾರ 

2) ಪ್ಲವಂಗ ಕಾರ್ತಿಕ ಬ11 ಸೋಮವಾರ - ಕ್ರಿ.ಶ 1547 ನವ್ದೆಂಬರ7 ಸೋಮವಾರ 

3) ಶಕ 1481 (1491 ಕೈ ತಪ್ಪಾಗಿ ಅನ್ವಯಿಸುತ್ತದೆ) ವಿಭವ, ಮಾರ್ಗಷಿರಶು10 - ಕ್ರಿ.ಶ 1568 ನವ್ಹೆಂಬರ 29 
ಸೋಮವಾರ 

4) ಶಕ 14(76) ಆನಂದ (ಶ್ರಾ)ವಣ ಶು.... 

5) ಶಕ 1489 ಪ್ರಭವ, ಭಾದ್ರಪದ (ಬ) 10 ಬುಧವಾರ 

6) ಶಕ 1489 ಕ್ಷಯ ವೃಶಾಖಶು5 

7) ಶಕ 14(8)6 ರಕ್ತಾಕ್ಷಿ ಆಶ್ವೀಜ ಶು 5 

8) ಶಕ 148(8) ಕ್ಷಯ ಜೇಷ್ಠ 

9) ಶಕ 14(90) ವಿಭವ ಅಶ್ವೀಜ ಬ 10 


ಅ. ನಂ.95 

ಊರು | ಭಟ್ಕಳ 

ತಾಲೂಕು ಭಟ್ಕಳ 

ಶಾಸನವಿರುವ ಸ್ಥಳ $ ಬಂಡ ಬಸದಿಯಲ್ಲಿದೆ 

ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ. ಸಂ.1N ಭಾಗ1, 1939-40, ನಂ.17. 

ಕಾಲ $ ಶಕ 1471, ನಳ, ಕಾರ್ತಿಕ ಶು.5, ಕ್ರಿ.ಶ. 1556, ಅಕ್ಟೋಬರ8 ಗುರುವಾರ 
ವಂಶ ಮತ್ತು ಅರಸ ೬ ಮಹಾಮಂಡಲೇಶ್ವರ ಚೆನ್ನಭೈರಾದೇವಿ 

ಭಾಷೆ ಕನ್ನಡ 


ಸಾರಾಂಶ $ ಇದು ಜಿನ ಸ್ತುತಿಯೊಂದಿಗೆ ಆರಂಭವಾಗುತ್ತದೆ. ಶಾಸನವು ಚೆನ್ನಭೈರಾದೇವಿಯನ್ನು ಕೃಷ್ಣದೇವನ ಸೊಸೆ 
ಎಂದು ಮತ್ತು ಆಕೆಯ ಮಂತ್ರಿ ಜಟ್ಟಿನಾಯಕನನ್ನು ಪರಿಚಯಿಸುತ್ತದೆ. ಮುಂದುವರೆದ ಶಾಸನವು ಭೈರಾದೇವಿಯ 
ಸೈನ್ಯಾಧಿಕಾರಿ ವೀರಣ್ಣ ನಾಯಕನನ್ನು ಹೆಸರಿಸುತ್ತದೆ. ಇವನ ಪತ್ನಿ ತಿಮ್ಮರಸಿ ಮತ್ತು ಮಗ ನಾರಾಣ ನಾಯಕನೆಂದು 
ತಿಳಿಸುತ್ತದೆ. 

ನಾರಾಣ ನಾಯಕನು ವರ್ಧಮಾನ ಜಿನೇಂದ್ರನ ದೇವಾಲಯವನ್ನು ಕಟ್ಟಿ ಅದರ ಮುಂದೆ ಮುಖಮಂಟಪ 
(ಕೊಟಪಿ) ಕಟ್ಟಿದನು. ಈ ಬಸದಿಯ ಸುತ್ತಲೂ ಆವರಣಗೋಡೆ ಕಟ್ಟಿ ಅಲ್ಲಿ ಹೂವಿನ ತೋಟ ನಿರ್ಮಿಸಿದನೆಂದು 
ಹೇಳುತ್ತದೆ. ಈ ಶಾಸನದ ಈ ಭಾಗವು ಸಂಸ್ಕೃತದಲ್ಲಿದ್ದು ಇದನ್ನು ರಚಿಸಿದವನು ವರ್ಧಮಾನ ಮುನಿರಾಜ ಎಂದು 
ತಿಳಿಸುತ್ತದೆ. 

ನಂತರ ಕನ್ನಡದಲ್ಲಿ ಮುಂದುವರೆದ ಶಾಸನವು ಈ ವರ್ಧಮಾನ ತೀರ್ಥಂಕರ ಪಾದಮೂಲದಲ್ಲಿ ನಡೆಯುವ 
ನಿತ್ಯ ನಿಮಿತಕ ಅಂಗರಂಗ, ನೈವೇದ್ಯ, ಆಹಾರದಾನ ಹಾಲುಧಾರೆ ಮುಂತಾದ ಧರ್ಮಕ್ಕಾಗಿ ಭೂಮಿಯನ್ನು ದಾನ 
ನೀಡಲಾಯಿತೆಂದು ಉಲ್ಲೇಖಿಸುತ್ತದೆ. 

311 


ಆ ಸೇವೆಗಳೆಂದರೆ ಅಮೃ ತಪಡಿ, ಕಾರ್ತಿಕ ಪೂಜೆ, ಶಿವರಾತ್ರಿ, ಜೀವದಯಾಷ್ಟಮಿ, ಯುಗಾದಿ, ಶ್ರುತಪಂಚಮಿ, 
ದಶಲಕ್ಷ ಣದ (ದಶಲಕ್ಷ )ಪೂಜೆ, ಶ್ರಾವಣಮಾಸದ ಹಾಲಿನ ಅಭಿಷೇಕಕ್ಕೆ ಅಷ್ಟಾನಿಕ ಸೇವೆ. 
ಬಸ್ತಿಯಲ್ಲಿ ನೆಟ್ಟ ಹೂವಿನಗಿಡ, ತೆಂಗಿನಶಶಿ (ಸಸಿ)ಗೆ ನೀರು ಹಾಯಿಸಿದರೆ ಅಗಳು ತೆಗೆದು ನೆಟ್ಟ ಕಳ್ಳಿಗಿಡ ನೆಟ್ಟ. 
ಅದೇ ರೀತಿಯಲ್ಲಿ ಕೆಲವು ಪರವೂರಿನ ವ್ಯಕ್ತಿಗಳ ಹೆಸರಿನಲ್ಲಿ ನಡೆಯುತ್ತಿದ್ದ ಕೆಲವು ಸೇವೆಗಳು ಈ ಕೆಳಗಿನಂತಿವೆ. 
ಬೀಳಿಗೆಯ ವೀರಪ್ಪವೊಡೆಯರ ಹೆಸರಿನಲ್ಲಿ ಹಾಲುಧಾರೆ 
ತೊರಣಶಿಯ ಗೌವುಡರ ಹೆಸರಲ್ಲಿ ಹಾಲುಧಾರೆ 
ಹಾಲಗೇರಿಯ ತಿಮ್ಮ ಯ್ಯನ ಹೆಸರಲ್ಲಿ ಹಾಲುಧಾರೆ 
ಮದಿಗೆಯ ತಾಮಲಸಿಯ ಹೆಸರಲ್ಲಿ ಹಾಲುಧಾರೆ 
ದಿನಪ್ರತಿ ಬಸದಿಯಲಿ ನಡೆಯುವ ನೈವೇದ್ಯ, ಕಜ್ಜಾಯ ಈ ರೀತಿ ಇವೆ. 
ಆದಿತ್ಯವಾರ ಸೊಜ್ಜೆಗೆ 
ಸೋಮವಾರ ಸೊವಳಿಕೆ ಪಾಯಸ 
ಮಂಗಳವಾರ ದಿನ ಊಟಕ್ಕೆ ದಧಿ 
ಬುಧವಾರದಿನ ಎಣ್ಣೆ ಘಾರಿಗೆ 
ಗುರುವಾರದಿನ ಕಣಿಕೆ ಘಾರಿಗೆ 
ಶುಕ್ರವಾರ ದಿನ ಮುದಿತಿಗೆ 
ಶನಿವಾರದಿನ ಹಾಲು ಸುಕ್ಕಿದು ಎಂಬಿತ್ಯಾದಿ ಖಜ್ಞಾಯಗಳನ್ನು ಉಲ್ಲೇಖಿಸುತ್ತದೆ. 
ಬಸದಿಯಲ್ಲಿ ಊಳಿಗ ಸೇವೆ ನಡೆಸುವ ಭಂಡಾರಿಗಳಿಗೆ 20 ಮೂಡೆ ಅಕ್ಕಿ ನೀಡಬೇಕೆಂದು ತಿಳಿಸುತ್ತದೆ. 


ಅ. ನಂ. 96 

ಊರು ಭಟ್ಕಳ 

ತಾಲೂಕು ಭಟ್ಕಳ 

ಶಾಸನವಿರುವ ಸ್ಥಳ ಕೆ. ಆರ್‌. ಇ. ಕ.ವಿ.ವಿ. ಧಾರವಾಡ. 


ಶಾಸನ ದೊರೆತಸ್ಥಾನ ೫ ಭಟ್ಕಳ 
ಗಮನಿತ/ಪ್ರಕಟಿತ ಉಲ್ಲೇಖಃ ಎ. ಆರ್‌. ಐ. 1965-66, ಅಫೆ. "ಬಿ' ನಂ. 369. 


ಕಾಲ 4 ಶಕ 1472, ಸೌಮ್ಯ, ವೈಶಾಖ, ಬ, 8, ಕ್ರಿ.ಶ. 1549, ಮೇ 19, ರವಿವಾರ 

ವಂಶ ಮತ್ತು ಅರಸ $ ಮಹಾರಾಜ ವಿಜಯನಗರ ಸದಾಶಿವರಾಯ, ಮಹಾಮಂಡಲೇಶ್ವರ 
ಚೆನ್ನಭೈರಾದೇವಿ 

ಭಾಷೆ p ಕನ್ನಡ 


312 


ಸಾರಾಂಶ $ ಹಾಡುವಳ್ಳಿ ಅರಸರ ವಂಶಾವಳಿಯನ್ನು ಉಲ್ಲೇಖಿಸುತ್ತದೆ. ಚೆನ್ನರಾಜನು ಭಟ್ಕಳದಲ್ಲಿ ಚೆನ್ನ 
ಚೈತ್ಯಾಲಯವನ್ನು ಕಟ್ಟಿದ ಬಗ್ಗೆ ಉಲ್ಲೇಖಿಸುತ್ತದೆ. ಈ ಚೈತ್ಯಾಲಯದಲ್ಲಿ ವೀರ ಜಿನನ ವಿಗ್ರಹವನ್ನು 
ಪ್ರತಿಷ್ಠಾ ಪಿಸಿದ್ದನೆಂದು ತಿಳಿಸುತ್ತದೆ. ಈ ಶಾಸನ ಬರೆದವರು ವರ್ಧಮಾನ ಸುರೆ ಎಂದು ತಿಳಿಸುತ್ತದೆ. 
ಮುಂದುವರೆದ ಶಾಸನವು ಶಕ 1473, ಸಾಧಾರಣ ಆಷಾಡ, ಬ. 13 ದಿನಾಂಕವನ್ನು ಸೂಚಿಸುತ್ತದೆ. 
ಮಹಾಪ್ರಭು ವೀರಪ್ಪ ಒಡೆಯನ ಮಗಳು ಮಹಾಮಂಡಲೇಶ್ವರ ಗುರುರಾಯ ಒಡೆಯನ ಸೊಸೆಯು ಆಗಿದ್ದ 
ಮಹಾಮಂಡಲೇಶ್ವರ ಚೆನ್ನದೇವಮ್ಮಳು ಭಟ್ಕಳವನ್ನು ಒಳಗೊಂಡಂತೆ ಸಂಗೀತಪುರ ಆಳುತ್ತಿದ್ದಳಂದು ಸೂಚಿಸುತ್ತದೆ. 
ಈಕೆಯು ಮೂಢಭಟ್ಕಳದಲ್ಲಿ ಕಟ್ಟಿದ ಚೌವ್ವೀಸ ತೀರ್ಥಂಕರರ ಬಸದಿಗೆ ತೆರಿಗೆ ವಿನಾಯ್ತಿ ಪಡೆದ ಭೂಮಿಯನ್ನು 
ದಾನ ಮಾಡಿದಳೆಂದು ತಿಳಿಸುತ್ತದೆ. ಈ ಬಸದಿಯನ್ನು ಚೆನ್ನ ಭೈರಾದೇವಿಯ ಅಜ್ಜಿ ವೀರಾದೇವಿಯು ಕಟ್ಟಿಸಿದ್ದಳೆಂದು 
ಉಲ್ಲೇಖಿಸುತ್ತದೆ. ಇಲ್ಲಿ ಚೆನ್ನರಾಜ ಎಂದು ತಪ್ಪಾಗಿದ್ದು, ಚೆನ್ನ ಭೈರಾರಾಣಿಯನ್ನು ಸೂಚಿಸುತ್ತದೆ. 


ಅ. ನಂ. 97 

ಊರು $ ಕ್ಯಾಲಿಫೋರ್ನಿಯಾ (ಅಮೇರಿಕಾ) 

ತಾಲೂಕು ; ಭಟ್ಕಳ 

ಶಾಸನವಿರುವ ಸ್ಥಳ ಕ್ಯಾಲಿಫೋರ್ನಿಯಾ ಪಸೆಡೇನ್‌ ಸಂಗ್ರಹಾಲಯದಲ್ಲಿದೆ. 


ಗಮನಿತ/ಪ್ರಕಟಿತ ಉಲ್ಲೇಖಃ ಎಸ್‌. ವಿ. ಪಾಡಿಗಾರ, ಹೊರರಾಷ್ಟ್ರದಲ್ಲಿರುವ ಒಂದು ಜಿನಬಿಂಬ ಶಾಸನ, 
ವಿಜಯನಗರ ಅಧ್ಯಯನ ಸಂ.5, ಎಂ. ವಿ. ಕೃಷ್ಣಪ್ಪ ಮತ್ತು ಸಿ. ಎಸ್‌. ಪಾಟೀಲ, 
(ಸಂ.) ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ನಿರ್ದೆಶನಾಲಯ, ಮೈಸೂರು 
ಕಾಲ : ಖರ ಸಂವತ್ಸರ ಮಾಘ ಶುದ್ದ 5 ಪಂಚಮಿ ಬಹುಶಕ್ರಿ. ಶ. 1412 


ಸೋಮವಾರ 18 ಅಥವಾಕ್ರಿ. ಶ. 1472 ಬುಧವಾರ 15ನೇ ಜನೇವರಿ 
ಸೇರಬಹುದು. 
ವಂಶ ಮತ್ತು ಅರಸ p RR 
ಖಿ ° 
ಭಾಷೆ $ ಕನ್ನಡ 


ಸಾರಾಂಶ ಸ್ವಸ್ತಿ ಎಂಬ ಮಂಗಲ ಪದ್ಯದೊಂದಿಗೆ ಆರಂಭಗೊಂಡು ಖರ ಸಂವತ್ಸರ ಮಾಘ ಶುದ್ಧ 5 ಪಂಚಮಿ 
ಎಂಬುದಾಗಿ ಕಾಲನಿರ್ದೇಶನ ನೀಡುತ್ತದೆ. ಶಕವರ್ಷದ ಉಲ್ಲೇಖವಿಲ್ಲ. ಬೆಳುಗುಳಕ್ಕೆ ತೀರ್ಥ ವಂದನೆಗೆ ಹೋದಂತಹ 
ಗೇರುಸೊಪ್ಪೆಯ ಹಲರು ಕೊಲಬಳಿ, ಶ್ರಾವಕಿಯರು ಮುಂತಾದ ಸಮಸ್ತರು ಗೋಷ್ಠಿಯನ್ನು ಮಾಡಿ ಹಿರಿಯ ಬಸ್ತಿಯ 
ಪಾರಿಸ ತೀರ್ಥಂಕರರ ಸನ್ನಿಧಿಯಲ್ಲಿ ತಮಗೆ ಪುಣ್ಯವಾಗಲೆಂದು ಮಾಡಿಸಿಕೊಟ್ಟ ಅನಂತರ ತೀರ್ಥಂಕರ ವಿಗ್ರಹ 


ಎಂಬುದನ್ನು ತಿಳಿಸುವುದು ಶಾಸನದ ಉದ್ದೆ €ಶ. 


ಶಾಸನದಲ್ಲಿ ಶಕವರ್ಷದ ಉಲ್ಲೇಖವಿಲ್ಲದ್ದರಿಂದ ನಿರ್ಧಿಷ್ಟವಾಗಿ ಇದರ ಕಾಲವನ್ನು ನಿಗದಿ ಪಡಿಸುವುದು 
ಸಾಧ್ಯವಾಗದು. ಆದರೆ 15 ನೇ ಶತಮಾನ ಖರ ಸಂವತ್ಸರವುಕ್ರಿ.ಶ. 1412 ಸೋಮವಾರ 18ನೇ ಜನೇವರಿ ಹಾಗೂ 


313 


ಕ್ರಿ.ಶ. 1472 ಬುಧವಾರ15ನೇ ಜನೇವರಿ ಸರಿಯಾಗುತ್ತದೆ. ಹಲರು ಎಂಬಪದ ಬಹುಶಃ ವಿವಿಧ ವಸ್ತುಗಳ ವ್ಯಾಪಾರ 
ಮಾಡುತ್ತಿದ್ದವರ ಶ್ರೇಣಿಇದಾಗಿರಬೇಕು. ಕೊಲಬಳಿ ಒಂದು ಪ್ರಕಾರದ ಸೈನ್ಯದ ದಂಡು ವ್ಯಾಪಾರಿವರ್ಗದವರು ಹಾಗೂ 
ಸಣ್ಣ ಪುಟ್ಟ ಒಡೆಯ ಮನೆತನದವರು ಆತ್ಮ ರಕ್ಷ ಣೆಗಾಗಿ ಇರಿಸಿಕೊಂಡಿದ್ದ ಭಟರನ್ನು ಕೊಲಬಳಿ ಎಂಬುದಾಗಿ ಕರೆದ 


ಹಾಗಿದೆ. ಶ್ರಾವಕ್ತಿ ಯರು ಜೈನ ಅನುಯಾಯಿಗಳು. 


ಸಮಸ್ತರು ಎಂಬ ಪದ ಎಲ್ಲರೂ ಎಂಬರ್ಥದಲ್ಲಿ ಬಳಕೆಯಾಗದಿದ್ದರೂ ವಿವಿಧ ವ್ಯಾಪಾರಿ ಶ್ರೇಣಿಗಳ 
ಪ್ರತಿನಿಧಿಗಳ ಸಮುದಾಯ ಸೂಚಿಸುವಂತಿದೆ. ಈ ಶಾಸನದಲ್ಲಿ ಉಲ್ಲೇಖಿತ ಹಿರಿಯ ಬಸದಿ ಭಟ್ಕಳದ ಹೀರೆ ಬಸದಿಯು 
ಪಾರ್ಶ್ವನಾಥ ಬಸದಿಯಾಗಿರಬಹುದು. ಉಲ್ಲೇಖಿತ ಅನಂತನಾಥ ಜಿನಬಿಂಬವು ಈ ಬಸದಿಗೆ ಸಂಬಂಧಿಸಿರುವ ಸಾಧ್ಯತೆ 
ಇದೆ. ಕ್ರಿ.ಶ. 1545ರ ಭಟ್ಕಳ ಶಾಸನದಲ್ಲಿ ಹೀರೆಬಸದಿಯ ಉಲ್ಲೇಖವಿರುವುದು. (ಕೆ. ಐ. ಸಂ. 11, ನಂ. 27). 


ಅ. ನಂ. 98 

ಊರು $ ಮಾವಳ್ಳಿ 

ತಾಲೂಕು $ ಭಟ್ಕಳ 

ಶಾಸನವಿರುವ ಸ್ಥಳ p ಹೊನ್ನೆ ಹಕ್ಕಲಲ್ಲಿರುವ ಶಾಸನ 

ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ.ಸಂ.111 ಭಾಗ1, 1939-40, ನಂ. 16. 

ಕಾಲ :  ಶಕ1470, ಪ್ಲವಂಗ, ಜೇಷ್ಠ ಶು. 10, ಕ್ರಿ.ಶ. 1857, ಮೇ29, ರವಿವಾರ 
ವಂಶ ಮತ್ತು ಅರಸ - ಮಹಾಮಂಡಲೇಶ್ವರ ಸಾಳುವ ಕೃಷ್ಣರಾಜ ಒಡೆಯ, ನಗಿರೆರಾಜ್ಯ, ಹೈವೆ, ತುಳು, 


ಕೊಂಕಣ ರಾಜ್ಯಗಳನ್ನು ರಾಜಧಾನಿ ಗೇರುಸೊಪ್ಪೆ ಯಿಂದ ಆಳುತ್ತಿದ್ದನು. 

ಭಾಷೆ $ ಕನ್ನಡ 

ಸಾರಾಂಶ ೬ ಜಿನ ಮತ್ತು ಶಂಭುವಿನ ಸ್ತುತಿಯೊಂದಿಗೆ ಶಾಸನ ಆರಂಭವಾಗುತ್ತದೆ. ಮಹಾಮಂಡಲೇಶ್ವರ ಸಾಳುವ 
ಕೃಷ್ಣ ರಾಜವೊಡೆಯನು ನಗಿರೆ, ಹೈವೆ, ಕೊಂಕಣ ರಾಜ್ಯಗಳನ್ನು ಗೇರುಸೊಪ್ಪೆ ರಾಜಧಾನಿಯಿಂದ ಆಳುತ್ತಿದ್ದನು. ಪ್ರೀ 
ಸಿದ್ದ ಸಿಂಹಾಸನಾಧೀಶ, ಗಜಗಂಡಭೇರುಂಡ ಕಲಿ ಮತ್ತು ಹಸ್ತನುಂ ಪಂಡಿತರ ಪ್ರೀತಿಗೆ ಪಾತ್ರನಾದವನ ಪಾರ್ಶ್ವನಾಥನ 
ಭಕ್ತನೆಂದು ಬಣ್ಣಿಸುತ್ತದೆ. ನಗಿರೆಯ ಮಲ್ಲಿದೇವ ಮತ್ತು ಆಕೆಯ ಪತಿ ಕಾಯ್ಕಿಣಿಯ ಸಂಗಬಾಣಸಿಗರಿಗೆ ನಾಲ್ಕು 
ಗಂಡುಮಕ್ಕಳು ಮತ್ತು ಒಬ್ಬಳು ಮಗಳು ಜನಿಸಿದ್ದರು. ಈ ಮಗಳ ಹೆಸರು ಸಣ್ಣಕ್ಕ ಎಂದು ಉಲ್ಲೇಖಿಸುತ್ತದೆ. ಈ 
ಸಣ್ಣಕ್ಕಳ ಪತಿ ಮಲ್ಲರಸನಾಯಕನೆಂದು ತಿಳಿಸುತ್ತದೆ. ಇವರಿಬ್ಬರಿಗೆ ಮಾಳುನಾಯಕನೆಂಬುವನು ಜನಿಸಿದನೆಂದು 
ಮಾಳುನಾಯಕನ ವಂಶಾವಳಿಯನ್ನು ಉಲ್ಲೇಖಿಸಿ ಮಾಳು ನಾಯಕನು ಮಾವಳ್ಳಿಯ ಸೆರಗುರು ಮೊಮ್ಮಗ ಶಂಭುದೇವ 
ನಾಯಕನಿಂದ ಭೂಮಿಯನ್ನು ಖರೀದಿಸಿ ಅಲ್ಲಿ ಹೊಸ ಚೈತ್ಯಾಲಯವನ್ನು ಕಟ್ಟಿಸಿದನು ಮತ್ತು ಪುಷ್ಪದಂತ ತೀರ್ಥೆಶ್ವರನ 
ವಿಗ್ರಹವನ್ನು ಪ್ರತಿಷ್ಠಾಪಿಸಿದನು. ಈ ಬಸದಿಯಲ್ಲಿನ ಪುಷ್ಪದಂತ ತೀರ್ಥೇಶ್ವರ ಸನ್ನಿಧಿಯಲ್ಲಿ ನಿತ್ಯ ಪೂಜೆಗಾಗಿ ಮತ್ತು 
ವಿಶೇಷ ಪೂಜೆಗೆಂದು ಭೂಮಿಯನ್ನು ದಾನ ಮಾಡಿದನೆಂದು ತಿಳಿಸುತ್ತದೆ. 

ಇಲ್ಲಿ ನಡೆಯುವ ಸೇವೆಗಳಾದ ಹಾಲುಧಾರೆ ಕಾರ್ತಿಕ ಪೂಜೆಯನ್ನು ಉಲ್ಲೇಖಿಸಿದೆ. 


314 


ಅ. ನಂ. ೫೪ 


ಊರು $ ಮುರುಡೇಶ್ವರ 

ತಾಲೂಕು § ಭಟ್ಕಳ 

ಶಾಸನವಿರುವ ಸ್ಥಳ $ ಮುರುಡೇಶ್ವರ ದೇವಾಲಯದ ಮಡಗಿ ಸ್ತಂಭದ ಮೇಲೆ 
ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ. ಸಂ.1, 1939-40, ನಂ. 57. 

ಕಾಲ - ಸು.ಕ್ರಿ. ಶ. 1424-1446. 

ವಂಶ ಮತ್ತು ಅರಸ $ ಮಹಾರಾಜದೇವರಾಯ ಒಡೆಯರು, ವಿಜಯನಗರ 
ಭಾಷೆ $ ಕನ್ನಡ 


ಸಾರಾಂಶ ೬ ಈ ಶಾಸನದ ಬಹುಭಾಗವು ಒಡೆದು ಹೋಗಿರುವುದರಿಂದ ಹೆಚ್ಚಿನ ವಿವರಗಳು ಲಭ್ಯವಿಲ್ಲ. ಇದು 
ಮಹಾರಾಜ ದೇವರಾಯ ಒಡೆಯನ ಆಳ್ವಿಕೆಗೆ ಸಂಬಂಧಿಸಿದೆ. ಹೊನ್ನಾವರದ ಎರಡು ರಾಜ್ಯಗಳ ಆಡಳಿತವನ್ನು 
ತಿಳಿಸುತ್ತ ದೆ. ಮುರುಡೇಶ್ವರ ದೇವಾಲಯದಲ್ಲಿ ಪುರಾಣವನ್ನು ಹೇಳುವುದಕ್ಕೆ ವಾಮನ ಉಪಾಧ್ಯಾಯರಿಗೆ ಭೂಮಿದಾನ 
ನೀಡಿದ ವಿಷಯವನ್ನು ತಿಳಿಸುತ್ತದೆ. ಭೂಮಿಯ ಮೇರೆಯನ್ನು ಸೂಚಿಸುವ ಶಾಸನದ ಅಕ್ಷರಗಳು ಒಡೆದು ಹೋಗಿವೆ. 
ಶಾಸನದ ಕೊನೆಯಲ್ಲಿ ಬರುವ ಶಾಪಾಶಯವು ಅಸ್ಪಷ್ಟವಾಗಿದೆ. ತಿಥಿಯ ಉಲ್ಲೇಖವೂ ಒಡೆದು ಹೋಗಿದೆ. ಇದು 
ಇಮ್ಮಡಿ ದೇವರಾಯನ ಆಳ್ವಿಕೆಗೆ ಸಂಬಂಧಿಸಿದ್ದಾಗಿರಬಹುದೆಂದು ಊಹಿಸಬಹುದು. 


ಅ. ನಂ. 100 

ಊರು $ ಮುರುಡೇಶ್ವರ 

ತಾಲೂಕು ಭಟ್ಕಳ 

ಶಾಸನವಿರುವ ಸ್ಥಳ $ ಮುರುಡೇಶ್ವರ ದೇವಾಲಯದ ಮೇಲ್ಭ್ಫಾವಣಿಯಲ್ಲಿದೆ. 

ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ. ಸಂ. 1 ಭಾಗ1, 1939-40, ನಂ.73, ನಂ. 10. 

ಕಾಲ ; ಶಕ1465,ಶುಭೋಕೃತಿ ಚೈತ್ರ, ಸು.5, ಕ್ರಿ.ಶ.1542, ಮಾರ್ಚ21 ಮಂಗಳವಾರ 
ವಂಶ ಮತ್ತು ಅರಸ ;  ಮಹಾಮಂಡಲೇಶ್ವರ ಸಾಳುವ ಕೃಷ್ಣರಾಜ ಒಡೆಯ 

ಭಾಷೆ $ ಕನ್ನಡ 


ಸಾರಾಂಶ $ ಮಹಾಮಂಡಲೇಶ್ವರ ಸಾಳುವ (ಕೃಷ್ಣ) ದೇವರಸ ಒಡೆಯನು ನಗಿರೆ ರಾಜ್ಯವನ್ನು ಆಳುತ್ತಿದ್ದಾಗ 
ವಾಯಿವಣಿಯ ಮಂದಿ ಜಂನಿಗಳು, ಇಪತ್ತ ಬಳಿಯ ನಾಡಸಮಸ್ತರು ಕೂಡಿಕೊಂಡು ಮುರುಡೇಶ್ವರ ದೇವಾಲಯದ 
ನಂದಿ ಮಂಟಪವನ್ನು ನಿರ್ಮಿಸಿದರೆಂದು ಉಲ್ಲೇಖಿಸುತ್ತದೆ. 


ಅ. ನಂ. 101 
ಊರು $ ಮುಂಡೊಳ್ಳಿ 
ತಾಲೂಕು 2 ಭಟ್ಕಳ 


315 


ಶಾಸನವಿರುವ ಸ್ಥಳ $ ಅಮ್ಮನವರ ದೇವಾಲಯದಲ್ಲಿರುವ ಶಾಸನ 
ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ.ಸಂ.11 ಭಾಗ1, 1939-40, ನಂ. 37. 


ಕಾಲ i  ಶಕ1330, ಸರ್ವಜಿತ, ದ್ವಾದಶಿ, ಬುಧವಾರ, ಕ್ರಿ.ಶ. 1408, ಫೆಬ್ರುವರಿ8 , 
ಬುಧವಾರ 
ವಂಶ ಮತ್ತು ಅರಸ $ ವಿಜಯನಗರ ದೇವರಾಯ, ಶಂಕರ ದೇವ ಒಡೆಯ ಬಾರ ಕನ್ಯಾಪುರದಿಂದ 
ಆಳುತ್ತಿದ್ದನು. 
ಭಾಷೆ $ ಕನ್ನಡ 
ಸಾರಾಂಶ ಃ 
ಮೊದಲನೇ ಭಾಗ 


ಪ್ರಸ್ತುತ ಶಾಸನವು ಗಣಪತಿ ಮತ್ತು ಶಂಭು ಸ್ತುತಿಯೊಂದಿಗೆ ಆರಂಭವಾಗುತ್ತದೆ. ನಂತರ ಶಂಕರದೇವ 
ಒಡೆಯನು ಬಾರಕನ್ಯಾಪುರವನ್ನು ತನ್ನ ರಾಜಧಾನಿಯನನ್ನಾಗಿ ಮಾಡಿಕೊಂಡು ತುಳು ರಾಜ್ಯವನ್ನು ಆಳುತ್ತಿದ್ದ 
ವಿಷಯವನ್ನು ತಿಳಿಸುತ್ತದೆ ಮತ್ತು ಶಕವರ್ಷ 1330ನೆಯ ಸರ್ವಜಿತ ಸಂವತ್ಸರದ ವೃಷಭದಲ್ಲಿ ಬೃಹಸ್ಪತಿಯಿರ್ದ್ದಂದು 
ಕುಂಭ ಮಾಸ 12ನೆಯ ದ್ವಾದಶಿ ಪುನರ್ವಸು ನಕ್ಷತ್ರ, ಬುಧವಾರದಂದು ಭೂಮಿದಾನ ನೀಡಿದ ವಿಷಯವನ್ನು 
ಉಲ್ಲೇಖಿಸುತ್ತದೆ. ದಾನ ನೀಡಿದ ಭೂಮಿಯ ಮೇರೆಯನ್ನು ತಿಳಿಸುವಲ್ಲಿ ಶಾಸನದ ಅಕ್ಷರಗಳು ಸವೆದು ಹೋಗಿವೆ. 

ಎರಡನೇ ಭಾಗ 

ಈ ಭಾಗವುಕೂಡ ತೃಟಿತಗೊಂಡಿದ್ದು ಬಹುಶಃ ಮೊದಲನೇ ಪಟ್ಟಿಕೆಯ ಮುಂದುವರಿದ ಭಾಗವಾಗಿರಬಹುದು. 
ಇದು 12 ವನು ತೆರಿಗೆಯನ್ನು (ಪ್ರತಿವರ್ಷ) ಮತ್ತು ಎಲ್ಲ ಸಣ್ಣ ಕಿರುದೆರೆಯನ್ನು ಶಂಭುದೇವನಿಂದ 
ವಿನಾಯಿತಿಗೊಳಿಸಲ್ಪಟ್ಟ ವಿಷಯವನ್ನು ತಿಳಿಸುತ್ತದೆ. ಶಂಭುದೇವನ ಆಳ್ವಕೆಯ ಮೂವತ್ತಾರನೆಯ ವಿಜಯ 
ಸಂವತ್ಸರದ ಜೇಷ್ಠ ಶುದ್ಧ ದಶಮಿ ಚಿತ್ರಾ ನಕ್ಷತ್ರ ಗುರುವಾರದಂದು ಭಟ್ಕಳದ ಮರ್ದ್ಗವೆಳಲು ಕುಟುಂಬದವರಿಂದ 
ಶಂಭುದೇವರು ಮತ್ತು ಗುಣವಂತೇಶ್ವರ ಸನ್ನಿಧಿಯಲ್ಲಿ ತಮ್ಮ ಛತ್ರದ ಮಠದಲ್ಲಿ ಚಾತುರ್ಮಾಸ ತಿಂಗಳಲ್ಲಿ 
(ಮಳೆಗಾಲದ ನಾಲ್ಕು ತಿಂಗಳು) ಬ್ರಾಹ್ಮಣ ಆಹಾರಕ್ಕೆಂದು ಹನ್ನೆರಡು ಹಣವನ್ನು ದಾನ ನೀಡಿದ ವಿಷಯವನ್ನು 
ಉಲ್ಲೇಖಿಸುತ್ತದೆ. ಕೊನೆಯಲ್ಲಿ ಶಾಪಾಶಯವನ್ನು ತಿಳಿಸುತ್ತದೆ. 


ಅ. ನಂ. 102 

ಊರು ಮುಂಡೊಳ್ಳಿ 

ತಾಲೂಕು $ ಭಟ್ಕಳ 

ಶಾಸನವಿರುವ ಸ್ಥಳ : ಅಮ್ಮನವರ ದೇವಸ್ಥಾನದಲ್ಲಿ 

ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ. ಸಂ.1, 1939-40, ನಂ. 58. 

ಕಾಲ $ ಶಕ 1368, ಕ್ಷಯ, ವೈಶಾಖ, ಶು. ಪೂರ್ಣಿಮೆ, ಕ್ರಿ. ಶ. 1446 

ವಂಶ ಮತ್ತು ಅರಸ ; ವಿಜಯನಗರ ದೇವರಾಯ ಮಹಾರಾಜ, ಮಹಾಪ್ರಧಾನ ಆಚರಸ ಒಡೆಯ 


316 


ಭಾಷೆ : ಕನ್ನಡ 

ಸಾರಾಂಶ $ ಗಣಪತಿ ಮತ್ತು ಶಿವನಸ್ತು ತಿಯೊಂದಿಗೆ ಆರಂಭಗೊಂಡ ಈ ಶಾಸನವು ಮಹಾರಾಜಾಧಿರಾಜ ಪರಮೇಶ್ವರ 
ವೀರಪ್ರತಾಪ ಪೂರ್ವ ದಕ್ಷಿಣ ಪಷ್ಟಿಮ ಸಮುದ್ರಾದೀಶ್ವರ ದೇವರಾಯ ಮಹಾರಾಜನನ್ನು ಮತ್ತು ಅವನ 
ಸಾಮಂತನಾದ ಮಹಾಪ್ರಧಾನ ಆಚರಸ ಒಡೆಯನನ್ನು ಪರಿಚಯಿಸುತ್ತದೆ. ಇವನು ಬಾರಕೂರನ್ನು ತನ್ನ 
ರಾಜಧಾನಿಯನ್ನಾಗಿ ಮಾಡಿಕೊಂಡು ತುಳು ರಾಜ್ಯವನ್ನು ಆಳುತ್ತಿದ್ದನು. ಶಕವರುಷ ಸಾವಿರದ ಮುನ್ನೂರ 
ಅರವತ್ತೆಂಟನೆಯ ನೆಹ್ವದಲ್ಲಿ ಬೃಹಸ್ಪತಿಯಿದ್ದು ಕ್ಷಯ ಸಂವತ್ಸರದ ವೈಶಾಖ ಶುದ್ಧ ಪೂರ್ಣಮಿ ಸೋಮವಾರದಂದು 
ಆಚರಸ ಒಡೆಯನು ಮುಂಡವಳ್ಳಿ ಗ್ರಾಮದ ನಿವಾಸಿ ತಿಗಳನಾಗಮನೆಯ ವಾಮನ ಉಪಾಧ್ಯಾಯರ ಮಗ 
ಪುರುಷೋತ್ತಮ ಭಟ್ಟರಿಗೆ ದೇವರಾಯ ಮಹಾರಾಯರ ಮಂಗಳಮಜ್ಜನಮಹೋತ್ಸವದಲ್ಲಿ ಸೋಮರಾಗ ಪುಣ್ಯ 
ಕಾಲದಲ್ಲಿ ದೇವರಾಯ ಮಹಾರಾಜರ ಆಯುಷ್ಯಾ ಭಿವೃದ್ಧಿ ಗಾಗಿ ಆಚರಸವೊಡೆಯರು ಮುಂಡವಳ್ಳಿಯ 
ಗ್ರಾಮದೊಳಗಿನ ಪುರುಷೋತ್ತಮ ಭಟ್ಟರು ತಮ್ಮ ಸಂತಾನ ಪಾರಂಪರ್ಯದಿಂದ ಶ್ರೀ ದುರ್ಗಾಸ್ಥಾನದಲ್ಲಿ ಪ್ರತಿವರ್ಷ 
ಚಾತುರ್ಮಾಸದಲ್ಲಿ ನಾಲ್ಕು ತಿಂಗಳು ದೇವಿ ಮಹಾತ್ಮೆ ಸ್ಲೋತ್ರ ಜಪವ ಮಾಡುವುದಕ್ಕಾಗಿ ಪುರುಷೋತ್ತಮ ಭಟ್ಟರಿಗೆ 
ಮುಂಡವಳ್ಳಿಯ ಗ್ರಾಮದವರು ಹನ್ನೊಂದು ಹೊನ್ನು, ಮಲ್ಲೆ ಗ್ರಾಮದವರು ಹನ್ನೆರೆಡು ಹೊನ್ನು ದಾನ ನೀಡಿ ಅದರ 
ಮೇಲಿನ ತೆರಿಗೆಯನ್ನು ವನಾಯ್ತಿ ಗೊಳಿಸಿದರೆಂದು ತಿಳಿಸುತ್ತದೆ. ದಾನವನ್ನು ನಾಡುನಖರ ಮತ್ತು ಗ್ರಾಮದವರೆಗೆ 
ಬಿಟ್ಟುಕೊಡಲಾಯಿತು. ಕಂಚಣದಣ ಬಾಲೆಯಳಸ, ಸೆಟ್ಟಿಕಾರ ಮಾಣಕಣಶೆಟ್ಟಿ ಮತ್ತು ಸಂಗತೋಚ ಗ್ರಾಮದ 
ಪದ್ಧನಾಭಭಟ್ಟರ ಮಗ ದಾಮೋದರ ಭಟ್ಟರುಗಳು ಈ ದಾನ ನೀಡುವುದಕ್ಕೆ ಸಾಕ್ಷಿಗಳೆಂದು ತಿಳಿಸುತ್ತದೆ. 


ಅ. ನಂ. 103 

ಊರು $ ಮುಂಡೊಳ್ಳಿ 

ತಾಲೂಕು $ ಭಟ್ಕಳ 

ಶಾಸನವಿರುವ ಸ್ಥಳ #  ಮಕ್ಕಿಮಟ್ಟಿಯ ಹತ್ತಿರ 

ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ. ಸಂ.], 1939-40, ನಂ. 59. 

ಕಾಲ :  ಶಕ1368, ಬ್ರಹಸ್ಪತಿ, ಸಿಂಹರಾಶಿ, ಕ್ಷಯ ಸಂವತ್ಸರ, ಕ್ರಿ. ಶ. 1446 

ವಂಶ ಮತ್ತು ಅರಸ $ ವಿಜಯನಗರ ಅರಸನ ಹೆಸರು ತ್ರುಟಿತ, ಆಚರಸ ಒಡೆಯನು ಬಾರಕೂರಿನಿಂದ 


ತುಳು ರಾಜ್ಯವನ್ನಾಳುತ್ತಿದ್ದನು. 
ಭಾಷೆ ಕನ್ನಡ 
ಸಾರಾಂಶ ಃ ಈ ಶಾಸನದ ಹೆಚ್ಚಿನ ಭಾಗವು ತೃಟಿತಗೊಂಡಿದ್ದು ಶಂಭು ಸ್ತುತಿಯಿಂದ ಆರಂಭಗೊಂಡ ಈ ಶಾಸನವು 
ರಾಜಾಧಿರಾಜ ರಾಜಪರಮೇಶ್ವರ ವೀರಪ್ರತಾಪ ಎಂಬಿತ್ಯಾದಿ ಬಿರುದಾವಳಿಗಳನ್ನು ಹೊಂದಿದ ಅರಸನನ್ನು 
ಪರಿಚಯಿಸುತ್ತದೆ. ಅರಸನ ಹೆಸರು ಒಡೆದು ಹೋಗಿದೆ. ಇವನ ಸಾಮಂತನಾದ ಆಚರಸ ಒಡೆಯನು ಬಾರಕೂರನ್ನು 
ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ತುಳು ರಾಜ್ಯವನ್ನಾಳುತ್ತಿರುವಾಗ ಭಟ್ಕಳದ ನರಸಿಂಹ ದೇವಾಲಯಕ್ಕೆ 
ಮೂರುವರೆ ಹೊನ್ನು ಮತ್ತು ಹತ್ತು ತಾರಗಳನ್ನು ದಾನ ನೀಡಿದ ವಿಷಯವನ್ನು ತಿಳಿಸುತ್ತದೆ. ದೇವರ ಹೆಸರಿನಲ್ಲಿ 


317 


ಆಚಾರ್ಯನಿಗೆ ವ್ಯಾಕರಣವನ್ನು ಹೇಳಲು ಅಮೃತಸಾನಿಗೆ ದಾನ ನೀಡಿದ ಉಲ್ಲೇಖವಿದೆ. ಮುಂಡವಳ್ಳಿಯ (ಇಂದಿನ 
ಮುಂಡೊಳ್ಳಿ)ಯ ಜನರು ಕಂದಾಯದಿಂದ ಹನ್ನೊಂದು ಹೊನ್ನು ತೆರಿಗೆ ನೀಡಿದ ವಿಷಯವನ್ನು ತಿಳಿಸುತ್ತದೆ. 


ಅ. ನಂ. 104 

ಊರು $ ಮೂಢಭಟ್ಕಳ 

ತಾಲೂಕು $ ಭಟ್ಕಳ 

ಶಾಸನವಿರುವ ಸ್ಥಳ $ ಶಂಕರನಾರಾಯಣ ದೇವಾಲಯದಲ್ಲಿರುವ ತುಂಡಾಗಿರುವ ಶಾಸನ 


ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ. ಸಂ. 111, 1939-40, ನಂ. 70, ನಂ.7. 
ಕಾಲ ಶಕ 1149, ಸರ್ವಜಿತ, ಮಾರ್ಗಶಿರ ಶು. 19, ಶನಿವಾರ ಚಂದ್ರಗ್ರಹಣ 
ಕ್ರಿ. ಶ. 1527 ಡಿಸೆಂಬರ? ಶನಿವಾರ 
ವಂಶ ಮತ್ತು ಅರಸ $ ಮಹಾರಾಜಾಧಿರಾಜ, ಪರಮೇಶ್ವರ ವೀರಪ್ರತಾಪ ಕೃಷ್ಣದೇವರಾಯ 
ಗುರುರಾಯ ಒಡೆಯನು ಸಂಗೀತಪುರದಿಂದ ಆಳುತ್ತಿದ್ದನು. 
ಭಾಷೆ $ ಕನ್ನಡ 
ಸಾರಾಂಶ $ ಜಿನ ಮತ್ತು ಶಂಭುವಿನ ಸ್ತುತಿಯೊಂದಿಗೆ ಶಾಸನ ಆರಂಭವಾಗುತ್ತದೆ. ವಿಜಯನಗರ ಸಾಮ್ರಾಟ 
ಕೃಷ್ಣದೇವರಾಯನ ಆಳ್ಸಿಕೆಯ ಕಾಲದಲ್ಲಿ ಗುರುರಾಯ ಒಡೆಯನು ಸಂಗೀತಪುರದಿಂದ ಆಳುತ್ತಿದ್ದನೆಂದು 
ಉಲ್ಲೇಖಿಸುತ್ತದೆ. ಈ ಸಮಯದಲ್ಲಿ ವಶಿಷ್ಟ ಗೋತ್ರದ ಸಿರಿಯಣ ಜೋಯಿಸರ ಮಗ ಕಲ್ಪ ಜೋಯಿಸರು ಭಟ್ಕಳದಲ್ಲಿ 
ಈಶ್ವರ ದೇವಾಲಯವನ್ನು ಕಟ್ಟಿಸಿ ದೇವರಿಗೆ ಅಂಗರಂಗ ನೈವೇದ್ಯ ಮುಂತಾದ ಧರ್ಮಗಳಿಗಾಗಿ ಬಿಡುದೇವಪ್ಪವಾಗಿ 
ಕ್ಷೇತ್ರಗಳನ್ನು ಬಿಟ್ಟನು. ದೇವಾಲಯದಲ್ಲಿ ನಡೆಯುವ ಆಹಾರದಾನಕ್ಕಾಗಿ ಮಠವನ್ನು ಕಟ್ಟಿಸಿಆ ಮಠದಲ್ಲಿ ನಡೆಯುವ 
ಧರ್ಮಸತ್ರಕ್ಕಾಗಿ ಭೂಮಿಯನ್ನು ಮಹಾಮಂಡಲೇಶ್ವರ ಗುರುರಾಯ ಒಡೆಯನಿಂದ ದಾನವಾಗಿ ಪಡೆದನೆಂದು 
ತಿಳಿಸುತ್ತದೆ. ದಾನ ನೀಡಿದ ಈ ಭೂಮಿಗಳು ಭಟ್ಕಳ, ಮೂಢಭಟ್ಕಳ ಮತ್ತು ತಲಾನ ಗ್ರಾಮಗಳಲ್ಲಿ ವ್ಯಾಪಿಸಿತ್ತೆಂದು 
ತಿಳಿಯುತ್ತದೆ. 
ಆ ದೇವಾಲಯದಲ್ಲಿರುವ ನಾರಾಯಣ ದೇವರಿಗೂ ಮತ್ತು ವಿನಾಯಕ ದೇವರ ಪೂಜೆಗೂ ದಾನ 
ನೀಡಲಾಯಿತೆಂದು ಹೇಳುತ್ತದೆ. ಮಠದಲ್ಲಿ ಹೋಮಗಳು ನಡೆಯುತ್ತಿದ್ದವೆಂದು ತಿಳಿಸುತ್ತದೆ. 


ಅ. ನಂ. 105 

ಊರು :  ಮೂಢಭಟ್ಕಳ 

ತಾಲೂಕು $ ಭಟ್ಕಳ 

ಶಾಸನವಿರುವ ಸ್ಥಳ $ ಅಂಬಲಕಟ್ಟಿಯಲ್ಲಿದೆ 

ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ. ಸಂ. 1, 1939-40, ನಂ. 78, ನಂ. 19. 

ಕಾಲ $+  ಶಕ1473, ಸಾಧಾರಣ ಆಷಾಢ ಬ!, ಶನಿವಾರ-ಕ್ರಿ. ಶ.1550 ಜೂನ 
29 ರವಿವಾರ 


318 


ವಂಶ ಮತ್ತು ಅರಸ ಸ ಮಹಾಮಂಡಲೇಶ್ವರ ಚೆನ್ನಾ ದೇವಿ 

ಭಾಷೆ 2 ಕನ್ನಡ 

ಸಾರಾಂಶ $ ಈ ಶಾಸನವು ಜಿನ ಸ್ತುತಿಯೊಂದಿಗೆ ಆರಂಭವಾಗುತ್ತದೆ. ಗುರುರಾಯ ಒಡೆಯನ ರಾಣಿವಾಸದ ರಾಣಿ 
ಮತ್ತು ಚೆನ್ನಾದೇವಿಯ ಅಜ್ಜಿಯೂ ಆಗಿರುವ ವೀರಮ್ಮ ದೇವಿಯು ಮೂಢಭಟ್ಕಳದಲ್ಲಿ ಚೌವ್ವೀಸ ತೀರ್ಥಂಕರ 
ಬಸದಿಯನ್ನು ಕಟ್ಟಿಸಿ ಅಲ್ಲಿ ನಡೆಯುವ ಹಾಲುಧಾರೆ, ಅಷ್ಟಾಹ್ಲಿಕ, ಜೀವದಯಾಷ್ಟಮಿ, ಶೃತ ಪಂಚಮಿ ಚೆನ್ನಯ್ಯನ 
ಹೆಸರಿನಲ್ಲಿ ನಡೆಯುವ ಶೋಡಷಪೂಜೆಗೆ, ಬಸಮ್ಮನ ಹೆಸರಿನಲ್ಲಿ ನಡೆಯುವ ಹಾಲುಧಾರೆ ಸೇವೆಗೆ, ಚಿಕ್ಕ ಒಡೆಯರ 
ಮತ್ತು ಚೆನ್ನಯ್ಯ ಒಡೆಯರ ಹೆಸರಿನಲ್ಲಿ ನಡೆಯುವ ಹಾಲುಧಾರೆ ಸೇವೆಗೆ ಹಾಗೂ ತಪಸ್ಸಿಗಳ ಆಹಾರಕ್ಕೆಂದು ದಾನ 
ನೀಡಿದ ವಿಷಯವನ್ನು ತಿಳಿಸುತ್ತದೆ. 


ಅ. ನಂ. 106 

ಊರು ಮೂಢಭಟ್ಕಳ 

ತಾಲೂಕು $ ಭಟ್ಕಳ 

ಶಾಸನವಿರುವ ಸ್ಥಳ $ ಅಂಬಲಕಟ್ಟಿ 

ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ. ಸಂ.1, 1939-40, ನಂ. 66. 
ಕಾಲ $1 ಕ್ರಿ.ಶ.1490 

ವಂಶ ಮತ್ತು ಅರಸ $ = 

ಭಾಷೆ ಕನ್ನಡ 


ಸಾರಾಂಶ: ಪ್ರಸ್ತುತ ಶಾಸನವು ಜಿನ ಸ್ತುತಿಯೊಂದಿಗೆ ಆರಂಭವಾಗುತ್ತದೆ. ಇದು ಹೈವರಾಜನ ಹಿರಿಯ ಸಹೋದರ 
ಮತ್ತು ಗುರುರಾಯೇಂದ್ರ ಹಾಗೂ ವೀರಾದೇವಿಯರ ರಾಣಿಯಾದ ವೀರಾಂಬಳು ಪಟ್ಟಶಾಲೆಗಳನ್ನು ಮತ್ತು ಬಸದಿಯ 
ಮುಂಭಾಗದಲ್ಲಿ ಜಿನ ಸನ್ಯಾಸಿಗಳ ವಸತಿಗಾಗಿ ಕೋಣೆಗಳನ್ನು ನಿರ್ಮಿಸಿದಳೆಂದು ತಿಳಿಸುತ್ತದೆ. ಈ ಬಸದಿಯು 
ಚೆನ್ನರಾಜನಿಂದ ನಿರ್ಮಿಸಲ್ಪಟ್ಟಿತ್ತು. ನಂತರ ಚೆನ್ನರಾಜನ ಹಿರಿಯ ಸಹೋದರನಾದ ದೇವರಾಯನ ಮರಣವನ್ನು 
ತಿಳಿಸುತ್ತದೆ. ಗಂಗ ವಂಶದ ಭಾಮಿನಿಯು ಚೆನ್ನ ರಾಜನ ರಾಣಿಯಾಗಿದ್ದಳೆಂದು ಉಲ್ಲೇಖಿಸುತ್ತದೆ. ಮಹಾಮಂಡಳೇಶ್ವ ರ 
ಗುರುರಾಯ ಒಡೆಯರ ಕುಮಾರ ಚೆನ್ನರಾಜ ಭೂಪಾಲನು ದೀಕ್ಷೆ ಯನ್ನು ಪಡೆದ ನಂತರ ಸಲ್ಲೇಖನ ವೃತ ಕೈಗೊಂಡು 
ಶಾಕೇ ನೇತ್ರಮಹೀ ಯುಕ್ಸಾಧಾರಣೇ ವತ್ಸರೇ ಚೈತ್ರಮಾಸದ ಕೃಷ್ಣಪಕ್ಷದ ಶನಿವಾರ ಏಕಾದಶಿಯಂದು 


ಮರಣವನ್ನಪ್ಪಿದನೆಂದು ತಿಳಿಸುತ್ತದೆ. ಶಾಸನದ ಮುಂದಿನ ಭಾಗವು ಸವೆದು ಹೋಗಿರುವುದರಿಂದ ವಿವರಗಳು ಅಸ್ಪಷ್ಟ. 


ಅ. ನಂ. 107 

ಊರು p ಶಿರಾಣಿ 

ತಾಲೂಕು $ ಭಟ್ಕಳ 

ಶಾಸನವಿರುವ ಸ್ಥಳ $ ಶಿರಾಣಿ ದೇವ ಅಮ್ಮನ ದೇವಾಲಯದಲ್ಲಿರುವ ಸ್ತಂಭದ ಮೇಲೆ 


319 


ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ.ಸಂ.1,1939-40, ನಂ.43. 


ಕಾಲ $ ಶಕ 1342, ಪ್ಲವ, ಮಾಘ ಬ13, ಗುರುವಾರ ಫೆಬ್ರುವರಿ 

ವಂಶ ಮತ್ತು ಅರಸ $ ವಿಜಯನಗರ ವೀರ ಹರಿಹರರಾಯ 

ಭಾಷೆ ಕನ್ನಡ 

ಸಾರಾಂಶ $ ಪ್ರಸ್ತುತ ವೀರಗಲ್ಲು ಶಾಸನವು ನಾಲ್ಕು ಪಟ್ಟಿಕೆಗಳಿಂದ ಕೂಡಿದೆ. ವೀರ ಹರಿಹರರಾಯನು ರಾಯ 


ರಾಜಗುರು ಮತ್ತು ರಾಯವಾಧಿಪಿತಾಮಹ ಎಂಬ ಬಿರುದುಗಳನ್ನು ಧರಿಸಿದ್ದನೆಂದು ಉಲ್ಲೇಖಿಸುತ್ತದೆ. ಮಹಾಪ್ರಧಾನ 
ಮಂಗಪ್ಪ ದಣ್ಣಾಯಕರು ತುಳು ರಾಜ್ಯದ ಮೇಲೆ ದಂಡೆತ್ತಿ ಬಂದು ಬಿದಿರೆಯಲ್ಲಿ ಪಾಳೆಯಬಿಟ್ಟನೆಂದು ತಿಳಿಸುತ್ತದೆ. 
ಚವುಜರನ್ನು ಸೋಲಿಸಿ ಪೀಮನಮಹಾಮಂಡಳೇಶ್ವರ ಹೈಯಿವಣರಸ ಒಡೆಯರ ಸೈನ್ಯವನ್ನು ಹಿಂದಕ್ಕೆ ತಳ್ಳಿದನು. 
ತಿಮ್ಮ ನಾಯಕನು ತನ್ನ ತಂದೆಯಾದ ರಾಜಗುರು ಜಕ್ಕಣ್ಣ ನಾಯಕನೊಂದಿಗಿದ್ದನು ಮತ್ತು ಚವುಟರನ್ನು ಸೇರಿ 
ಶತ್ರುಗಳನ್ನು ಹಿಂದಕ್ಕೆ ಕಳುಹಿಸಿದನು. ತಂದೆ ಮತ್ತು ಮಗ ಇಬ್ಬರೂ ತಮ್ಮ ಪ್ರಾಣವನ್ನು ಕಳೆದುಕೊಂಡರು. ಆತನ 
ಕಿರಿಯ ತಂದೆ ತಮ್ಮಣ್ಣ ನಾಯಕ ಮತ್ತು ಆತನ ತಮ್ಮ ಬೊಮ್ಮಣ್ಣ ನಾಯಕ ಕೂಡಿಕೊಂಡು ಅವನ ನೆನಪಿಗಾಗಿ ಈ 
ವೀರಗಲ್ಲನ್ನು ನಿರ್ಮಿಸಿದರೆಂದು ತಿಳಿಸುತ್ತದೆ. 


ಅ. ನಂ. 108 

ಊರು $ ಶಿರಾಣಿ 

ತಾಲೂಕು $ ಭಟ್ಕಳ 

ಶಾಸನವಿರುವ ಸ್ಥಳ $ ದೇವಿ ಅಮ್ಮನ ದೇವಾಲಯದ ಎದುರಿಗಿರುವ ಸ್ತಂಭದ ಮೇಲೆ 
ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ. ಸಂ.1, 1939-40, ನಂ. 43. 

ಕಾಲ $ ಶಕ 1342, ಪ್ಲವ, ಮಾಘ, ಬ. 13, ಕ್ರಿ. ಶ. 1422 ಪೆಭ್ರುವರಿ12 ಗುರುವಾರ 
ವಂಶ ಮತ್ತು ಅರಸ $ ಮಹಾಮಂಡಳೇಶ್ವರ ಕೃಷ್ಣದೇವರಸ ಒಡೆಯ 

ಭಾಷೆ 0 ಕನ್ನಡ 


ಸಾರಾಂಶ $ ಈ ಶಾಸನವು ಮಹಾಮಂಡಳೇಶ್ವರ ಕೃಷ್ಣದೇವರಸರ ಒಡೆಯನ ಆಳ್ವಿಕೆಯನ್ನು ತಿಳಿಸುತ್ತದೆ ಮತ್ತು 
ಮಂಜುನಾಯಕನ ಮಗನಾದ ನಾಗರಸ ನಾಯಕನು ಕಲಾದೇವಿ ದೇವಾಲಯದ ಎದುರಿಗೆ ದೀಪಸ್ತಂಭವನ್ನು 
ನಿಲ್ಲಿಸಿದನೆಂದು ಉಲ್ಲೇಖಿಸುತ್ತದೆ. ಶಕವರ್ಷ 1342 ಪ್ಲವ ಸಂವತ್ಸರದ ಮಾಘ ಬಹುಳ 13ರಂದು ಈ ದೀಪಸ್ತಂಭದ 
ಮೇಲ್ವಿಚಾರಣೆಗಾಗಿ, ನಿರ್ವಹಣೆಗಾಗಿ ಕೃಷ್ಣ ದೇವರಸ ಒಡೆಯನು ಅಕ್ಕಿ ಮತ್ತು ಹಣವನ್ನು ದಾನ ನೀಡಿದನೆಂದು 
ತಿಳಿಸುತ್ತದೆ. ತಮ್ಮನ ಮಗನು ಕಲ್ಲನ್ನು ತಯಾರಿಸಿದನು ಮತ್ತು ಆಸಿಮಗನು ಕೆತ್ತಿದನೆಂದು ತಿಳಿಸುತ್ತದೆ. 


ಅ. ನಂ. 109 

ಊರು : ಶಿರಾಲಿ 

ತಾಲೂಕು p ಭಟ್ಕಳ 

ಶಾಸನವಿರುವ ಸ್ಥಳ $ ಪರಂಭಟ ಮನೆ ಹಿತ್ತಲು ಉಳುಗೊಂಡ ನರಸಿಂಹ ದೇವಾಲಯದ ಆವರಣ 


320 


ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ.ಐ.ಸಂ.1, 1939-40, ನಂ. 2, ಡಿ.ಎಲ್‌.ಎಸ್‌.ಸಿ.ಐ. ನಂ. 44, 


1940-4]. 
ಕಾಲ 0 ಶಕ1225, ಚೈತ್ರ ಶು1, ಸೋಮವಾರಕ್ರಿ. ಶ. 1304, ಮಾರ್ಚ, ರವಿವಾರ 
ವಂಶ ಮತ್ತು ಅರಸ $ ಪಾಂಡ್ಯ ಚಕ್ರವರ್ತಿ ಅರಿರಾಯ ಬಸವ ಸಂಖರ ವೀರ ಅಜಯಿದೇವರಸ 
ಭಾಷೆ 8 ಕನ್ನಡ 


ಸಾರಾಂಶ : ಪಾಂಡ್ಯ ಚಕ್ರವರ್ತಿ ಅರಿರಾಯ ಬಸವಶಂಕರ ಪ್ರೀ ವೀರ ಅಜಯಿ ದೇವರಸರನ್ನು ಉಲ್ಲೇಖಿಸಿದೆ. 
ಊಳಗೊಂಡ ನರಸಿಂಹ ದೇವಾಲಯಕ್ಕೆ ತೆರುವ6 ವರಹ ಮತ್ತು 45 ಹಾನೆ ಭತ್ತವನ್ನು ಧಾರೆಯಾಗಿ ನೀಡಿದರು. ಈ 
ದಾನವನ್ನು ದೇವಾಲಯದ ಪರಿಷೆ (ಪರಿಷತ್ತಿಗೆ) ವಹಿಸಿಕೊಡಲಾಗಿತ್ತೆಂದು ಹೇಳುತ್ತದೆ. ಈ ಪರಿಷತ್ತಿನ ಮುಖಂಡರು 
ಪರಮಪೂಜ್ಯ ವೇದಪ್ರಭರ ಶಿಷ್ಠ (ಹೆಸರು ತ್ರುಟಿತ)ರೆಂದು ಹೇಳುತ್ತದೆ. ಈ ದಾನವು ತೆರಿಗೆಗಳಾದ ವೊಸಗೆಯಿಂದ 
ವಿನಾಯ್ತಿ ಪಡೆದಿತ್ತೆಂದು ತಿಳಿಸುತ್ತದೆ. 

ಎರಡನೇ ದಾನವನ್ನು ಪ್ರಜಾಪತಿ ಸಂವತ್ಸರದ ಮಾರ್ಫಶಿರ ಬಹುಳ ಅಮವಾಸ್ಯೆ ಶನಿವಾರ 
ಸೂರ್ಯಗ್ರಹಣದಂದು ಮಂಕಿ ವೈಜಪಸಹಾಣಿಯು ಅಂಜಣ ಅಧಿಕಾರಿಗಳು ಉಳಗೋಡು ನರಸಿಂಹ ದೇವಾಲಯದ 
ಅಮ್ರತಪಡಿಗಾಗಿ ಹತ್ತು ಮೂಡೆ ಗದ್ದೆಯನ್ನು ನೀಡಿದರು ಈ ದಾನವು ಎಲ್ಲ ತೆರಿಗೆಗಳಿಂದ ಸರ್ವಮಾನ್ಯವಾಗಿತ್ತೆಂದು 
ಉಲ್ಲೇಖಿಸುತ್ತದೆ. 


ಅ. ನಂ. 110 

ಊರು : ಶಿರಾಲಿ 

ತಾಲೂಕು $ ಭಟ್ಕಳ 

ಶಾಸನವಿರುವ ಸ್ಥಳ $ ಕೇಶವ ನಾರಾಯಣ ದೇವಾಲಯದಲ್ಲಿದೆ 

ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ. ಸಂ.111, 1940-41, ನಂ.45, ನಂ.3. 

ಕಾಲ $ ಶಕ 1258, ಧಾತು, ಗುರುವಾರ, ಧನು 25, ಕ್ರಿ.ಶ. 1336, ಡಿಸೆಂಬರ 19 
ಗುರುವಾರ 

ವಂಶ ಮತ್ತು ಅರಸ $ ಪಾಂಡ್ಯ ಚಕ್ರವರ್ತಿ ಬಸವಶಂಕರ ಗಜಾಂಕುಶ ಹೊಯ್ದಳ ವೀರಬಲ್ಲಾಳ ದೇವ 

ಭಾಷೆ $ ಕನ್ನಡ 


ಸಾರಾಂಶ ಪ್ರತಾಪ ಚಕ್ರವರ್ತಿ ಹೊಯ್ದಳ ವೀರಬಲ್ಲಾಳ ದೇವ ಮತ್ತು ಪಾಂಡ್ಯ ಚಕ್ರವರ್ತಿ ಅರಿರಾಯ ಬಸವಶಂಕರನ 
ಆಳ್ಳಿಕೆಯನ್ನು ಸೂಚಿಸುತ್ತದೆ. 

ವೀರಬಲ್ಲಾಳನ ಹಿರಿಯ ಪಟ್ಟದರಸಿ ಕಿಕಾಯಿತಾಯಿಯ ಸಮ್ಮುಖದಲ್ಲಿ ಮಹಾಪ್ರಧಾನ ವೈಜಪ ದಣ್ಣಾಯಕ 
ಅಂಜಣ ಸಹಣಿಯರ ಕಾಲದಲ್ಲಿ ತೆರುಗಾಲಿಯ ಹೆಬ್ಬಾರ ಮತ್ತು ಕೆರೆಗೊಡಲ ಹೆಬ್ಬಾರರು ಮಧುಸೂಧನ ಕೇಶವರ 
ಪರವಾಗಿ ಹಣವನ್ನು ಕೊಟ್ಟು ಭೂಮಿಯನ್ನು ಖರೀದಿಸಿ, ಶಿರಾಲಿಯ ಈಶ್ವರ ವೈದ್ಯನಿಗೆ ದಾನವಾಗಿ ನೀಡಿದ್ದನ್ನು 


ಉಲ್ಲೆ ಖಿಸುತ್ತ ದೆ. 


321 


ಅ. ನಂ. 111 


ಊರು $ ಶಿರಾಲಿ 

ತಾಲೂಕು $ ಭಟ್ಕಳ 

ಶಾಸನವಿರುವ ಸ್ಥಳ ; ಶಂಭುಲಿಂಗ ದೇವಾಲಯದಲ್ಲಿದೆ (ದೇವಲಿ) 

ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ. ಸಂ.1॥, ಭಾಗ1, ನಂ.4, 1939-40, ನಂ.46, ನಂ.7. 

ಕಾಲ ; ಶಕ1260, ಮಂಗಳವಾರವಪಂ2, ಕ್ರಿ. ಶ. 1339, ಡಿಸೆಂಬರ2, ಮಂಗಳವಾರ 

ವಂಶ ಮತ್ತು ಅರಸ :  ಪ್ರತಾಪಚಕ್ರವರ್ತಿ ಹೊಯ್ದಳ ವೀರಬಲ್ಲಾಳದೇವ ಪಾಂಡ್ಕಚಕ್ರವರ್ತಿ 
ಅರಿರಾಯ ಬಸವಶಂಕರ ಗಜಾಂಕುಶ 

ಭಾಷೆ $ ಕನ್ನಡ 


ಸಾರಾಂಶ 4 ಈ ಧರ್ಮವನ್ನಳಿದರೆ ವಾರಣಾಸಿಯಲ್ಲಿ ಕವಿಲೆಯ ಕೊಂದ ಪಾಪ ಎಂಬ ಶಾಪಾಶಯದಿಂದ 
ಆರಂಭವಾಗುತ್ತ ದೆ. ವೀರಬಲ್ಲಾಳದೇವನ ಪಟ್ಟ ದರಸಿ ಕೆಕಾಯಿತಾಯಿ, ವೈಜಪದಣ್ಣಾ ಯಕರು, ಆಚಣ ಸಹಾಣಿಯರು, 
ಸಿರಾಲಿಯ ಹೊನ್ನ ದೇವರಿಗೆ ತೆರವರಹ ಗದ್ಯಾಣ 2 ಪಣವನ್ನು ನೀಡಲಾಯಿತೆಂದು ತಿಳಿಸುತ್ತದೆ. ಮುಂದುವರೆದ 
ಶಾಸನವು ವಲ್ಲಭದೇವರ್ನರು ವೊಪ್ಪಾನೆ ಅಕ್ಕಿಯ ನೈವೇದ್ಯ ಕೋಟೆಯ ಹಿತ್ತಲಿನ ಆದಾಯದಲ್ಲಿ ದೇವರ ಸನ್ನಿಧಿಯ 
ಒಂದು ನಂದಾದೀಪ ಮತ್ತು ವೃಶ್ಚಿಕ ಬೆಳುಕಿಗಾಗಿ6 ಸೇರು ಎಣ್ಣೆ ದೇವರ ಸನ್ನಿಧಿಯಲ್ಲಿ ಅಗ್ರ ನೈವೇದ್ಯಕ್ಕೆ ಒಂದು ಬಳ 
ಅಕ್ಕಿಯ ನೈವೇದ್ಯ, 1 ಗದ್ದೆಯ ಮೇಲಿನ ಮಾಶಾಸನದ ಆದಾಯವು ದೇವಾಲಯಕ್ಕೆ ಸೇರುತ್ತವೆ ಎಂದು ತಿಳಿಸುತ್ತದೆ. 


ಅ. ನಂ. 112 

ಊರು $ ಶಿರಾಲಿ 

ತಾಲೂಕು $ ಭಟ್ಕಳ 

ಶಾಸನವಿರುವ ಸ್ಥಳ 2 ಕೇಶವ ನಾರಾಯಣ ದೇವಾಲಯದಲ್ಲಿದೆ 

ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ. ಸಂ. 1, 1940-41, ನಂ. 47, ನಂ.5. 

ಕಾಲ $ ಶಕ 1278, ಬಯಾಮ (ಧುರ್ಮುಖ) ಜ್ಯೇಷ್ಠ ಶು. 10, ಮಂಗಳವಾರ, ಕ್ರಿ.ಶ. 
1346, ಮೇ, 30, ಮಂಗಳವಾರ 

ವಂಶ ಮತ್ತು ಅರಸ : ಪಾಂಡ್ಯ ಚಕ್ರವರ್ತಿ ವೀರ ಕುಲಶೇಖರ ದೇವರಸ 

ಭಾಷೆ ; ಕನ್ನಡ 


ಸಾರಾಂಶ $ ಗಣಾಧಿಪತೆಯೆನಮಃ ಎಂಬ ಗಣೇಶನ ಸ್ತುತಿಯೊಂದಿಗೆ ಶಾಸನ ಆರಂಭವಾಗುತ್ತದೆ. ಪಾಂಡ್ಯಚಕ್ರವರ್ತಿ 
ಅರಿರಾಯ ಬಸವಶಂಕರ ವೀರಕುಲಶೇಖರ ದೇವರಸನು ಬಾರಕೂರ ಹಿರಿಯ ಮನೆಯಲ್ಲಿ ಸಮಸ್ತ ಪ್ರಧಾನರು 


ಮುಂತಾದಾಗಿ ಶಿರಾಲಿಯ ಅರಮನೆಯನ್ನು ಜನ ಸಾಮಾನ್ಯರಿಗಾಗಿ ಬಿಡಲಾಯಿತೆಂದು ತಿಳಿಸುತ್ತದೆ. ಈ ಶಾಸನ 
ಭೃಷ್ಟಗೊಳಿಸಿದರೆ ವಾರಣಾಸಿಯಲ್ಲಿ ಒಂದು ಸಾವಿರ ಕಪಿಲೆಯರನ್ನು ಕೊಂದ ಪಾಪ ಬರುತ್ತದೆ ಎಂದು ಉಲ್ಲೇಖಿಸಿದೆ. 


322 


ಅ. ನಂ.113 


ಊರು $ ಹಾಡುವಳ್ಳಿ 

ತಾಲೂಕು $ ಭಟ್ಕಳ 

ಶಾಸನವಿರುವ ಸ್ಥಳ ; ಮಠದ ಬಸ್ತಿಯಲ್ಲಿರುವ ವೀರಗಲ್ಲು ಶಾಸನ 

ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ.ಸಂ.1, 1939-40, ನಂ. 46. 

ಕಾಲ $ ಶಕ1345, ಶುಭೋಕೃತ ಶ್ರಾವಣ, ಕೃ. 13, ಕ್ರಿ. ಶ.1423 ಅಗಸ್ಟ್‌ 4 ಬುಧವಾರ 
ವಂಶ ಮತ್ತು ಅರಸ t ವಿಜಯನಗರದ ಬುಕ್ಕರಾಯ, ಮಹಾಮಂಡಲೇಶ್ವರ ಸಂಗಿರಾಯ ಒಡೆಯ 
ಭಾಷೆ ಕನ್ನಡ 


ಸಾರಾಂಶ ಪ್ರಸ್ತುತ ವೀರಗಲ್ಲು ಶಾಸನವು ಐದು ಪಟ್ಟಿಕೆಗಳಲ್ಲಿ ಬರೆಯಲ್ಪಟ್ಟಿದೆ. ಜಿನಸ್ತುತಿಯೊಂದಿಗೆ ಆರಂಭಗೊಂಡ 
ಈ ಶಾಸನ ರಾಜಾಧಿರಾಜ ರಾಜಪರಮೇಶ್ವರ ಶ್ರೀ ವೀರಪ್ರತಾಪ ವಿಜಯ ಬುಕ್ಕರಾಯ ಒಡೆಯನ ಆಳ್ಸಿಕೆಯನ್ನು 
ಉಲ್ಲೇಖಿಸುತ್ತದೆ ಮತ್ತು ಮಾದರಸ ಒಡೆಯನ ಮಗನಾದ ಹಾಡುವಳ್ಳಿಯ ಮಹಾಮಂಡಲೇಶ್ವರ ಸಂಗಿರಾಯ 
ಒಡೆಯನನ್ನು ಪರಿಚಯಿಸುತ್ತದೆ ಮತ್ತು ನಗಿರೆಯ ಅರಸ ಮಹಾಮಂಡಲೇಶ್ವರ ಕೇಶವ ದೇವ ಒಡೆಯನು 
ವಂಶೋದ್ದಾರಕನೆಂದು ತಿಳಿಸುತ್ತದೆ. ಹೈವರಸ ಒಡೆಯನನ್ನು ಗಂಡರಗೋವ ಮತ್ತು ಸಾಮಂತ ನಾರಾಯಣ ಎಂದು 
ತಿಳಿಸುತ್ತದೆ. ಇವನು ಹಾಡುವಳ್ಳಿಯ ಸಂಗಿರಾಯ ಒಡೆಯನ ವಿರುದ್ಧ ದಂಡೆತ್ತಿ ಹೋದನು. ಇವನ ಸೃನ್ಯವು ಕೇಶವ 
ದೇವ ಒಡೆಯ ಮತ್ತು ಅಳಿಯ ಸಂಗಿರಾಯ ಒಡೆಯರ ಸೈನ್ಯದೊಂದಿಗೆ ಹೋರಾಟನ ನಡೆಸಿತು. ಈ ಯುದ್ಧದಲ್ಲಿ 
ಸಂಗೀರಾಯ ಒಡೆಯನ ಸೈನ್ಯದಲ್ಲಿಯ ವೀರಣ್ಣ ನಾಯಕನ ಎಂಬ ಸೈನಿಕನು ವೀರಮರಣವನ್ನಪ್ಪಿದನು. ಇವನ 
ನೆನಪಿಗಾಗಿ ಬೊಮ್ಮ ನಾಯಕನು ಈ ವೀರಗಲ್ಲು ಶಾಸನವನ್ನು ನಿಲ್ಲಿಸಿದನೆಂದು ತಿಳಿಸುತ್ತದೆ. 


ಅ. ನಂ.114 

ಊರು $ ಹಾಡುವನಳ್ಳಿ 

ತಾಲೂಕು $ ಭಟ್ಕಳ 

ಶಾಸನವಿರುವ ಸ್ಥಳ $+ ಹಿರೇಬಸ್ತಿಯಲ್ಲಿ 

ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ.ಸಂ.1, 1939-40, ನಂ. 49. 

ಕಾಲ - ಶಕ1352, ಸೌಮ್ಯ, ಶ್ರಾವಣ, ಶು. ಶನಿವಾರ, ಕ್ರಿ.ಶ. 1423 ಜುಲೈ 2 ಶನಿವಾರ 
ವಂಶ ಮತ್ತು ಅರಸ $ ನಗಿರೆಯ ಸಂಗಭೂಪ 

ಭಾಷೆ $ ಕನ್ನಡ 


ಸಾರಾಂಶ $ ಈ ಶಾಸನವು ಜಿನಸ್ತುತಿಯೊಂದಿಗೆ ಆರಂಭಗೊಂಡು ಚಂದ್ರಪ್ರಭ ಸಂಗಮನು ಸಂಗಭೂಪನಿಗೆ ನೀಡಿದ 
ಸುದ್ದಿಯನ್ನು ತಿಳಿಸುತ್ತದೆ. ಜಂಬುದ್ವೀಪದ ವರ್ಣನೆಯ ನಂತರ ಸಂಗೀತಪುರದ ಉನ್ನತ ಗೋಡೆ, ಸುಂದರ ಕಟ್ಟಡ 
ಮತ್ತು ಹಿಂದಿನ ಜಿನಸನ್ಯಾಸಿಗಳನ್ನು ಉಲ್ಲೇಖಿಸುತ್ತದೆ. ಸಂಗಭೂಪನು ನಗಿರೆಯ ಭೈರಲರಾಣಿ ಮತ್ತು ಹೈವ ಭೂಪನ 
ಮಗನೆಂದು ತಿಳಿಸುತ್ತದೆ ಮತ್ತು ಇವನ ವೈದ್ಯಕೀಯ ಸೇವೆ ಹಾಗೂ ಜನರಿಗೆ ನೀಡುವ ಸ್ಪೂರ್ತಿಯ ಬಗ್ಗೆಯೂ 


323 


ತಿಳಿಸುತ್ತ ದೆ. ಹೈವರಸ ಮತ್ತು ಮಂಗಇವರುಗಳು ಇವನ ಮಗನೆಂದು ತಿಳಿಸುತ್ತ ದೆ. ಸಂಗಿಭೂಪನ ದಂಡನಾಯಕನಾದ 
ಮಾಣಿಕಸೇನನು ಸಲ್ಲೇಖನ ವ್ರತ ಕೈಗೊಂಡಿರುವುದನ್ನು ವೀಕ್ಷಿಸಲು ಹೋದನೆಂದು ಉಲ್ಲೇಖಿಸುತ್ತದೆ ಮತ್ತು 
ಮಾಣಿಕಸೇನನು ಅಕ್ಸಿಶರಂ ಶಿಖೀಂದು ಶಕಸೌಮ್ಯ ಸಂವತ್ಸರಶ್ರಾವಣ ಸಿತಾಪಕ್ಷದ ಪಾಡ್ಯದಂದು ಮೂವತ್ತು ಮೂರು 
ದಿನಗಳವರೆಗೆ ಯಾವುದೇ ಆಹಾರವಿಲ್ಲದೆ ಜೀವಿಸಿದ್ದು ಸಲ್ಲೇಖನ ವ್ರತವನ್ನಾ ಚರಿಸಿ ಇಹಲೋಕ ತ್ಯಜಿಸಿದನೆಂದು 
ತಿಳಿಸುತ್ತದೆ. ಸಂಗಿಭೂಪನು ಸ್ವತಃ ತಾನೇ ಮುನಿಯ ಅಂತ್ಯ ಕ್ರಿಯೆಯಲ್ಲಿ ಭಾಗವಹಿಸಿ ನಂತರ ಪಟ್ಟಣದ ಇಡೀ 
ಸಮುದಾಯ ಸಹಿತ ಸೇರಿ ಮಹಾಭಿಷೇಕ ಮಾಡಿದರೆಂದು ತಿಳಿದು ಬರುತ್ತದೆ. ಈ ನಿಶಿಧಿ ಶಾಸನವನ್ನು ನಿರ್ಮಿಸಿದಾತ 
ಕೇಶವಾಚಾರಿಯ ಮಗ ಈಶರಾಚಾರಿ ಎಂದು ತಿಳಿಸುತ್ತದೆ. 


ಅ. ನಂ. 115 

ಊರು $ ಹಾಡುವಳ್ಳಿ 

ತಾಲೂಕು ; ಭಟ್ಕಳ 

ಶಾಸನವಿರುವ ಸ್ವಳ 0 ಹಾಡುವಳ್ಳಿಯ ಹಿರೇಬಸದಿಯ ಮಾನಸ್ತಂಭದ ಮುಂಭಾಗದಲ್ಲಿ 


(ಸಧ್ಯ ಧಾರವಾಡದ ಕನ್ನಡ ಸಂಶೋಧನಾ ಸಂಸ್ಥೆಯಲ್ಲಿದೆ) 
ಗಮನಿತ/ಪ್ರಕಟಿತ ಉಲ್ಲೇಖಃ ಕೆ. ಐ. ಸಂ.1, 1939-40, ನಂ. 65. 


ಕಾಲ 4 ಶಕ 1707,ಕ್ರೋಧಿ, ಜ್ಯೇಷ್ಟ, ಬ. ರವಿವಾರ, ಕ್ರಿ.ಶ.1484 ಜೂನ್‌ 13, ರವಿವಾರ 
ವಂಶ ಮತ್ತು ಅರಸ 4 ಸಾಳುವೇಂದ್ರ ಕ್ಲಿತಿಪ 
ಭಾಷೆ $ ಕನ್ನಡ 


ಸಾರಾಂಶ $ ಈ ಶಾಸನವು ಸಾಳುವೇಂದ್ರ ಕ್ಲಿತಿಪನೆಂಬ ಹಿಂದಿನ ಅರಸನ ವಿವರಣಿಯೊಂದಿಗೆ ಆರಂಭವಾಗುತ್ತದೆ. 
ಸಾಳುವೇಂದ್ರ ಕ್ಲಿತಿಪನು ಚಂದ್ರನಾಥ ಬಸದಿಗೆ ಅನೇಕ ಪ್ರಭಾವಳಿಗಳನ್ನು ಮಾಲಾ ಘಂಟೆಗಳನ್ನು, ಪರಿಚಾರಕರನ್ನು, 
ಸಂಪತ್ತನ್ನು ಮತ್ತು ದೇವಾಲಯದ ಸೇವೆಗಾಗಿ ಭೂಮಿಯನ್ನು ದಾನ ನೀಡಿದ ವಿಷಯವನ್ನು ಉಲ್ಲೇಖಿಸುತ್ತದೆ. ಮತ್ತು 
ಚತುರ್ವರ್ಣದವರಿಗೆ ಚತುರ್ವಿಧದ ದಾನ ನೀಡಿದನೆಂದು ತಿಳಿಸುತ್ತದೆ. ಇವನು ಕಮಲದ ಮೇಲೆ ದುಂಬಿ ಇರುವಂತೆ 
ಪರಮಗುರು ಪಂಡಿತಾಚಾರ್ಯರ ಪಾದಗಳ ಮೇಲೆ ಭಕ್ತಿಯುಳ್ಳವನಾಗಿದ್ದನೆಂದೂ ಮತ್ತು ದುಷ್ಟರನ್ನು ಶಿಕ್ಷಿಸುವ 
ಶಿಷ್ಟರನ್ನು ರಕ್ಷಿಸುವವನಾಗಿದ್ದನೆಂದು ತಿಳಿಸುತ್ತದೆ. ಇವನು ಹಾಡುವಳ್ಳಿಯಲ್ಲಿ ಚಂದ್ರಪ್ರಭ ತೀರ್ಥಂಕರ ಬಸದಿಯನ್ನು 
ನಿರ್ಮಿಸಿ ಅದರ ಎದುರಿಗೆ ಪ್ರೀ ಶಾಲಿವಾಹನಾಭಿದಶಕ ಕುಧರ ವ್ಯೋಮ ವಾರಾಶಿ ಚಂದ್ರೋರ್ಜ್ಛತ ಸಂಖ್ಯಾಕ್ರೋಧಿ 
ಸಂವತ್ಸರ ಜ್ಯೇಷ್ಠ ಶುದ್ಧ ಮಾಸದ ಷಷ್ಟ್ಯಾಬ್ಬಿ ಪ್ರಸನದಂದು ಕಂಚಿನ ಮಾನಸ್ತಂಭವನ್ನು ನಿಲ್ಲಿಸಿದನೆಂದು 


ಉಲ್ಲೇಖಿಸುತ್ತದೆ. ಇದು ಪ್ರೀ ಗೋಪಣ ಮಗ ಉಭಯಕವಿ ಶಂಕರರಾಯನಿಂದ ರಚಿಸಲ್ಪಟ್ಟಿತೆಂದು ತಿಳಿಸುತ್ತದೆ. 


ಅ. ನಂ. 116 

ಊರು $ ಇಡಗುಂಜಿ 

ತಾಲೂಕು $ ಹೊನ್ನಾವರ 

ಶಾಸನವಿರುವ ಸ್ಥಳ $ ಶ್ರೀ ಸಭಾಹಿತ ಅವರ ಮನೆಯಲ್ಲಿದೆ 


324 


ಗಮನಿತ/ಪ್ರಕಟಿತ ಉಲ್ಲೇಖಃ ಡಿ.ಎಲ್‌. ಎಸ್‌.ಸಿ. ಐ. 1940-41, ನಂ. 49. 

ಕಾಲ - ಶಕ 1270, ಸರ್ವಧಾರಿ, ಚೈತ್ರ ಶುದ್ಧ ಶು. 5, ಮಂಗಳವಾರ, ಕ್ರಿ. ಶ. 1348 
ಮಾರ್ಚ 6, ಗುರುವಾರ 

ವಂಶ ಮತ್ತು ಅರಸ $ ಪಾಂಡ್ಯ ಚಕ್ರವರ್ತಿ ಅರಿರಾಯ ಬಸವಶಂಕರ ರಾಯ ಗಂಜಾಂಕುಶ ವೀರ 
ಸೋಮಿದೇವಳುಪೇಂದ್ರ ದೇವರಸ, ಮಹಾಪ್ರಧಾನ ಮಲೆಯ ದಣ್ಣಾಯಕ 

ಭಾಷೆ $ ಕನ್ನಡ 

ಸಾರಾಂಶ $ ಈ ಶಾಸನವು ಪಾಂಡ್ಯಚಕ್ರವರ್ತಿ ಅರಿಯಬಸವ ಶಂಕರ ಮತ್ತು ವೀರಸೋವಿದೇವ ಅಲುಪೇಂದ್ರನನ್ನು 

ಉಲ್ಲೇಖಿಸುತ್ತದೆ. ಇಡಗುಂಜಿಯ ಮಹಾಪ್ರಭು ನಾರಾಯಣ ಸರ್ವಾತೀಥ್ಯನು ತನ್ನ ಮತ್ತು ಸಹೋದರ ಕುಟುಂಬದ 

ಮತ್ತು ಮಕ್ಕಳ ಹಾಗೂ ಚಿಕ್ಕಪ್ಪರ ಅನುಮತಿಯನ್ನು ಪಡೆದುಕೊಂಡು 160 ಮೂಡೆ ಬೆಲೆಯುಳ್ಳ ಭೂಮಿಯನ್ನು 

ಧರ್ಮ ಪ್ರತಿಷ್ಠೆಗಾಗಿ ನೀಡಿದನೆಂದು ಹೇಳುತ್ತದೆ. ಆದರೆ, ಈ ಶಾಸನವು ಯಾವ ಧರ್ಮಪ್ರತಿಷ್ಠೆಯ ಉದ್ದೆ "ಶಕ್ಕಾಗಿ 

ಎಂಬುದರ ಸರಿಯಾದ ವಿವರ ನೀಡಿಲ್ಲ. ಈ ಶಾಸನವನ್ನು ಕೆತ್ತಿಸಿದವನು ಮಂಕಿಯ ಅಪ್ಪಣ್ಣ ಎಂದು ಹೇಳುತ್ತದೆ. 

ಮಹಾಪ್ರಭು ಮಲ್ಲೆಯ ದಂಡನಾಯಕನು ಎಲ್ಲ ತೆರಿಗೆಗಳಿಂದ ವಿನಾಯ್ತಿ ಪಡೆದ 14 ಮೂಡೆ 
ಸುಗ್ಗಿ ಭೂಮಿಯನ್ನು ಇಡಗುಂಜಿಯ ಸರ್ವಾತಿಥ್ಯರ ಪರವಾಗಿ ದಾನವಾಗಿ ನೀಡಿದನೆಂದು ತಿಳಿಸುತ್ತದೆ. ಈ ದಾನವು 


ಸರ್ವಮಾನ್ಯವಾಗಿತ್ತೆಂದು ತಿಳಿಸುತ್ತದೆ. 


ಅ. ನಂ. 117 

ಊರು $ ಉಪ್ತೆ ಹೆಬ್ಬಾರ್ನಕೆರೆ 

ತಾಲೂಕು $ ಹೊನ್ನಾವರ 

ಶಾಸನವಿರುವ ಸ್ಥಳ $ ಹೆಬ್ಬಾರ್ನಕೆರೆಯ ಉಪ್ಲೆ ದೇವಾಲಯದ ಬಳಿ ಇರುವ ನಿಶಧಿಗಲ್ಲು 


ಗಮನಿತ/ಪ್ರಕಟಿತ ಉಲ್ಲೇಖಃ ಡಿ.ಎಲ್‌. ಎಸ್‌.ಸಿ. ಐ. 1941-42, ನಂ.27. 
ಕಾಲ $ ಸರ್ವಧಾರಿ, ಮಾಘ, ಶು. 10, ಭಾನುವಾರ, ಕ್ರಿ.ಶ. 1439, 
ಫೆಬ್ರುವರಿ 28, ಶನಿವಾರ 
ವಂಶ ಮತ್ತು ಅರಸ ; ಕದಂಬ ಚಕ್ರವರ್ತಿ ನಾಲ್ಮಡಿ ಕಾಮದೇವ 
ಭಾಷೆ ಕನ್ನಡ 
ಸಾರಾಂಶ $ ಮೇಲೆ ಉಲ್ಲೇಖಿಸಿದ ದಿನಾಂಕದಂದು ಬವನಪತ್ಲಿ ಮತ್ತು ಕೋಟಿ ಸಂಧಿಗಿರಿಯ ಮಗಳು ಕೋಟಿಯಬ್ಬೆ 
ಸಮಾಧಿತೆಗೆದುಕೊಂಡು ಮರಣ ಹೊಂದಿದಳೆಂದು ಉಲ್ಲೇಖಿಸುತ್ತದೆ. ವ್ಯಕ್ತಿಯ ಹೆಸರು ತ್ರುಟಿತಗೊಂಡಿರುವುದರಿಂದ 


ಈಕೆ ಯಾರಪತ್ಲಿ ಎಂದು ತಿಳಿಯುವುದಿಲ್ಲ. 


೩2 


ಅ. ನಂ.118 
ಊರು 
ತಾಲೂಕು 


ಶಾಸನವಿರುವ ಸ್ಥಳ 


[7 


೦ 


ಗಮನಿತ/ಪ್ರಕಟಿತ ಉಲ್ಲೇಖಃ 


ಕಾಲ 


ವಂಶ ಮತ್ತು ಅರಸ 


ಭಾಷೆ 


Q 
© 


9 
[ 


ಉಪ್ಲೆ ಹೆಬ್ಬಾರ್ನಕೆರೆ 

ಹೊನ್ನಾವರ 

ಹೆಬ್ಬಾರ್ನಕೆರೆಯ ಉಪ್ಲೆ ದೇವಾಲಯದ ಆವರಣದಲ್ಲಿರುವ ಎರಡನೇ ವೀರಗಲ್ಲು 
ಡಿ. ಎಲ್‌. ಎಸ್‌.ಸಿ. ಐ. 1941-42, ನಂ.25. 

ಸರ್ವಧಾರಿ, ಮಾಘ, ಶು. 1 ಶನಿವಾರ, ಕ್ರಿ. ಶ. 1349 ಫೆಭ್ರುವರಿ 19 
ಗುರುವಾರ 

ಕದಂಬ ಚಕ್ರವರ್ತಿ ಪಂಚಮಹಾಶಬ್ದ ಮಹಾಮಹೇಶ್ವರ ನಾಲ್ಪಡಿ ಕಾವದೇವ 
ಕನ್ನಡ 


ಸಾರಾಂಶ ಃ ನಾಲ್ಪಡಿ ಕಾವದೇವರಸನು ಪಂಚಮಹಾಸಬ್ದ ಮಹೇಸ್ವರ ಎಂದು ಬಿರುದಾಂಕಿತನಾಗಿದ್ದನು. ನಗಿರೆಯ 


ಕೊಟ್ಟಿಯರಸನು ನಡಿಂಬಾಡಿನ ಕಡವೆಯ ಮೇಲೆ ಯುದ್ದ ಮಾಡಿದಾಗ ಸಾತವಳ್ಳಿಯ ವೆಂಕಹೆಗ್ಗಡೆಯ ಮಗ 


ವೀರಯೋಧ ಬೆನಕನಾಯಕ ಉರಳಿವಿನಲ್ಲಿ ವೀರಮರಣವನ್ನಪ್ಪಿದನೆಂದು ತಿಳಿಸುತ್ತದೆ. 


ಅ. ನಂ. 119 
ಊರು 
ತಾಲೂಕು 


ಶಾಸನವಿರುವ ಸ್ಥಳ 


°° 


[x 


ಗಮನಿತ/ಪ್ರಕಟಿತ ಉಲ್ಲೇಖಃ 


ಕಾಲ 


ವಂಶ ಮತ್ತು ಅರಸ 


ಭಾಷೆ 


[2 
[3 


[) 
[a 


© 
© 


ಉಪ್ಪೆ 
ಹೊನ್ನಾವರ 

ಅರಸಿಕೆರೆ ಮಾಜರೆ ಸುಬ್ರಹ್ಮಣ್ಯ ದೇವಾಲಯದ ಆವರಣದಲ್ಲಿರುವ 
ಎರಡನೇ ವೀರಗಲ್ಲು 

ಡಿ.ಎಲ್‌. ಎಸ್‌.ಸಿ. ಏ. 1941-42, ನಂ.25. 

ಕಾವದೇವರಸನ ಅಧಿಕಾರ ಅವಧಿಯ 28ನೇ ವರ್ಷ ಶ್ರೀಮುಖ ಚೈತ್ರ, ಬನಿ, 
ಶನಿವಾರ 

ಮಹಾಮಂಡಲೇಶ್ವರ ಕಾದಂಬ ಚಕ್ರವರ್ತಿ ನಾಲ್ಮಡಿ ವೀರಕಾವದೇವ 

ಕನ್ನಡ 


ಸಾರಾಂಶ ಃ ತ್ರುಟಿತಶಾಸನ. ಈ ಶಾಸನದಲ್ಲಿ ಮಹಾರಾಜನು ಗೋಕರ್ಣದ ಮಹಾಬಲೇಶ್ವರ ದೇವರ ಆರಾಧಕ 


ಎಂದು ತಿಳಿಸುತ್ತದೆ. 


ಅ. ನಂ.120 
ಊರು 
ತಾಲೂಕು 


ಶಾಸನವಿರುವ ಸ್ಥಳ 


ಓಂನ್ನಲ್ಳ 
ಹೊನ್ನಾವರ 
ಅರಸಿಕೆರೆ ಮಾಜರೆಯ ಸುಬ್ರಹ್ಮಣ್ಯ ದೇವಾಲಯದ ಬಳಿ ಇರುವ ನಿಶಧಿಗಲ್ಲು 


326 


ಗಮನಿತ/ಪ್ರಕಟಿತ ಉಲ್ಲೇಖಃ 


ಕಾಲ 


ವಂಶ ಮತ್ತು ಅರಸ 
ಭಾಷೆ 


ಡಿ.ಎಲ್‌. ಎಸ್‌.ಸಿ. ಐ. 1941-42, ನಂ.21. 


ರಕ್ತಾಕ್ಷಿ ಫಾಲ್ಗುಣ, ..... , ರವಿವಾರ, ಕ್ರಿ. ಶ. 1325. 
ಕದಂಬ ಚಕ್ರವರ್ತಿ ಮುಮ್ಮಡಿ ಕಾಮದೇವರ 
ಕನ್ನಡ 


ಸಾರಾಂಶ $ ನಾಗೇಯ ಸಂಧಿವಿಗ್ರಹಿಯ ಮಗ ಸೋವಣ ಸಂಧಿಗಿರಿಯನ ಪತ್ನಿ ಕೊಟ್ಟಿಯಬೆ ಸಂಧಿಗಿರಿಯು ಸಮಾಧಿ 


ಬ 


ತೆಗೆದುಕೊಂಡು ಸಾವನ್ನಪ್ಪಿದಳೆಂದು ತಿಳಿಸುತ್ತದೆ. 


ಅ. ನಂ. 121 
ಊರು 
ತಾಲೂಕು 


ಶಾಸನವಿರುವ ಸ್ಥಳ 


ಗಮನಿತ/ಪ್ರಕಟಿತ ಉಲ್ಲೇಖಃ 


ಕಾಲ 


ವಂಶ ಮತ್ತು ಅರಸ 
ಭಾಷೆ 


ty 
[3 


[2 
© 


© 
[J 


ಹೊನ್ನಾವರ 

ಅರಸಿಕೆರೆ ಮಾಜರೆಯ ಸುಬ್ರಹ್ಮಣ್ಯ ದೇವಾಲಯದ ಆವರಣದಲ್ಲಿರುವ 
ಒಂದನೇ ವೀರಗಲ್ಲು 

ಡಿ. ಎಲ್‌. ಎಸ್‌.ಸಿ. ಐ. 1941-42, ನಂ. 24. 

ಕಾವದೇವರಸನ ಆಳ್ಳಿಕೆಯ (28)ನೇ ವರ್ಷ ಶ್ರೀಮುಖ, ಚೈತ್ರ, ಬ.ಶನಿವಾರ, 
ಕ್ರಿ.ಶ.1326, 

ಮಹಾಮಂಡಲೇಶ್ವರ ಕಾದಂಬ ಚಕ್ರವರ್ತಿ ವೀರಕಾವದೇವರಸ 

ಕನ್ನಡ 


ಸಾರಾಂಶ ೬ ರಾಜನು ಗೋಕರ್ಣದ ಮಹಾಬಲೇಶ್ವರ ದೇವರ ಆರಾಧಕನಾಗಿದ್ದನೆಂದು ಉಲ್ಲೇಖಿಸಿದೆ. ಶಾಸನ 


ತ್ರುಟಿತವಾಗಿದ್ದರಿಂದ ಹೆಚ್ಚಿನ ವಿವರಗಳು ಅಲಭ್ಯ. 


ಅ. ನಂ.122 
ಊರು 
ತಾಲೂಕು 


ಶಾಸನವಿರುವ ಸ್ಥಳ 


[2 


ಗಮನಿತ/ಪ್ರಕಟಿತ ಉಲ್ಲೇಖಃ 


ಕಾಲ 


ವಂಶ ಮತ್ತು ಅರಸ 
ಭಾಷೆ 


0೦ 


ಔಂನ್ನಳ್ಳ 

ಹೊನ್ನಾ ವರ 

ಅರಸಿಕೆರೆ ಮಾಜರೆಯ ಸುಬ್ರಹ್ಮಣ್ಯ ದೇವಾಲಯದ ಆವರಣದಲ್ಲಿರುವ 
ಎರಡನೇ ವೀರಗಲ್ಲು 

ಡಿ. ಎಲ್‌. ಎಸ್‌.ಸಿ. ಐ. 1941-42, ನಂ. 23. 

ಕ್ಷಯ, ಚೈತ್ರ, ಶುದ್ಧ 10, ಶನಿವಾರ, ಕ್ರಿ.ಶ. 1326 


ಕದಂಬ ಚಕ್ರವರ್ತಿ ಮುಮ್ಮಡಿ ವೀರ ಕಾವದೇವರಸ 
ಕನ್ನಡ 


ಸಾರಾಂಶ ಃ ತ್ರುಟಿತಗೊಂಡ ಶಾಸನ. ಕಾದಂಬ ಚಕ್ರವರ್ತಿಯ ಪಕ್ಷ ದವರಾದ ಕೆಲ ಸೈನಿಕರ ವೀರಮರಣದ ಕುರಿತು 


ಉಲ್ಲೆ ಖಿಸುತ್ತ ಜಿ. 


327 


ಅ. ನಂ.123 


ಊರು $ 
ತಾಲೂಕು 
ಶಾಸನವಿರುವ ಸ್ಥ ಛ $ 


ಗಮನಿತ/ಪ್ರಕಟಿತ ಉಲ್ಲೇಖಃ 
ಕಾಲ ' 
ವಂಶ ಮತ್ತು ಅರಸ $ 


ಭಾಷೆ 


ಕಡತೋಕಾ 

ಹೊನ್ನಾವರ 

ಸ್ವಯಂಭೂ ದೇವಾಲಯದಲ್ಲಿ ಈ ಶಾಸನ ನಿಲ್ಲಿಸಲಾಗಿದೆ 
ಡಿ.ಎಲ್‌. ಎಸ್‌.ಸಿ. ಐ. 1941-42, ನಂ. 39. 
ಕಡತೋಕೆಯ ಮಹಾಮಾತ್ಯ ಪ್ರಭು ಸರ್ಭಾತಿತ್ಯ 

ಕನ್ನಡ 


ಸಾರಾಂಶ ೬ ಕಡತೋಕೆಯ ಮಹಾಮಾತ್ಯ ಪ್ರಭು ಸರ್ಬ್ಸಾತಿಥ್ಯನನ್ನು ಪರಿಚಯಿಸುತ್ತದೆ. ಮುಂದುವರೆದ ಶಾಸನವು 


ಭೂಮಿಯನ್ನು ದೇವಸ್ಯವನ್ನಾಗಿ ಮಾಡಿ ಜಟಿವಳ್ಳಿಯ ಭೋಗವೆಗ್ಗಡೆ ಇಡುಕುವೆಗ್ಗಡೆ ಸರ್ಬ್ಯಾತಿದ್ಯರು ದೇವಾಲಯಕ್ಕೆ 


ನೀಡಿದರು. (ಬಹುಶಃ ಕಡತೋಕೆಯ ಸ್ವಯಂಭೂ ದೇವಾಲಯಕ್ಕೆ ಇದಲ್ಲದೆ ಹದಿನಾರು ಗದ್ಯಾಣ, ಹದಿನಾರು 


ಮುಡೆ ಭತ್ತವನ್ನು ದಾನ ನೀಡಿದರೆಂದು ತಿಳಿಸುತ್ತದೆ.) ಈ ಶಾಸನ ಬರೆದವರು ವೀರಭದ್ರನ (ಮಗ) ಕೇಶವನೆಂದು 


ಉಲ್ಲೇಖಿಸಿದೆ. 


ಅ. ನಂ. 124 

ಊರು $ 
ತಾಲೂಕು $ 
ಶಾಸನವಿರುವ ಸ್ಥಳ $ 
ಗಮನಿತ/ಪ್ರಕಟಿತ ಉಲ್ಲೇಖಃ 
ಕಾಲ 

ವಂಶ ಮತ್ತು ಅರಸ 

ಭಾಷೆ : 


ಕಡತೋಕಾ 

ಹೊನ್ನಾವರ 

ಸ್ವಯಂಭೂ ದೇವಾಲಯದ ಲ್ಲಿರುವ ಎರಡನೇ ಶಾಸನ 
ಡಿ.ಎಲ್‌. ಎಸ್‌.ಸಿ. ಐ. 1941-42, ನಂ. 87. 


ಕನ್ನಡ 


ಸಾರಾಂಶ $ ಕಡತೋಕೆಯ ಜಗ್ಗ ಯ್ಯನು ಎರಡು ಮೂಡೆಯ ನೀರಾವರಿಯ ಜಮೀನನ್ನು ಒಬ್ಬ ಬ್ರಾಹ್ಮಣನಿಗೆ 


ಅನ್ನದಾನ ಮಾಡುವುದಕ್ಕೆ ದಾನ ನೀಡಿದನೆಂದು ಹೇಳುತ್ತದೆ. ಕುಲಶೇಖರನು ಈ ಶಾಸನವನ್ನು ಬರೆದರೆ ದತ್ತು 


ಎಂಬುವನು ಕಲ್ಲನ್ನು ನೆಟ್ಟನೆಂದು ಉಲ್ಲೇಖಿಸಿದೆ. 


ಅ. ನಂ.125 
ಊರು $ 
ತಾಲೂಕು § 


ಶಾಸನವಿರುವ ಸ್ಥಳ $ 


ಕೆಕ್ಕಾರ 
ಹೊನ್ನಾವರ 
ಅರೇಕಲ್‌ ಪರಮೇಶ್ವರಿ ಎಂದು ಪೂಜಿಸಲ್ಪಡುವ ಈ ಕಲ್ಲು ಹಳೇಮಠ 
ಹಿತ್ತಲಿನಲ್ಲಿದೆ. 
328 


ಗಮನಿತ/ಪ್ರಕಟಿತ ಉಲ್ಲೇಖಃ 


ಕಾಲ 
ವಂಶ ಮತ್ತು ಅರಸ 
ಭಾಷೆ 


2 
© 
ಫಿ 


© 


© 
© 


ಡಿ.ಎಲ್‌. ಎಸ್‌.ಸಿ.ಐ. 1941-42, ನಂ. 10. 
ಕಾಲಮಾನದಿಂದ ಇದು ಕ್ರಿ.ಶ. 8ನೇ ಶತಮಾನ 
ಕೈಕೇಯ ವಂಶೋದ್ಭವ ಅಣ್ಣೆಯರಸ 

ಕನ್ನಡ 


ಸಾರಾಂಶ $ ಈ ಶಾಸನಕಕ್ರಿ. ಶ. 8ನೇ ಶತಮಾನಕ್ಕೆ ಸೇರುತ್ತದೆ. ಕೈಕೇಯ ವಂಶೋದ್ಭವ ಎಂದು ಕರೆಯಲ್ಪಡುವ 


ಅಣ್ಣೆಯರಸನನ್ನು ಮತ್ತು ಜೊತೆಗಾರರಾದ ದಂತಿಗ ಚುಟ್ಟರಾಜ, ಬಡಿಗ ಮತ್ತು ಕೊಟ್ಟಿಗನನ್ನು ಉಲ್ಲೇಖಿಸುತ್ತದೆ. 


ಇವರು ಕಡತೋಕೆ ಮತ್ತು ಶಿವಳ್ಳಿಯವರೆಗೆ ಇವರ ಹಿಡಿತ ಸಾಧಿಸಿದ್ದರೆಂದು ತಿಳಿಸುತ್ತದೆ. 


ಅ. ನಂ. 126 
ಊರು 
ತಾಲೂಕು 


ಶಾಸನವಿರುವ ಸ್ಥಳ 


ಗಮನಿತ/ಪ್ರಕಟಿತ ಉಲ್ಲೇಖಃ 


ಕಾಲ 
ವಂಶ ಮತ್ತು ಅರಸ 
ಭಾಷೆ 


© 
° 


9 
° 


© 
[7 


ಕೆಕ್ಕಾರ 

ಹೊನ್ನಾವರ 

ಕಂಪತೀರ ಬಂಟ ದೇವಸ್ಥಾನದಲ್ಲಿರುವ ಶಾಸನ 
ಡಿ.ಎಲ್‌. ಎಸ್‌.ಸಿ.ಐ. 1941-42, ನಂ. 11. 
ಶಕ900, ಕ್ರಿ. ಶ.978 

ಪೊನ್ನ(ಮ್ಹ) 

ಕನ್ನಡ 


ಸಾರಾಂಶ $ ಪೊನ್ನಮ್ಮನ ನಾಯಕತ್ವದಲ್ಲಿ ಶತ್ರುಗಳ ಸೈನ್ಯವನ್ನು ಹಿಮ್ಮೆ ಟ್ಟಿಸುವುದರ ಜೊತೆಗೆ ಆನೆಯನ್ನು ಸೋಲಿಸಿ 
ಹಿಮ್ಮೆ ಟ್ಟಿಸಿದನೆಂದು ಉಲ್ಲೇಖಿಸುತ್ತದೆ. 


ಆಅ. ನಂ. 127 
ಊರು 
ತಾಲೂಕು 


ಶಾಸನವಿರುವ ಸ್ಥಳ 


ಗಮನಿತ/ಪ್ರಕಟಿತ ಉಲ್ಲೇಖಃ 


ಕಾಲ 
ವಂಶ ಮತ್ತು ಅರಸ 


ಭಾಷೆ 


0೦ 


Q 
° 


ಕೆಕ್ಕಾರ 

ಹೊನ್ನಾವರ 

ಕೆಕ್ಕಾರದ ಅಮ್ಮನವರ ದೇವಾಲಯದಲ್ಲಿರುವ ಸ್ತಂಭ ಶಾಸನ 
ಡಿ.ಎಲ್‌.ಎಸ್‌.ಸಿ.ಐ. 1941-42, ನಂ. 17, ಗಣಪತಿಗೌಡ ಎಸ್‌. 'ಮೈನರ 
ಡೈನಾಸ್ಟಿಸ್‌ ಆಫ್‌ ಉತ್ತರ ಕನ್ನಡ ರೀಜನ್‌' (ಅಪ್ರಕಟಿತ ಪಿಎಚ್‌. ಡಿ. ಪ್ರಬಂಧ, 
ಕ. ವಿ. ವಿ. ಧಾರವಾಡ) 

ಶಕವರ್ಷ 1000, ಕ್ರಿ.ಶ. 1078 

ಪಡೆವಳ ಬುದ್ಧ 

ಕನ್ನಡ 


ಸಾರಾಂಶ $ ಶಾಸನವು ಗೋಕರ್ಣದಲ್ಲಿ ಮೃತಪಟ್ಟ ಮಹಾಸೇನಾಧಿಪತಿ ಪ್ರಚಂಡ ದಂಡನಾಯಕನನ್ನು ಉಲ್ಲೇಖಿಸಿದೆ. 


329 


ಆದರೆ ಹೆಸರು ತ್ರುಟಿತವಾಗಿದೆ. ಪಡೆವಲ ನಂದಿಯನ್ನು ಉಲ್ಲೇಖಿಸುತ್ತದೆ. ನಂತರ ಪಡೆವಲ ಬುದ್ಧನ ಮೊಮ್ಮಗ 
ಪಡೆವಲ ಹಾಚನನ್ನು ಹೆಸರಿಸುತ್ತ ಕಡತೋಕೆಯ ರಕ್ಷಿಪಾಲ, ಕಾವದೇವನ ಕಟ್ಟಿದಲಗು ಬಿರುದಾಂಕಿತನಾಗಿದ್ದನೆಂದು 
ತಿಳಿಸುತ್ತದೆ. ಇವನು ಮತ್ತು ಬೋಗರಿಗರು ಸೇರಿ ಪೈವೆ ತೆಂಕಲು ಕೊಂಕಣ ಮತ್ತು ಬನವಾಸಿ ಪ್ರದೇಶದ ವೈರಿಗಳನ್ನು 
ಸೋಲಿಸಿ ಯುದ್ಧದಲ್ಲಿ ಸಾವನ್ನಪ್ಪಿದರೆಂದು ಉಲ್ಲೇಖಿಸಲಾಗಿದೆ. ಈ ಶಾಸನ ಮಾಡಿದವನು ಅಂಕೋಲೆಯ ನಾಡೋಜ 
ಶಾಸನ ಬರೆದವನು ತಳಾರ ಕೇಶವನೆಂದು ಉಲ್ಲೇಖಿಸುತ್ತದೆ. 


ಅ. ನಂ. 128 

ಊರು : ಕೆಕ್ಕಾರ 

ತಾಲೂಕು $ ಹೊನ್ನಾವರ 

ಶಾಸನವಿರುವ ಸ್ಥಳ ? ದುರ್ಗಾಪರಮೇಶ್ವರಿ ದೇವಾಲಯದಲ್ಲಿರುವ ಸ್ತಂಭ ವೀರಗಲ್ಲು 


ಗಮನಿತ/ಪ್ರಕಟಿತ ಉಲ್ಲೇಖಃ ಪಿ.ಕೆ. ಆರ್‌.ಬಿ. ಪಿ. 1941 ರಿಂದ 1946 ಪು. 6-7. 
ಡಿ.ಎಲ್‌. ಎಸ್‌.ಸಿ.ಐ. 1941-42, ಗಣಪತಿಗೌಡ ಎಸ್‌. "ಮೈನರ 
ಡೈನಾಸ್ಟಿಸ್‌ ಆಫ್‌ ಉತ್ತರ ಕನ್ನಡ ರೀಜನ್‌' (ಅಪ್ರಕಟಿತ ಪಿಎಚ್‌. ಡಿ. ಪ್ರಬಂಧ, 


ಕ.ವಿ.ವಿ. ಧಾರವಾಡ ಪು. 335-338). 


ಕಾಲ $ ಶಕ 1002, ಸಿದ್ದಾರ್ಥಿ, ಆಶ್ವೀಜ, ಶು. ಪಂಚಮಿ, ವಡ್ಡವಾರ, ಮಂಗಳವಾರ 
ಸಪ್ಟೆಂಬರ 3, ಕ್ರಿ.ಶ. 1079. 

ವಂಶ ಮತ್ತು ಅರಸ $ ಹೊನ್ನಾವರ ಪುರವರಾಧೀಶ್ವರ ಇಮ್ಮಡಿ ಕಾಮದೇವರಸ 

ಭಾಷೆ ಕನ್ನಡ 


ಸಾರಾಂಶ ಃ ಪಶ್ಚಿಮ ಮಹಾಸಬುದ ಮಹಾಮಂಡಲೇಶ್ವರ ಪೊನ್ನುವುರಪುರವರಾಧೀಶ್ವರ ಕಾಮದೇವರಸನನ್ನು 
ಪರಿಚಯಿಸುತ್ತದೆ. ಕಾಮದೇವರಸನ ಹೆಗ್ಗಡೆ, ಉತ್ತಮ ವಾಗ್ರಿ ವಿದ್ಯಾವಂತನಾಗಿದ್ದನು. ಶತ್ರುಗಳು ಮಾರಸಿಂಗನ 
ಬಗ್ಗೆ ನಾಗವರ್ಮನಿಗೆ ಕೆಟ್ಟದ್ದನ್ನು ಹೇಳಿದರು. ಇದರಿಂದಾಗಿ ಸಾವನ್ನಪ್ಪಿದ ಮಾರಸಿಂಗನು ಸ್ವರ್ಗವನ್ನು ಪಡೆದನೆಂದು 
ಉಲ್ಲೇಖಿಸುತ್ತದೆ. ಮಾರಸಿಂಗನ ಹೊನ್ನಬ್ಬೆ ಹೆಗ್ಗಡತಿ, ಗೋಣು ಮತ್ತು ಮೇರು ಈ ಕಲ್ಲನ್ನು ಮೂಡಿಸಿದರು. ಈ 
ಕಲ್ಲನ್ನು ತಯಾರಿಸಿದವನು ಅಂಕೋಲೆಯ ಲಕ್ಕ ಣೋಜನ ಅಳಿಯ ನಾಡೋಜ ಎಂದು ಉಲ್ಲೇಖಿಸಿದೆ. ಹೆಗ್ಗಡೆ ಗೋಣು 
ಇವನು ಹೆಗ್ಗಡೆ ಜೋಗದ ಮೊಮ್ಮಗ ಮತ್ತು ಹೆಗ್ಗಡೆ ಮಾರಸಿಂಗನ ಮಗನಾಗಿದ್ದನೆದು ತಿಳಿಸುತ್ತದೆ. ಈ ಗೋಣು 
ಹೆಗ್ಗಡೆಯು ಕಾಮದೇವರಸನ ಅಕ್ಕಡಕೆಯ ಹೆಗ್ಗಡೆ ಎಂದು ವರ್ಣಿಸಲ್ಪಟ್ಟಿರುವನು. ಶಾಸನ ಬರೆದವನು ಸೇನಬೋವ 
ಮಾರ್ತಾಂಡ ಎಂದು ಹೇಳುತ್ತದೆ. 

ಪೊನ್ನಾವರ - ಇಂದಿನ ಹೊನ್ನಾವರ 

ಅಂಕೋಲೆ - ಇಂದಿನ ಅಂಕೊಲಾ ಎಂದ ಗುರ್ತಿಸಲಾಗಿದೆ. 


330 


ಅ. ನಂ. 129 


ಊರು 


[2 


ತಾಲೂಕು 


೦೦ 


ಶಾಸನವಿರುವ ಸ್ಥಳ $ 
ಗಮನಿತ/ಪ್ರಕಟಿತ ಉಲ್ಲೇಖಃ 


ಕಾಲ 


ವಂಶ ಮತ್ತು ಅರಸ 


[2 


ಭಾಷೆ $ 


ಕೆಕ್ಕಾರ 

ಹೊನ್ನಾವರ 

ಅಮ್ಮನವರ ದೇವಾಲಯದಲ್ಲಿರುವ ಮೂರನೇ ಸ್ತಂಭ 

ಡಿ.ಎಲ್‌.ಎಸ್‌.ಸಿ.ಐ. 1941-42, ನಂ. 33, ಗಣಪತಿಗೌಡ ಎಸ್‌. "ಮೈನರ 
ಡೈನಾಸ್ಟಿಸ್‌ ಆಫ್‌ ಉತ್ತರ ಕನ್ನಡ ರೀಜನ್‌' (ಅಪ್ರಕಟಿತ ಪಿಎಚ್‌. ಡಿ. ಪ್ರಬಂಧ, 
ಕ. ವಿ. ವಿ. ಧಾರವಾಡ ಪು. 343-345). 

ಕ್ರಿ.ಶ. 11 ನೇ ಶತಮಾನ 

ಮಹಾಮಂಡಲೇಶ್ವರ ಹೊನ್ನಾವರ ಪುರವರಾಧೀಶ್ವರ ಇಮ್ಮಡಿ ಕಾವದೇವರಸ 
ಕನ್ನಡ 


ಸಾರಾಂಶ ಃ ಹೊನ್ನಾವರ ಪುರವರಾಧೀಶ್ವರ ಕಾಮದೇವನಿಗೂ ಮತ್ತು ಗೋಕರ್ಣ ಪುರವರಾಧೀಶ್ವರ 
ನಾಗವರ್ಮರಸನ ನಡುವೆ ನಡೆದ ಯುದ್ದದಲ್ಲಿ ವೀರನೊಬ್ಬನು ಮರಣ ಹೊಂದಿದನೆಂದು ಹೇಳುತ್ತದೆ. ಈ ವೀರನ 


ಸ್ಮರಣಾರ್ಥ ಸಂಧಿವಿಗ್ರಹಿ ಹೈವಣ್ಣಯ್ಯನು ಈ ಶಾಸನ ಬರೆದನು. ಜ(ಕ್ಕೊ)ಜ ಆಯ್ಯಾತವರ್ಮನು ಅದನ್ನು 


ಸ್ಟಾ ಪಿಸಿದನೆಂದು ತಿಳಿಸುತ್ತ ದೆ. 


ಅ. ನಂ. 130 

ಊರು $ 
ತಾಲೂಕು p 
ಶಾಸನವಿರುವ ಸ್ಥಳ 8 


ಗಮನಿತ/ಪ್ರಕಟಿತ ಉಲ್ಲೇಖಃ 


ಕಾಲ $ 
ವಂಶ ಮತ್ತು ಅರಸ $ 
ಭಾಷೆ p 


ಕೆಳಗಿನೂರು 

ಹೊನ್ನಾವರ 

ನಾರಾಯಣ ದೇವಾಲಯದ ಆವರಣದಲ್ಲಿದೆ 
ಡಿ.ಎಲ್‌. ಎಸ್‌.ಸಿ. ಐ. 1940-41, ನಂ. 64. 
ಕ್ರಿ.ಶ. 14 ನೇ ಶತಮಾನ 

ದೇವರಾಯ ಮಹಾರಾಯ 

ಕನ್ನಡ 


ಸಾರಾಂಶ $ ತ್ರುಟಿತ ಶಾಸನ. ಬಹುಶಃ ಗುಣವಂತೆಯ ಸತ್ರಕ್ಕೆ (ಛತ್ರ) ಜಮೀನನ್ನು ದಾನ ನೀಡಿದ್ದರ ಬಗ್ಗೆ 


ಉಲ್ಲೆ ಖಿಸುತ್ತ ದೆ. 


ಅ. ನಂ. 131 


ಊರು 


೦ 


ee 


ತಾಲೂಕು 


ಶಾಸನವಿರುವ ಸ್ಥಳ 


ಗುಣವಂತೆ 
ಹೊನ್ನಾ ವರ 
ಶಂಭುಲಿಂಗದೇವಾಲಯದಲ್ಲಿರುವ ಎರಡನೆ ಶಾಸನ 


331 


ಗಮನಿತ/ಪ್ರಕಟಿತ ಉಲ್ಲೇಖಃ  ಡಿ.ಎಲ್‌.ಎಸ್‌.ಸಿ.ಐ. 1941-42, ನಂ. 61. 


ಕಾಲ : ಶಕ13(35), ಜ್ಯೇಷ್ಠ, ಬ10, ಗುರುವಾರ, ಕ್ರಿ.ಶ. 1343 

ವಂಶ ಮತ್ತು ಅರಸ ; ವೀರಪ್ರತಾಪ ದೇವರಾಯ ಮಹಾರಾಯ, ಚಂದ್ರರಸ ಒಡೆಯ ಹೊನ್ನಾವರ 
ರಾಜಧಾನಿಯಿಂದ ಆಳುತ್ತಿ ದ್ದನು. 

ಭಾಷೆ $ ಕನ್ನಡ 


ಸಾರಾಂಶ 4 ರಾಘವೇಂದ್ರ ತೀರ್ಥ ಶ್ರೀಪಾದರು ರಾಜೇಂದ್ರ ತೀರ್ಥರ ಶಿಷ್ಯರಾಗಿದ್ದರೆಂದು ಉಲ್ಲೇಖಿಸಿದೆ. 
ಪ್ರಾರಂಭದಲ್ಲಿ ಶಾಸನ ತ್ರುಟಿತಗೊಂಡಿದೆ. ವಿಜಯನಗರ ಸಾಮ್ರಾಟ ವೀರಪ್ರತಾಪ ದೇವರಾಯ ಮಹಾರಾಯನ 
ರಾಜಾಜ್ಞೆಯಂತೆ ಮಹಾಪ್ರಧಾನ ಬೈಯಚಯ ದಂಣ್ಣಾಯಕ ಗೋಕರ್ಣ ಕ್ಷೇತ್ರದ ಹತ್ತು ಯತಿಗಳ ಭಿಕ್ಷಾ ಸ್ವಾಸ್ತ್ಯ 
ಕ್ಯಾಗೆಂದುಹೊನ್ನಾವರ ನಾಡಿನ ವ್ಯಾಪ್ತಿಗೆ ಒಳಪಡುವ ಮಂಕಿ ಮಾಗಣಿಯ ತಲಗೋಡ ಗ್ರಾಮವನ್ನು ರಾಜೇಂದ್ರ 
ಭಾರತಿಯವರಿಗೆ ದಾನವಾಗಿ ನೀಡಿದನು. ಈ ದಾನವನ್ನು ಜಾರಿಗೆ ತರಲು ಹೊನ್ನಾವರದ ಅಧಿಕಾರಿ ದೇವರಸನಿಗೆ 
ಆಜ್ಞಾಪಿಸಿದನು. ರಾಜೇಂದ್ರತೀರ್ಥರ ಶಿಷ್ಯ ರಾಘವೇಂದ್ರ ತೀರ್ಥ ಶ್ರೀಪಾದರ ಸಲಹೆಯ ಮೇರೆಗೆ ಈ ದಾನದ 
ದಾಖಲಾ ಪತ್ರಗಳನ್ನು ರಾಜ್ಯದ ಕಡತಗಳಲ್ಲಿ ಸೇರಿಸಲಾಯಿತೆಂದು ಹೇಳುತ್ತದೆ. 


ಅ. ನಂ.132 

ಊರು - ಗುಣವಂತೆ 

ತಾಲೂಕು $ ಹೊನ್ನಾವರ 

ಶಾಸನವಿರುವ ಸ್ಥಳ ; ಗುಣವಂತೇಶ್ವರ ದೇವಾಲಯದ ಬಳಿ. ಎಚ್‌. ಆರ್‌. ರಘುನಾಥ ಭಟ್ಟ 


ಎ ತಿಗಳಾರಿ ಇನ್ಸ್‌ ಕ್ರಿಪ್ಪನ್ನ್‌ ಫ್ರಾಮ್‌ ಗುಣವಂತೆ 
ಗಮನಿತ/ಪ್ರಕಟಿತ ಉಲ್ಲೇಖಃ ಜರ್ನಲ್‌ ಆಫ್‌ ಎಪಿಗ್ರಾಫಿಕಲ ಸೊಸೈಟಿ ಆಫ್‌ ಇಂಡಿಯಾ ಸಂ. V1 
ಪು. 97-101, ಡಿ.ಎಲ್‌.ಎಸ್‌.ಸಿ.ಐ. 1940-41, ನಂ. 59. 
ಕಾಲ i:  ಶಕ1330, ಸರ್ವಧಾರಿ, ಕಾರ್ತಿಕ ಶುದ್ಧ ಪಾಡ್ಯ, ಕ್ರಿ.ಶ.1408ರ ಅಕ್ಟೋಬರ3 


09 


ವಂಶ ಮತ್ತು ಅರಸ ವಿಜಯನಗರ ಸಾಮ್ರಾಟ ವೀರಹರಿಹರನ ಮಗ ವೀರಪ್ರತಾಪ 
ದೇವರಾಯ, ಮಹಾಪ್ರಧಾನ ಇಚಪ್ಪ ಒಡೆಯ 
ಭಾಷೆ ಕನಡ 

p% 
ಸಾರಾಂಶ ೬ ವೀರ ಹರಿಹರರಾಯನ ಮಗ ವೀರ ಪ್ರತಾಪ ದೇವರಾಯನು ವಿಜಯನಗರ ಸಾಮ್ರಾಜ್ಯವನ್ನು 
ಆಳುತ್ತಿದ್ದಾಗ ಮಹಾಪ್ರಧಾನ ಇಚಪ್ಪ ಒಡೆಯನು ಹೈವೆ, ತುಳು ಮತ್ತು ಕೊಂಕಣ ರಾಜ್ಯಗಳನ್ನು ತನ್ನ ರಾಜಧಾನಿ 
ಹೊನ್ನಾವರದಿಂದ ಆಳುತ್ತಿದ್ದನು ಎಂದು ತಿಳಿಸುತ್ತದೆ. ಪುರಂದರಪುರಿ ಪ್ರೀಪಾದರ ಶಿಷ್ಯರಾದ ಮಹೇಂದ್ರಪುರಿಯ 
ಶ್ರೀಪಾದರಿಗೆ ಭೂಮಿಯನ್ನು ಹಣ ಹಾಗೂ ಮಣಿಯೊಳಲು ಹಳ್ಳಿಯನ್ನು ದಾನ ನೀಡಲಾಯಿತು. ಈ ಗ್ರಾಮದ 


ಆದಾಯವು ಅಸಂತೆಯ ದಂಡ ಆಕರ, ಬಿರಾಡ, ಮುಂತಾದ ತೆರಿಗೆಗಳಿಂದ ಮುಕ್ತವಾಗಿದ್ದವು ಎಂದು ಉಲ್ಲೇಖಿಸುತ್ತದೆ. 


332 


ಈ ಶಾಸನದಲ್ಲಿ ಉಲ್ಲೇಖಿಸಿರುವ ಅಪ್ಪರಕೊಂಡದಲ್ಲಿ ಮಹೇಂದ್ರಪುರಿ ಶ್ರೀಪಾದರ ಪೀಠ ಇತ್ತೆಂದು 


ತಿಳಿಸುತ್ತದೆ. ಮಣ್ಣಿವೊಳಲು (ಮಂಕಿ) ಅಪ್ಪಸರಕೊಂಡ ಇಂದು ಹೊನ್ನಾವರ ತಾಲೂಕಿನ ಗ್ರಾಮಗಳು ಹಾಗೂ 


ಹಂದಿಗೋಣ ಕುಮಟಾ ತಾಲೂಕಿನ ಗ್ರಾಮವಾಗಿದೆ. 


ಅ. ನಂ. 133 

ಊರು $ 
ತಾಲೂಕು $ 
ಶಾಸನವಿರುವ ಸ್ಥಳ 


ಗಮನಿತ/ಪ್ರಕಟಿತ ಉಲ್ಲೇಖಃ 


ಕಾಲ $ 
ವಂಶ ಮತ್ತು ಅರಸ $ 
ಭಾಷೆ $ 


ಗೇರುಸೊಪ್ಪೆ 

ಹೊನ್ನಾವರ 

ಗೇರುಸೊಪ್ಪೆ ನಗರಗೇರಿ ಬಸ್ತಿ ಬಳಿ ಜ್ವಾಲಾಮುಖಿ ದೇವಾಲಯದ ಸಮೀಪ 
ಎಂ. ಎ. ಆರ್‌. 1928, ನಂ.11, ಭಟ್‌ಸೂರಿಕೆ. ಜಿ. 1996, ನಂ. 3, 

ಪು. 37-39, ಗೇರುಸೊಪ್ಪೆ (ನಗರ ಒಸ್ತಿಕೇರಿ)ಯ ಜೈನವಾಸ್ತು ಮತ್ತು 
ಮೂರ್ತಿಶಿಲ್ಪ ಪ್ರಾಚ್ಯವಸ್ತು ಮತ್ತು ವಸ್ತುಸಂಗ್ರಹಾಲಯ ನಿರ್ದೇಶನಾಲಯ, 
ಮೈಸೂರು. 

ಶಕ 1323, ವಿಕ್ರಮ ಸಂ, ಮಾಘ, ಶು! ಶನಿವಾರ, ಕ್ರಿ.ಶ. 1401 ಜನೇವರಿ18 
ಗೇರುಸೊಪ್ಪೆಯ ಬೈಚಿರಾಜ 


ಕನಡ 
ke 


ಸಾರಾಂಶ ೬ ಗೇರುಸೊಪ್ಪೆಯ ಅರಸು ಬೈಚಿರಾಜನ ಕುರಿತು ಹೇಳುತ್ತದೆ. ಹೈವೆ ರಾಜನ ಅಳಿಯ, ನಗಿರಾಪುರದ 


ಮುಖ್ಯಸ್ಥ ಮಂಗರಸನ ಮರಣದ ಬಗ್ಗೆ ಉಲ್ಲೇಖಿಸುತ್ತದೆ. 


ಅ. ನಂ. 134 

ಊರು $ 
ತಾಲೂಕು p 
ಶಾಸನವಿರುವ ಸ್ಥಳ $ 
ಗಮನಿತ/ಪ್ರಕಟಿತ ಉಲ್ಲೇಖಃ 


ಕಾಲ $ 
ವಂಶ ಮತ್ತು ಅರಸ 
ಭಾಷೆ p 


ಗೇರುಸೊಪ್ಪೆ 

ಹೊನ್ನಾವರ 

ನಗರಗೇರಿಯ ಬಸ್ತಿಯ ಸಮೀಪದ ಶಾಸನ 

ಎಂ.ಎ.ಆರ್‌. 1928, ನಂ.109, ಭಟ್‌ಸೂರಿಕೆ.ಜಿ. 1996, ನಂ.2, ಪು. 34-35. 
ಗೇರುಸೊಪ್ಪೆ (ನಗರಬಸ್ತಿ ಕೇರಿ)ಯ ಜೈನವಾಸ್ತು ಮತ್ತು ಮೂರ್ತಿಶಿಲ್ಪ 
ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ನಿರ್ದೇಶನಾಲಯ, ಮೈಸೂರು 

ಶಕ 1314, ಪ್ರಜಾಪತಿ ಸಂ. ಕಾರ್ತಿಕು ಶು5, ಶನಿವಾರ, ಕ್ರಿ. ಶ. 1392 


ಕನ್ನಡ 


ಸಾರಾಂಶ ೬ ಈ ಶಾಸನವು ಯೋಜಣ ಸೆಟ್ಟಿಯ ಪತ್ನಿ ರಾಮಕ್ಕಳು ಸನ್ಯಸನದಿಂದ ಮರಣ ಹೊಂದಿದಳೆಂದು ಹೇಳುತ್ತದೆ. 


333 


ಈಕೆ ಗೇರುಸೊಪೆಯಲ್ಲಿ ಅನಂತತೀರ್ಥ ಚೈತ್ಯಾಲಯವನ್ನು ಕಟ್ಟಿಸಿದ್ದಳೆಂದು ಮತ್ತು ಈಕೆಯ ವಂಶಾವಳಿಯನ್ನು 
ಉಲ್ಲೇಖಿಸುತ್ತದೆ. ಮೂಲಪುರುಷನಾದ ಕಿರಿಯ ರಾಮಸೆಟ್ಟಿ ಮತ್ತು ಆತನ ಪತ್ನಿ ಗಂಗಾಯಿ ಇವರಿಗೆ ಇಬ್ಬರು ಮಕ್ಕಳು. 
ಬೈಚಿಸೆಟ್ಟಿ ಮತ್ತು ಸೋಮವ್ವೆ. ಸೋಮವ್ವೆ ಹುಲಿಗೇರಿಯ ಮಾಣಿಕ ಸೆಟ್ಟಿಯನ್ನು ವಿವಾಹವಾದಳು. ನಾಗಸೆಟ್ಟಿಯ 
ಮಗಳು ರಾಮವ್ವೆ ಎಂದು ತಿಳಿಸುತ್ತದೆ. 


ಅ. ನಂ. 135 

ಊರು $ ಗೇರುಸೊಪ್ಪೆ 

ತಾಲೂಕು : ಹೊನ್ನಾವರ 

ಶಾಸನವಿರುವ ಸ್ಥಳ $ ನಗರಗೇರಿಯ ಬಸ್ತಿಯ ಬಳಿ ಮೂಡೆ ಜಿನದೇವರ ಪೀಠದಲ್ಲಿ 


ಗಮನಿತ/ಪ್ರಕಟಿತ ಉಲ್ಲೇಖಃ ಎಂ. ಎ. ಆರ್‌. 1928, ನಂ. 108. 
ಭಟ್‌ಸೂರಿಕೆ. ಜಿ. 1996, ನಂ. 1, ಪು. 30-33. 
ಗೇರುಸೊಪ್ಪೆ (ನಗರಬಸ್ತಿಕೇರಿ)ಯ ಜೈನವಾಸ್ತು ಮತ್ತು ಮೂರ್ತಿಶಿಲ್ಪ 
ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ನಿರ್ದೇಶನಾಲಯ, ಮೈಸೂರು 


ಕಾಲ $ ಕ್ರಿ. ಶ. 14 ನೇ ಶತಮಾನ 
ವಂಶ ಮತ್ತು ಅರಸ $ ಗೇರುಸೊಪ್ಪೆಯ ಹೈವಯ ಭೂಪಾಲ 
ಭಾಷೆ $ ಕನ್ನ ಡ 


ಸಾರಾಂಶ $ ಜಿನನ ಸ್ತುತಿಯೊಂದಿಗೆ ಆರಂಭವಾಗುವ ಈ ಶಾಸನ ಸಾಂಪ್ರದಾಯಕವಾಗಿ ಹೈವೆ, ತುಳು ನಾಡಿನ 
ಭೌಗೋಳಿಕ ಮೇರೆಗಳನ್ನು ಉಲ್ಲೇಖಿಸಿದೆ. ಈ ಸಮಯದಲ್ಲಿ ಹೈವೆ ಭೂಪಾಲ ಗೇರುಸೊಪ್ಪೆ ಪ್ರಾಂತ್ಯವನ್ನು 
ಆಳುತಿ ದನು. 
-] 

ಮುಂದುವರೆದು ಬನವಾಸಿ ಪುರವರಾಧೀಶ್ವರ, ಗೋಕರ್ಣ ಮಹಾಬಳೇಶ್ವರ ದಿವ್ಯ ಶೀಪಾದಪದ್ಧರಾರಾಧಾಕ 
ರಾಯರಗಂಡ, ವಜ್ರಪಂಜರ, ಪಶ್ಚಿಮ ಸಮುದ್ರಾಧಿಪತಿ, ಪೂರ್ಣಚಂದ್ರನಿನಿದ ಇತ್ಯಾದಿ ಬಿರುದಾಂಕಿತ ಬಸವದೇವರು 
ಚಂದ್ರಾಪುರ ನಗರದಿಂದ ಆಳುತ್ತಿದ್ದನೆಂದು (ಚಂದಾವರ) ತಿಳಿಸುತ್ತದೆ. 

ನಂಬಿಸೆಟ್ಟಿಯ ಸಹೋದರ ಹೊನ್ನಪ್ಪ ಸೆಟ್ಟಿ ದಾನಮಾಡಿದ ವಿಷಯವನ್ನು ಹೇಳುತ್ತದೆ. ಹೊನ್ನಪ್ಪ ಸೆಟ್ಟಿಯು, 


ಬಸವದೇವ ದಂಡನಾಯಕನ ಮಗ ರಾಮಣ್ಣ ಹೆಗಡೆ ಮತ್ತು ರಾಮಕ್ಕತಾಯಿಯ ಮನೆತನಕ್ಕೆ ಸೇರಿದವನೆಂದು 


ಉಲ್ಲೆ ಖಿಸುತ್ತ ದೆ. 

ಅ. ನಂ. 136 

ಊರು $ ಗೇರುಸೊಪ್ಪೆ 

ತಾಲೂಕು $ ಹೊನ್ನಾ ವರ 

ಶಾಸನವಿರುವ ಸ್ಥಳ ; ನಗರಗೇರಿಯ ಬಸ್ತಿಯ ಬಳಿ ವರ್ಧಮಾನ ಬಸ್ತಿಯ ಸಮೀಪ 


334 


ಗಮನಿತ/ಪ್ರಕಟಿತ ಉಲ್ಲೇಖಃ ಎಂ. ಎ. ಆರ್‌. 1928, ನಂ. 110, ಭಟ್‌ಸೂರಿಕೆ. ಜಿ. 1996 ಗೇರುಸೊಪ್ರೆ 
(ನಗರಬಸ್ತಿಕೇರಿ)ಯ ಜೈನವಾಸ್ತು ಮತ್ತು ಮೂರ್ತಿಶಿಲ್ಪ, ನಂ. 4, ಪು.39-41 
ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ನಿರ್ದೇಶನಾಲಯ, ಮೈಸೂರು 
ಕಾಲ :  ತಾರಣಸಂ.ಫಾಲ್ಲುಣ, ಶು.1, ಆದಿವಾರ, ಕ್ರಿ.ಶ. 1404, ತಾರಣ ಸಂ. 
ಆಗುತ್ತದೆ. ಕ್ರಿ.ಶ. 1405, ಜನೇವರಿ 31, ಶನಿವಾರ 
ವಂಶ ಮತ್ತು ಅರಸ : ಗೇರುಸೊಪ್ರೆಯ ಹೈವಣ್ಣರಸ 
ಭಾಷೆ $ ಕನ್ನಡ 
ಸಾರಾಂಶ $ ಜಿನಸ್ತುತಿಯಿಂದ ಆರಂಭವಾಗುತ್ತದೆ. ಅರಸಪ್ಪ ಒಡೆಯರ ಮಗಳಾದ ಬೊಮ್ಮಕ್ಕ ಮತ್ತು 
ಬೊಮ್ಮಸೆಟ್ಟಿಯ ಮಗಳಾದ ಶಾಂತಲಾದೇವಿಯ ಮರಣವನ್ನು ದಾಖಲಿಸುವ ಸ್ಮಾರಕ ಶಾಸನ ಇದಾಗಿದೆ. 
ಮುಂದುವರೆದ ಶಾಸನಅವರ ವಂಶಾವಳಿಯನ್ನು ಕುರಿತು ಈ ರೀತಿ ಉಲ್ಲೇಖಿಸಿದೆ. 
ಹರಿಹರ 
N 
ಹೈವಣ್ಣರಸನ ಪತ್ನಿ ಶಾಂತಲಾ 
(ಈ ಶಾಂತಲಾ, ಅರಸಪ್ಪ ಒಡೆಯನಿಗೂ ಮತ್ತು ಬೊಮ್ಮ ಕ್ಯಳಿಗೆ ಜನಿಸಿದವಳು) 
} 
ಶಾಂತಲೆಯ ಗುರು ಅನಂತಮೂರ್ತಿ 
ಇನ್ನೊಂದು ವಂಶಾವಳಿ ಹೊಂನ 


} 
ಮಾಳಿಯಬ್ಬರಸಿ ಪತಿ ಮಂಗರಾಜು 


ಅ. ನಂ. 137 

ಊರು $ ಗೇರುಸೊಪ್ಪೆ 

ತಾಲೂಕು : ಹೊನ್ನಾವರ 

ಶಾಸನವಿರುವ ಸ್ತಳ 3 ಗೇರುಸೊಪ್ಪೆ ಗ್ರಾಮದ ನಗರಗೇರಿ ಬಸ್ತಿಯ ಬಳಿ ಕಡೇಬಸ್ತಿ ನಿವೇಶನ 


ಗಮನಿತ/ಪ್ರಕಟಿತ ಉಲ್ಲೇಖಃ ಎಂ. ಎ. ಆರ್‌. 1928, ನಂ. 105. ಭಟ್‌ಸೂರಿಕೆ. ಜಿ. 1996, ಗೇರುಸೊಪ್ಪೆ 
(ನಗರಬಸ್ಥಿಕೇರಿ)ಯ ಜೈನವಾಸ್ತು ಮತ್ತು ಮೂರ್ತಿಶಿಲ್ಪ, ನಂ.5, ಪು.41-45. 
ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ನಿರ್ದೇಶನಾಲಯ, ಮೈಸೂರು 

ಕಾಲ $ ಶಕ 1343, ಶಾರ್ವಾರಿಸಂ. ಮಾಘ, ಶು5, ಬುಧವಾರ, ಕ್ರಿ.ಶ. 1421 
ಜನೇವರಿ8, (ಶಾರ್ವರಿ ಶಕ 1342) ತೆಗೆದುಕೊಂಡ 


335 


ವಂಶ ಮತ್ತು ಅರಸ ಗೇರುಸೊಪ್ಪೆ ಹೈವಣರಸ 

ಭಾಷೆ $ ಕನ್ನಡ 

ಸಾರಾಂಶ ಃ ಹೈವಣ್ಣರಸನ ಪತ್ನಿ ತಂಗಲಾದೇವಿಯ ಸ್ಮರಣಾರ್ಥವಾಗಿ ಹೈವಣ್ಣರಸನ ಮಗನಾದ ಪದ್ಮ ಣರಸ, ಆತನ 

ಮಗಳು ಜಕ್ಕಲದೇವಿಯು ಧರ್ಮಪುರದಲ್ಲಿ ಪಾರ್ಶ್ವನಾಥ ಬಸದಿಗೆ ಭೂದಾನ ಮಾಡಿದಳೆಂದು ಹೇಳುತ್ತದೆ. 
ಮುಂದುವರೆದು ಹೈವರಸನ ಮನೆ ಸದಸ್ಯರ ಸಂಬಂಧಿಗಳ ಕುರಿತು ಈ ರೀತಿ ಹೇಳುತ್ತದೆ. ಕೇಶವ ಆನೆವಲ್ಲಿ 

ಹೊನ್ನಬ್ಬರಸಿ, ಅವಳ ಪತಿ ಹೈವನೃಪನ ಮಗಳು ಜಕ್ಕಬರಸಿ, ಅವಳ ಪತಿ ಮಂಗಭೂಪ ಮತ್ತು ಮಕ್ಕಳಾದ ಹೈವಣ 

ಮತ್ತು ಮಾಬಲಾಂಬಳನ್ನು ಉಲ್ಲೇಖಿಸುತ್ತದೆ. 


ಅ. ನಂ. 138 

ಊರು : ಗೇರುಸೊಪ್ಪೆ 

ತಾಲೂಕು : ಹೊನ್ನಾವರ 

ಶಾಸನವಿರುವ ಸ್ಥಳ : ತಮಿಳುನಾಡು ಸರ್ಕಾರ ಹಸ್ತಪ್ರತಿ ಭಂಡಾರ, ಮದ್ರಾಸು 


ಗಮನಿತ/ಪ್ರಕಟಿತ ಉಲ್ಲೇಖಃ ಮೆಕೆಂಜಿ ಸಂಗ್ರಹ ಶಾಸನ 297, ಪು. 463-77 ಭಟ್‌ಸೂರಿಕೆ. ಜಿ. 1996, 
ಅನು2, ನಂ.1 ಪು.59-60. ಗೇರುಸೊಪ್ಪೆ (ನಗರಬಸ್ಸಿ ಕೇರಿಯ ಜೈನವಾಸ್ತು ಮತ್ತು 
ಮೂರ್ತಿಶಿಲ್ಪ ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ನಿರ್ದೇಶನಾಲಯ, ಮೈಸೂರು 


ಕಾಲ : ಶಕವರ್ಷ 1343, ಶಾರ್ವರಿ ಸಂವತ್ಹರ, ಮಾಘ 24, ಶುಕ್ರವಾರ 
(ಶಕವರ್ಷ ವರ್ತಮಾನದಲ್ಲಿದೆ) 

ವಂಶ ಮತ್ತು ಅರಸ : ಸಾಳುವ ಹೈವಣ ದೇವರಸ 

ಭಾಷೆ : ಕನ್ನಡ 


ಸಾರಾಂಶ ೬ ಧರ್ಮಪ್ರತಿಪಾಲಕ ಎನಿಸಿದ್ದ ಶ್ರೀ ಸಂಗಭೂಪಾಲನು ನಗರಿ, ಹೈವೆ, ತುಳು, ಕೊಂಕಣ ರಾಜ್ಯವನ್ನು 
ಆಳುತ್ತಿದ್ದನು. ಈ ಸಂದರ್ಭದಲ್ಲಿ ಮಹಾಮಂಡಲೇಶ್ವರ ಹೈವಣ ದೇವರಸನು ತಾನು ನಿದ್ದಿಸಿದ ಪಾರ್ಶ್ವ ತೀರ್ಥೆಶ್ವರ 
ಬಸದಿಯಲ್ಲಿ ನಿತ್ಯಪೂಜೆ, ವಿದ್ಯಾದಾನ ಮತ್ತು ಬಸದಿಯ ಜೀರ್ಣೋದ್ದಾರ ಮೊದಲಾದ ಕಾರ್ಯಗಳಿಗೆ ಕೊಣವರಣಿ 
ಮಲ್ಲಿ ಕೂಣಕೂಡಿಯಲ್ಲಿ 12 ಮೂಡೆಯ ಸುಗ್ಗಿಯ ಸೀಮೆಯನ್ನು ದಾನ ಮಾಡಿದನೆಂದು ಹೇಳುತ್ತದೆ. 


ಅ. ನಂ.139 

ಊರು : ಗೇರುಸೊಪ್ಪೆ 

ತಾಲೂಕು : ಹೊನ್ನಾವರ 

ಶಾಸನವಿರುವ ಸ್ಥಳ $ ತಮಿಳುನಾಡು ಸರ್ಕಾರ ಹಸ್ತಪ್ರತಿ ಭಂಡಾರ, ಮದ್ರಾಸು 


ಗಮನಿತ/ಪ್ರಕಟಿತ ಉಲ್ಲೇಖಃ  ಮೆಕೆಂಜಿಸಂಗ್ರಹ ಶಾಸನ303, ಪು. 86-87, ಭಟ್‌ಸೂರಿಕೆ. ಜಿ. 1996, 
ಅನು2, ನಂ.2 ಪು. 60-61, ಗೇರುಸೊಪ್ಪೆ (ನಗರಬಸ್ತಿಕೇರಿ)ಯ ಜೈನವಾಸ್ತು 
ಮತ್ತು ಮೂರ್ತಿಶಿಲ್ಪ ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ನಿರ್ದೇಶನಾಲಯ, 
ಮೈಸೂರು 

336 


ಕಾಲ $ 
ವಂಶ ಮತ್ತು ಅರಸ $ 
ಭಾಷೆ $ 


ಶಕ 1356, ಪ್ರಮಾದಿ ಸಂವತ್ಸರ. ಚೈತ್ರಮಾಸಿ8, ಕೃಷ್ಣಪಕ್ಷ ಆದಿವಾರ, 
ಕ್ರಿ.ಶ. 1433, ಏಪ್ರಿಲ್‌ 13ನೇ ಸೋಮವಾರ (ಶಕಕಾಲ ವರ್ತಮಾನದಲ್ಲಿದೆ) 
ಸಾಳುವ ಭೈರವದೇವರಸ ಒಡೆಯ 

ಕನ್ನಡ 


ಸಾರಾಂಶ ಮಹಾಮಂಡಲೇಶ್ವರ ಭೈರವೇಂದ್ರನು ನಗರಿ, ಹೈವೆ, ತುಳು, ಕೊಂಕಣ ರಾಜ್ಯವನ್ನು ಆಳುತ್ತಿರುವಾಗ, 
ಕ್ರಿ. ಶ.1433 ಎಪ್ರಿಲ್‌ 13 ರಂದು ಯೋಜಣ ಶೆಟ್ಟಿಯು ನೇಮಿ ತೀರ್ಥೇಶ್ವರರ ಪ್ರತಿಷ್ಠೆ ಮಾಡಿಸಿ ಪೂಜೆ, ಮಹೋತ್ಸವ, 


ಆಹಾರ ದಾನಕ್ಕೆಂದು ತ್ರಿಕರಣ ಶುದ್ಧಿಯಿಂದ ದಾನ ಮಾಡಿದನೆಂದು ಉಲ್ಲೇಖಿಸಿದೆ. 


ಅ. ನಂ.140 

ಊರು $ 
ತಾಲೂಕು $ 
ಶಾಸನವಿರುವ ಸ್ಥಳ : 


ಗಮನಿತ/ಪ್ರಕಟಿತ ಉಲ್ಲೇಖಃ 


ಕಾಲ $ 
ವಂಶ ಮತ್ತು ಅರಸ $ 


ಭಾಷೆ : 


ಗೇರುಸೊಪ್ಪೆ 

ಹೊನ್ನಾವರ 

ಗೇರುಸೊಪ್ಪೆ ಜಲಪಾತದಿಂದ ಹೋಗುವ ದಾರಿಯಲ್ಲಿ ಸೊಳಕೆರೆ ಸಮೀಪ 
ಎಂ. ಎ. ಆರ್‌. 1928 ನಂ. 113, ಭಟ್‌ಸೂರಿಕೆ. ಜಿ. 1996, ಗೇರುಸೊಪ್ಪೆ 
(ನಗರಬಸ್ತಿಕೇರಿ)ಿಯ ಜೈನವಾಸ್ತು ಮತ್ತು ಮೂರ್ತಿಶಿಲ್ಪ, ನಂ. 12 ಪು. 57-58. 
ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ನಿರ್ದೇಶನಾಲಯ, ಮೈಸೂರು 
ಪೈಂಗಳ, ಮಾರ್ಗಶಿರ, ಆದಿತ್ಯವಾರ 

ವಿಜಯನಗರ ದೇವರಾಯ 

ಕನ್ನಡ 


ಸಾರಾಂಶ $ ಶಿವನ ಸ್ತುತಿಯಿಂದ ಆರಂಭವಾಗುತ್ತದೆ. ವಿಜಯನಗರ ಸಾಮ್ರಾಟ ವೀರಪ್ರತಾಪ ದೇವರಾಯನ ಕಾಲಕ್ಕೆ 


ಸೇರುತ್ತದೆ. ಕಲ್ಲಪ್ಪ ಮತ್ತು ಕೇತಪರು ಮಹಾಜನರ ಒಪ್ಪಿಗೆ ಪಡೆದು ಶಾಸನೋಕ್ತ ಕಾಲದಂದು ಶಿವ ದೇವರನ್ನು ಸ್ಥಾಪಿಸಿ 


ಈ ದೇವರ ನೈವೇದ್ಯಕ್ಕಾಗಿ ಮತ್ತು ಇನ್ನುಳಿದ ಸೇವೆಗಳಿಗಾಗಿ ನೀರಾವರಿ ಸೌಲಭ್ಯವುಳ್ಳ ಭೂಮಿಯನ್ನು ದಾನ 


ಮಾಡಿದ್ದ ರೆಂದು ತಿಳಿಸುತ್ತದೆ. 


ಅ. ನಂ.141 


ಊರು 


°° 


ತಾಲೂಕು 


©೦ 


ಶಾಸನವಿರುವ ಸ್ಥಳ 
ಗಮನಿತ/ಪ್ರಕಟಿತ ಉಲ್ಲೇಖಃ 


ಗೇರುಸೊಪ್ಪೆ 
ಹೊನ್ನಾವರ 
ತಮಿಳುನಾಡು ಸರ್ಕಾರ ಹಸ್ತಪ್ರತಿ ಭಂಡಾರ, ಮದ್ರಾಸು 
ಮೆಕೆಂಜಿ ಸಂಗ್ರಹ ಶಾಸನ ನಂ. 299, ಪು. 86-87, ಭಟ್‌ಸೂರಿಕೆ. ಜಿ. 1996, 
ಗೇರುಸೊಪ್ರೆ (ನಗರಬಸ್ತಿಕೇರಿ)ಯ ಜೈನವಾಸ್ತು ಮತ್ತು ಮೂರ್ತಿಶಿಲ್ಪ, ಅನು 
2, ನಂ.2 ಪು. 61-62, ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ 
ನಿರ್ದೇಶನಾಲಯ, ಮೈಸೂರು. 

337 


ಕಾಲ :  ಶಕ1433, ಪ್ರಮೋದೂತ ಸಂವತ್ಸರ ಕಾರ್ತಿಕ ಶುದ್ಧ 15, ಗುರುವಾರ 

ಕ್ರಿ.ಶ. 1510, ಅಕ್ಟೋಬರ 17ನೇ ಗುರುವಾರ 
ವಂಶ ಮತ್ತು ಅರಸ $ ಸಾಳುವ ಭೈರವೇಂದ್ರ 
ಭಾಷೆ p ಕನ್ನಡ 
ಸಾರಾಂಶ $ ಜಿನಸ್ತುತಿಯಿಂದ ಆರಂಭವಾಗುವ ಈ ಶಾಸನವು ಮಹಾಮಂಡಲೇಶ್ವರ ಸಾಳ್ಳ ಬೈರವೇಂದ್ರನು ನಗರಿ, 
ಹೈವೆ, ತುಳು, ಕೊಂಕಣ ಮುಂತಾದ ರಾಜ್ಯವನ್ನು ಆಳುತ್ತಿದ್ದನೆಂದು ಹೇಳುತ್ತದೆ. ವಿಶಾಲಕೀರ್ತಿ ಯ ಭಟ್ಟಾರಕರ ಶಿಷ್ಠ 
ಮತ್ತು ಅಧಿಕಾರಿ ಬೊಮ್ಮಾ ಶೆಟ್ಟಿ ತಮಗೆ ಪುಣ್ಯಾರ್ಥ ನಿಮಿತ್ತ ವೇದಾರ್ಚನೆಗಾಗಿ ಅಂಬುನಗರಿಯ ಉತ್ತರ ತಟಾಕದ 
ತುಂಬೋಳ್ಳಿಯ ಗ್ರಾಮವನ್ನು ನಿತ್ಯಪೂಜೆ ಹಾಗೂ ಆಹಾರದಾನಕ್ಕಾಗಿ ವಿಶಾಲಕೀರ್ತಿಯ ದೇವರ ಸಮ್ಮುಖದಲ್ಲಿ 
ಭೈರವೇಂದ್ರನಿಗೆ ದಾನ ನೀಡಿದ ಬಗ್ಗೆ ಹೇಳುತ್ತದೆ. 


ಅ. ನಂ.142 

ಊರು ಗೇರುಸೊಪ್ಪೆ 

ತಾಲೂಕು 2 ಹೊನ್ನಾವರ 

ಶಾಸನವಿರುವ ಸ್ಥಳ $ ತಮಿಳುನಾಡು ಸರ್ಕಾರ ಹಸ್ತಪ್ರತಿ ಭಂಡಾರ, ಮದ್ರಾಸು 


ಗಮನಿತ/ಪ್ರಕಟಿತ ಉಲ್ಲೇಖಃ  ಮೆಕೆಂಜಿಸಂಗ್ರಹ ಶಾಸನ ನಂ. 295. ಭಟ್‌ಸೂರಿಕೆ. ಜಿ. 1996, ಗೇರುಸೊಪ್ಪೆ 
(ನಗರಬಸ್ಸಿಕೇರಿ)ಿಯ ಜೈನವಾಸ್ತು ಮತ್ತು ಮೂರ್ತಿಶಿಲ್ಪ, ಅನು2, ನಂ.4 ಪು. 
63-74. ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ನಿರ್ದೇಶನಾಲಯ, ಮೈಸೂರು 


ಕಾಲ ಶಕ 1462, ಪ್ಲವ ಸಂವತ್ಸರ ಚೈತ್ರಮಾಸಶು 4, ಗುರುವಾರ, ಕ್ರಿ.ಶ. 1541 
ಮಾರ್ಚ್‌ 31 ಗುರುವಾರ 

ವಂಶ ಮತ್ತು ಅರಸ $ ಸಾಳುವ ಕೃಷ್ಣದೇವರಸ 

ಭಾಷೆ ; ಕನ್ನಡ 


ಸಾರಾಂಶ ೬ ಸಾಳುವ ಕೃಷ್ಣದೇವರಸ ಒಡೆಯನು ನಗರಿ ರಾಜ್ಯ ಹೈವೆ, ತುಳು, ಕೊಂಕಣವನ್ನು ಆಳುತ್ತಿರುವಾಗ 
ಹೈವಣ್ಣನಾಯಕ ಕ್ಷೇಮಪುರದಲ್ಲಿ ತ್ರಿಕರಣ ಶುದ್ಧಿಯಿಂದ ತಮಗೆ ಸ್ವರ್ಗ ಪ್ರಾಪ್ತಿಗಾಗಿ ಚಂದ್ರನಾಥ ಸ್ವಾಮಿಯ ಜಿನ 
ಚೈತ್ಯಾಲಯವನ್ನು ನಿರಿ ಸಿದನೆಂದು ಹೇಳುತ ದೆ. 
[8 ೬ ಮಿ 

ಚಂದ್ರನಾಥ ಸ್ವಾಮಿಗಳ ನಿತ್ಯಪೂಜೆ, ನೈವೇದ್ಯಕ್ಕಾಗಿ, ಜೀರ್ಣೋದ್ದಾ ರಕ್ಕಾಗಿ ಗದ್ದೆ , ತೆಂಗಿನತೋಟ, ಹಾನೆಯನ್ನು 
ದಾನ ಮಾಡಿದ್ದರೆಂದು ಉಲ್ಲೇಖಿಸುತ್ತದೆ. ಈ ದಾನಗಳ ವಿವರ ಕೆಳಗಿನಂತಿವೆ. 

ತಿಪ್ಪಶೆಟ್ಟರು, ಭೌಂಮಗೌಂಡರು ತಮ್ಮ ಹೆಸರಲ್ಲಿ ನಡೆಯುವ ಹಾಲುಧಾರೆ ಸೇವೆಗಾಗಿ ದಾನ ಮಾಡಿ 
ಪರಂಪರೆಯನ್ನು ಮುಂದುವರೆಸಿಕೊಂಡು ಹೋಗಲು ಸೂಚಿಸುತ್ತದೆ. 


338 


ಮಲ್ಲಿದೇವ ನಾಯಕತಿಯರು, ಗೋಪುನಾಯಕರ ಮಗ ಸಣ್ಣಪ್ಪನಾಯಕರು, ಕುರುಮಲ್ಲು ನಾಯಕತಿ 
ಮುಂತಾದವರು ಹಾಲುಧಾರೆ ಮತ್ತು ಆಹಾರದಾನಕ್ಕಾಗಿ ಪಾಲಿಸಿಕೊಂಡು ಬರಲು ಬಿಟ್ಟುಕೊಟ್ಟ ಸ್ಥಳ ವಿವರ 
ದಾಖಲಿಸಿದೆ. 

ಶಾಸನದಲ್ಲಿ 24 ವರಹ - ಒಂದು ಗದ್ಯಾಣ, ಸುಗ್ಗಿ ಗದ್ದೆ, ಸುಗ್ಗಿಮಕ್ಕಿಗದ್ದೆ 24 ವರಹ ಗದ್ಯಾಣ, ಭತ್ತಮೂಡೆ 
24 ಹಾಲುಸಿದ್ದೆ ಇತ್ಯಾದಿ ಅಳತೆ ಮಾನಗಳ ಉಲ್ಲೇಖವಿದೆ. 


ಅ, ನಂ. 143 

ಊರು - ಗೇರುಸೊಪ್ಪೆ 

ತಾಲೂಕು $ ಹೊನ್ನಾವರ 
ಶಾಸನವಿರುವ ಸ್ಥಳ ಗೇರುಸೊಪ್ರೆ ಅಡವಿಯಲ್ಲಿ 


ಗಮನಿತ/ಪ್ರಕಟಿತ ಉಲ್ಲೇಖಃ ಎಚ್‌. ಆರ್‌. ರಘುನಾಥ ಭಟ್ಟ, ನಾಗಾಭಿನಂದನ, ಶ್ರೀ ಎಂ. ಜಿ. ನಾಗರಾಜ 
ಅಭಿನಂದನಾ ಗ್ರಂಥ, ಪು. 114-118. 
ಭಟ್‌ಸೂರಿ ಕೆ. ಜಿ. 1996, ಗೇರುಸೊಪ್ಪೆ (ನಗರಬಸ್ತಿಕೇರಿ)ಯ ಜೈನವಾಸ್ತು 
ಮತ್ತು ಮೂರ್ತಿಶಿಲ್ಪ, ಅನು 2,ನಂ.8ಪು. 53-55. 


ಕಾಲ ;$  ಶಕವರ್ಷ1466, ಕ್ರೋಧಿ ಸಂವತ್ಸರ - ಕ್ರಿ.ಶ. 1544 
ವಂಶ ಮತ್ತು ಅರಸ 3 ಸಾಳುವ ಕೃಷ್ಣದೇವರಸ 
ಭಾಷೆ 4 ಕನ್ನಡ 


ಸಾರಾಂಶ $ ಇದು ವಾದೀಂದ್ರ ವಿಶಾಲಕೀರ್ತಿಯ ನಿಷಿಧಿ ಶಾಸನ. ಮೂಲ ಸಂಘದಿಂದ ಜನಿಸಿದ ನಂದಿಸಂಘದ 
ಬಲಾತೃರಣಗಣದ ಕುಂದಕುಂದಾನ್ವ್ನಯದ ವಿಶಾಲಕೀರ್ತಿ ಯು ಮಲಯಖೇಟದ ಸಿಂಹಾಸನ ಶಿರೋಮಣಿಯಾಗಿ 


ಶೋಳಭಿಸುತ್ತಾರೆಂದು ವರ್ಣಿಸುತ್ತದೆ. ವಾದೀಂದ್ರ, ವಿದ್ಯ, ಚಕ್ರೇಶ್ವರ, ಸಾಹಿತ್ಯ ಸಾಮ್ರಾಜ್ಯ, ಭೂಬಂಧುಬಂಧುರ 


ತ್ರೈ 
ಎಂದು ವಿಶಾಲಕೀರ್ತಿಯ ಪಾಂಡಿತ್ಯವನ್ನು ಕುರಿತು ಹೇಳುತ್ತದೆ. 

ಈ ಶಾಸನವು ಗೇರುಸೊಪ್ಲೆಯ ಜೈನಮುನಿ ಪರಂಪರೆಯನ್ನು ಗೌರವದಿಂದ ಉಲ್ಲೇಖಿಸುತ್ತ 
ಕುಂದಕುಂದಾಚಾರ್ಯ, ವಿದ್ಯಾನಂದ (ವಾದಿವಿದ್ಯಾನಂದ) ಮುನಿ, ದೇವೇಂದ್ರಕೀರ್ತಿ ಹಾಗೂ ಭಟ್ಟಾಖಳಂಕನನ್ನು 


ವಿಶಾಲಕೀರ್ತಿಯ ಸ್ತುತಿಯಲ್ಲಿ ಹೆಸರಿಸುವುದು ಸ್ವಾರಸ್ಯಕರವಾಗಿದೆ. 


ಅ. ನಂ. 144 

ಊರು ಗೇರುಸೊಪ್ರೆ 

ತಾಲೂಕು : ಹೊನ್ನಾವರ 

ಶಾಸನವಿರುವ ಸ್ಥಳ $ ತಮಿಳುನಾಡು ಸರ್ಕಾರ ಹಸ್ತಪ್ರತಿ ಭಂಡಾರ, ಮದ್ರಾಸು 


339 


ಗಮನಿತ/ಪ್ರಕಟಿತ ಉಲ್ಲೇಖಃ 


ಕಾಲ $ 
ವಂಶ ಮತ್ತು ಅರಸ $ 
ಭಾಷೆ $ 


ಮೆಕೆಂಜಿ ಸಂಗ್ರಹ ಶಾಸನ ನಂ. 301, ಪು. 484-85. 

ಭಟ್‌ಸೂರಿಕೆ. ಜಿ. 1996, ಗೇರುಸೊಪ್ಪೆ (ನಗರಬಸ್ತಿಕೇರಿ)ಯ ಜೈನವಾಸ್ತು 
ಮತ್ತು ಮೂರ್ತಿಶಿಲ್ಪ, ಅನು 2, ನಂ. 5 ಪು. 75-76, ಪ್ರಾಚ್ಯವಸ್ತು ಮತ್ತು 
ಸಂಗ್ರಹಾಲಯ ನಿರ್ದೇಶನಾಲಯ, ಮೈಸೂರು 

ಶಕ 1485, ದುಂಧುಬಿ ಸಂವತ್ಸರ, ಚೈತ್ರ, ಶುದ್ಧ ದ್ವಾದಶಿ ಚಂದ್ರವಾರ 
ಕ್ರಿ.ಶ. 1562 ಮಾರ್ಚ 16 ಸೋಮವಾರ 

ಸಾಳುವ ಚೆನ್ನಭೈರಾದೇವಿ 


ಕನ್ನಡ 


ಸಾರಾಂಶ ೬ ಸಾಳುವ ಚೆನ್ನಭೈರಾದೇವಿಯಮ್ಮ ನವರು ನಗಿರೆ, ಹೈವ, ತುಳು, ಕೊಂಕಣ ರಾಜ್ಯವನ್ನಾಳುತ್ತಿರುವಾಗ, 


ಗೇರುಸೊಪ್ಪೆಯ ಚತುರ್ಮುಖ ಬಸದಿಯ ಪೂರ್ವದಿಕ್ಕಿನಲ್ಲಿ ಚೈತ್ಯಾಲಯ ಕಟ್ಟಿಸಿ ಅಲ್ಲಿ ಶಾಂತಿನಾಥ ತೀರ್ಥಂಕರನ 


ಪ್ರತಿಷ್ಠೆ ಮಾಡಿಸಿ ನಿತ್ಯ ಸೇವೆಗಾಗಿ ಮಾವು ಮತ್ತು ತೆಂಗಿನಮರವುಳ್ಳ ಭೂಮಿದಾನ ಮಾಡಿದ್ದರ ಕುರಿತು ತಿಳಿಸುತ್ತದೆ. 


ಅ. ನಂ.145 


ಊರು 


[2 


ತಾಲೂಕು 


0೦ 


ಶಾಸನವಿರುವ ಸ್ಥಳ 
ಗಮನಿತ/ಪ್ರಕಟಿತ ಉಲ್ಲೇಖಃ 


ಕಾಲ £ 
ವಂಶ ಮತ್ತು ಅರಸ $ 
ಭಾಷೆ 7 


ಗೇರುಸೊಪ್ಪೆ 

ಹೊನ್ನಾವರ 

ತಮಿಳುನಾಡು ಸರ್ಕಾರದ ಹಸ್ತಪ್ರತಿ ಭಂಡಾರ, ಮದ್ರಾಸು 

ಮೆಕೆಂಜಿ ಸಂಗ್ರಹ ಶಾಸನ ನಂ. 300, ಪು. 483-84, ಭಟ್‌ಸೂರಿಕೆ. ಜಿ. 1996, 
ಗೇರುಸೊಪ್ಪೆ (ನಗರಬಸ್ತಿಕೇರಿ)ಯ ಜೈನವಾಸ್ತು ಮತ್ತು ಮೂರ್ತಿಶಿಲ್ಪ, 
ಅನು2, ನಂ. 6 ಪು. 16-78. ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ 
ನಿರ್ದೇಶನಾಲಯ, ಮೈಸೂರು 

ಶಕವರ್ಷ 1501, ಪ್ರಮಾದಿ ಸಂವತ್ಸರ, ಪುಷ್ಯ ಶು. 15, ಗುರುವಾರ 
ಕ್ರಿ.ಶ. 1579, ಡಿಸೆಂಬರ 31, ಗುರುವಾರ 

ಸಾಳುವ ಕೃಷ್ಣದೇವರಸ 

ಕನ್ನಡ 


ಸಾರಾಂಶ $೬ ಜಿನಸ್ತುತಿಯಿಂದ ಆರಂಭವಾಗುತ್ತದೆ. ಪ್ರೀ ಮಹಾಮಂಡಲೇಶ್ವರ ಕೃಷ್ಣದೇವರಸ ಒಡೆಯರ ಪತ್ನಿ 


ಚೆನ್ನ ಭೈರಾದೇವಿಯವರ ಮೈದಿನಿಯರೆನ್ನಿಸಿದ ಘಂಟೆಯಪ್ಪನವರು ಚಂದ್ರನಾಥ ಸ್ವಾಮಿಗಳ ಪ್ರತಿಷ್ಠೆ ಮಾಡಿ 


ಪಾದಪೂಜೆ, ನಿತ್ಯ ನೈಮಿತ್ತಕ್ಕಾಗಿ ಭೂಮಿಯನ್ನು ದಾನ ಮಾಡಿದ ವಿಷಯವನ್ನು ಉಲ್ಲೇಖಿಸುತ್ತದೆ. 


340 


ಅ. ನಂ. 146 


[7 


ಊರು 


[2 


ತಾಲೂಕು 
ಶಾಸನವಿರುವಸ್ಥ ಛ 
ಗಮನಿತ/ಪ್ರಕಟಿತ ಉಲ್ಲೇಖಃ 


್ಲ್ರ 
G 


ವಂಶ ಮತ್ತು ಅರಸ 


ಭಾಷೆ $ 


ಗೇರುಸೊಪ್ಪೆ 

ಹೊನ್ನಾವರ 

ತಮಿಳುನಾಡು ಸರ್ಕಾರದ ಹಸ್ತಪ್ರತಿ ಭಂಡಾರ, ಮದ್ರಾಸು 

ಮೆಕೆಂಜಿ ಸಂಗ್ರಹ ಶಾಸನ ನಂ. 298, ಪು. 480-482, ಭಟ್‌ಸೂರಿಕೆ. ಜಿ. 
1996, ಗೇರುಸೊಪ್ಪೆ (ನಗರಬಸ್ತಿಕೇರಿ)ಯ ಜೈನವಾಸ್ತು ಮತ್ತು ಮೂರ್ತಿಶಿಲ್ಪ, 
ಅನು2, ನಂ.7 ಪು.78-79. ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ 
ನಿರ್ದೇಶನಾಲಯ, ಮೈಸೂರು. 

ಶಕವರ್ಷ 1509, ಸರ್ವಜಿತು ಸಂವತ್ಸರ, ಶ್ರಾವಣ ಶು. 15, ಚಂದ್ರವಾರ 
ಕ್ರಿ.ಶ. 1587 ಅಗಸ್ಟ್‌ ಸೋಮವಾರ 

ಸಾಳುವ ಚೆನ್ನಭೈರಾದೇವಿ 

ಕನ್ನಡ 


ಸಾರಾಂಶ $ ಇಮ್ಮಡಿ ಚೆನ್ನಭೈರಾದೇವಿ, ನಗರಿ, ಹೈವೆ, ತುಳು, ಕೊಂಕಣವನ್ನು ಆಳುತ್ತಿರುವಾಗ ಶ್ರೀಮ್ಲ್ಮನ್ಮಹಾ 
ಮಂಡಲೇಶ್ವರರು ಪಿರಿಯ ಮಲ್ಲರಾಯ ಒಡೆಯರು ಬೆಳಗುಳದ ಗುಮ್ಮ ಟನಾಥ ಸ್ವಾಮಿಯವರ ಮಸ್ತಕಾಭಿಷೇಕ 
ಮಾಡಿಸಿದ್ದರೆಂದು ಹೇಳುತ್ತದೆ. ಈತನು ಚೈತ್ಯಾಲಯದ ಜಿರ್ಣೋದ್ದಾರಕ್ಕಾಗಿ ದಾನ ಮಾಡಿದನೆಂದು ಉಲ್ಲೇಖಿಸುತ್ತದೆ. 


ಗುಮಣ್ಣ ಸೆಟ್ಟಿಯರು ವರ್ಧಮಾನ ಸ್ವಾಮಿಯ ನಿತ್ಯ ಪೂಜೆಗಾಗಿ, ನೈವೇದ್ಯಕ್ಕಾಗಿ ಮತ್ತು ಬಸದಿಯ 


ಜೀರ್ಣೋದ್ದಾರಕ್ಕಾಗಿ ಕರವಡಿ ಗ್ರಾಮವನ್ನು ಸರ್ವಬಾಧಾ ಪರಿಹಾರವಾಗಿ, ದೇವಸ್ವವಾಗಿ ಬಿಟ್ಟುಕೊಟ್ಟರೆಂದು 


ತಿಳಿಸುತ್ತದೆ. 


ಅ. ನಂ. 147 


ಊರು 


0೦ 


ತಾಲೂಕು 


[7 


ಶಾಸನವಿರುವ ಸ್ಥ ೪ 


[2 


ಗಮನಿತ/ಪ್ರಕಟಿತ ಉಲ್ಲೇಖಃ 


ಕಾಲ 


[XY 


ವಂಶ ಮತ್ತು ಅರಸ § 


ಗೇರುಸೊಪ್ಪೆ 

ಹೊನ್ನಾವರ 

ಗೇರುಸೊಪ್ಪೆ ನಗರಗೇರಿ ಬಳಿ ತಿರುಮಲೆ ದೇವರ ದೇವಾಲಯದ ನಿವೇಶನದಲ್ಲಿ 
ನೆಟ್ಟ ಕಲ್ಲು 

ಎಂ. ಎ. ಆರ್‌. 1928 ನಂ. 112, ಭಟ್‌ಸೂರಿಕೆ. ಜಿ. 1996, ಗೇರುಸೊಪ್ಪೆ 
(ನಗರಬಸ್ತಿಕೇರಿ)ಯ ಜೈನವಾಸ್ತು ಮತ್ತು ಮೂರ್ತಿಶಿಲ್ಪ, ನಂ.7. ಪು. 50-53. 
ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ನಿರ್ದೇಶನಾಲಯ, ಮೈಸೂರು 
ಶಕವರ್ಷ 1520, ಹೇಮಳಂಬಿ ಸಂ. ಮಾಘ, ಬನ (ಕ್ರಿ.ಶ. 1598 ಫೆಬ್ರುವರಿ 
16) ಶಕ 1520 ವರ್ತಮಾನ ಕಾಲದಲ್ಲಿ ರುತ್ತದೆ 

ಸಾಳುವ ಚೆನ್ನಭೈರಾದೇವಿ 


341 


ಭಾಷೆ $ ಕನ್ನಡ 
ಸಾರಾಂಶ $ ಚೆನ್ನಭೈರಾದೇವಿ ಹೈವೆ, ತುಳು, ಕೊಂಕಣ ಮತ್ತು ಇತ್ಯಾದಿ ರಾಜ್ಯಗಳನ್ನು ಆಳುತ್ತಿದ್ದಳು. ಈ ಸಮಯದಲ್ಲಿ 


ಶ್ರೀಮತು ಕಾಷ್ಕಕ ಯಕ್‌ ಶಾಖೆಯ ಕರ್ಣಿಕ ಮಲ್ಲರಸರ ಮೊಮ್ಮಗ ಸಾಳುವ ಸೇನಬೋವ ವಡುಗ ತಮ್ಮಪ್ಪ 
ಸೇನಬೋವರು ಗೇರುಸೊಪ್ಪೆಯಲ್ಲಿ ಶ್ರೀ ತಿರುವೆಂಗಳನಾಥ ಸ್ವಾಮಿಯ ದೇವಾಲಯ ಕಟ್ಟಿಸಿ ಅದರಲ್ಲಿ ತಿರುವೆಂಗಳ 
ದೇವರನ್ನು ಪ್ರತಿಷ್ಠಾಪಿಸಿದನು. ಈ ದೇವಾಲಯದಲ್ಲಿ ಚೆನ್ನಭೈರಾದೇವಿಯ ಹೆಸರಿನಲ್ಲಿ ಅಮೃತಪಡಿ, ನಂದಾದೀಪ 
ಮುಂತಾದ ನಿತ್ಯ ನೇಮಿ ಸೇವೆಗಾಗಿ ಭೂಮಿಯನ್ನು ದಾನ ಮಾಡಿದ್ದರ ಕುರಿತು ಹೇಳುತ್ತದೆ. 


ಈ ಭೂಮಿಯಿಂದ ಬಂದ ಉತ್ಪನ್ನವನ್ನು ಯಾವ ಯಾವ ಸೇವೆಗೆ ಎಷ್ಟು ಪಡಿ ನೀಡಬೇಕೆಂದು ಈ ಕೆಳಗಿನಂತೆ 
ಹೇಳುತ್ತದೆ. ಶ್ರೀ ತಿರುವೆಂಗಳ ಸ್ವಾಮಿಯ ಪಾದ ಮೂಲದಲ್ಲಿ ಉದಯಕಾಲದಲ್ಲಿ ನೈವೇದ್ಯಕ್ಕೆ 40ನಾಡಪೆಮುಡೆ 
ಪಾಠಾಳಿ ಹೊಯ್ಯುವ ದಿನಕ್ಕೆ ನಾಲ್ಕು ಪೇಟೆಮುಡೆ , ಅಕ್ಕಿ, ಒಂದು ವರ್ಷಕ್ಕೆ ಸಂಬಾರ ಮುಡೆ ಹನ್ನೆರಡು, ಪ್ರತಿದಿನ 
ನೀಡುವ ಪುಷ್ಪಮಾಲೆಗಾಗಿ ನಾಡಪೇಟೆಯ 40 ಮೂಡೆ, ರಾತ್ರಿ ನಡೆಯುವ ನೈವೇದ್ಯಕ್ಕೆ, ಅಡಿಗೆ ಭಟ್ಟರಿಗೆ, ವರ್ಷಕ್ಕೆ 
12 ಮೂಡೆ, ನೈವೇದ್ಯಕ್ಕೆ ಬೇಕಾಗುವ! ಶಿದ್ದೆ ಲೆಕ್ಕದಲ್ಲಿ ವರ್ಷ ಒಂದಕ್ಕೆ ತುಪ್ಪ 5 ಮಾನ ಮೂರರಕ್ರಯಕ್ಕೆ ಶ್ರೀಗಂಧದ 
ಧೂಪಕ್ಕೆ ಏಳುವರೆ ಹೊನ್ನು, ದಿನ ಒಂದಕ್ಕೆ 25 ವೀಳ್ಯದೆಲೆ ಮತ್ತು ವರ್ಷಕ್ಕೆ 3600 ಅಡಿಕೆ, ವರ್ಷಕ್ಕೆ ಒಂದು ಬಾರಿ 
ದೇವರಿಗೆ ಉಡುವ ಸೀರೆ, ಭಟ್ಟ ದೇವರ ಮುಂದೆ ಬೆಳಗುವ ನಂದಾದೀಪಕ್ಕೆ, 200 ತೆಂಗಿನಕಾಯಿಗೆ ಗದ್ಯಾಣ ಒಂದು. 
ಆರತಿಗೆ ಎಣ್ಣೆ ಪೇಟೆಯ 45 ಹಾನೆ ಎಣ್ಣೆ, ಕಾರ್ತಿಕ ಪೂಜೆಗೆ, ಹೊನ್ನೆವಾಳದ ದೀಪಾರಾಧನೆಗೆ ಹಾಗೂ ಎರಡು 
ಮಾಸದಲ್ಲೂ ನಡೆಯುವ ಭೋಜನಕ್ಕೆ ನೀಡುವ ದಾನದ ಕುರಿತು ವಿವರಿಸುತ್ತದೆ. ಉತ್ತರಾಯಣದ ಸಂಕ್ರಾಂತಿಯ 
ದಿನದಂದು ನಡೆಯುವ ಪೂಜೆಗೆ ಅಕ್ಕಿ ಹಾಗೂ ಎಣ್ಣೆ ಗಾಗಿ ನಿಗದಿಪಡಿಸಿದ ಪಡಿಯ ಹೇಳುತ್ತದೆ. 


ಅ. ನಂ.148 

ಊರು : ಗೇರುಸೊಪ್ಪೆ 

ತಾಲೂಕು i ಹೊನ್ನಾವರ 

ಶಾಸನವಿರುವ ಸ್ಥಳ ೬ ಬಾರಂಗಿಹೊಂಬಳಿ ಗೇರುಸೊಪ್ಪೆ ನಗರಗೇರಿ ಬಸ್ತಿಯಿಂದ ಗೋವರ್ಧನಗಿರಿಗೆ 


ಹೋಗುವ ದಾರಿಯಲ್ಲಿ ಎಡಭಾಗಕ್ಕೆ ಬಿದ್ದಿರುವುದು 

ಗಮನಿತ/ಪ್ರಕಟಿತ ಉಲ್ಲೇಖಃ ಎಂ. ಎ. ಆರ್‌. 1928 ನಂ. 70. 
ಭಟ್‌ಸೂರಿಕೆ. ಜಿ. 1996, ಗೇರುಸೊಪ್ಪೆ (ನಗರಬಸ್ತಿಕೇರಿ)ಯ ಜೈನವಾಸ್ತು 
ಮತ್ತು ಮೂರ್ತಿಶಿಲ್ಪ, ನಂ.7. ಪು. 50-53. ಪ್ರಾಚ್ಯವಸ್ತು ಮತ್ತು 
ಸಂಗ್ರಹಾಲಯ ನಿರ್ದೇಶನಾಲಯ, ಮೈಸೂರು 

ಕಾಲ $ ವಿಳಂಬಿ ಸಂವತ್ಸರ, ಭಾದ್ರಪದ ಶು. 14 (ವಿಳಂಬಿ ಶಕ1520ರಲ್ಲಿ 
ಬರುವುದು) ಕ್ರಿ. ಶ. 1598, ಸಪ್ಟೆಂಬರ 4 

ವಂಶ ಮತ್ತು ಅರಸ $ ಸಾಳುವ ಚೆನ್ನಭೈರಾದೇವಿ 


342 


ಭಾಷೆ $ ಕನ್ನಡ 

ಸಾರಾಂಶ $ ಚೆನ್ನಭೈರಾದೇವಿ ಅಮ್ಮನವರ ಕಾಲದಲ್ಲಿ ಕ್ರಿ.ಶ. 1598 ಸಪ್ಟೆಂಬರ 4ರಂದು ಹೊರಟ ಈ ಶಾಸನವು 
ಸೇನಬೋವ ತಿಮ್ಮ ಯ್ಯನರಸನು ಗೋವರ್ಧನಗಿರಿಯ ಹನುಮಂತೇಶ್ವರ ದೇವಾಲಯದಲ್ಲಿ ದೀಪವನ್ನು ಹಚ್ಚೆಲು 
ಕಣಿಗಲ ಮಕ್ಕೆಯ ಮೇಲ್ಬಾಗದ ಕೆಲವು ಭೂಮಿಯನ್ನು ತನ್ನ ಪತ್ನಿ ಮಕ್ಕಳ ಬಂಧುಗಳ ಅನುಮತಿ ಪಡೆದು ಮಹಾಜನರ 
ಸಮ್ಮುಖದಲ್ಲಿ ಈ ದಾನ ಮಾಡಿದನೆಂದು ತಿಳಿಸುತ್ತದೆ. 


ಅ. ನಂ.149 

ಊರು ಗೇರುಸೊಪ್ಪೆ 

ತಾಲೂಕು ಹೊನ್ನಾವರ 

ಶಾಸನವಿರುವ ಸ್ಥಳ : ಗೇರುಸೊಪ್ಪೆ ನಗರಗೇರಿ ಬಸ್ತಿಯ ಬಳಿ ಕಡೇ ಬಸ್ತಿಯಲ್ಲಿರುವ ಶಾಸನ 


ಗಮನಿತ/ಪ್ರಕಟಿತ ಉಲ್ಲೇಖಃ ಎಂ. ಎ. ಆರ್‌. 1928 ನಂ. 106. 
ಭಟ್‌ಸೂರಿಕೆ. ಜಿ. 1996, ಗೇರುಸೊಪ್ಪೆ (ನಗರಬಸ್ತಿಕೇರಿ)ಯ ಜೈನವಾಸ್ತು 
ಮತ್ತು ಮೂರ್ತಿಶಿಲ್ಪ, ನಂ. 10. ಪು. 56. ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ 
ನಿರ್ದೇಶನಾಲಯ, ಮೈಸೂರು. 


ಕಾಲ ಕ್ರಿ. ಶ. 16ನೇ ಶತಮಾನ 
ವಂಶ ಮತ್ತು ಅರಸ $ Wo 

ಬಿ 
ಭಾಷ $ ಕನ್ನಡ 


ಸಾರಾಂಶ ೬ ಮಾಗೊಡಸೆಯ ಅರೆಕಾರನಾಗಿದ್ದ (ಸಿ)ಶಿವದೇವಯನು ತೆರೆಗಾಗಿ ಕೇಶವಕೂಳಿಯ 12 ಮೂಡೆ 
ಹೊಂನೂರಿಲ್ಲಿರುವ ನಂಗೆಮಕ್ಕೆಯ 10 ಮೂಡೆ, ಮುದ್ದಾ 7 ಮೂಡೆಯಷ್ಟು ಭೂಮಿಯನ್ನು ದಾನವಾಗಿ 
ನೀಡಿದನೆಂದು ಹೇಳುತ್ತದೆ. 


ಅ. ನಂ. 150 

ಊರು ಗೇರುಸೊಪ್ಪೆ 

ತಾಲೂಕು ಹೊನ್ನಾವರ 

ಶಾಸನವಿರುವ ಸ್ಥಳ : ನಗರಗೇರಿ ಬಸ್ತಿಯ ಬಳಿ ಜಿನದೇವರ ಪೀಠದಲ್ಲಿ 


ಗಮನಿತ/ಪ್ರಕಟಿತ ಉಲ್ಲೇಖಃ ಎಂ.ಎ. ಆರ್‌. 1928 ನಂ. 107. ಎ.ಆರ್‌.ಐ. 1957-58ನಂ. 142 (20) 
ಭಟ್‌ಸೂರಿಕೆ. ಜಿ. 1996, ಗೇರುಸೊಪ್ಪೆ (ನಗರಬಸ್ಸಿ ಕೇರಿ)ಯ ಜೈನವಾಸ್ತು 
ಮತ್ತು ಮೂರ್ತಿಶಿಲ್ಲ, ನಂ: 11. ಪು.57. ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ 
ನಿರ್ದೇಶನಾಲಯ, ಮೈಸೂರು 

ಕಾಲ + ಲಿಪಿಯ ದೃಷ್ಟಿಯಿಂದ ಇದರ ಕಾಲಕ್ರಿ.ಶ. 16ನೇ ಶತಮಾನ 


343 


ವಂಶ ಮತ್ತು ಅರಸ = 

ಭಾಷೆ : ಕನ್ನಡ 

ಸಾರಾಂಶ $ ಕಲ್ಲಪ್ಪ ಶ್ರೇಷ್ಠಿ ಮತ್ತು ಮಾಬಾಂಬರರ ಮಗನಾದ ಆಜಣನು ನೇಮಿನಾಥದೇವರ ಮೂರ್ತಿಯನ್ನು 
ಸ್ವಾಪಿಸಿದನೆಂದು ಉಲ್ಲೇಖಿಸುತ್ತದೆ. ದೇಶಿಗಣ ಮತ್ತು ಘನಶೋಕವಲಿಗೆ ಸೇರಿದ ಲಲಿತಕೀರ್ತಿಯ ಮಗನಾದ 


[ac pe 


ದೇವಚಂದ್ರನು ಆಜಣನ ಗುರು ಎಂದು ಹೇಳುತ್ತದೆ. ಕಲ್ಲಪ್ಪ ಶ್ರೇಷ್ಠಿಯ ಓಜಣ ಶ್ರೇಷ್ಠಿಯ ಮಗನೆಂದು 


ಉಲ್ಲೆ ಖಿಸುತ್ತ ದೆ. 

ಅ. ನಂ. 151 

ತಾಲೂಕು $ ಹೊನ್ನಾ ವರ 

ಊರು $ ಗುಂಡಬಾಳ 

ಶಾಸನವಿರುವ ಸ್ಥಳ $ ಅಮ್ಮನವರ ದೇವಾಲಯದ ಮುಂದಿರುವ ಶಾಸನ 


ಗಮನಿತ/ಪ್ರಕಟಿತ ಉಲ್ಲೇಖಃ ಡಿ.ಎಲ್‌. ಎಸ್‌.ಸಿ.ಐ. 1941-42 ನಂ. 36. 
ಎಸ್‌. ವಿ. ಪಾಡಿಗಾರ ಗಣಪತಿಗೌಡ, ಚಂದಾವರ ಕದಂಬ ಅರಸು 
ತ್ರಿಭುವನಮಲ್ಲ ಮಲ್ಲಿ ದೇವನ ಗುಂಡಬಳ ಶಾಸನ ಶಕ 1063 
ಕರ್ನಾಟಕ ಭಾರತಿ ಸಂ. XX1 ಸಂ. 111 


ಕಾಲ p ಶಕ 1063, ದುಂಧುಬಿ, ಪುಷ್ಯ, ಶು. 5, ರವಿವಾರ ಉತ್ತರಾಯಣ 
ಸಂಕ್ರಾಂತಿ - ಕ್ರಿ.ಶ. 1143 ಡಿಸೆಂಬರ 12 ರವಿವಾರ 

ವಂಶ ಮತ್ತು ಅರಸ : ಇಮ್ಮಡಿ ತ್ರಿಭುವನಮಲ್ಲ ಮಲ್ಲಿದೇವ 

ಭಾಷೆ ಕನ್ನಡ 


ಸಾರಾಂಶ $ ಇದು ಜಿನಶಾಸನ. ಜಿನಸ್ತುತಿಯೊಂದಿಗೆ ಆರಂಭವಾಗುತ್ತದೆ. ಇಮ್ಮಡಿ ತ್ರಿಭುವನಮಲ್ಲ ಮಲ್ಲಿದೇವನು 
ಹೈವೆ 500, ಕೊಂಕಣ 900, ಬನವಾಸಿ 12000, ಸಾಂತಲಿಗೆ 1000ವನ್ನು ತನ್ನ ರಾಜಧಾನಿ ಸಿರಿಯೂರಿನಿಂದ 
ಆಳುತ್ತಿದ್ದನು. ಈ ಶಾಸನವು ಚಂದ್ರನಿಂದ ಇಮ್ಮಡಿ ಮಲ್ಲಿದೇವನವರೆಗೆ ಶಿಶುಗಲಿಯ ಪಾಂಡ್ಯವಂಶದ 
ವಂಶಾವಳಿಯನ್ನು ಈ ರೀತಿ ಹೇಳುತ್ತದೆ. ಹೈವಲದೇವಿಯು ಕಾಳಲ ದೇವಿಯ ಮಗಳೆಂದು ಉಲ್ಲೇಖಿಸುತ್ತದೆ. 
ಹೈವಲಾದೇವಿಯ ಸಹೋದರ ವಿಕ್ರಮತೈಲ ಅವನ ಮೊಮ್ಮಗ ಮಹಾಮಂಡಲೇಶ್ವರ ತ್ರಿಭುವನಮಲ್ಲ ಮಲ್ಲಿದೇವ. 
ಅವನ ಚಿಕ್ಕ ಸಹೋದರ ರಾಜಕುಮಾರ ತೈಲದೇವನನ್ನು ಉಲ್ಲೇಖಿಸುತ್ತದೆ. 


ಮುಂದುವರೆದ ಶಾಸನವು ಶ್ರೀಪತಿನಾಮಿ ಸೆಟ್ಟಿ ಮತ್ತು ನಾಗಲಬ್ಬೆಯರ ಮಗ ಮಾಚಿರಾಜ ದಂಡಾಧಿಪನು 
ಚಂದಾವರ, ಹರಿಯಟಾ, ಮುಟ್ಟಾ ಶಿಶುಗಲಿಯಲ್ಲಿ ಜೈನದೇವಾಲಯಗಳನ್ನು ಕಟ್ಟಿಸಿದನು. ಮಲ್ಲಚ್ಛೆತಯೋಗರದ 
ಪಾರ್ಶ್ವನಾಥ ಜಿನಾಲಯಕ್ಕೆ ಮಹಾಪ್ರಧಾನ ಸೇನಾಪತಿ ಪೀಕರಣ ಸಂಧಿವಿಗ್ರಹಿ ಸರ್ವಾಧಿಕಾರಿ ಮಹಾಪ್ರಧಾನ, 
ದಂಡನಾಧಾಗ್ರ ಮಾಚರಸರು ಮತ್ತು ಅಧಿಕಾರಿಗಳು ವಿಜಯಪುರದ ರಾಜಧಾನಿಯಲ್ಲಿ ಕಟ್ಟಿಸಿದ ಬಸದಿಗೂ ದಾನ 
ನೀಡಿದರು. ಈ ದಾನವು ನಗದು ಮತ್ತು ವಸ್ತು ರೂಪದಲ್ಲಿದ್ದು ರಂಗಭೋಗ ಸೇವೆಗೂ ಜೀರ್ಣೋದ್ಧಾರಕ್ಕಾಗಿಯೂ 


344 


ನೀಡಲಾಯಿತು ಎಂದು ಹೇಳುತ್ತದೆ. ಈ ಶಾಸನ ಬರೆದವನು ಬರೆದವನು ಭೋಜಪ್ಪ ಶಾಸನ ರಚನಾಕಾರ ಸಂಧಿವಿಗ್ರಹಿ 
ಪದ್ಧ ಣ ಎಂದು ತಿಳಿಸುತ್ತ ದೆ. ಬಾರಕೂರು, ಹರಿಟಾ, ಮುಗ್ತಾ, ನಗರ, ಕಲಕೋಡ, ಚಂದಾವರ, ಹೊಸಾಕುಳಿ ಊರುಗಳ 


ಮಹತ್ವ ಇಲ್ಲಿ ಉಲ್ಲೇಖಿಸಿದೆ. 


ಅ. ನಂ.152 
ಊರು § 
ತಾಲೂಕು $ 


ಶಾಸನವಿರುವ ಸ್ಥಳ $ 


ಗಮನಿತ/ಪ್ರಕಟಿತ ಉಲ್ಲೇಖಃ 


ಕಾಲ $ 
ವಂಶ ಮತ್ತು ಅರಸ $ 
ಭಾಷೆ $ 


ಗುಂಡಬಾಳ 

ಹೊನ್ನಾವರ 

ಇಗರ್ಜಿ ಗುಂಡಬಾಳದ ಮುತ್ತರಮಾಜರೆಯ ಇಗರ್ಜಿ 
(ಮುತ್ತರಮರ್ಜೆ) ಯಲ್ಲಿ ಮಟ್ಟಿದ ಮಕ್ಕಿಬೇಣದಲ್ಲಿದೆ 

ಡಿ.ಎಲ್‌. ಎಸ್‌.ಸಿ.ಐ. 1941-42 ನಂ. 35 

ಶಕ 1043, ದುಂಧುಬಿ, ಕ್ರಿ.ಶ. 1064 

ಶಿಶುಗಲಿಯ ಪಾಂಡ್ಯ (ಕದಂಬ) ಮಲ್ಲಿದೇವ ಮತ್ತು ಅವನ ಸಹೋದರ 
ತೈಲದೇವ 

ಕನ್ನಡ 


ಸಾರಾಂಶ $ ಈ ಶಾಸನವು ಶಿಶುಗಲಿಯಿಂದ ಆಳುತ್ತಿದ್ದ ಕದಂಬ ವಂಶಜ ಚಂದ್ರನಿಂದ ಎರಡನೇ ಮಲ್ಲಿ ದೇವನವರೆಗಿನ 
ಶಿಶುಗಲಿಯ ಪಾಂಡ್ಯ ಅರಸರ ವಂಶಾವಳಿಯನ್ನು ತಿಳಿಸುತ್ತದೆ. ಶಿಶುಗಲಿಯು ಕೊಂಕಣದ ಪ್ರಮುಖ 


ಕೇಂದ್ರವಾಗಿತ್ತೆಂದು ಈ ಶಾಸನದಿಂದ ತಿಳಿಯುತ್ತದೆ. ಕುಮಾರ ತೈಲದೇವನನ್ನು ಪರಿಚಯಿಸುತ್ತದೆ. 


ಅ. ನಂ. 153 

ಊರು p 
ತಾಲೂಕು $ 
ಶಾಸನವಿರುವ ಸ್ಥಳ 
ಗಮನಿತ/ಪ್ರಕಟಿತ ಉಲ್ಲೇಖಃ 


ಕಾಲ $ 
ವಂಶ ಮತ್ತು ಅರಸ $ 
ಭಾಷೆ p 


ಗುಂಡಬಾಳ 

ಹೊನ್ನಾವರ 

ಮಕ್ಕಿಬೇಣದಲ್ಲಿನ ಶಿಥಿಲಾವಸ್ಥೆಯ ದೇವಾಲಯದ ಬಳಿ ಇರುವ ಶಾಸನ 
ಗಣಪತಿಗೌಡ ಎಸ್‌. 1993, ಮೈನರ ಡೈನಾಸ್ಪಿಸ್‌ ಆಫ್‌ ಉತ್ತರಕನ್ನಡ ರಿಜನ 
(ಅಪ್ರಕಟಿತ ಪಿ. ಎಚ್‌.ಡಿ. ಮಹಾಪ್ರಬಂಧ) ನಂ. 9. 

ಶಕ 1063, ಕ್ರಿ.ಶ. 1141 

ಶಿಶುಗಲಿಯ ಪಾಂಡ್ಯ ದೊರೆ ಮಲ್ಲಿದೇವ 

ಕನ್ನಡ 


ಸಾರಾಂಶ $ ಈ ಶಾಸನವು ಜಿನಶಾಸನ ಮತ್ತು ಚಂದ್ರಪ್ರಭರ ಸ್ತುತಿಯೊಂದಿಗೆ ಆರಂಭವಾಗುತ್ತದೆ. ನಂತರ ಶಿಶುಗಲಿಯ 
ವರ್ಣನೆ ಮಾಡುತ್ತದೆ. ಬಹುತೇಕ ಈ ಶಾಸನವು ಒಂದನೇ ಚಂದ್ರನಿಂದ ಮಲ್ಲಿ ದೇವನ ರಾಜಧಾನಿ ವಿಜಯಪುರದಲ್ಲಿನ 


ಆದಿನಾಥ ಜೈನಬಸದಿಗೆ ದಾನ ನೀಡಿದ್ದನೆಂದು ತಿಳಿಸುತ್ತದೆ. 
ಶಾಸನವು ಒಂದನೇ ಚಂದ್ರನಿಂದ ಮಲ್ಲಿ ದೇವನವರೆಗೆ ವಂಶಾವಳಿಯನ್ನು ಹೇಳುತ್ತದೆ. 


345 


ಅ. ನಂ. 154 


ಊರು ; ಚಂದಾವರ 
ತಾಲೂಕು $ ಹೊನ್ನಾವರ 
ಶಾಸನವಿರುವ ಸ್ಥಳ $ ಕೋಟೆಯ ಹೊರಗೆ ಇರುವ ಗಣಪತಿ ಗದ್ದೆಯಲ್ಲಿ ನಿಲ್ಲಿಸಲ್ಪಟ್ಟಿದೆ 


ಗಮನಿತ/ಪ್ರಕಟಿತ ಉಲ್ಲೇಖಃ ಡಿ.ಎಲ್‌. ಎಸ್‌.ಸಿ. ಐ. 1941-42 ನಂ. 38. 
ಸಂಪತ್‌ ಎಂ. ಡಿ. ಇನ್ಸ್‌ ಕ್ರಿಪ್ಕನ್‌ ಆಫ್‌ ಚಂದಾವರ ಕದಂಬ ತ್ರಿಭುವನಮಲ್ಲ 
ಬೀರದೇವರಸ, ಜೆ. ಇ. ಎಸ್‌. ಸಂ. X1, ಪು. 88-94. 
ಕಾಲ ಶಕ1223, ಮಾರ್ಚ25, ಶಕ1146, ಸ್ವಭಾನು, ಚೈತ್ರ, ಶುದ್ಧ, ಶುಕ್ರವಾರ 
ವಂಶ ಮತ್ತು ಅರಸ #  ಮಹಾಮಂಡಲೇಶ್ವರ ಕದಂಬ ಚಕ್ರವರ್ತಿ ತ್ರಿಭುವನಮಲ್ಲ ಪ್ರತಾಪ 
ವೀರ ಬೀರದೇವರಸನು ಚಂದ್ರಿಕಾಪುರ (ಚಂದಾವರು)ದಿಂದ ಆಳುತ್ತಿದ್ದನು. 


KS 


ಭಾಷೆ $ ಕನ್ನಡ 
ಸಾರಾಂಶ ೬ ಬೀರದೇವನ ಮಂತ್ರಿ ನಾರಾಯಣ ದಣ್ಣಾಯಕನು ಚಂದಾವರದಲ್ಲಿ ತನ್ನ ಕುಟುಂಬದ ದೇವರಾದ ಪ್ರೀ 
ಯೋಗನರಸಿಂಹ ದೇವಾಲಯವನ್ನು ನಿರ್ಮಿಸಿ ಸಾಕಷ್ಟು ದತ್ತಿ ದಾನ ನೀಡಿದನೆಂದು ದಾಖಲಿಸುತ್ತದೆ. 


ಅ, ನಂ.155 

ಊರು $ ಚಂದಾವರ 

ತಾಲೂಕು ಲ ಹೊನ್ನಾವರ 

ಶಾಸನವಿರುವ ಸ್ಥಳ # ಕೋಟೆಯ ಹೊರಗಡೆ ಇರುವ ವೀರಗಲ್ಲು 
ಗಮನಿತ/ಪ್ರಕಟಿತ ಉಲ್ಲೇಖಃ ಡಿ. ಎಲ್‌. ಎಸ್‌.ಸಿ. ಐ. 1941-42 ನಂ. 37. 

ಕಾಲ $ ಬಹುಧಾನ್ಯ, ಚೈತ್ರ ಶು8, ಬುಧವಾರ, ಸು.ಕ್ರಿ.ಶ. 1222 
ವಂಶ ಮತ್ತು ಅರಸ ಮಹಾಮಂಡಲೇಶ್ವರ ತ್ರಿಭುವನಬೀರದೇವರಸ 

ಭಾಷೆ p ಕನ್ನಡ 


ಸಾರಾಂಶ $ ಬೀರದೇವರಸನು ಗುತ್ತಿಯ ಮಲ್ಲದೇವನ ವಿರುದ್ಧ ದಂಡೆತ್ತಿ ಹೋದನು. ಅವರಿಬ್ಬರೂ 
ಸೂಳೆಯಗಿರಿಯಲ್ಲಿ ಯುದ್ಧ ಮಾಡಿದರು. ಯುದ್ದದಲ್ಲಿ ತೆರಿಗೆಸಂಗ್ರಹ (ಹೆಜ್ಜುಣಕಾರ) ಅಧಿಕಾರಿ ಸಮೇಯ 
(ಸೀಮೆಯ) ನಾಯಕನೂ ಹಿರಿಯ ಮಂತ್ರಿಯಾದ ನಾರಣ ಸಂಧಿಗಿರಿಯ ಆಪ್ತ ಸೇವಕನು ಯುದ್ದ ಭೂಮಿಯಲ್ಲಿ 
ಹೋರಾಡಿ ಸಾವನ್ನಪ್ಪಿದನೆಂದು ಉಲ್ಲೇಖಿಸುತ್ತದೆ. 


ಅ. ನಂ. 156 

ಊರು $ ಚಂದಾವರ 

ತಾಲೂಕು 2 ಹೊನ್ನಾವರ 

ಶಾಸನವಿರುವ ಸ್ಥಳ : ಕಪ್ಪಲೀವರ ದೇವಾಲಯದ ಮುಂದೆ ನಿಲ್ಲಿಸಲ್ಪಟ್ಟಿದೆ 


346 


ಗಮನಿತ/ಪ್ರಕಟಿತ ಉಲ್ಲೇಖಃ ಡಿ. ಎಲ್‌. ಎಸ್‌.ಸಿ. ಐ. 1941-42 ನಂ. 31. 


ಕಾಲ $ ಕಾಮದೇವರಸನ ಆಳ್ಳಿಕೆಯ (8) ನೇ ವರ್ಷ, ಕ್ರೋಧನ, ಮಾಘ, ಶು. 1, 
ಭಾನುವಾರ, ಕ್ರಿ. ಶ. 1326 

ವಂಶ ಮತ್ತು ಅರಸ - ಕಾದಂಬ ಚಕ್ರವರ್ತಿ ವೀರಬೀರ ಮುಮ್ಮಡಿ ಕಾವದೇವರಸ 

ಭಾಷೆ : ಕನ್ನಡ 


ಸಾರಾಂಶ ಃ ಇದು ಕಾದಂಬ ಚಕ್ರವರ್ತಿ ವೀರಬೀರ (ಕಾವ)ದೇವರಸನನ್ನು ಮಾತ್ರ ಉಲ್ಲೇಖಿಸುತ್ತದೆ. ಉಳಿದ ಶಾಸನ 
ತ್ರುಟಿತಗೊಂಡಿದ್ದು, ಹೆಚ್ಚಿನ ವಿವರ ಲಭ್ಯವಿಲ್ಲ. 


ಅ. ನಂ. 157 

ಊರು $ ಚಂದಾವರ 

ತಾಲೂಕು s ಹೊನ್ನಾವರ 

ಶಾಸನವಿರುವ ಸ್ಥಳ ; ರಣಮಾಸ್ಟಿ ದೇವರ ದೇವಾಲಯದಲ್ಲಿದೆ 

ಗಮನಿತ/ಪ್ರಕಟಿತ ಉಲ್ಲೇಖಃ ಡಿ. ಎಲ್‌. ಎಸ್‌.ಸಿ. ಐ. 1941-42 ನಂ. 32. 

ಕಾಲ $ ಕಾವದೇವರಸನ ಅಧಿಕಾರವಧಿಯ (2) (ಸಂವತ್ಸರದೆರಡು) ಎರಡನೇ ವರ್ಷ 
ವಂಶ ಮತ್ತು ಅರಸ p ಮಹಾಮಂಡಲೇಶ್ವರ (ವೀರ) ಕಾವದೇವ 

ಭಾಷೆ v2 ಕನ್ನಡ 


ಸಾರಾಂಶ $ ತ್ರುಟಿತ ಶಾಸನ. ಬಹುಶಃ ಯೋಧನೊಬ್ಬನು ಸಾವನ್ನಪ್ಪಿದನೆಂದು ಹೇಳುತ್ತದೆ ಮತ್ತು ನಾರಾಣ 
ದಣ್ಣಾಯಕನ ಹೆಸರನ್ನು ಉಲ್ಲೇಖಿಸುತ್ತದೆ. 


ಅ. ನಂ. 158 

ಊರು : ತಲಗೋಡ 

ತಾಲೂಕು $ ಹೊನ್ನಾವರ 

ಶಾಸನವಿರುವ ಸ್ಥಳ ; ವಿಷ್ಣು ದೇವಾಲಯದ ಎದುರಿಗಿರುವ ಕ್ಷೇತ್ರದಲ್ಲಿ ನೆಟ್ಟಿರುವ ಕಲ್ಲು 


ಗಮನಿತ/ಪ್ರಕಟಿತ ಉಲ್ಲೇಖಃ ಡಿ.ಎಲ್‌. ಎಸ್‌. ಸಿ. ಐ. 1941-41, 3 ನಂ. 40. 
ಕೆ. ಐ. ಸಂ.11 ಭಾಗ, ನಂ.1. 


ಕಾಲ ಸು.ಕ್ರಿ. ಶ. 11-12 ನೇ ಶತಮಾನ 
ವಂಶ ಮತ್ತು ಅರಸ $ ಆಳುಪ ಬಂಕಿಯಣ್ಣ ರಸ 
ಭಾಷೆ - ಕನ್ನಡ 


ಸಾರಾಂಶ : ಬಂಕಿಯಣ್ಣ ರಸನು ನೂರಂಬಾಡವನ್ನು ಆಳುತ್ತಿದ್ದನು. ಹೊಲೆಯಬೆಯ ಬಳಿಯ ಸಿಂಗಬೋಯನು 
ದೇವರ ಒಂದು ಅಗ್ರಕ್ಕಾಗಿ (ಮೊದಲ ನೈವೇದ್ಯ) ಇಪ್ಪತ್ತು ಗದ್ಯಾಣಗಳನ್ನು ಕೊಟ್ಟನು. ಇದರಿಂದ ಪಡೆದ ಭತ್ತವನ್ನು 


347 


ಬಿತ್ತನೆ ಮಾಡಿ ಮೂರು ಖಂಡುಗ, ಮೂಡಜೆ15 ಹೊನ್ನು ಭತ್ತವನ್ನು ಗ್ರಾಮದವರ ಕೈಯಲ್ಲಿ ನೀಡಿಹಾಗೂ ಕಮ್ಮಾವೀನ 


ದೇವರ ದೇವಕಮ್ಮಿಯ ಕೈಯಲ್ಲಿ ಕೊಡತಕ್ಕದ್ದು ಮತ್ತು ಸೇವೆಯನ್ನು ಸಲ್ಲಿಸತಕ್ಕದ್ದೆಂದು ಉಲ್ಲೇಖಿಸುತ್ತದೆ. ಈ 
ಶಾಸನವನ್ನು ಬರೆದವನು ಉತ್ತೆ ಯ ಸೇನಬೋವ ಎಂದು ತಿಳಿಸುತ್ತ ದೆ. 


ಅ. ನಂ. 159 

ಊರು $ ತುಂಬೊಳ್ಳಿ 

ತಾಲೂಕು $ ಹೊನ್ನಾವರ 

ಶಾಸನವಿರುವ ಸ್ಥಳ p ತುಂಬೊಳ್ಳಿಯ ವಿಷ್ಣುದೇವಾಲಯದ ಸಮೀಪದಲ್ಲಿರುವ ಶಾಸನ 


ಗಮನಿತ/ಪ್ರಕಟಿತ ಉಲ್ಲೇಖಃ  ಪ್ರೀನಿವಾಸಪಾಡಿಗಾರ, ಗಣಪತಿಗೌಡ ಎಸ್‌., ತ್ರಿಭುವನಮಲ್ಲಿದೇವನ ಕಾಲದ 
ತುಂಬೊಳ್ಳಿ ಶಾಸನ (ಶಕ 1062) ಕರ್ನಾಟಕ ಭಾರತಿ ಸಂ. 111 ಸಂ, 3-4. 
ಗಣಪತಿಗೌಡ ಎಸ್‌. 1993, ಮೈನರ ಡೈನಾಸ್ಟಿಸ್‌ ಆಫ್‌ ಉತ್ತರಕನ್ನಡ ರಿಜನ್‌, 


ಅಪ್ರಕಟಿತ ಪಿ.ಎಚ್‌.ಡಿ. ಪ್ರಬಂಧ, ಕ. ವಿ. ವಿ. ಧಾರವಾಡ, ಶಾ. ಸಂ. 07, 


ಪು. 351. 
ಕಾಲ :  ಶಕ1062, ರುದ್ರ ಸಂವತ್ತರ, ಪುಷ್ಠ ಶು. 13 - ಕ್ರಿ.ಶ. 1140 ಡಿಸೆಂಬರ23 
ವಂಶ ಮತ್ತು ಅರಸ $ ಶಿಶುಗಲಿಯ ಪಾಂಡ್ಕಚಕ್ರವರ್ತಿ ಇಮ್ಮಡಿ ಮಲ್ಲಿದೇವ 
ಭಾಷೆ ಕನ್ನಡ 


ಸಾರಾಂಶ $ ಈ ಶಾಸನದ ಮಧ್ಯಭಾಗದಲ್ಲಿ ವಿಷ್ಣುವಿನ ಸುಂದರ ಮೂರ್ತಿಯನ್ನು ಚಿತ್ರಿಸಲಾಗಿದ್ದು ಮೇಲ್ಭಾಗದಲ್ಲಿ 
ಕುಳಿತುಕೊಂಡಿರುವ ಸ್ತ್ರೀಯನ್ನು ಚಿತ್ರಿಸಲಾಗಿದೆ. ಈ ಶಾಸನವು ಹೃಷಿಕೇಶನ ಸ್ತುತಿಯೊಂದಿಗೆ. ಆರಂಭವಾಗುತ್ತದೆ. 
ನಂತರ ಕೊಂಕಣದ ಸುಪ್ರಸಿದ್ಧ ಸುಂದರ ನಗರವಾಗಿದ್ದ ಶಿಶುಗಲಿಯನ್ನು ವರ್ಣಿಸುತ್ತದೆ. 


ನಂತರ ಶಿಶುಗಲಿಯ ಪಾಂಡ್ಯರ ವಂಶಾವಳಿಯನ್ನು ವಿವರಿಸುತ್ತದೆ. ವಂಶಾವಳಿಯಲ್ಲಿ ಸೋಮವಂಶದ ಚಂದ್ರ 
ಮತ್ತು ಆತನ ಪತ್ನಿ ಸಾವಳಾ ದೇವಿಯರಿಗೆ ಕಾಮನು (ಮಗ) ಹುಟ್ಟಿದನು. ಇವನು ಆಳುಪರನ್ನು ಸೋಲಿಸಿದನು. 
ಇವನ ಪತ್ನಿ ಕಾಳಲಾದೇವಿ. ಈ ದಂಪತಿಗಳಿಗೆ ಮಲ್ಲಿ ದೇವನು ಜನಿಸಿದನು. ವಜ್ರಕವಚದಂತಿದ್ದ ಇವನಿಗೆ ಅನೇಕ ರಾಜರು 
ಶರಣಾಗಿದ್ದರು. ಕಾಳಲಾದೇವಿಯ ಮಗಳು ಹೈವಲಾದೇವಿ ರತಿಯಂತಿದ್ದಳು. ಹೈವಲಾದೇವಿಯ ಮಗಳು 
ನಾಗಲಾದೇವಿ. ನಾಗಲಾದೇವಿಯ ಮಗ ಮಲ್ಲದೇವ. ಈತನ ಚಿಕ್ಕ ಸಹೋದರ ಕುಮಾರ ತೈಲದೇವ. ಎರಡನೇ 
ಮಲ್ಲಿ ದೇವನು ತನಗೆ ಸ್ವಯಂಪ್ರೇರಿತರಾಗಿ ಶರಣಾಗತರಾಗದವರನ್ನು ಸೋಲಿಸಿದನೆಂದು ವಿವರಣೆ ನೀಡುತ್ತದೆ. 
ಈತನು ಹಲಸಿಗೆ, ಹಾನಗಲ್‌, ಹೈವೆ, ಸಾಂತಲಿಗೆ, ಕೊಂಕಣ ಸಪ್ತಕ, ಮೆಲೈೆ ಹಾಗೂ ಬನವಾಸಿಗಳ ಮೇಲೆ ಹಿಡಿತ 
ಸಾಧಿಸಿದ್ದ ನೆಂದು ಉಲ್ಲೆ ಖಿಸುತ್ತದೆ. 

ಇಮ್ಮಡಿ ಮಲ್ಲಿ ದೇವನು ಪಶ್ಚಿಮ ಮಹಾಶಬ್ದ, ಮಹಾಮಂಡಳೇಶ್ವರ ಬನವಾಸಿ ಪುರವರಾಧೀಶ್ವರ ಜಯಂತಿ 
ಮಧುಕೇಶ್ವ ರ ದೇವಲಬ್ಬ ವರಪ್ರಸಾದ, ಪ್ರೀ ಗೋಕರ್ಣ ಮಹಾಬಲೇಶ್ವರ ದಿವ್ಯ ಪಾದಾರಾಧಕ ಶ್ರೀಮತ್‌ ಎಂಬ 


348 


ಬಿರುದಾಂಕಿತನಾಗಿ ಹೈವೆ-500, ಕೊಂಕಣ-900, ಸಾಂತಲಿಗೆ-1000, ಬನವಾಸಿ-12000ವನ್ನು ತನ್ನ ರಾಜಧಾನಿ 
ಸಿರಿಯೂರನಿಂದ ಆಳುತ್ತಿದ್ದನು ಎಂದು ಹೇಳುತ್ತದೆ. 


ಮುಂದುವರೆದ ಶಾಸನವು ಕಾಳಲದೇವಿಯನ್ನು ಪತಿಬ್ರುತಾಗುಣ, ಪವಿತ್ರಿತಾಗಾತ್ರೆ, ಅಂಬಿಕಾಚರಣ ಸರಸಿರುವ, 
ಮಧುಕರಿ, ಸತ್ಯವಾಕ್ಕಲಂಕಾರ ವಾಗ್ನೇವಿ ಎಂದು ಬಣ್ಣಿಸುತ್ತದೆ. 

ತುಂಬೊಳ್ಳಿ ಹಳ್ಳಿಯು ಇಂದ್ರನ ನಗರಕ್ಕಿಂತಲೂ ಮಿಗಿಲಾಗಿತ್ತು. ಎಲ್ಲ ದ್ವಿಜರು ವೇದ, ಆಗಮ, 
ತರ್ಕಶಾಸ್ತ್ರಗಳಲ್ಲಿ ಪರಿಣಿತರಾಗಿದ್ದರು. ಈ ಹಳ್ಳಿಯಲ್ಲಿ ಕಾಮದೇವನ ಪಟ್ಟದರಸಿ ಕಾಳಲಾದೇವಿಯು ಶಕ 1062ರ 
ರುದ್ರಸಂವತ್ಸರದ ಪುಷ್ಯ ಶುದ್ಧ 13ನೇ ದಿನದಂದು ಉತ್ತರಾಯಣ ಸಂಕ್ರಮಣ ಕಾಲದಲ್ಲಿ ತುಂಬೊಳ್ಳಿಯಲ್ಲಿ 
ವಿಷ್ಣು ದೇವಾಲಯ ಕಟ್ಟಿಸಿ ತುಂಬೊಳ್ಳಿಯನ್ನು ಅಗ್ರಹಾರವನ್ನಾಗಿ ದಾನ ನೀಡಿದಳು. ಆ ದಾನಗಳು ಈ ರೀತಿ ಇವೆ. 


ಹಾಲಿನಿ ತೆರಿಗೆಯಿಂದ ಬಂದ 8 ಗದ್ಯಾಣವನ್ನು, ಒಂದು ಗದ್ಯಾಣ ಪ್ರೀಗಂಧಕ್ಕಾಗಿ, ಒಂದು ಗದ್ಯಾಣ ಚೈತ್ರ 
ಪವಿತ್ರ ಹಬ್ಬಗಳಿಗೆ, ಐದು ಪಣಗಳ ಆಯಕ್ಕಾಗಿ, ಮೂರು ಗದ್ಯಾಣವನ್ನು ಮಠದ ಮಾಣಿಗೆ, ಒಂದು ಗದ್ಯಾಣವನ್ನು 
ಢಕ್ಕೆ ಬಾರಿಸುವವನಿಗೆ ಅಳವಂಕಿ ತೋಟದಿಂದ ಬರುವ ಆದಾಯದಲ್ಲಿ 1 ಗದ್ಯಾಣವನ್ನು ಎರಡು ತಿಂಗಳು ಭಾರತ 
ಓದುವವನಿಗೂ ಹಾಗೂ ಚೈತ್ರದಲ್ಲಿ ಪೂಜೆಮಾಡುವವನಿಗೂ ಹಾಗೂ ನಂದಾದೀಪೆಕ್ಕಾಗಿಯೂ ದಾನ 


ನೀಡಲಾಯಿತೆಂದು ತಿಳಿಸುತ್ತ ದೆ. 


ಅ. ನಂ. 160 

ಊರು $ ದೊಬ್ಬಡ 

ತಾಲೂಕು $ ಹೊನ್ನಾವರ 

ಶಾಸನವಿರುವ ಸ್ಥಳ $ ಮೇಲ್‌ಮುಲಿಯಲ್ಲಿರುವ ಶಾಸನ 

ಗಮನಿತ/ಪ್ರಕಟಿತ ಉಲ್ಲೇಖಃ ಡಿ.ಎಲ್‌. ಎಸ್‌.ಸಿ. ಐ. 1940-4], ನಂ. 50. 

ಕಾಲ $+  ಶಕ1284,ಪ್ಲವ, ಚೈತ್ರ, ಬ1, ಮಂಗಳವಾರ, ಕ್ರಿ. ಶ.1361 ಮಾರ್ಚ್‌ 23, 
ಮಂಗಳವಾರ 

ವಂಶ ಮತ್ತು ಅರಸ 2 ಮಹಾರಾಜಾಧಿರಾಜ ರಾಜಪರಮೇಶ್ವರ ವೀರಬುಕ್ಕರಾಯ ಮಹಾಪ್ರಧಾನ 
ಮಲ್ಲೆಯ ದಣ್ಣಾಯಕ ಹೈವೆ, ತುಳು, ಕೊಂಕಣ ರಾಜ್ಯಗಳನ್ನು ಬಾರಕೂರು 
ರಾಜಧಾನಿಯಿಂದ ಆಳುತ್ತಿದ್ದನು. 

ಭಾಷೆ $ ಕನ್ನಡ 


ಸಾರಾಂಶ ವೀರಬುಕ್ಕರಾಯನ ಆಜ್ಞೆಯ ಮೇರೆಗೆ ಮಹಾಪ್ರಧಾನ ಮಲ್ಲೆಯ ದಣ್ಣಾಯಕನು ಗುಣವಂತೆಯ 
ಸ್ವಯಂಭೂ ದೇವ ದೇವರಿಗಾಗೆಂದು ಬಿಟ್ಟಯಣ ಕೇಶವ ಉಪಾಧ್ಯಾಯನ ಮಗ ಶಂಕರ ಉಪಾಧ್ಯಾಯರಿಗೆ ತೆರಿಗೆ 
ವಿನಾಯ್ತಿ ಹೊಂದಿದ ಜಮೀನನ್ನು ದಾನವಾಗಿ ನೀಡಿದನೆಂದು ಉಲ್ಲೇಖಿಸುತ್ತದೆ. 


349 


ಅ. ನಂ. 161 


ಊರು $ 
ತಾಲೂಕು $ 
ಶಾಸನವಿರುವ ಸ್ಸ ಛ $ 


ಗಮನಿತ/ಪ್ರಕಟಿತ ಉಲ್ಲೇಖಃ 


ಕಾಲ 
ವಂಶ ಮತ್ತು ಅರಸ $ 
ಭಾಷೆ $ 


ನಗಿರೆ 

ಹೊನ್ನಾವರ 

ಮಂಡಲಮಕ್ಕಿಯಲ್ಲಿರುವ ವೀರಗಲ್ಲು 

ಡಿ.ಎಲ್‌. ಎಸ್‌.ಸಿ. ಐ. 1941-42, ನಂ. 65. 

ಶ.ಕ. 1430, ಪ್ರಭವ (ಣಾಗ), ಪುಷ್ಯ ಬ ಸೋಮವಾರ ಸಂಧಿಕಾಲ 
ಕ್ರಿ.ಶ. 1508, ಜನೇವರಿ 18 ಮಂಗಳವಾರ 

ಮಹಾಮಂಡಲೇಶ್ವರ ಸಾಳ್ವ ಭೈರದೇವರಸ ಒಡೆಯನು ನಗಿರೆ, ಹೈವೆ, 
ತುಳು, ಕೊಂಕಣ ಪ್ರದೇಶಗಳನ್ನು ಆಳುತ್ತಿದ್ದನು. 

ಕನ್ನಡ 


ಸಾರಾಂಶ ಃ ಭೈರವೇಂದ್ರ ಒಡೆಯನ ಪೆಡಿಗೆರೆಯ ಕುರಿತು ಹೇಳುತ್ತದೆ. ಮುಂದುವರೆದ ಶಾಸನವು ಸಾಮಂತರ ನಡುವೆ 


ನಡೆದ ಆಂತರಿಕ ಯುದ್ದದಲ್ಲಿ ವೀರನೊಬ್ಬನು ಸಾವನ್ನಪ್ಪಿದನೆಂದು ಉಲ್ಲೇಖಿಸುತ್ತದೆ. 


ಅ. ನಂ. 162 
ಊರು $ 
ತಾಲೂಕು $ 


ಶಾಸನವಿರುವ ಸ್ಥಳ $ 
ಗಮನಿತ/ಪ್ರಕಟಿತ ಉಲ್ಲೇಖಃ 
ಕಾಲ 


ವಂಶ ಮತ್ತು ಅರಸ $ 


ಭಾಷೆ $ 


ನಗಿರೆ 
ಹೊನ್ನಾವರ 
ಮಂಡಲಮಕ್ಕಿಯಲ್ಲಿರುವ ಹೊಲದಲ್ಲಿನ ಶಾಸನ 
ಡಿ. ಎಲ್‌. ಎಸ್‌.ಸಿ. ಐ. 1941-42, ನಂ. 66. 
ಶ.ಕ. 1430, ಪ್ರಭವ ಮಾಘ, ಬ?7, ಸೋಮವಾರ ಜನೇವರಿ 24, 
ಕ್ರಿ. ಶ. 1508. 
ಮಹಾಮಂಡಲೇಶ್ವರ ಸಾಳುವ ಭೈರದೇವ ಒಡೆಯ ನಗಿರೆರಾಜ್ಯ, 
ಹೈವೆ, ತುಳು ಮತು ಕೊಂಕಣ ರಾಜ್ಯಗಳನ್ನು ಆಳುತಿ ದನು. 
ಮಿ [8 a) 

ಕನಡ 

PR 


ಸಾರಾಂಶ : ಶಿರಾಲಿಯ ಬಳಿ ನಡೆದ ಯುದ್ಧದಲ್ಲಿ ವೀರನೊಬ್ಬನು ಸಾವನ್ನಪ್ಪಿದನೆಂದು ಉಲ್ಲೇಖಿಸುತ್ತದೆ. 


ಅ. ನಂ. 163 

ಊರು $ 
ತಾಲೂಕು $ 
ಶಾಸನವಿರುವ ಸ್ಥಳ $ 


ಮಲ್ಲಾಪುರ 
ಹೊನ್ನಾ ವರ 
ಗಣಪತಿ ದೇವಾಲಯದ ಆವರಣದಲ್ಲಿರುವ ವೀರಗಲ್ಲು 


350 


ಗಮನಿತ/ಪ್ರಕಟಿತ ಉಲ್ಲೇಖಃ ಡಿ.ಎಲ್‌. ಎಸ್‌.ಸಿ. ಐ. 1941-42, ನಂ. 29. 
ಗಣಪತಿಗೌಡ, ಮೈನರ ಡೈನಾಸ್ಟಿಸ್‌ ಆಫ್‌ ಉತ್ತ ರಕನ್ನಡ ರೀಜನ ನಂ. 15, 
ಪು. 401-402, (ಅಪ್ರಕಟಿತ ಪಿ. ಎಚ್‌.ಡಿ. ಮಹಾಪ್ರಬಂಧ ಕ.ವಿ.ವಿ., 


ಧಾರವಾಡ) 

ಕಾಲ p ಕಾಮನ ಆಳ್ವಿಕೆಯ 56ನೇ ವರ್ಷ, ಸರ್ವಧಾರಿ ಶ್ರಾವಣ ಶು. 13, ಗುರುವಾರ 
ಕ್ರಿ.ಶ. 1288, ಜುಲೈ 13, ಮಂಗಳವಾರ 

ವಂಶ ಮತ್ತು ಅರಸ : ಚಂದಾವರದ ಕಾದಂಬ, ಇಮ್ಮಡಿ ವೀರಕಾವದೇವ 

ಭಾಷೆ p ಕನ್ನಡ 


ಸಾರಾಂಶ $ ತ್ರುಟಿತ ಶಾಸನ. ಕಾವದೇವನ ಅಧಿಕಾರ ಅವಧಿಯ 56 ನೇ ವರ್ಷದಲ್ಲಿ ಹೊರಟ ಈ ಶಾಸನ 
ಕಾವದೇವನನ್ನು ಪ್ರಾರಂಭಿಕ ಬಿರುದುಗಳಿಂದ ಉಲ್ಲೇಖಿಸುತ್ತದೆ. ಸೇಉಣರ ನಾಯಕ ನಾರಣದೇವನು ಚಂದಾವರದ 
ಮೇಲೆ ದಾಳಿಮಾಡಿದಾಗ ಕಾವದೇವನು ಸಾವನ್ನಪ್ಪಿದನೆಂದು ತಿಳಿಸುತ್ತದೆ. ಈ ಹಿನ್ನೆಲೆಯಲ್ಲಿ ಚವುಡ ಬಳಿಯ ಹೆಗ್ಗಡೆ 
ಬಲಿಹೋದನೆಂದು ತಿಳಿಸುತ್ತದೆ. ಆದರೆ ಬಲಿ ಹೋದ ಆ ವ್ಯಕ್ತಿಯ ಹೆಸರು ತ್ರುಟಿತಗೊಂಡಿದೆ. 


ಅ. ನಂ. 164 

ಊರು ಮಲ್ಲಾಪುರ 

ತಾಲೂಕು ಹೊನ್ನಾವರ 

ಶಾಸನವಿರುವ ಸ್ಥಳ $ ಗಣಪತಿ ದೇವಾಲಯದ ಆವರಣದಲ್ಲಿದೆ 

ಗಮನಿತ/ಪ್ರಕಟಿತ ಉಲ್ಲೇಖಃ ಡಿ. ಎಲ್‌. ಎಸ್‌.ಸಿ. ಐ. 1941-42, ನಂ. 57. 

ಕಾಲ p ಶ.ಕ. 1304, ದುಂದುಭಿ, ಭಾದ್ರಪದ, ಕಪಿಲಾಷಷ್ಟಿ, ಕ್ರಿ.ಶ. 1382-83 
ವಂಶ ಮತ್ತು ಅರಸ p ವಿಜಯನಗರ ಸಾಮ್ರಾಟ ಇಮ್ಮಡಿ ಹರಿಹರ ಮಹಾರಾಯ 


ದೋರಸಮುದ್ರದಿಂದ ಆಳುತ್ತಿದ್ದನು. 
ಭಾಷೆ ; ಕನ್ನಡ 
ಸಾರಾಂಶ ೬ ತ್ರುಟಿತ ಶಾಸನ. ಕೆಕ್ಕಾರದ ಮಹಾಬಲನಾಯಕನಿಗೆ ಮಲ್ಲಿನಾಥಪುರ (ಮಲ್ಲಾಪುರ) ಅಗ್ರಹಾರವನ್ನು 
12 ಜನ ಬ್ರಾಹ್ಮ ಣರಿಗಾಗಿ ದಾನ ನೀಡಿದನೆಂದು ತಿಳಿಸುತ್ತದೆ. 


ಅ. ನಂ. 165 

ಊರು $ ಮಾಳಕೋಡ 

ತಾಲೂಕು ಹೊನ್ನಾವರ 

ಶಾಸನವಿರುವ ಸ್ಥಳ ;  ಶಿಥಿಲಾವಸ್ಥೆಯಲ್ಲಿರುವ ಜೈನಬಸದಿಯಲ್ಲಿದೆ 


ಗಮನಿತ/ಪ್ರಕಟಿತ ಉಲ್ಲೇಖಃ ಡಿ.ಎಲ್‌. ಎಸ್‌.ಸಿ. ಐ. 1940-41, ನಂ. 60. 


35 


ಕಾಲ $ 
ವಂಶ ಮತ್ತು ಅರಸ 1 
ಭಾಷೆ $ 


ಶಕ 1439, ಧಾತು, ಜ್ಯೇಷ್ಠ ಶು.2,-ಮೇ3,ಕ್ರಿ. ಶ.1516 ಮೇ ಶನಿವಾರ 
ಮಹಾಮಂಡಲೇಶ್ವರ ಸಾಳ್ವ ಇಮ್ಮಡಿ ದೇವರಸ ಒಡೆಯ ನಗಿರೆ, ಹೈವೆ, ಕೊಂಕಣ 
ರಾಜ್ಯ ಆಳುತ್ತಿದ್ದನು. 

ಕನ್ನಡ 


ಸಾರಾಂಶ $ ಶಾಸನವು ಮಹಾಮಂಡಲೇಶ್ವರ ದೇವರಸ ಒಡೆಯ ಮತ್ತು ಮಾಣಿ ಸಂಗುನಾಯಕನ ಮಗ 


ಅಂಜುನಾಯಕನ ನಡುವೆ ಒಂದು ಜಮೀನಿನ ಮಾರಾಟ ಕರಾರನು ಮಾಡಿದ್ದನ್ನು ಉಲ್ಲೇಖಿಸುತ್ತದೆ. ಭೂಮಿಯನ್ನು 


ಚೌವ್ವೀಸ ತೀರ್ಥಂಕರ ವಿಗ್ರಹಗಳಿಗೆ ಕ್ಷೀರಾಭಿಷೇಕ (ಹಾಲುಧಾರೆಗಾಗಿ) ಮಾಡಲು ನೀಡಲಾಯಿತೆಂದು ತಿಳಿಸುತ್ತದೆ. 


ಅ. ನಂ. 166 

ಊರು $ 
ತಾಲೂಕು 
ಶಾಸನವಿರುವ ಸ್ಥಳ 
ಗಮನಿತ/ಪ್ರಕಟಿತ ಉಲ್ಲೇಖಃ 


0೦ 


[2 


ಕಾಲ $ 
ವಂಶ ಮತ್ತು ಅರಸ 


ಭಾಷೆ $ 


ಮಂಕಿ 
ಹೊನಾವರ 
ಇ 
ಮಂಕಿಯ ಶಾಂತಿನಾಥ ಬಸದಿಯ ಮುಂದಿರುವ ಸ್ತಂಭ ಶಾಸನ 
ಡಿ.ಎಲ್‌. ಎಸ್‌.ಸಿ. ಐ. 1940-41, ನಂ. 73. 
ಸುಮಾರು ಕ್ರಿ. ಶ. 11ನೇ ಶತಮಾನ 


ಕನ್ನಡ 


ಸಾರಾಂಶ ಃ ಲಿಪಿಯ ದೃಷ್ಟಿಯಿಂದ ಈ ಶಾಸನವುಕ್ರಿ. ಶ. 11ನೇ ಶತಮಾನಕ್ಕೆ ಸೇರುತ್ತದೆ. ಬಾಣಸಿಕಲ್ಲು ಎಂದು 
ಕರೆಯಲ್ಪಡುವ ಈ ಶಾಸನವನ್ನು ರಚಿಸಿದವರು ಹೆಗ್ಗಡೆಯ ಭೋಯಜ ಮತ್ತು ಶಾಸನ ಕೆತ್ತಿಸಿದನು. ಬಮ್ಮ(ಚ) 


ಸೇನಭೋಯ ಎಂದು ಉಲ್ಲೇಖಿಸುತ್ತದೆ. 


ಅ. ನಂ. 167 

ಊರು $ 
ತಾಲೂಕು p 
ಶಾಸನವಿರುವ ಸ್ಥಳ $ 


ಗಮನಿತ/ಪ್ರಕಟಿತ ಉಲ್ಲೇಖಃ 
ಕಾಲ é 


ವಂಶ ಮತ್ತು ಅರಸ $ 


ಭಾಷೆ $ 


ಮಂಕಿ 

ಹೊನ್ನಾವರ 

ಬಸದಿಯ ಬಳಿ ಇರುವ ವೀರಗಲ್ಲು 

ಡಿ.ಎಲ್‌. ಎಸ್‌.ಸಿ. ಐ. 1940-41, ನಂ. 53. 

ಶಕ 1300, ಪುಷ್ಯ, ಪಾಡ್ಯ ಗುರುವಾರ, ಸು.ಕ್ರಿ.ಶ. 1378. 

ರಾಯ ರಾಜಗುರುರಾಯ ವಾದಿಪಿತಾಮಹ ವೀರಹರಿಹರರಾಯ, 
ಮಹಾಪ್ರಧಾನ ಮಂಗಪ್ಪ ದಣ್ಣಾಯಕ 

ಕನ್ನಡ 


ಸಾರಾಂಶ $ ತ್ರುಟಿತ ಶಾಸನ. ಮಂಗಪ್ಪ ದಣ್ಣಾಯಕನು ಬಿದಿರೆ ಮೇಲೆ ಸೈನಿಕ ನಿಯಂತ್ರಣ ಸಾಧಿಸಿದಾಗ್ಕೂ ಹೈವೆ 
ರಾಜ್ಯದ ಮೇಲೆ ದಂಡೆತ್ತಿ ಹೋದನೆಂದು ಉಲ್ಲೇಖಿಸುತ್ತದೆ. 


352 


ಅ. ನಂ. 168 


ಊರು $ ಮಂಕಿ 

ತಾಲೂಕು 4 ಹೊನ್ನಾವರ 

ಶಾಸನವಿರುವ ಸ್ಫಳ $ ಶಾಂತಿನಾಥ ಬಸದಿ ಬಳಿ ಇರುವ ವೀರಗಲ್ಲು 

ಗಮನಿತ/ಪ್ರಕಟಿತ ಉಲ್ಲೇಖಃ  ಡಿ.ಎಲ್‌.ಎಸ್‌.ಸಿ. ಐ. 1940-41, ನಂ. 52. 

ಕಾಲ $ ಬಹುಧಾನ್ಯ, ಪುಷ್ಯ, ಶುದ್ಧ ಪಾಡ್ಕ ಗುರುವಾರ 

ವಂಶ ಮತ್ತು ಅರಸ $ ರಾಯ ರಾಜಗುರುರಾಯ ವಾದಿಪಿತಾಮಹ ವೀರಹರಿಹರರಾಯ, 


ಮಹಾಪ್ರಧಾನ ಮಂಗಪ್ಪ ದಣ್ಣಾಯಕ 
ಭಾಷೆ $ ಕನಡ 
p< 
ಸಾರಾಂಶ $ ಮಂಗಪ್ಪ ದಣ್ಣಾಯಕನು ಬಿದಿರೆಯಲ್ಲಿ ಸೈನ್ಯದೊಂದಿಗೆ ತುಳು ರಾಜ್ಯದ ಮೇಲೆ ಹಿಡಿತ ಸಾಧಿಸಲೆಂದು 
ಮಹಾಮಂಡಲೇಶ್ವರ ಹೈವರಸ ಒಡೆಯನ ವಿರುದ್ದ ಯುದ್ದ ಮಾಡಿದಾಗ ಕಾಯ್ಕಿಣಿಯ ಕಲ್ಲೆಯನಾಯಕನ ಮಗ 
ತಿಮ್ಮ ಣ್ಣನಾಯಕನು ಸಾವನ್ನಪ್ಪಿದನೆಂದು ತಿಳಿಸುತ್ತದೆ. 


ಅ. ನಂ. 169 

ಊರು $ ಮಂಕಿ 

ತಾಲೂಕು ; ಹೊನ್ನಾವರ 

ಶಾಸನವಿರುವ ಸ್ಥಳ ; ಶಾಂತಿನಾಥ ಬಸದಿಯ ಬಳಿ ಇರುವ ಮೂರನೇ ವೀರಗಲ್ಲು 
ಗಮನಿತ/ಪ್ರಕಟಿತ ಉಲ್ಲೇಖಃ ಡಿ.ಎಲ್‌. ಎಸ್‌.ಸಿ. ಐ. 1940-41, ನಂ. 51. 

ಕಾಲ $ ಶಕ 1300, ಆಶ್ವೀಜ, ಶು. 10, ಶನಿವಾರ 

ವಂಶ ಮತ್ತು ಅರಸ $ ರಾಯ ರಾಜಗುರುರಾಯ ವೀರಪ್ರತಾಪ ಮಲ್ಲಿಕಾರ್ಜುನ ರಾಯ, 


ಮಹಾಮಂಡಲೇಶ್ವರ ಭೈರದೇವ ಒಡೆಯನು ನಗಿರೆ ರಾಜ್ಯ ಆಳುತ್ತಿದ್ದನು. 
ಭಾಷೆ $ ಕನ್ನಡ 
ಸಾರಾಂಶ $ ಭೈರದೇವ ಒಡೆಯನು ತನ್ನ ಸಹೋದರರೊಡನೆ ಜಗಳವಾಡಿ ಗೇರುಸೊಪ್ಪೆಯ ಎರಡು ಕೋಲಬಳಿ 
ಸ್ಫನ್ಯ ಪಡೆಯಿಂದ ಕೊಪ್ಪವನ್ನು ಗೆದ್ದುಕೊಂಡನು. ಈ ಸಂಘರ್ಷದಲ್ಲಿ ಮಂಕಿಯ ಕಲ್ಲುನಾಯಕನು ಕಲಿತನದಿಂದ 
ಹೋರಾಡಿ ಸಾವನ್ನಪ್ಪಿದನೆಂದು ಹೇಳುತ್ತದೆ. 
ಕಲ್ಲುನಾಯಕನ ಸಹೋದರ ದೇವಣ್ಣ ನಾಯಕನು ಈ ಸ್ಮಾರಕ ಕಲ್ಲನ್ನು ಸ್ಥಾಪಿಸಿದನು. ಕಾಯ್ಕಿಣಿಯ 
ಕೋಟಿಯಾಚಾರಿಯ ಮಗ ಈಸರಾಚಾರಿ ಶಾಸನ ಕೆತ್ತಿ ದನೆಂದು ತಿಳಿಸುತ್ತದೆ. 


353 


ಅ. ನಂ.170 


ಊರು $ 
ತಾಲೂಕು $ 
ಶಾಸನವಿರುವ ಸ್ಥ ಛ $ 


ಗಮನಿತ/ಪ್ರಕಟಿತ ಉಲ್ಲೇಖಃ 


ಕಾಲ $ 


ವಂಶ ಮತ್ತು ಅರಸ $ 


ಭಾಷೆ $ 


ಮಂಕಿ 

ಹೊನ್ನಾವರ 

ಬೊಳಬಸಿಯಲ್ಲಿರುವ ಶಾಸನ 

ಡಿ. ಎಲ್‌. ಎಸ್‌.ಸಿ. ಐ. 1940-41, ನಂ. 62. 

ಶಕ 1437, ಭವ, ಚೈತ್ರ, ಶು.8, 2ನೇ ಫೆಬ್ರುವರಿ, ಕ್ರಿ.ಶ. 1515, 2ನೇ 
ಫೆಬ್ರುವರಿ ರವಿವಾರ 

ವೀರಪ್ರತಾಪ ದೇವರಾಯ, ಮಹಾಮಂಡಲೇಶ್ವರ ಸಾಳ್ಳ ಇಮ್ಮಡಿ ದೇವರಸನು 
ನಗಿರೆ ಮತ್ತು ಇತರೆ ರಾಜ್ಯಗಳನ್ನು ಆಳುತ್ತಿದ್ದನು. 


ಕನಡ 
pe 


ಸಾರಾಂಶ $ ಮಲ್ಲಪ್ಪ ಹೆಗ್ಗಡೆಯು ಮಂಕಿಯಲ್ಲಿ ಚೈತಾಲಯವನ್ನು ನಿಧ್ದಿಸಿದನು. ಈ ಚೈತ್ಯಾಲಯದಲ್ಲಿ ಆತನ ಗುರು 
ಪದ್ಧಪ್ರಭದೇವನು ಅನಂತ ತೀರ್ಥಂಕರನ ವಿಗ್ರಹವನ್ನು ಸ್ಥಾಪಿಸಿದನೆಂದು ಹೇಳುತ್ತದೆ. ಇಮ್ಮಡಿ ದೇವರಾಯನು 


ಇದಕ್ಕೆ ಚಿತ್ರಕೂಟ ಎಂದು ಹೆಸರಿಟ್ಟನು ಎಂದು ತಿಳಿಸುತ್ತದೆ. ಈ ಚೈತ್ಯಾಲಯಕ್ಕೆ ಅನೇಕ ಜನರು ದತ್ತಿದಾನ 


ನೀಡಿದ್ದರೆಂದು ಹೇಳುತ್ತದೆ. 


ಮುಂದುವರೆದ ಈ ಶಾಸನ ಮಲ್ಲಣ ಹೆಗ್ಗಡೆಯ ಈ ಬಸದಿಯ ಜಾಗದಲ್ಲಿಯೇ ಚೌವೀಸ ತೀರ್ಥಂಕರರಿಗಾಗಿ 
ಇನ್ನೊಂದು ಬಸದಿ ಕಟ್ಟಿಸಿ ಅದಕ್ಕೆ ಅನೇಕ ಜಮೀನನ್ನು ದಾನ ನೀಡಿದನೆಂದು ಹೇಳುತ್ತದೆ. 


ಅ. ನಂ. 171 

ಊರು $ 
ತಾಲೂಕು $ 
ಶಾಸನವಿರುವ ಸ್ಥಳ : 


ಗಮನಿತ/ಪ್ರಕಟಿತ ಉಲ್ಲೇಖಃ 


ಕಾಲ 
ವಂಶ ಮತ್ತು ಅರಸ $ 
ಭಾಷೆ $ 


ಮಂಕಿ 
ಹೊನಾವರ 

p 
ಶಾಂತಿನಾಥ ಬಸದಿಯ ಬಳಿ ಇರುವ ನಾಲ್ಕನೇ ವೀರಗಲ್ಲು 
ಡಿ. ಎಲ್‌. ಎಸ್‌.ಸಿ. ಐ. 1940-41, ನಂ. 65. 
ಶಕ 14(4)1, ಫಾಲ್ಗುಣ ಬ 10, ಮಂಗಳವಾರ - ಕ್ರಿ.ಶ. 1519, ಫೆಬ್ರುವರಿ 
26, ಮಂಗಳವಾರ 
ವೀರಪ್ರತಾಪ ಕೃಷ್ಣರಾಯ, ಮಹಾಮಂಡಳೇಶ್ವರ ಸಾಳುವ ಇಮ್ಮ ಡಿ 
ದೇವರಸ ಒಡೆಯ ಹೈವೆ, ನಗಿರೆ, ತುಳು, ಕೊಂಕಣ ರಾಜ್ಯಗಳನ್ನು ಆಳುತ್ತಿದ್ದನು. 
ಕನ್ನಡ 


ಸಾರಾಂಶ ಇಮ್ಮಡಿ ದೇವರಾಯನು ಮಡಗೋವೆಯ'ಪರಂಗದವರು (ಪೋರ್ತುಗೀಜರು) ವಿರುದ್ದ 


ಮಡಗೋವೆಯಲ್ಲಿ ಯುದ್ಧ ಮಾಡಿದಾಗ ಮಂಕಿಯ ತಿಮ್ಮಣ್ಣ ನಾಯಕನು ಯುದ್ಧದಲ್ಲಿ ಸಾವನ್ನಪ್ಪಿದನೆಂದು 


ಉಲ್ಲೆ ಖಿಸುತ್ತ ದೆ. 


354 


ಅ. ನಂ. 172 


ಊರು $ ಮಂಕಿ 
ತಾಲೂಕು p ಹೊನ್ನಾ ವರ 
ಶಾಸನವಿರುವ ಸ್ಥಳ $ ಮಂಕಿಯ ಪಾರ್ಶ್ವನಾಥ ಬಸದಿ ಬಳಿ ಇರುವಸ್ತ ಂಭಶಾಸನ 


ಗಮನಿತ/ಪ್ರಕಟಿತ ಉಲ್ಲೇಖಃ ಡಿ. ಎಲ್‌. ಎಸ್‌.ಸಿ. ಐ. 1940-41, ನಂ.72. 

ಕಾಲ - 

ವಂಶ ಮತ್ತು ಅರಸ : 

ಭಾಷೆ $ ಕನ್ನಡ 

ಸಾರಾಂಶ ; ತ್ರುಟಿತ ಶಾಸನ, ಲಿಪಿಯ ದೃಷ್ಟಿಯಿಂದಕ್ರಿ. ಶ. 10ನೇ ಶತಮಾನಕ್ಕೆ ಸೇರುತ್ತದೆ. ಭೂಮಿ ಮತ್ತು ಹಣವನ್ನು 
ದಾನ ನೀಡಲಾಯಿತೆಂದು ಹೇಳುತ್ತದೆ. ಗೋಸುಗರಸ ದಂಡನಾಯಕ (ಬಲ್ಲಹ) ಕೊಮ್ಮಸೆಟ್ಟಿ ಮತ್ತು ಸೇನಬೋವ 
ನಾಡಯ್ಯರಿಗೆ ಇದರ ರಕ್ಷಣೆಯ ಹೊಣೆಗಾರಿಕೆ ನೀಡಲಾಗಿತ್ತೆಂದು ತಿಳಿಸುತ್ತದೆ. ವಿವರಣೆ ಅಸ್ಪಷ್ಟವಾಗಿದೆ. 


ಅ. ನಂ. 173 

ಊರು $ ಮಂಕಿ 

ತಾಲೂಕು ; ಹೊನ್ನಾವರ 

ಶಾಸನವಿರುವ ಸ್ಥಳ ; ಬೋಳ ಬಸದಿಯ ಮಾಸ್ತಿ ಮನೆಯಲ್ಲಿರುವ 1ನೇ ವೀರಗಲ್ಲು 

ಗಮನಿತ/ಪ್ರಕಟಿತ ಉಲ್ಲೇಖಃ ಡಿ.ಎಲ್‌.ಎಸ್‌.ಸಿ. ಐ. 1940-41, ನಂ. 68. 

ಕಾಲ :  ಶಕ1442, ಸಾಧಾರಣ ಜ್ಯೇಷ್ಠ, ಬ5 - ಜೂನ್‌ 4, ಕ್ರಿ.ಶ. 1520, ಜೂನ್‌4, 
ಬುಧವಾರ 

ವಂಶ ಮತ್ತು ಅರಸ $ ವೀರಪ್ರತಾಪ ಕೃಷ್ಣರಾಯ ಮಹಾರಾಯ ಮಹಾಮಂಡಲೇಶ್ವರ ಇಮ್ಮಡಿ 
ದೇವರಸ ಒಡೆಯನಗಿರೆ, ತುಳು, ಹೈವೆ, ಕೊಂಕಣ ರಾಜ್ಯಗಳನ್ನು ಆಳುತ್ತಿದ್ದನು. 

ಭಾಷೆ $ ಕನ್ನಡ 


ಸಾರಾಂಶ ಃ ಇಮ್ಮಡಿ ದೇವರಾಯ ಒಡೆಯನು ಗೋವೆಯ ಪೋರ್ತುಗೀಸ (ಕಪ್ತಾನ್‌) ವಿರುದ್ಧ ದಂಡಯಾತ್ರೆ 
ಕೈಗೊಂಡಾಗ ಮಡಗೋವೆಯಲ್ಲಿ ನಡೆದ ಪ್ರತಿದಾಳಿಯಲ್ಲಿ ಸಿರಣ್ಣನಾಯಕ ಎಂಬ ಸೈನಿಕನು 


ವೀರಮರಣವನಪ್ಪಿದನೆಂದು ತಿಳಿಸುತ್ತದೆ. 


ಅ. ನಂ. 174 

ಊರು ? ಮಂಕಿ 

ತಾಲೂಕು ಹೊನ್ನಾವರ 

ಶಾಸನವಿರುವ ಸ್ವಳ $ ಮಂಕಿಯ ಬೋಳ ಬಸದಿಯ ಮಾಸ್ತಿ ಮನೆಯಲ್ಲಿರುವ ಎರಡನೇ ವೀರಗಲ್ಲು 


355 


ಗಮನಿತ/ಪ್ರಕಟಿತ ಉಲ್ಲೇಖಃ 


ಕಾಲ $ 
ವಂಶ ಮತ್ತು ಅರಸ $ 
ಭಾಷೆ $ 


ಡಿ.ಎಲ್‌. ಎಸ್‌.ಸಿ. ಐ. 1940-41, ನಂ. 67. 

ಶಕ 1442, ಫಾಲ್ಗುಣ, ಬ,೩ - ಗುರುವಾರ ಫೆಬ್ರುವರಿ 18, ಕ್ರಿ. ಶ. 1522 
ವಿಜಯನಗರ ವೀರಪ್ರತಾಪ ಕೃಷ್ಣರಾಯ ಮಹಾರಾಯ, ಮಹಾಮಂಡಲೇಶ್ವರ 
ಸಾಳ್ಳ ಇಮ್ಮಡಿ ದೇವರಸ ಒಡೆಯ ನಗಿರೆ, ತುಳು, ಹೈವೆ, ಕೊಂಕಣ ರಾಜ್ಯಗಳನ್ನು ; 
ಆಳುತ್ತಿದ್ದನು. 
ಕನ್ನಡ 


ಸಾರಾಂಶ ಮಹಾಮಂಡಲೇಶ್ವರ ಇಮ್ಮಡಿ ದೇವರಾಯ ಒಡೆಯ ಮಡಗೋವೆಯ ಪರಂಗ ಪೋರ್ತುಗೀಜರ 


(ಕಪ್ತಾನ್‌)ನ ವಿರುದ್ಧ ದಂಡಯಾತ್ರೆ ಕೈಗೊಂಡಾಗ ಇವರ ನಡುವೆ ಮಡಗೋವೆಯಲ್ಲಿ ನಡೆದ ಯುದ್ಧದಲ್ಲಿ 


ಬೊಮ್ಮಣ್ಣ ನಾಯಕನೆಂಬ ವೀರನು ಸಾವನ್ನಪ್ಪಿದನೆಂದು ಉಲ್ಲೇಖಿಸುತ್ತದೆ. 


ಅ. ನಂ.175 


ಊರು 


99 


ತಾಲೂಕು 


[ 


ಶಾಸನವಿರುವ ಸ್ಥಳ 
ಗಮನಿತ/ಪ್ರಕಟಿತ ಉಲ್ಲೇಖಃ 


ಕಾಲ ; 
ವಂಶ ಮತ್ತು ಅರಸ $ 
ಭಾಷೆ $ 


ಜಲ್ಲೊಳ್ಳಿ 
ಹೊನಾವರ 

ಣ್ಣ 
ಜೀರ್ಣಾವಸ್ನೆಯಲಿದ ಜೆನ ಬಸದಿಯಲ್ಲಿದೆ 

[«] “ಎ ಲ [ee 

ಡಿ. ಎಲ್‌. ಎಸ್‌.ಸಿ. ಐ. 1940-41, ನಂ. 70. 
ಶಕ 1467, ಕ್ರೋಧಿನ, ಮಾಘ13, ಆದಿವಾರ, ಕ್ರಿ.ಶ. ಜನೇವರಿ25 ಭಾನುವಾರ 
ವಜಯನಗರ ಸಾಮ್ರಾಟ ಹೆಸರು ತ್ರುಟಿತವಾಗಿದೆ. ಮಹಾಮಂಡಲೇಶ್ವರ ಕೃಷ್ಣ 
ಭೂಪಾಲ ಹೈವೆ, ತುಳು, ಕೊಂಕಣ ರಾಜ್ಯಗಳನ್ನು ರಾಜಧಾನಿ 
ಗೇರುಸೊಪ್ಪಾದಿಂದ ಆಳುತ್ತಿದ್ದನು. 
ಕನ್ನಡ 


ಸಾರಾಂಶ ೫ ಮಹಾಮಂಡಲೇಶ್ವರ ನಗರಿ ಶ್ರೀನಾಥ ಕೃಷ್ಣ ಭೂಪಾಲನು ಹೈವೆ, ತುಳು ಮತ್ತು ಕೊಂಕಣ ರಾಜ್ಯಗಳನ್ನು 
ರಾಜಧಾನಿ ಗೇರುಸೊಪ್ಪೆ ಯಿಂದ ಆಳುತ್ತಿದ್ದನು. ಈ ಸಮಯದಲ್ಲಿ ನಾಗಪ್ಪ ಸೆಟ್ಟಿಯು ಜಲವಳ್ಳಿ ಚೈತ್ಯಾಲಯ ನಿರ್ಮಿಸಿ 


ಪಾಶ್ವ ೯ ಜಿನೇಶನ ವಗ್ರಹವನ್ನು ಸ್ಥಾ ಪಿಸಿದನೆಂದು ತಿಳಿಸುತ್ತ ಜೆ, 


ಅ. ನಂ. 176 

ಊರು $ 
ತಾಲೂಕು $ 
ಶಾಸನವಿರುವ ಸ್ಥಳ p 


ಗಮನಿತ/ಪ್ರಕಟಿತ ಉಲ್ಲೇಖಃ 


ಕಾಲ $ 


ಜಲ್ಲೊಳ್ಳಿ (ಜಲವಳ್ಳಿ) 
ಹೊನಾವರ 
p 
ಹಿತ್ತ ಲಲ್ಲಿ ನಿಂತಿರುವ ವೀರಗಲ್ಲು 
ಡಿ.ಎಲ್‌. ಎಸ್‌.ಸಿ. ಐ. 1940-41, ನಂ. 77. 


ಪಾರ್ಥಿವ, ಶ್ರಾವಣ, ಶು5, ಆದಿವಾರ. 


356 


ವಂಶ ಮತ್ತು ಅರಸ $ me 

ಭಾಷೆ - ಕನ್ನಡ 

ಸಾರಾಂಶ ಃ ತ್ರುಟಿತಗೊಂಡಿರುವ ಶಾಸನ.ಲಿಪಿಯ ದೃಷ್ಟಿಯಿಂದ ಲಕ್ಷ ಣದಂತೆ ಕ್ರಿ.ಶ. 16ನೇ ಶತಮಾನಕ್ಕೆ ಸೇರುತ್ತದೆ. 
ಕಾಯ್ಕಿಣಿಯ ಬಳಿ ನಡೆದ ಯುದ್ಧದಲ್ಲಿ ಜಲವಳ್ಳಿಯ ಗಣಪುರಿ ನಾಯಕನು ಸಾವನ್ನಪ್ಪಿದನು. ಈತನ ನೆನಪಿಗಾಗಿ 
ಹೈವೆ ನಾಯಕನು ವೀರಗಲ್ಲು ಸ್ಥಾಪಿಸಿದನೆಂದು ಹೇಳುತ್ತದೆ. 


ಅ. ನಂ. 177 

ಊರು $ ಹಳದೀಪುರ 
ತಾಲೂಕು $ ಹೊನ್ನಾವರ 
ಶಾಸನವಿರುವ ಸ್ಥ ಛ $ - 


ಗಮನಿತ/ಪ್ರಕಟಿತ ಉಲ್ಲೇಖಃ ಎ.ಇ.,ಸಂ. XX1ಪು. 173-79. 


ಕಾಲ $+ ಕ್ರಿ. ಶ.8ನೇ ಶತಮಾನ 
ವಂಶ ಮತ್ತು ಅರಸ $ ಗೋಪಾಲದೇವ 
ಭಾಷೆ $ ಸಂಸ್ಕೃತ 


ಸಾರಾಂಶ $ ಗೋಪಾಲದೇವನು ವಿಕ್ರಮಾದಿತ್ಯ, ಸತ್ಯಾಶ್ರಯ, ಪ್ರಥ್ವಿ ವಲ್ಲಭ, ಪಲ್ಲವರಾಜ ಚೆಂದ್ರಮಹಾಸೇನನ 
ಮಗ, ಪೈಗುಂದ ಪುರವರಾಧೀಶ್ವರ ಎಂದು ಕರೆಯಲ್ಪಟ್ಟಿದ್ದಾನೆ. ಇವನು ಕಸಂಪಲ್ಲಿ ಗ್ರಾಮದ ಆದಾಯದ ಕೆಲವು 
ಭಾಗವನ್ನು ಹರಿತಗೋತ್ರದ ಸಿಂಗಿತಲೆ ಪಣ್ಯಾರನಿಗೆ ದಾನ ನೀಡಿದನು ಎಂದು ಉಲ್ಲೇಖಿಸುತ್ತದೆ. 


ಗೋಪಾಲದೇವನು ಈ ದಾನವನ್ನು ನೀಡುವಾಗ ಮಂತ್ರಿ , ಪುರೋಹಿತ, ಪ್ರೀಕರಣ, ಒಂದು ಸಾವಿರ 
ಮಹಾಜನರು, ಆರುನೂರು ನಾಡುಗಳು ಉಪಸ್ಥಿತರಿದ್ದರೆಂದು ತಿಳಿಸುತ್ತದೆ. ಈ ದಾನವನ್ನು ಸೂರ್ಯ ಚಂದ್ರರು 
ಇರುವತನಕ ಅನುಭೋಗಿಸಲು ನೀಡಲಾಯಿತೆಂದು ತಿಳಿಸುತ್ತದೆ. ಇಲ್ಲಿ ಉಲ್ಲೇಖಿತ ಪೈವೆಗುಂದ ಇಂದಿನ ಹೈಗುಂದ 
ಪೆರಮಳೆ ಇಂದಿನ ಹೊನ್ನಾವರ ತಾಲೂಕಿನ ಹೆರವಳ್ಳಿ, ತಣವಳ್ಳಿ, ಇಂದಿನ ಹೊನ್ನಾವರ ತಾಲೂಕಿನ ತುಂಬೊಳ್ಳಿ 
(ಹೈಗುಂದ ಸಮೀಪದಲ್ಲಿದೆ) ಈ ದಾನವು ಮನೆಜಾಗ ಮತ್ತು ಭತ್ತದ ಭೂಮಿಯನ್ನು ಒಳಗೊಂಡಿತ್ತು. ಈ ದಾನದಲ್ಲಿ 
ನೀಡಿದ ಭೂಮಿ ಉತ್ತರಕ್ಕೆ ಪೆರಮಲೆ ದಕ್ಷಿಣಕ್ಕೆ ತಣವಳ್ಳಿ ದಕ್ಷಿಣಕ್ಕೆ ನೈದಿಲಗೆರೆ ಮತ್ತು ಪೂರ್ವಕ್ಕೆ ಇಡವೆಟ್ಟ ಬೆಟ್ಟವಿದೆ 
ಎಂದು ಬಾನ ನೀಡಿದ ಭೂಮಿಯ ಗಡಿಗಳನ್ನು ಉಲ್ಲೇಖಿಸುತ್ತದೆ. 


ಅ. ನಂ. 178 

ಊರು $ ಹಳದೀಪುರ 

ತಾಲೂಕು ಹೊನ್ನಾವರ 

ಶಾಸನವಿರುವ ಸ್ಥಳ ;  ಹಳದೀಪುರ ಚಂಡೇಶ್ವರ ದೇವಾಲಯದಲ್ಲಿರುವ ಸ್ತಂಭ ಶಾಸನ 


357 


ಗಮನಿತ/ಪ್ರಕಟಿತ ಉಲ್ಲೇಖಃ ಪಿ. ಕೆ. ಆರ್‌. ಬಿ.ಪಿ. 1941-47 ಪು. 6-7. 
ಡಿ.ಎಲ್‌. ಎಸ್‌.ಸಿ.ಐ. 1941-42 ನಂ. 20, ಎಸ್‌. ವ. ಪಾಡಿಗಾರ ಮತ್ತು 
ಗಣಪತಿಗೌಡ, "'ಪೊನ್ನುವರ ಪುರವರಾಧೀಶ್ವರ ಕಾಮದೇವರಸನ ಹಳದೀಪುರ 
ಚಂಡೇಶ್ವರ ವೀರಗಲ್ಲು ಶಾಸನ, ಶಕವರ್ಷ 1002’, ಕರ್ನಾಟಕ ಭಾರತಿ, 
ಸಂ. 22/4. ಗಣಪತಿ ಗೌಡ, ಮೈನರ್‌ ಡೈನಾಸ್ಟಿಸ್‌ ಅಫ್‌ ಉತ್ತರಕನ್ನಡ ರೀಜನ, 


ಪು. 340-342, ನಂ. 3. 


ಕಾಲ s ಶಕವರ್ಷ 1002, ಸಿದ್ದಾರ್ಥಿ, ಆಶ್ವೀಜ ಶು. 5 - ಸಪ್ಟೆಂಬರ 3, 1079. 
ವಂಶ ಮತ್ತು ಅರಸ ್ಥ ಪೊನ್ನಾವರ ಪುರವರಾಧೀಶ್ವರ ಮಹಾಮಂಡಲೇಶ್ವರ ಇಮ್ಮಡಿ ಕಾವದೇವರಸ. 
ಭಾಷೆ $ ಕನ್ನಡ 


ಸಾರಾಂಶ: ಮಹಾನ್ಮಂಡಲೇಶ್ವರ ಪೊನ್ನುವರ ಪುರವರಾಧೀಶ್ವರ ಕಾವದೇವರಸ ಮತ್ತು ಗೋಕರ್ಣ ಪುರವರಾಧೀಶ್ವರ 
ನಾಗವರ್ಮರಸನನ್ನು ಉಲ್ಲೇಖಿಸುತ್ತದೆ. ಕಾಮದೇವರಸನು ಹೊನ್ನಾವರವನ್ನು ನಾಗವರ್ಮನಿಂದ 
ಗೆದ್ದುಕೊಂಡನೆಂದು ಉಲ್ಲೇಖಿಸುತ್ತದೆ. ಜಯಕೇಶಿಯು ಕಟ್ಟಿದ ಕೋಟೆಗಾಗಿ ಇವರಿಬ್ಬರ ನಡುವೆ ನಡೆದ ಯುದ್ದದಲ್ಲಿ 
ತಂತ್ರೆಹಾಲದ ಜವನನ ಮಗ ಮಧುಗೆಲ್ಲಿ ಯಾತ ಶತ್ರುಗಳೊಡನೆ ಹೋರಾಡಿಸೈನಿಕರನ್ನು ಕೊಂದು ಸ್ವರ್ಗ ಪಡೆದನೆಂದು 
ತಿಳಿಸುತ್ತದೆ. ಆತನ ಪತ್ನಿಯರಾದ ದಂಡಲಬ್ಬೆ ಮತ್ತು ಭೂತರಗೆಲ್ಲುತೆಯ ಮಗಳಾದ ಮಾರಬ್ಬೆ ಮಾಯಬಳ್ಳಿಯ 
ಅಜಮ್ಮಗೆಲ್ಲರು, ವೀರಗಲ್ಲು ನೆಟ್ಟರೆಂದು ತಿಳಿಸುತ್ತದೆ. ಶಾಸನ ಬರೆದವನು ಸೇನಬೋವ ಸಿದ್ದರಾಯ, ದಿಳ್ಳೂರದ 
ನಾಗೋಜನ ಮಗ ಜಕ್ಕನು ಶಾಸನ ಖಂಡರಿಸಿದನೆಂದು ಉಲ್ಲೇಖಿಸುತ್ತದೆ. 


ಅ. ನಂ. 179 

ಊರು $ ಹಳದೀಪುರ 

ತಾಲೂಕು ? ಹೊನ್ನಾವರ 

ಶಾಸನವಿರುವ ಸ್ಥಳ $ ಜೈನಬಸದಿಯ ಬಳಿ ಇರುವ ಜಮೀನನಲ್ಲಿರುವ ವೀರಗಲ್ಲು 
ಗಮನಿತ/ಪ್ರಕಟಿತ ಉಲ್ಲೇಖಃ ಡಿ. ಎಲ್‌. ಎಸ್‌.ಸಿ. ಐ. 1941-42, ನಂ. 61. 

ಕಾಲ $ ಶಕ 1376, ಭವ, ಶ್ರಾವಣ, ಬ- ಬಹುಶಃ 1454 

ವಂಶ ಮತ್ತು ಅರಸ $ ವಿಜಯನಗರ ಸಾಮ್ರಾಟ ವೀರಪ್ರತಾಪ ಹೆಸರು ತ್ರುಟಿತ, ಭೈರವದೇವ ಒಡೆಯ 


ಹೈವೆ, ಕೊಂಕಣ, ತುಳು ರಾಜ್ಯವನ್ನು ಆಳುತ್ತಿದ್ದನು. 
8 Wa) 
ಭಾಷೆ $ ಕನಡ 
p 
ಸಾರಾಂಶ $ ಹೊನ್ನಾವರದಲ್ಲಿ ಬೀಡು ಬಿಟ್ಟ ಸೈನ್ಯವು ಸಸಗಲ್‌ ಎಂಬಲ್ಲಿ ನಡೆಸಿದ ಹೋರಾಟದಲ್ಲಿ ಬಸವನಬಲಿಗೆ 


ಸೇರಿದ ಮೂರು ಸೈನಿಕರು ಸಾವನ್ನಪ್ಪಿದರೆಂದು ತಿಳಿಸುತ್ತದೆ. 


358 


ಅ. ನಂ. 180 


ಊರು $ 
ತಾಲೂಕು $ 
ಶಾಸನವಿರುವ ಸ್ಸ ೪ $ 


ಗಮನಿತ/ಪ್ರಕಟಿತ ಉಲ್ಲೇಖಃ 
ಕಾಲ - 


ವಂಶ ಮತ್ತು ಅರಸ $ 


ಭಾಷೆ 


ಹಳದೀಪುರ 

ಹೊನ್ನಾ ವರ 

ಕುಮಟಾ ಹೊನ್ನಾವರ ರಸ್ತೆಯ ಪಕ್ಕದಲ್ಲಿದೆ. 

ಡಿ.ಎಲ್‌. ಎಸ್‌.ಸಿ. ಐ. 1941-42, ನಂ. 62. 

ಶಕ1(4]14, ಪರಿಧಾವಿ, ಶ್ರಾವಣ, ಬನ, ಕ್ರಿ.ಶ.1492 ಅಗಸ್ಟ್‌ 12, ರವಿವಾರ 
ವಿಜಯನಗರ ಸಾಮ್ರಾಟ ವಿರುಪಾಕ್ಷರಾಯ, ಮಹಾಮಂಡಲೇಶ್ವರ ದೇವರಸ 
ಒಡೆಯ ಹೈವೆ, ತುಳು, ಕೊಂಕಣವನ್ನು ರಾಜಧಾನಿ ಹೊನ್ನಾವರದಿಂದ 
ಆಳುತ್ತಿ ದ್ದ ಮ. 

ಕನ್ನಡ 


ಸಾರಾಂಶ ೬ ಶಾಸನವು ದೇವರಸ ಒಡೆಯನ ಸೃನ್ಯದಲ್ಲಿರುವ ಅಡೆಯೋಗಣದ ಎರಡು ಮತ್ತು ಹಡಿಯಕೊಂಡದ 


ಎರಡು ಯೋಧರು ಯುದ್ದದಲ್ಲಿ ವೀರಮರಣವನ್ನಪ್ಪಿದರೆಂದು ತಿಳಿಸುತ್ತದೆ. 


ಅ. ನಂ. 181 

ಊರು $ 
ತಾಲೂಕು $ 
ಶಾಸನವಿರುವ ಸ್ಥಳ $ 


ಗಮನಿತ/ಪ್ರಕಟಿತ ಉಲ್ಲೇಖಃ 


ಕಾಲ p 
ವಂಶ ಮತ್ತು ಅರಸ $ 
ಭಾಷೆ $ 


ಹಳದೀಪುರ 
ಹೊನ್ನಾವರ 

ಜೈನಮನೆಯಲ್ಲಿರುವ ವೀರಗಲ್ಲು 

ಡಿ.ಎಲ್‌. ಎಸ್‌.ಸಿ. ಐ. 1941-42, ನಂ. 67. 

ಶಕ 1495, ಶ್ರೀಮುಖಿ, ವೈಶಾಖ ಶುದ್ದ, 10, ಕ್ರಿ.ಶ. 1573, ಏಪ್ರಿಲ್‌ 
11 ಶನಿವಾರ 

ಮಹಾಮಂಡಲೇಶ್ವರ ಸಾಳ್ವ ಚೆನ ಭೆರಾದೇವಿ 


ಇ"'ಲ 
ಕನ್ನಡ 
« 


ಸಾರಾಂಶ: ಮಹಾಮಂಡಲೇಶ್ವರ ಸಾಳ್ಸ ಚೆನ್ನಭೈರಾದೇವಿ ಅಮ್ಮ ನಗಿರೆ, ಹೈವೆ, ಕೊಂಕಣಹಾಗೂ ತುಳು ರಾಜ್ಯಗಳನ್ನು 


ಆಳುತ್ತಿದ್ದಳು. ಈ ಸಮಯದಲ್ಲಿ ಬೀಳಗಿಯ ನರಸಪ್ಪ ಒಡೆಯನು, ಚೆನ್ನಭೈರಾದೇವಿಯ ಆಳ್ವಿಕೆಗೆ ಒಳಪಟ್ಟ ಸ್ಥಳವನ್ನು 


ಆಕ್ರಮಿಸಿದಾಗ ಹಳದೀಪುರ ದೇವರಾಯನಾಯಕ ಶತ್ರುವನ್ನು ಧೀರೋದತ್ತವಾಗಿ ಯುದ್ಧದಲ್ಲಿ ಎದುರಿಸಿ 


ಸಾವನ್ನಪ್ಪಿದನೆಂದು ತಿಳಿಸುತ್ತದೆ. 


ದೇವರಾಯನಾಯಕನ ಸಹೋದರ ಅಳಿಯ ಗುಮ್ಮಣ್ಣ ನಾಯಕನು ಈ ವೀರನ ನೆನಪಿಗಾಗಿ ವೀರಗಲ್ಲು 


ಸ್ಥಾಪಿಸಿದನೆಂದು ತಿಳಿಸುತ್ತದೆ. 


359 


ಅ. ನಂ. 182 


ಊರು ಹಳದೀಪುರ 
ತಾಲೂಕು $ ಹೊನ್ನಾ ವರ 
ಶಾಸನವಿರುವ ಸ್ಥಳ $ ಕುಂಬಾರಮಕ್ಕಿಯಲ್ಲಿರುವ ವೀರಗಲ್ಲು 


ಗಮನಿತ/ಪ್ರಕಟಿತ ಉಲ್ಲೇಖಃ  ಡಿ.ಎಲ್‌.ಎಸ್‌.ಸಿ.ಐ. 1941-42, ನಂ. 30. 


ಕಾಲ 2 --- 
ವಂಶ ಮತ್ತು ಅರಸ $ ಮಹಾಮಂಡಲೇಶ್ವರ (ಹೆಸರು ತ್ರುಟಿತ) 
ಭಾಷೆ $ ಕನ್ನಡ 


ಸಾರಾಂಶ ೬ ಈ ಶಾಸನವು ಸಂಪೂರ್ಣ ತ್ರುಟಿತಗೊಂಡಿದೆ. 


ಅ. ನಂ. 183 

ಊರು $ ಹೆಬ್ಬಾನಕೇರೆ 

ತಾಲೂಕು p ಹೊನ್ನಾವರ 

ಶಾಸನವಿರುವ ಸ್ಥಳ $ ಹೆಬ್ಬಾರ್ನಕೆರೆಗೆ ಹೋಗುವಾಗ ರಸ್ತೆಯ ಬದಿಯಲ್ಲಿರುವ ಹೊಲದಲ್ಲಿರುವ 
ಸ್ಪಂಭಶಾಸನ 

ಗಮನಿತ/ಪ್ರಕಟಿತ ಉಲ್ಲೇಖಃ ಡಿ. ಎಲ್‌. ಎಸ್‌.ಸಿ. ಐ. 1941-42, ನಂ. 19. 

ಕಾಲ +  ಶಕ1008, ಕ್ರೋಧನ, ಆಶ್ವೀಜ, ಶು. 5, ಮಂಗಳವಾರ, ಕ್ರಿ. ಶ. 1086, 
ಸಪ್ಟೆಂಬರ 15, ಮಂಗಳವಾರ 

ವಂಶ ಮತ್ತು ಅರಸ $ ಮಹಾಮಂಡಲೇಶ್ವರನ ಹೆಸರು ತ್ರುಟಿತವಾಗಿದ್ದು ಬೊಮ್ಮಲಾದೇವಿ 


ರಾಣಿಯನ್ನು ಉಲ್ಲೇಖಿಸುತ್ತದೆ. 
ಷಿ ; 
ಬಾಷ $ ಕನ್ನಡ 
ಸಾರಾಂಶ $ ಈ ಶಾಸನವು ತ್ರುಟಿತಗೊಂಡಿದ್ದು, ಬೊಮ್ಮ ಲಾದೇವಿಯನ್ನು ಮಹಾಮಂಡಲೇಶ್ವರನ ವಿಜಯರಾಜಿನಿ 
ಎಂದು ಉಲ್ಲೇಖಿಸುತ್ತದೆ. ಮಹಾಮಂಡಲೇಶ್ವರ ಹೆಸರು ತ್ರುಟಿತವಾಗಿದೆ. 


ಅ. ನಂ. 184 

ಊರು $ ಹೊದಕೆ - ಶಿರೂರ 

ತಾಲೂಕು : ಹೊನ್ನಾವರ 

ಶಾಸನವಿರುವ ಸ್ಥಳ $ ಹೊದಕೆ - ಶಿರೂರು ಈಶ್ವರ ದೇವಾಲಯದ ಬಳಿ ಇದೆ 


ಗಮನಿತ/ಪ್ರಕಟಿತ ಉಲ್ಲೇಖಃ ಡಿ.ಎಲ್‌. ಎಸ್‌.ಸಿ. ಐ. 1941-42, ನಂ. 58. 


360 


ಕಾಲ $ 
ವಂಶ ಮತ್ತು ಅರಸ $ 
ಭಾಷೆ F 


ಶಕ 1312, ಶುಕ್ಷ ಮಾರ್ಗಶಿರ, ಶು. 15, ಕ್ರಿ.ಶ. 1389 ಡಿಸೆಂಬರ3. 
ಮಹಾಮಂಡಲೇಶ್ವರ ಮಹಾರಾಜಾಧಿರಾಜ ವೀರಹರಿಹರ ಮಹಾರಾಯ 


ಕನ್ನಡ 


ಸಾರಾಂಶ $ ಹರಿಹರ ಮಹಾರಾಜನು ಮಕ್ಕೆಯ ಕೃಷ್ಣ ಹೆಬ್ಬುವರನಿಗೆ ಹೈವೆ ರಾಜ್ಯದ ಹೊದಕೆ ಗ್ರಾಮವನ್ನು ದಾನ 


ನೀಡಿದನು. ಶಾಸನವು ಕೃಷ್ಣ ಹೆಬ್ಬುವರನ ಮಕ್ಕಳಾದ ಹೊನ್ನವ್ವ ಹಿರಿಯ ಮಲ್ಲಪ ಮತ್ತು ಚಿಕ್ಕಮಲ್ಲಪ್ಪರನ್ನು 


ಪರಿಚಯಿಸುತ್ತದೆ. ಹೊನ್ನವ್ವೈಯು ಹರಿಹರ ಮಹಾರಾಜನ ಮಗಳಾಗಿದ್ದಳೆಂದು ಉಲ್ಲೇಖಿಸುತ್ತದೆ. 


ಅ. ನಂ. 185 

ಊರು $ 
ತಾಲೂಕು 
ಶಾಸನವಿರುವ ಸ್ಥಳ ್ಥ 


ಗಮನಿತ/ಪ್ರಕಟಿತ ಉಲ್ಲೇಖಃ 


ಕಾಲ $ 
ವಂಶ ಮತ್ತು ಅರಸ $ 
ಭಾಷೆ $ 


ಹೆಬ್ಬಾರ್ನಕೆರೆ 

ಹೊನ್ನಾವರ 

ಹೆಬ್ಬಾರ್ನಕೆರೆಯ ಉಪ್ಲೆ ದೇವಸ್ಥಾನದ ಹೊರ ಆವರಣದ ಹಿಂಭಾಗದಲ್ಲಿನ 
ವೀರಗಲ್ಲು 

ಡಿ.ಎಲ್‌. ಎಸ್‌.ಸಿ. ಐ. 1941-42, ನಂ. 22. 

ಕಾವದೇವನ ಆಳ್ಳಿಕೆಯ ಕಾಲದ ಮೂರ (3)ನೇ ವರ್ಷ, ಕ್ರಿ.ಶ. 1236 
ಚಂದಾವರದ ಕಾದಂಬ ವೀರಕಾವದೇವ 

ಕನ್ನಡ 


ಸಾರಾಂಶ $ ಈ ಶಾಸನವು ಚಂದಾವರದಲ್ಲಿ ನಡೆದ ಯುದ್ಧದಲ್ಲಿ ವೀರಯೋಧನೊಬ್ಬನು ಮರಣ ಹೊಂದಿದ್ದರ 


ಕುರಿತು ಹೇಳುತ್ತದೆ. ಈ ಯುದ್ದವು ಸುಮನೊರಮಣಾರ್ಕದ ದೇವರಸನನ್ನು ಉಲ್ಲೇಖಿಸುತ್ತದೆ. 


ಈ ಕಲ್ಲನ್ನು ಹೆಬ್ಬಾರ(ದಕೆ)ಯ ಸೇನಬೋವನು ನೆಟ್ಟು ಸಾವನ್ನಪ್ಪಿದ ವೀರನ ಶೇಷ ಕ್ರಿಯೆಗಳನ್ನು 


ಮಾಡಿದನೆಂದು ತಿಳಿಸುತ್ತದೆ. 


ಅ. ನಂ. 186 

ಊರು $ 
ತಾಲೂಕು $ 
ಶಾಸನವಿರುವ ಸ್ಥಳ $ 
ಗಮನಿತ/ಪ್ರಕಟಿತ ಉಲ್ಲೇಖಃ 
ಕಾಲ ¢ 


ವಂಶ ಮತ್ತು ಅರಸ 


[XY 


ಬಾಷೆ 


00 


ಹೆಬ್ಬಾರ್ನಕೆರೆ 

ಹೊನ್ನಾವರ 

ಉಪ್ಲೆ ದೇವಾಲಯದ ಬಳಿ ಇರುವ ಜಮೀನಿನಲ್ಲಿ ತುಂಡಾಗಿ ಬಿದ್ದಿರುವ ವೀರಗಲ್ಲು 
ಡಿ.ಎಲ್‌. ಎಸ್‌.ಸಿ.ಐ. 1941-42, ನಂ. 34. 

ಸುಮಾರುಕ್ರಿ. ಶ. 12ನೇ ಶತಮಾನ 

ಕನ್ನಡ 


361 


ಸಾರಾಂಶ ೬ ಚಂದಾವರ ಕೋಟೆಯ ಮೇಲೆ ದಾಳಿ ಮಾಡಿದಕುದುರೆಯ ಹೆಬ್ಬಾರ ಎಂಬವನು ಮರಣ ಹೊಂದಿದರು. 
ಇವನ ಸ್ಮರಣಾರ್ಥ ಆತನ ಪತ್ನಿ ಮತ್ತು ಸಂಬಂಧಿಗಳು ಈ ವೀರಗಲ್ಲನ್ನು ನಿರ್ದಿಸಿದರು. ಇದನ್ನು ಕೆತ್ತಿದವನು ಮಾತಾಜಿ 
ಎಂದು ಉಲ್ಲೇಖಿಸುತ್ತದೆ. ವಿವರಗಳು ಅಸ್ಪಷ್ಟವಾಗಿವೆ. 


ಅ. ನಂ. 187 

ಊರು $ ಹೊನ್ನಾವರ 

ತಾಲೂಕು ಹೊನ್ನಾವರ 

ಶಾಸನವಿರುವ ಸ್ಥಳ ೬ -—- 

ಗಮನಿತ/ಪ್ರಕಟಿತ ಉಲ್ಲೇಖಃ ಸಿ.ಕೆ. ಐ.ಸಂ.1, ನಂ.26, ಪು. 102-104. 
ಕಾಲ $ ಆಳ್ಳಿಕೆಯ ಕಾಲದ ಪ್ರಥಮವರ್ಷ 

ವಂಶ ಮತ್ತು ಅರಸ $ ಕೈಕೇಯಿ ಚಿತ್ರಸೇನ 

ಭಾಷೆ 7 ಸಂಸ್ಕೃತ 


ಸಾರಾಂಶ ಅಂಬುದ್ವೀಪದ ವಿಜಯಿ ಕೈಕೇಯಿ ಚಿತ್ರಸೇನ ಕೆಲ್ಲನು ನಾಪಿತಪಲ್ಲಿಯಲ್ಲಿರುವ ಭೂಮಿಯನ್ನು ಬೌದ್ದ 
ಸಂಘಾಶ್ರಮಕ್ಕೆ ದಾನ ನೀಡಿದನು ಎಂದು ತಿಳಿಸುತ್ತದೆ. 


ಅ. ನಂ. 188 

ಊರು p ನಾಗೂರು 

ತಾಲೂಕು $ ಕುಮಟಾ 

ಶಾಸನವಿರುವ ಸ್ಥಳ $ ನಾಗೂರು ವಿಷ್ಣು ದೇವಾಲಯದಲ್ಲಿದೆ 
ಗಮನಿತ/ಪ್ರಕಟಿತ ಉಲ್ಲೇಖಃ ಅಪ್ರಕಟಿತ ಹೊಸ ಶಾಸನ 

ಕಾಲ p ತಾರಣ ಸಂವತ್ಸರ ಕಾರ್ತಿಕ ಶು. 1. 

ವಂಶ ಮತ್ತು ಅರಸ $ ಚಂದಾವರ ಕಾದಂಬ ದೊರೆ ಶಿವಚಿತ್ತ ಕಾವದೇವರಸ 
ಭಾಷೆ $ ಕನ್ನಡ 


ಸಾರಾಂಶ ಃ ಪ್ರಸ್ತುತ ಶಾಸನವು ಶೈವ ಶ್ಲೋಕದೊಂದಿಗೆ ಆರಂಭಗೊಳ್ಳುತ್ತದೆ. ಈ ಶಾಸನವು ಚಂದಾವರ ಕಾದಂಬ 
ದೊರೆ ಶಿವಚಿತ್ತ ವೀರಕಾವದೇವರಸನ ಆಳ್ಳಿಕೆಯ 59ನೇ ವರ್ಷದಲ್ಲಿ ಹೊರಟಿದೆ. (ತಾರಣ ಸಂವತ್ಸರ ಕಾರ್ತಿಕ ಶು 
1 ಆದಿತ್ಯವಾರ) ನಾಗೂರಿನ 105 ಮಹಾಪ್ರಭುಗಳು ವಿನಾಯಕ ದೇವರ ಮತ್ತು ವಿಷ್ಣುದೇವರ ಶಾಲೆಯ ದೇವರಿಗೆ 
ಬರುವಂತಹ ಸುಂಕದೆರೆ ಎಂಟು ಕೊಳಗ ಮಾನದಲ್ಲಿ ಒಂದು ಹಾಗವನ್ನಿತ್ತರು. ಅದರೊಳಗೆ ಮಹಾ ದೇವರಿಗೆ ಒಂದು 
ಕೊಳ, ಉಳಿದೆರೆಡು ಭಾಗ ಹೊಂಗೆ ಕೋಣೆಯವರಿಗೆ, ಒಂದು ಭಾಗ ವಿಷ್ಣುದೇವರಿಗೆ, ಒಂದು ಭಾಗ ವಿನಾಯಕನಿಗೆ, 
ಎರಡು ಭಾಗ ಪಾರಿವಾಳ ಪರಿಶೆಯ ಪ್ರಕಾಶತೀರ್ಥ ಪ್ರೀಪಾದಂಗಳಿಗೆ ಇದಲ್ಲದೆ ವಿಷ್ಣುದೇವರ ಗಣಪತಿ ದೇವರ ಶಾಂತಿಗೆ 


ನಾಲ್ಕು ಗದ್ಯಾಣ (ಗದ್ದೆ) ದಾನ ನೀಡಿದ್ದನ್ನು ತಿಳಿಸುತ್ತದೆ. 


362 


ಅ. ನಂ. 189 


ಊರು ಬೆಳಸೆ 

ತಾಲೂಕು $ ಅಂಕೋಲಾ 

ಶಾಸನವಿರುವ ಸ್ಥಳ $ ಶಿಧಿಲಾವಸ್ಥೆಯ ಶಿವದೇವಾಲಯ ದಿಬ್ಬದ ಮೇಲಿದೆ 
ಗಮನಿತ/ಪ್ರಕಟಿತ ಉಲ್ಲೇಖಃ ಅಪ್ರಕಟಿತ 

ಕಾಲ ; ಕ್ರಿ.ಶ. 1381 

ವಂಶ ಮತ್ತು ಅರಸ $ ವಿಜಯನಗರಸಾಮ್ರಾಟ ಶ್ರೀ ವೀರ ಬುಕ್ಕರಾಯ ಬಸವಣ ಒಡೆಯ 
ಭಾಷೆ ಕನ್ನಡ 


ಸಾರಾಂಶ ೬ ಈ ಶಾಸನವು ಗಣಪತಿ ಮತ್ತು ಶಿವನ ಸ್ತುತಿಯೊಂದಿಗೆ ಆರಂಭವಾಗುತ್ತದೆ. ವಿಜಯನಗರದ ಸಾಮ್ರಾಟ 
ವೀರಬುಕ್ಕರಾಯ ಮತ್ತು ಬ(ಸವ)ಣ ಒಡೆಯರವರನ್ನು ಉಲ್ಲೇಖಿಸುತ್ತದೆ. 

ಕ್ರಿಯಾಶಕ್ತಿಯನ್ನು ಪ್ರಕೃತ ಕವಿ, ಕವಿಪಿತಾಮಹ, ಪ್ರಳಯಕಾಲಭೈರವ, ಸೀಮೆಯ ಚಕ್ರವರ್ತಿ, ಮತ್ತವದಿ 
ಕಾಲಾಹಳ ರಾಜಮಾನ ದಕ್ಷಿಣವಾರಣಾಸಿಕೃತು ತ್ರಿಯಂಬಕ ದೇವರಡಿಸೆ ಶ್ರೀಪಾದ ಪದ್ಧಾರಾಧಕ ಎಂದು ಬಣ್ಣಿಸುತ್ತದೆ. 


ಅ. ನಂ. 190 

ಊರು $ ಶಿರಗುಂಜಿ 

ತಾಲೂಕು p ಕುಮಟಾ 

ಶಾಸನವಿರುವ ಸ್ಥಳ ; ಶಿರಗುಂಜೇಶ್ವರ ದೇವಾಲಯದ ಬಳಿ ಹೊಲದ ಮರದಡಿಯಲ್ಲಿ 


ಬಿದ್ದಿರುವ ವೀರಗಲ್ಲು 
ಗಮನಿತ/ಪ್ರಕಟಿತ ಉಲ್ಲೇಖಃ ಅಪ್ರಕಟಿತ 


ಕಾಲ $ ರಾಜ್ಯೋದಯದ ನೀ ಸರ್ವಧಾರಿ ಸಂವತ್ಸರ ಶ್ರಾವಣ ಸೋಮವಾರ 
ವಂಶ ಮತ್ತು ಅರಸ $ ವೀರಕಾವದೇವರಸ 
ಭಾಷೆ $ ಕನ್ನಡ 


ಸಾರಾಂಶ ೬ ವೀರಕಾವದೇವರಸನ ರಾಜ್ಯೋದಯದ ... ನೇಯ ಸರ್ವಧಾರಿ ಸಂವತ್ಸರದ ಶ್ರಾವಣ 


ಸೋಮವಾರದಂದು ಜವರದ ನಾರಾಯಣ ದೇವನು ಗೋದಾಳಿಯನ್ನು ಎದುರಿಸಿದನೆಂದು ತಿಳಿಸುತ್ತದೆ. 


ಅ. ನಂ. 191 

ಊರು p ಕೊಡ್ಕಣಿ 

ತಾಲೂಕು $ ಕುಮಟಾ 

ಶಾಸನವಿರುವ ಸ್ಥಳ *#  ಬೀರದೇವಾಲಯದಲ್ಲಿರುವ ಶಾಸನ 


ಗಮನಿತ/ಪ್ರಕಟಿತ ಉಲ್ಲೇಖಃ ಅಪ್ರಕಟಿತ 


363 


ಕಾಲ $  ಕ್ರಿ.ಶ.12 ನೇ ಶತಮಾನ 

ವಂಶ ಮತ್ತು ಅರಸ $ ಶ್ರೀಮತ ತ್ರಿಭುವನ ವೀರಕಾವದೇವರಸ 

ಭಾಷೆ ಕನ್ನಡ 

ಸಾರಾಂಶ $ ಕಾದಂಬ ತ್ರಿಭುವನವೀರ ಕಾವದೇವರಸನು ಆಳುತ್ತಿದ್ದನು. ಕಾದಂಬ ಚಕ್ರವರ್ತಿ ಕಲಿಂಗಳಕುಶಯ 
ಸರ್ಬಧಾರಿ ಸಂವತ್ಸರದಲ್ಲಿ ಅರಿಯ ನಾರಾಣದೇವನ ದಂಡು ಗುಂಡುಬಳೆಯಲ್ಲಿ ಬಿಡುಬಿಟ್ಟಿದ್ದ ಬೆಂಕಿಯ ನಾಯ್ಕನ 
ನಾಯ್ಕರು ಹೈವೆಯ ನಾಡವರೊಡನೆ ನಡುವೆ ಯುದ್ಧ ನಡೆದಾಗ ಚೈತ್ರ ಬಹುಳ ತ್ರಯೋದಶಿ ಆದಿವಾರದಂದು 
ಕಾಮದೇವರಸನ ಸೈನಿಕ ಹುಲುವಾರನ ಮಗ ರಾಣುವ ಬಳಿಯ (ಸೈನಿಕನ ಹೆಸರು ಅಳಿಸಿದೆ) ಸೈನಿಕನು ಗುಂಡುಬಳೆಯ 
ಕಾಳಗದಲ್ಲಿ ಕಲಿತನದಿಂದ ಹೋರಾಡಿ ಕುದುರೆಯನ್ನು ಕೊಂದು ಸಾವನ್ನಪ್ಪಿದನೆಂದು ಹೇಳುತ್ತದೆ. 


ಅ. ನಂ. 192 

ಊರು $ ಅಂಗಡಿ ಬೈಲ 

ತಾಲೂಕು p ಅಂಕೋಲಾ 

ಶಾಸನವಿರುವ ಸ್ಥಳ $ ಶಿವದೇವಾಲಯದ ಬಳಿ ಗೌಡರ ಮನೆ ಅಂಗಳದಲ್ಲಿರುವ ಬಿದ್ದಿರುವ 


ಭಗ್ಗ ಶಾಸನ 
ಗಮನಿತ/ಪ್ರಕಟಿತ ಉಲ್ಲೇಖಃ ಅಪ್ರಕಟಿತ 


ಕಾಲ 4 - 
ವಂಶ ಮತ್ತು ಅರಸ $ ಮಹಾಂಮಡಲೇಶ್ವರ ನಾಗವರ್ಮದೇವ 
ಭಾಷೆ 9 ಕನಡ 

p 


ಸಾರಾಂಶ ೪ ಪ್ರೀ ಮಹಾಮಂಡಳೇಶ್ವರ ಧರ್ಮಸುಮೇರು ಪರನಾರಿಪುತ, ಕೊಂಕಣ ರಕ್ಟಪಾಲಕ ಎಂದು 
ನಾಗವರ್ಮನನ್ನು ಉಲ್ಲೇಖಿಸುತ್ತದೆ. 


ಅ. ನಂ. 193 

ಊರು p ಶಿರಗುಂಜಿ 

ತಾಲೂಕು $ ಕುಮಟಾ 

ಶಾಸನವಿರುವ ಸ್ಥಳ : ಶಿರಗುಂಜೇಶ್ವರ ದೇವಾಲಯದ ಬಳಿ ಆಲದ ಮರದ ಕೆಳಗೆ ಇರುವ 


ಶಾಸನ 


ಗಮನಿತ/ಪ್ರಕಟಿತ ಉಲ್ಲೇಖಃ ಅಪ್ರಕಟಿತ 


ಕಾಲ $ ಸು. ಕ್ರಿ.ಶ. 12ನೇ ಶತಮಾನ 
ವಂಶ ಮತ್ತು ಅರಸ $ ಕಾದಂಬ ಚಿಕ್ರವರ್ತಿ 
ಭಾಷೆ $ ಕನ್ನಡ 


364 


ಸಾರಾಂಶ : ಕಾದಂಬ ಚಕ್ರವರ್ತಿ ಭುವನವಿಖ್ಯಾತ ಜಯಂತಿ ಮುಧುಕೇಸ್ವ ದೇವರ ಲಬ್ಲವರಪ್ರಸಾದ ಶ್ರೀಗೋಕರ್ಣ 
ಮಹಾಬಳದೇವರ ದಿವ್ಯ ಶ್ರೀಪಾದ ಪದ್ಮರಾಧಕಾರು ಕಲಿಂಗಗಳಿಂಕುಶ ಗಂಡರಡಾವಣಿ ನಿಗಳಂಕಸೂಲ ಎಂದು 
ರಾಜನನ್ನು ಬಣ್ಣಿಸುತ್ತದೆ. ರಾಜನ ಹೆಸರು ತ್ರುಟಿತಗೊಂಡಿದೆ. ಬೊಮ್ಮ ಒಡ್ಡಕಾರನ ಮಗ ರಾರೆಯನು ಯುದ್ಧದಲ್ಲಿ 
ಸಾವನ್ನಪ್ಪದನೆಂದು ಹೇಳುತ್ತದೆ. ಉಳಿದ ವಿಷಯಗಳು ಶಾಸನ ತ್ರುಟಿತವಾಗಿದ್ದರಿಂದ ಅಲಭ್ಯವಾಗಿದೆ. 


ಅ. ನಂ. 194 

ಊರು ಶಿರಗುಂಜಿ 

ತಾಲೂಕು $ ಕುಮಟಾ 

ಶಾಸನವಿರುವ ಸ್ಥಳ # ಶಿರಗುಂಜೇಶ್ವರ ದೇವಾಲಯದ ಬಳಿ ಆಲದ ಕೆಳಗೆ ತ್ರುಟಿತಗೊಂಡಿರುವ 
ವೀರಗಲ್ಲು 

ಗಮನಿತ/ಪ್ರಕಟಿತ ಉಲ್ಲೇಖಃ ಅಪ್ರಕಟಿತ 

ಕಾಲ #  ಲಿಪಿಯದೃಷ್ಟಿಯಿಂದ ಕ್ರಿ. ಶ. 12ನೇ ಶತಮಾನ 

ವಂಶ ಮತ್ತು ಅರಸ $ --- 

ಭಾಷೆ p ಕನ್ನ ಡ 


ಸಾರಾಂಶ  ತ್ರುಟಿತ ಶಾಸನ. ಕ್ರೋಧನ ಸಂವತ್ಸರ ಪುಷ್ಕಮಾಸದ ಸಪ್ತಮಿ ಗುರುವಾರ ಎಂದು ತಿಳಿಸುತ್ತದೆ. 


ಅ. ನಂ.195 

ಊರು $ ಕೈರೆ 

ತಾಲೂಕು ? ಕುಮಟಾ 

ಶಾಸನವಿರುವ ಸ್ಥಳ $ ಭತ್ತದ ಗದ್ದೆಯಲ್ಲಿರುವ ಶಿಲಾಶಾಸನ 
ಗಮನಿತ/ಪ್ರಕಟಿತ ಉಲ್ಲೇಖಃ ಅಪ್ರಕಟಿತ 

ಕಾಲ $  ಕ್ರಿ.ಶ.14 ನೇಶತಮಾನ 

ವಂಶ ಮತ್ತು ಅರಸ p ವಿಜಯನಗರ ಅಚ್ಚುತರಾಯ 

ಭಾಷೆ $ ಕನ್ನಡ 


ಸಾರಾಂಶ $ ಶಾಸನವು ಶಿವನ ಸ್ತುತಿಯಿಂದ ಆರಂಭವಾಗುತ್ತದೆ. ಪ್ರೀ ಮಹಾರಾಜಾಧಿರಾಜ ಪರಮೇಶ್ವರ ವೀರ 
ಅಚ್ಯುತರಾಯನನ್ನು ಉಲ್ಲೇಖಿಸುತ್ತದೆ. ಸಾಳುವ ಒಡೆಯ ನಗಿರೆ, ಹೈವೆ ರಾಜ್ಯವನ್ನು ಆಳುತ್ತಿದ್ದಾಗ ವಿಕ್ರಮ ಸಂವತ್ಸರ 
ಸೋಮವಾರದಂದು ಬಹುಶಃ ಗೋಕರ್ಣ ಮಹಾಬಲೇಶ್ವರ ದೇವರ ಪೂಜೆಗೆ ವನಿಯೋಗಕ್ಕಾಗಿ ದಾನ ನೀಡಿದ್ದರ 
ಕುರಿತು ಹೇಳುತ್ತದೆ. 


365 


ಅ. ನಂ. 196 


ಊರು $ ದಿವಗಿ 

ತಾಲೂಕು p ಕುಮಟಾ 

ಶಾಸನವಿರುವ ಸ್ಥಳ : ಫರ್ನಾಂಡಿಸ ಅವರ ತೋಟದಲ್ಲಿ ನಿಂತಿರುವ ವೀರಗಲ್ಲು 
ಗಮನಿತ/ಪ್ರಕಟಿತ ಉಲ್ಲೇಖಃ ಅಪ್ರಕಟಿತ 

ಕಾಲ 2 ಕ್ರಿ. ಶ. 12ನೇ ಶತಮಾನ 

ವಂಶ ಮತ್ತು ಅರಸ 2 --- 

ಭಾಷೆ $ ಕನ್ನಡ 


ಸಾರಾಂಶ : ಶಿವನ ಸ್ತುತಿಯೊಂದಿಗೆ ಆರಂಭವಾಗುತ್ತದೆ. ಮಹಾ ಸಬ ಮಾಹಾ... ನ್ಯ ಬಣವಾಸಿ ಪುರವರಾಧೀಸ್ಕರ 
ಎಂದು ಹೇಳುತ್ತದೆ. ವಿವರಗಳು ಅಸ್ಪಷ್ಟ. 


ಅ. ನಂ. 197 

ಊರು $ ಅಂಗಡಿಬ್ಯೈಲ (ಶಿರಗುಂಜಿ) 
ತಾಲೂಕು $ ಅಂಕೋಲಾ 

ಶಾಸನವಿರುವ ಸ್ಥಳ $ ಶಿವದೇವಾಲಯ ಮುಂದೆ 
ಗಮನಿತ/ಪ್ರಕಟಿತ ಉಲ್ಲೇಖಃ ಅಪ್ರಕಟಿತ 

ಕಾಲ $1 ಸುಕ್ರಿ. ಶ.14ನೇ ಶತಮಾನ 
ವಂಶ ಮತ್ತು ಅರಸ $ = 

ಭಾಷೆ $ ಕನ್ನಡ 


ಸಾರಾಂಶ ೬ ಈ ಶಾಸನವು ಕ್ರಿಯಾಶಕ್ತಿ ಯತೀಶ್ವರನನ್ನು ಉಲ್ಲೆ ಖಿಸುತ್ತ ದೆ. 


At. YL ಸೊ PS CABS LABS CAS LABS (4 ಎ; aL ಖೆ ಜೆ BR ಖೊ 
NAN AN ANN KN ARAN RN KN KN KN RN KN RN 


366 


ಆಕರ ಸಾಹಿತ್ಯ 


ಕನ್ನಡ ಗ್ರಂಥಗಳು 


ಅಪರ್ಣ ಕೂ. ಸ, £1999 
ದೇವಾಲಯ ವಾಸ್ತುಶಿಲ್ಪ ಪರಿಚಯ 
ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಯ, ಹಂಪಿ. 


ಕಲಬುರ್ಗಿ ಎಂ. ಎಂ. $1976 
ಧಾರವಾಡ ತಾಲೂಕಿನ ಶಾಸನಸೂಚೆ 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 


ಕಲಬುರ್ಗಿ ಎಂ. ಎಂ. $1989 
ಕನ್ನಡ ನಾಮ ವಿಜ್ಞಾನ 
ಪ್ರಸಾರಾಂಗ, ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು. 


ಕರ್ನಾಟಕ ಪರಂಪರೆ ಸಂ. 1, $1970 
ಕರ್ನಾಟಕ ರಾಜ್ಯ ಸರಕಾರ, ಬೆಂಗಳೂರು. 


ಕಾಮತ ಕೃಷ್ಣಾನಂದ : 1993 
ಕಾವಿಕಲೆ, 
ಕರ್ನಾಟಕ ಲಲಿತ ಕಲಾ ಅಕಾಡೆಮಿ, ಬೆಂಗಳೂರು. 


ಕೃಷ್ಣಮೂರ್ತಿ ಪಿ. ವ. ಮತ್ತು ವಸಂತಲಕ್ಷ್ಮಿ ಕೆ. (ಸಂ.) 2000 
ಸೂರ್ಯಕೀರ್ತಿ 

ಸೂರ್ಯನಾಥ ಕಾಮತ ಅಭಿನಂದನ ಗ್ರಂಥ 

ಡಾ. ಸೂರ್ಯನಾಥ ಕಾಮತ ಅಭಿನಂದನ ಸಮಿತಿ, ಬೆಂಗಳೂರು. 


ಕೆಳದಿ ಗುಂಡಾಜೋಯಿಸ :1976 
ಲಿಂಗಣ್ಣ ಕವಿಯ ಕೆಳದಿ ನೃಪ ವಿಜಯಂ 
ಕನ್ನಡ ಸಾಹಿತ್ಯ ಪರಿಷತ್‌, ಬೆಂಗಳೂರು. 


ಕೊಪ್ಪ, ಎಸ್‌.ಕೆ. 1990 
ತರ್ದವಾಡಿ ನಾಡು ಒಂದು ಅಧ್ಯಯನ 
ಪ್ರತಿಭಾ ಪ್ರಕಾಶನ, ಸಿಂದಗಿ ರೋಡ, ಇಂಡಿ. 


ಗುರವ್‌ ಆರ್‌. ಎನ್‌. 81975 
ಕಾರವಾರ ಜಿಲ್ಲೆಯ ಶಾಸನಗಳು 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 


ಭಾರತೀಯ ಇತಿಹಾಸ ಸಮಿತಿ, $(ಸಂ.) 1994 
ಗುಡಿ ಜನರ ಜೀವನಾಡಿ 
ದಯಾನಂದ ಪೈ ಇತಿಹಾಸ ಸಂಶೋಧನ ಕೇಂದ್ರ, ಮೈಸೂರು. 


ಗೋವಿಂದ ಪೈ ಎಂ. $1952 

ಮೂರು ಉಪನ್ಯಾಸಗಳು 

ಕನ್ನಡ ಸಂಶೋಧನ ಸಂಸ್ಥೆ 

ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 


ಚಿದಾನಂದಮೂರ್ತಿ ಎಂ. £1979 
ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ 
ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು. 


ನಾಗೇಗೌಡ ಎಚ್‌. ಎಲ್‌. $1969 
ಪ್ರವಾಸಿ ಕಂಡ ಇಂಡಿಯಾ, ಸಂ. 11 
ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು. 


ನಾಗೇಗೌಡ ಎಚ್‌. ಎಲ್‌. £1972 
ಪ್ರವಾಸಿ ಕಂಡ ಇಂಡಿಯಾ, ಸಂ. IV 
ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು. 


ನಾಯಕ ಎನ್‌. ಆರ್‌. $1982 
ಕಾರವಾರ ಜಿಲ್ಲೆಯ ಜನಪದ ಗೀತೆಗಳು 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 


ನಾಯಕ ಎಂ. ಆರ್‌. £1989 
ಉತ್ತರಕನ್ನಡ ಜಿಲ್ಲೆಯ ಬುಡಕಟ್ಟು ಜನಾಂಗಗಳ ಜನಪದ 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 


ನಾಯಕ, ಹಾ. ಮಾ. £1987 
ಕರ್ನಾಟಕ ವಿಷಯ ವಿಶ್ವಕೋಶ, 
ಪ್ರಸಾರಾಂಗ ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು. 


ಪಾಟೇಲಬಿ. ಫಿ. 11996 
ಗ್ರಾಮದೇವತೆಗಳು 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 


ಭಂಡಾರಕರ ಎಂ. ಎನ್‌. $1959 
ಕಾರವಾರ ಜಿಲ್ಲಾ ದರ್ಶನ 
ಪೀ ರಾಂ ಪ್ರಿಂಟಿಂಗ್‌ ಪ್ರೆಸ್‌, ಕಾರವಾರ. 


ತಾಳ್ತಜೆ ವಸಂತಕುಮಾರ 81988 
ಕರ್ನಾಟಕದಲ್ಲಿ ಬೌದ್ಧ ಸಂಸ್ಕೃತಿ 
ವಿನಯ ಪಬ್ಲಿಕೇಷನ್ಸ್‌, ಬೆಂಗಳೂರು. 


ತಿಪ್ಪೇರುದ್ರ ಸ್ವಾಮಿ ಎಚ್‌. ಃ 1997 
ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ 
ಮಾನಸ ಗಂಗೋತ್ರಿ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು. 


ಭಟ್‌ಸೂರಿಕೆ. ಜಿ. 81996 
ಗೇರುಸೊಪ್ಪೆ ನಗರಬಸ್ತಿಕೇರಿ ಯ ಜೈನವಾಸ್ತು ಮತ್ತು ಮೂರ್ತಿಶಿಲ್ಪ 
ಕರ್ನಾಟಕ ಪ್ರಾಚ್ಯವಸ್ತು ಮತ್ತು ವಸ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ, ಮೈಸೂರು. 


ಭಟ್‌ಸೂರಿಕೆ. ಜಿ. 11996 
ಧಾರಾನಾಥ ದೇವಾಲಯ, ಧಾರೇಶ್ವರ 
ಕರ್ನಾಟಕ ರಾಜ್ಯ ಪ್ರಾಚ್ಯವಸ್ತು ಮತ್ತು ವಸ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ, ಮೈಸೂರು. 


ಮಿರ್ಜಿ ಅಣ್ಣಾರಾಯ ಃ 1952 
ಜೈನಧರ್ಮ 
ಡಿ. ವಿ. ಕೆ. ಮೂರ್ತಿ, ಕೃಷ್ಣ ಮೂರ್ತಿಪುರಂ, ಮೈಸೂರು. 


ರಮೇಶಕೆ. ವಿ. ಮತ್ತು ಶರ್ಮಾ ಎಂ. ಜೆ. £1078 
ತುಳುನಾಡಿನ ಶಾಸನಗಳು 
ಗೀತಾ ಬುಕ್‌ ಹೌಸ್‌ ಬೆಂಗಳೂರು. 


ರಿತ್ತಿ ಶ್ರೀನಿವಾಸ (ಸಂ.) $ 2000 
ಪ್ರಾಚೇನ ಕರ್ನಾಟಕದ ಆಡಳಿತ ಪರಿಭಾಷಾ ಕೋಶ 
ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ, ಮೈಸೂರು. 


ವಸಂತಮಾಧವಕೆ. ಜಿ. :1998 
ಕರಾವಳಿ ಕರ್ನಾಟಕದ ರಾಜಕೀಯ ಇತಿಹಾಸ ಅಧ್ಯಯನ ಮತ್ತು ಸಂಶೋಧನೆ 
ನಮ್ಮಿ; ಅನಂತ ಪ್ರಕಾಶನ, ಹಳೆಯಂಗಡಿ (ದ. ಕ.). 


ವಸಂತಮಾಧವಕೆ. ಜಿ. $2001 
ಕರಾವಳಿ ಕರ್ನಾಟಕದ ಕನ್ನಡ ಶಾಸನಗಳ ಅಧ್ಯಯನ 
ನಾನಾ ಪ್ರಕಾಶನ ಹಳೆಯಂಗಡಿ ದ. ಕ. 


ಶಾಸ್ತ್ರಿ ಬಿ. ಎಸ್‌. $1972 
ಕೆಳದಿಯ ಅರಸರು ಮತ್ತು ಪೋರ್ತುಗೀಸರು 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 


ಶೇಷಶಾಸ್ತ್ರಿ ಆರ್‌. $1982 
ಕರ್ನಾಟಕ ವೀರಗಲ್ಲುಗಳು 
ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು. 


ಸಿಲ್ವಾ ಎಸ್‌. $1944 
ಕಾರವಾರ ಜಿಲ್ಲಾ ದರ್ಶನ 
ಪ್ರೀ ರಾಮ ಪ್ರಿಂಟಿಂಗ್‌ ಪ್ರಸ್‌, ಕಾರವಾರ. 


ಹೀರೆಮಠ ಬಿ. ಆರ್‌. 11986 
ಶಾಸನಗಳಲ್ಲಿ ಕರ್ನಾಟಕದ ವರ್ತಕರು 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 


ಹಿರೇಮಠ, ಆರ್‌. ಸಿ., ಕಲ್ಬುರ್ಗಿ ಎಂ. ಎಂ. $1987 
ಕನ್ನಡ ಶಾಸನ ಸಂಪದ 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 


ಹಿರೇಮಠ, ಎಸ್‌. ಎಂ. 81998 
ಶಾಸನಾಧ್ಯಯನ, 
ಕರ್ನಾಟಕ ವಿಶ್ವವಿದ್ಯಾನಿಲಯ, ಧಾರವಾಡ. 


ಷೇಕಅಲಿ ಬಿ. (ಸಂ) $ 1997 
ಕರ್ನಾಟಕ ಚರಿತ್ರೆ, ಸಂ.1,11, IT & IV 
ಪ್ರಸಾರಾಂಗ ಕನ್ನಡ ವಿಶ್ವವಿದ್ಯಾಲಯ ಹಂಪಿ. 


ಹೆಗಡೆ ಕಣ್ಣಿ ಎಂ. ಎಸ್‌. $1993 
ಗೇರುಸೊಪ್ಪೆ ಒಂದು ಸಾಂಸ್ಕೃತಿಕ ಅಧ್ಯಯನ 
ಅಪ್ರಕಟಿತ ಎಂ. ಫಿಲ್‌. ಪ್ರಬಂಧ 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 


ಕನ್ನಡ ಲೇಖನಗಳು 


ಗಣಪತಿ ಗೌಡ ಎಸ್‌. £1990 
"ಗುಂಡಬಾಳದ ಶಾಸನ ಸಹಿತ ತೀರ್ಥಂಕರ ವಿಗ್ರಹಗಳ ಒಂದು ಅಧ್ಯಯನ' 
ಇತಿಹಾಸ ದರ್ಶನ ಸಂ. ೪1 ಪುಟ23-25, ಬೆಂಗಳೂರು. 


ಗಣಪತಿಗೌಡ ಎಸ್‌. $1991 

"ಮೂಗದೂರಿನ ಎರಡು ಅಪರೂಪದ ಶಿಲ್ಪಗಳು” 
ಕರ್ನಾಟಕ ಭಾರತಿ ಸಂ. 24/1 ಪು. 81-84 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 


ನಾಯಕ ಸದಾನಂದ £1976 

"ಸಾಹಿತ್ಯ ಸಂಶೋಧನೆ ಮತ್ತು ಸಮಾಲೋಚನೆ” 
ಕರ್ನಾಟಕ ಭಾರತಿ ಸಂ. 22/3. 

ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 


ಪಾಡಿಗಾರ ಎಸ್‌. ವಿ. £1991 

'ಕದಂಬ ಕೀರ್ತಿದೇವರಸನ ಮೂಗದೂರು ವೀರಗಲ್ಲು ಶಾಸನ' 
ಕರ್ನಾಟಕ ಭಾರತಿ ಸಂ. 24/1 ಪು. 118-122 

ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 


ಪಾಡಿಗಾರ ಎಸ್‌. ವಿ. £1991 

"ಉತ್ತರಕನ್ನಡ ಜಿಲ್ಲೆಯ ವೀರಗಂಬಗಳು' 

ಸಂಶೋಧನೆ (ಡಾ. ಎಂ. ಚಿದಾನಂದ ಮೂರ್ತಿ ಅಭಿನಂದನ ಸಂಪುಟ) 
ಚಿದಾನಂದ ಮೂರ್ತಿ ಅಭಿನಂದನ ಸಮಿತಿ, ಬೆಂಗಳೂರು. 


ಪಾಡಿಗಾರ ಎಸ್‌. ವಿ. 11997 

"ಚಂದಾವರದ ಕಾದಂಬರು' 

ಕದಂಬ ಅಧ್ಯಯನ, 

ಕರ್ನಾಟಕ ಪ್ರಾಚ್ಯ ವಸ್ತು ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ, ಮೈಸೂರು. 


ಪಾಡಿಗಾರ, ಎಸ್‌. ವಿ. £1999 

"ವಿಜಯನಗರ ಇಮ್ಮಡಿ ದೇವರಾಯನ ಕಾಲದ ಹೊಸ ಶಾಸನ' 

ವಿಜಯನಗರ ಅಧ್ಯಯನ ಸಂ. 4, ಪು. 64-69 

ಕರ್ನಾಟಕರಾಜ್ಯ ಪ್ರಾಚ್ಯ ವಸ್ತು ಮತ್ತು ಸಂಗ್ರಹಾಲಯ ನಿರ್ದೆಶನಾಲಯ, ಮೈಸೂರು. 


ಪಾಡಿಗಾರ. ಎಸ್‌. ವಿ.: 2000 

'ಹೊರರಾಷ್ಟ್ರದಲ್ಲಿರುವ ಜೈನಬಿಂಬ ಶಾಸನ' 

ವಿಜಯನಗರ ಅಧ್ಯಯನ ಸಂ.5, ಪು. 9 

ಕರ್ನಾಟಕ ರಾಜ್ಯ ಪ್ರಾಚ್ಯ ಮತ್ತು ವಸ್ತು ಸಂಗ್ರಹಾಲಯ ನಿರ್ದೇಶನಾಲಯ ಮೈಸೂರು. 

ಪಾಡಿಗಾರ ಎಸ್‌. ವಿ. ಮತ್ತು ಗಣಪತಿಗೌಡ ಎಸ್‌. 41990 

"ಚಂದಾವರ ಕದಂಬ ಅರಸು ತ್ರಿಭುವನಮಲ್ಲ ಮಲ್ಲದೇವನ ಕಾಲದ ಗುಂಡಬಾಳ ಶಾಸನ ಶಕ 1063 
ಕರ್ನಾಟಕ ಭಾರತಿ ಸಂ. 22/3 ಪು. 78-90 

ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 


ಪಾಡಿಗಾರ ಎಸ್‌. ವಿ. ಗಣಪತಿಗೌಡ : 1991 
"ತ್ರಿಭುವನಮಲ್ಲ ಮಲ್ಲಿ ದೇವನ ಕಾಲದ ತುಂಬೊಳ್ಳಿ ಶಾಸನ (ಶಕ 1062) 
ಕರ್ನಾಟಕ ಭಾರತಿ, ನಂ. 23/3-4. 


ಭಟ್‌ ರಘುನಾಥ ಎಚ್‌. ಆರ್‌. $1991 

"ಭಾವಿಕೇರಿಯ ಕ್ರಿಯಾಶಕ್ತಿ ಯತೀಶ್ವರ ಶಾಸನ' 

ಸಂಗಮ ಕಾಲದ ವಿಜಯನಗರ ಅರಸರ ಇತಿಹಾಸ ಮತ್ತು ಸಂಸ್ಕೃತಿಯ ಅಧ್ಯಯನ ಪು. 57-61 
ಬಿ. ಎಂ. ಫ್ರೀ. ಸ್ಮಾರಕ ಪ್ರತಿಷ್ಠಾಪನ ಬೆಂಗಳೂರು. 


ಸುಂದರ ಅ. $1975 

"ಇತ್ತೀಚಿನ ಕೆಲವು ಮುಖ್ಯ ಪುರಾತತ್ವ ಸಂಶೋಧನೆಗಳು' 
ಕರ್ನಾಟಕ ಭಾರತಿ ಸಂ. 2 ಪು. 91-95. 

ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 


ಸುಂದರ ಅ. 41975 

"ಕ್ಷೇತ್ರ ಗೋಕರ್ಣ ಮತ್ತು ಇಡಗುಂಜಿ ಶಿಲಾಗಣೇಶ ಶಿಲ್ಪದ ಪ್ರಾಚೀನತೆ' 
ಕರ್ನಾಟಕ ಭಾರತಿ ಸಂ. 8/3 ಪು. 80-91 

ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 


ಸುಂದರ ಅ. £1985 

'ಉಪ್ಪಿನಪಟ್ಟಣದ ಮೂರು ಗಮನಾರ್ಹ ಶಿಲ್ಪಗಳು' 

ಮಾನವಿಕ ಭಾರತಿ ಸಂ. 413-4, ಪು. 1-6 

ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 

ಸುಂದರ ಅ. £1990 

"ಸಿದ್ದರ ಮತ್ತು ಸುಂಕೇರಿ ಗ್ರಾಮಗಳಲ್ಲಿಯ ಎರಡು ಅಪೂರ್ವ ಶಿಲ್ಪಗಳು' 
ಕರ್ನಾಟಕ ಭಾರತಿ ಸಂ. 22/3 ಪು. 126-131 

ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 


ಕನ್ನಡ ನಿಯತಕಾಲಿಕೆಗಳು 


ಕರ್ನಾಟಕ ಭಾರತಿ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 


ಮಾನವಿಕ ಭಾರತಿ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 


ಮಾನವಿಕ ಕರ್ನಾ ಟಕ, ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು. 


AS TAS TAS JARS CAS TRS ಹ ಭೊ ಭೊ ಖೊ % ಖೊ kk 
ANN KN EK AK AN 2 AR SC NIC PC SI 


N74 


ENGLISH BOOKS AND ARTICLES 


Alvares E. M. 1939 
The Nayakas of Ikkeri 
(An unpublished Ph.D. Thesis submitted to the Bombay University), Bombay. 


Banerjiea J. N. 1974 
The Development of Hindu Iconography 
Munshiram Manoharal Publications Pvt. Ltd., New Delhi. 


Bhandarkar R. G. 1975 
Early History of the Deccan Down to the Mohamedan Conquest 
Sasil Gupta Pvt. Ltd. Calcutta. 


Bhat Gururaj P. 1975 
Studies in Tuluva History and Culture Kalyanpur. 


Bhatsuri K. G. 1989 
Temples of Uttara Kannada 
(Unpublished Ph. D. Thesis) Mysore University, Mysore. 


Buchanan F. 1870. 
A Journey from Madras through the Countries of Mysore Canara and 
Malabar, Vol. II Balmar and Co. London. 


Chattopadhyaya S. 1974. 
Some Early Dynasties of South India 
Motilal Banarasidas Delhi. 


Chitnis K. N. 1974. 
Keladi Polity 
Karnatak University, Dharwad. 


Cousens Henry 1926. 
The Chalukyan Architecture of the Canarese Districts 
Govt. of India, Central Publication, Delhi. 


Desai M. A. 1965. 
Chittaula Karwar A History 
Karwar Printing Press Karwar. 


Desai P.B. etd. 1970. 
A History of Karnataka, 
Kannada Research Institute Dharwad. 


Fleet J. F. 1888 

The Dynasties of the Kenarese Districts of the Bombay Presidency from the 
Earliest Historical times to the Musalman Conquest of 1318. 

Asian Educational Services, New Delhi. 


Ganapati Gouda S. 1993 
Minor Dynasties of Uttar Kannada Region 
(Unpublished Ph. D. Thesis submitted to the Karnataka University), Dharwad. 


Geiger Wilhelm 1950 
The Mahavmsha or the great chronicle of Ceylon, Colombo. 


Gopal B. R. 1985 
Corpus of Kadamba Inscriptions 
Kadamba Institute of Cultural Studies, Sirsi. 


Gopal B. R. 1982 
Minor Dynasties of South India -Karnataka 
Karnataka New Era Publications Madras. 


Gopinathrao T. A. 1971 
Elements of Hindu Iconography Vols. 1 and Il. 
Indological Book House Varanasi. 


Grey Edward 1892 
The Travels of Pietro Della valle in India from the old English translation of 
1664 in two volumes, London. 


Gupte R. S. 1972. 
Iconography of Hindus Buddists and Jains 
Taraporevala, Bombay. 


Gurav R. N. 1969 
The Kadambas of Goa and their Inscriptions. 
(Unpublished Ph.D. thesis submitted the Karnatak University) Dharwad. 


Hultzch E. 1925 
Corpus Inscriptionum Indicarum Vol1 
Clarendon Press, Oxford. 


Hegde P. R. 1991 

Sonda : A cultural study 

(Unpublished M. Phil dissertation submitted to the Karnatak University), 
Dharwad. 


Impereal Gazetteer of Bombay province 1894. 
Government of Bombay. Province. Bombay 


Jayaswal K. P. 1967 
Hindu Polity 
The Bangalore Printing and Publishing Ltd., Bangalore. 


Kamat Suryanath U, 1985 
Karnataka State Gazetteer 
Uttara Kannada District 

Govt. of Karnataka, Bangalore. 


KrishnappaM. V. 1994 
Social and Economic Conditions of Karnataka (AD 400 — 1000) 
Prasaranga University of Mysore, Mysore 


Kuppuswamy G. R. 1975 
Economic Conditions in Karnataka 
(AD 973-AD 1336) 

Karnatak University Dharwad. 


Krishan K. G. 1989 

Uttankita Sanskrit Vidya Aranya Epigraphs Vol I1 
(Prakrit and Sanskrit Epigraphs) 

Uttantika Vidya Aranya Trust, Mysore 


Mahalingam T. V. 1969 
Administration and Society under Vijayanagar 
Voll & 11. University of Madras, Madras. 


Mishra P. K. 1979 
The Kadambas 
Mithila Prakarshana Allahabad 


Mores J. M. 1931. 
KadambaKula 
sent xaviers Collage Bombay. 


Narasimhamurthy A. V. 1975 
Coins of Karnataka 
Gita Book House Mysore. 


Narasimhamurthy P. N. 1980 
Jainism in Coastal Karnataka 
(Unpublished Ph.D. Thesis submitted to the Mysore University), Mysore. 


Padigar S. V. 1996. 
Vishnu Cult in Karnataka 
Directorate of Archaeology & Museum, Mysore. 


Pandey, R. B. (Ed.) 1957 
Indian Paleography 
Motilal Banarsidas, Varanasi. 


Panchamukhi R. S. 1940-46. 
Progressive Report on Bombay Karnatak Province. 
Kannada Research Institute Dharwad 


Ramesh K. V. 1970 
A History of South Kanara 
Karnatak University, Dharwad. 


Salatore B. A. 1934 

Social and Political Life in the Vijayanagar Empire 
(from 1346 to 1646 AD) Voll and IJ 

Lionet David Burnatt Madras. 


Shetty S. R. 1990. 

Banavasi Through the Ages. 

Unpublished Ph D. Thesis submitted to the 
(Karnatak University Dharwad ) 


Shastry B. S. 1969 
The Portuguese in Kanara 
(Unpublished Ph. D. thesis submitted to the Bombay University). Bombay. 


Silva S. 1908 
Karwar Through the Ages 
Karwar Printing Press Karwar. 


Sircar D. C. 1965 
Select Inscriptions bearing on Indian History and Civilization Vol 1 
University of Calcutta, Calcutta. 


Singh M. R. 1972 
A Critical Study of the Geographical Data in the Early Puranas 
Punit Pustak, Calcutta. 


Soundar Rajan K. V. 1972 
Indian Temple Styles (The Personality of Hindu Architecture) 
Munshiram Manoharlal, New Delhi. 


Vasanta Madhava K. G. 1975 
Political History of Canara 
(An Unpublished Ph. D. thesis Karnatak University). Dharwad. 


Vasanta Madhava K. G. 1985 
Religions of Coastal Karnataka (1500-1763AD) 
Inter India Publication, New Delhi. 


ENGLISH ARTICLES 


Annigeri A.M. 1960 

Two Grants of Bhoja Kings 

Epigraphia Indica Vol. XXXI pp. 232-236 
Archaeological Survey of India New Delhi. 


A Sundara 1975 

Two Rare Sculptures from Shivamoga and Gokarna 
Journal of Karnataka University (Social Sciences) 
Vol. XI pp. 91-93 Dharwad. 


A Sundara 1975 
Some Noteworthy Mediaeval Sculptures from Gokarna Karntaka 
Journal of Bangalore University History Association pp. 1-2 Bangalore. 


A Sundara 1978 

A Unique Medieval (Natha?) Temple in Murugadde (N.K.)* 
Journal of Karnataka University (Social Sciences) 

Vol. XIV pp. 23-29 Dharwad. 


A Sundara 1979 
Some noteworthy Antiquities of Banavasi Area 
Quarterly Journal of the Mythic Society Vol. LXX/3 pp. 164-170. 


A Sundara 1984 
Buddhist Sculptures in North Kanara District & their Implications 
The Karnataka Historical Review Vol XIV /2 pp. 35-40 Dharwad. 


A Sundara 1990 

Some more Early Sculptures from Banavasi (Karnataka) 

Pragdhara (Journal of the U.P state Archeological Organization). pp. 131-134 
Lucknow. 


A Sundara 1984 

The Early Kadamba Temple Architecture Recent Notices 
Quarterly journal of the Mythic Society 

Vol. LXXV / 3, pp. 260-269. 


Bhat Raghunath H. R. 1987 

Uma Maheshwar Prabhavali Inscription from Gokarna 
Journal of Karnataka University (Social Science) 

Vol. XXIII pp. 39-43. 


Bhat M. S. 

Honnehalli Inscription of Arasappa Nayaka 
Epigraphia Indica Vol. XXXIV pp. 205-206. 
Archaeological Survey of India. 


Desai P. B. 1952 

Hiregutti Plates of Bhoja Ashankita 
Epigraphia Indica Vol. XXVIH pp. 70-78 
Archaeological Survey of India New Delhi. 


Desai P. B. 

Sadashivagad Plates Kadamba Vijayaditya 
Epigraphia Indica No. 29-32 
Archaeological Survey of India New Delhi. 


Gai G. S. 1963 

Two Grants of Bhoja Prathvimallvarman 
Epigraphia Indica Vol XXXII pp. 61-65. 
Archaeological Survey of India, New Delhi. 


Gai G. S. 1963 

Bandora Plates of Maurya Anirjitavarman year 29 
Epigraphia Indica Vol XXXII pp. 293-296. 
Archaeological Survey of India, New Delhi. 


Mirashi V, V. 1976 

“Banavasi Inscription of Siva Sri Puluavi” 

Archaeological Studies Vol I pp. 26-28. 

Dept of Post-Gradugo Studies and Research in Ancient History and 
Archaeology Manasagangotri, University of Mysore. 


Mirashi V. V. 1977 

“A note on the Banavasi Inscription of Vinhukada Satakarni year 12” 
Archeological studies Vol II pp. 49-52. 

Dept of Post Graduate Studies and Research in Ancient 

History and Archeology Manasagangotri, University of Mysore, Mysore. 


Rao Laxminarayan N. 1932 

‘Haladipura Copperplate Inscription of Pallava GopalaDava’ 
Epigraphia Indica Vol XXX pp. 173-79 

Archaeological Survey of India New Delhi. 

Rao Laxminrayan N 1952 

“A note on Siroda plates of (Bhoja) Devarja’ 

Epigraphia India Vol. XXVI pp. 340. 

Archaeological Survey of India Delhi. 

Sampat M. D. 1984 

‘Chandavar Inscription of Kadamba Biradevarasa’ 

Journal of the Epigraphical Society of India Vol. XI pp. 88-94, Mysore. 
INSCRIPTION VOLUMES / JOURNAL 

Corpus of Kadamba Inscriptions, Vol. 1 Sirsi. 

Corpus Inscriptionum Indicarum, Vol. I London 

Epigraphia Carntica Volumes, (old) Mysore. 

Epigraphia Indica Volumes, Delhi. 

The Indian Antiquary Volumes, Delhi. 

Karnataka Inscriptions Volumes, KRI Dharwad. 

South Indian Inscriptions Volumes, Madras. 

Select Inscriptions Bearing on Indian History and Culture, Delhi. 


Studies in Epigraphy, Delhi. 


The Descriptive Lists of Stone & Copper, plate .Inscriptions Examined by 
KRI During the Years 1940-41 to 1942-43. 


ANNUAL REPORTS 

Annual Reports on Archeological Department, Mysore. 
Annual Reports on Indian Epigraphy, Mysore. 
Annual Reports on Kannada Research, Dharwad. 


Annual Report on South Indian Epigraphy, Mysore. 


PROGRESS REPORTS 


Progress Report of the Kannada Research Institute, Dharwad 
Progress Report of the Karnataka Historical Research Society, Dharwad 
ENGLISH JOURNALS 

Annals of the Bhandarkar Oriental Research Institute, Poona 

Indian Antiquary, Delhi 

Journal of the Bombay Branch of the Royal Asiatic Society, Bombay 
Journal of the Epigraphical Society of India, Mysore 

Journal of Karnataka University (Social Science), Dharwad 

Journal of Mysore University, Mysore. 


Quarterly Journal of the Mythic Society of India, Bangalore 


AS CABS SAAS LARS CARS JAAS CAS JARS CABS JARS CAS CARS (A \f/ YL 
kkk kkk kkk kk 


ಚಿತ್ರಗಳ ವಿವರ 
ರೇಖಾಚಿತ್ರಗಳು 
|, ಆದಿಧಾರಾನಾಥ ದೇವಾಲಯದ ತಲ ಎನ್ಯಾಸ, ಧಾರೇಶ್ವರ 
2 ಧಾರಾನಾಥ ದೇವಾಲಯದ ತಲ ವಿನ್ಯಾಸ, ಧಾರೇಶ್ವರ 
3. ಕೇತಪೈ ನಾರಾಯಣ ದೇವಾಲಯದ ತಲ ಏನ್ಯಾಸ, ಮೂಢಭಟ್ಕಳ 
4 ಚತುರ್ಮುಖ ಬಸದಿಯ ತಲವಿನ್ಯಾಸ, ಗೇರುಸೊಪ್ಪೆ 
ಛಾಯಾ ಚಿತ್ರಗಳು 
ದೇವಾಲಯಗಳು 
ಮಾರುಗದ್ದೆ (ಅಂಕೋಲಾ ತಾಲೂಕು) 
1.  ಶಿವ(ನಾಥ) ದೇವಾಲಯದ ಮುಂಭಾಗ, ಮಾರುಗದ್ದೆ 
2. ಶಿವ(ನಾಥ?) ದೇವಾಲಯದ ಪಾರ್ಶ್ರ್ವನೋಟ, ಮಾರುಗದ್ದೆ 
3. ಶಿವ(ನಾಥ?) ದೇವಾಲಯದ ಭಿತ್ತಿಯಲ್ಲಿರುವ ಭೈರವ, ಮಾರುಗದ್ದೆ 
4, ಶಿವ(ನಾಥ?) ದೇವಾಲಯದ ಭಿತ್ತಿಯಲ್ಲಿರುವ ಮಿಥುನ, ಮಾರುಗದ್ದೆ 
ಧಾರೇಶ್ವರ (ಕುಮಟಾ ತಾಲೂಕು) 
ಆದಿ ಧಾರೇಶ್ವರ ದೇವಾಲಯದ ಮುಂಭಾಗ, ಧಾರೇಶ್ವರ 
ಆದಿ ಧಾರೇಶ್ವರ ದೇವಾಲಯದ ಪಾರ್ಶ್ರ್ವನೋಟ ಧಾರೇಶ್ವರ 
ಧಾರಾನಾಥ ದೇವಾಲಯದ ಭಿತ್ತಿ, ಧಾರೇಶ್ವರ 
ಧಾರಾನಾಥ ದೇವಾಲಯದ ಮೇಲ್ಕಟ್ಟಡ ಭಾಗ, ಧಾರೇಶ್ವರ 


oP 2 ~n u 


ಧಾರಾನಾಥ ದೇವಾಲಯದ ಸಭಾಮಂಟಪದಲ್ಲಿರುವ ಛತ್ತು, ಧಾರೇಶ್ವರ 

10.  ಧಾರಾನಾಥ ದೇವಾಲಯದ ಗರ್ಭಗೃಹದ ಲಲಾಟಬಿಂಬದಲ್ಲಿರುವ ಗಜಲಕ್ಷ್ಮಿ ಧಾರೇಶ್ವರ. 
ಭಟ್ಕಳ (ಭಟ್ಕಳ ತಾಲೂಕು) 

EL, ಜಟ್ಟಪ್ಪನಾಯಕ (ಬಂಡಬಸದಿ) ದೇವಾಲಯದ ಮುಂಭಾಗ, ಭಟ್ಕಳ 

2 ಜಟ್ಟಪ್ಪನಾಯಕ (ಬಂಡಬಸದಿ) ದೇವಾಲಯದ ಹಿಂಭಾಗ, ಭಟ್ಕಳ 

13. ಜಟ್ಟಪ್ಪನಾಯಕ (ಬಂಡಬಸದಿ) ದೇವಾಲಯದ ಜಾಲಂಧರ ರೀತಿಯ ಭಿತ್ತಿ, ಬಟ್ಕಳ 

14. ಜಟ್ಟಪ್ಪನಾಯಕ (ಬಂಡಬಸದಿ) ದೇವಾಲಯದ ಪಾರ್ಶ್ರ್ವನೋಟ ಭಟ್ಕಳ 

15. ಪಾರ್ಶ್ವನಾಥ ಬಸದಿ, ಭಟ್ಕಳ. 

ಮೂಢ ಭಟ್ಕಳ. | 

16. ಕೇತಪೈ ನಾರಾಯಣ ದೇವಾಲಯದ ಮುಂಭಾಗ, ಮೂಢ ಭಟ್ಕಳ 

17. ಕೇತಪೈ ನಾರಾಯಣ ದೇವಾಲಯದ ಪಾರ್ಶ್ರ್ವನೋಟ ಮೂಢ ಭಟ್ಕಳ 

18. ಕೇತಪೈನಾರಾಯಣ ದೇವಾಲಯದ ಭಿತ್ತಿಯಲ್ಲಿರುವ ಉತ್ತರಭಾಗದ ದ್ವಾರ ಮೂಢ ಭಟ್ಕಳ 


19. ಕೇತಪೈನಾರಾಯಣ ದೇವಾಲಯದ ಸಭಾಮಂಟಪದಲ್ಲಿರುವ ಸ್ತಂಭಗಳ ಮಾದರಿಗಳು, ಮೂಢ ಭಟ್ಕಳ 
20. ಕೇತಪೈ ನಾರಾಯಣ ದೇವಾಲಯದ ಛತ್ತು 

PR ಕೇತಪೈನಾರಾಯಣ ದೇವಾಲಯದ ಪ್ರಾಕಾರದ ಭಿತ್ತಿಯಲ್ಲಿರುವ ಶಿಲ್ಪಗಳು 

22. ಸಾಂತಪ್ಪ ನಾರಾಯಣ ದೇವಾಲಯದ ಪಾರ್ಶ್ರ್ವನೋಟ, ಮೂಢ ಭಟ್ಕಳ 

23 ಲಕ್ಷ್ಮಿ ನರಸಿಂಹ ನಾರಾಯಣ ದೇವಾಲಯದ ಮುಂಭಾಗ, ಮೂಢ ಭಟ್ಕಳ. 

24. ಲಕ್ಕರ ಕೋಮಟೆ ನಾರಾಯಣ ದೇವಾಲಯ, ಮೂಢ ಭಟ್ಕಳ. 

25. ಅಡಿಕೆ ನಾರಾಯಣ ದೇವಾಲಯ, ಮೂಢ ಭಟ್ಕಳ. 

ಹಾಡುವಲಳ್ಳಿ (ಭಟ್ಕಳ ತಾಲೂಕು) 

26. ಶಿಥಿಲಾವಸ್ಥೆಯಲ್ಲಿ ರುವ ಚಂದ್ರನಾಥ ಬಸದಿ, ಹಾಡುವನಳ್ಳಿ. 

21. ಚಂದ್ರನಾಥ ಬಸದಿಯ ಪಾರ್ಶನೋಟ, ಹಾಡುವಳ್ಳಿ. 

28. ಚಂದ್ರನಾಥ ಬಸದಿಯ ಸಭಾಮಂಟಪ, ಹಾಡುವಳ್ಳಿ. 

ಗೇರುಸೊಪ್ಪೆ (ಹೊನ್ನಾವರ ತಾಲೂಕು) 

29. ಚತುರ್ಮುಖ ಬಸದಿಯ ಮುಂಭಾಗ, ಗೇರುಸೊಪ್ಪೆ. 

30. ಚತುರ್ಮುಖ ಬಸದಿಯ ಪಾರ್ಶನೋಟ, ಗೇರುಸೊಪ್ಪೆ, 

ಸದಾಶಿವಗಡ (ಕಾರವಾರ ತಾಲೂಕು) 

31. ಕರಾಬತ್‌ ಕಮರುದ್ದೀನ ಪೀರಮೊಹಮ್ಮದ ಬಗ್ಗಾದಿ ದರಗಾ, ಸದಾಶಿವಗಡ. 

32. ಸೇಂಟ್‌ ಫ್ರಾನ್ಸಿಸ್‌ ಚರ್ಚ, ಚಂದಾವರ, (ಹೊನ್ನಾವರ ತಾಲೂಕು) 

ಮೂರ್ತಿ ಶಿಲ್ಪಗಳು 

33. ಗೌತಮಬುದ್ಧ, ಹೈಗುಂದ (ಹೊನ್ನಾವರ ತಾಲೂಕು) 

34. ಗೌತಮಬುದ್ಧ, ಬಬ್ಬರವಾಡ (ಅಂಕೋಲಾ ತಾಲೂಕು) 

35. ಭೈರವ, ಚಂದಾವರ (ಹೊನ್ನಾವರ ತಾಲೂಕು) 

36. ಮಾನುಷ ವಾಸುದೇವ, ಕೊಂತಪಾಲ (ಸದ್ಯಚಿತ್ರಾಪುರಮಠದ ವಸ್ತುಸಂಗ್ರಹಾಲಯದಲ್ಲಿದೆ) 

37. ಮಾಧವ, ಅರಗಾ (ಕಾರವಾರ ತಾಲೂಕು) 

38, ಮಾಧವ, ಸುಂಕೇರಿ (ಕಾರವಾರ ತಾಲೂಕು) 

39. ವಿಷ್ಣು, ಶಿರಾಲಿ (ಸದ್ಯಚಿತ್ರಾಪುರಮಠದ ವಸ್ತುಸಂಗ್ರಹಾಲಯದಲ್ಲಿದೆ) ಭಟ್ಕಳ ತಾಲೂಕು 

40. ಕೇಶವ ದೇವಾಲಯದ ಗರ್ಭಗೃಹದಲ್ಲಿರುವ ಕೇಶವ, ಚಂಡಿಯಾ ( ಕಾರವಾರ ತಾಲೂಕು) 

41. ನಾರಾಯಣ ದೇವಾಲಯದ ಗರ್ಭಗೃಹದಲ್ಲಿರುವ ನಾರಾಯಣ, ಚಂಡಿಯಾ ( ಕಾರವಾರ ತಾಲೂಕು) 
42. ಗೋವಿಂದ ದೇವಾಲಯದ ಗರ್ಭಗೃಹದಲ್ಲಿರುವ ಗೋವಿಂದ, ತೋಡುರು ( ಕಾರವಾರ ತಾಲೂಕು) 
43. ಭಗ್ಗ ಗೊಂಡ ವಷ್ಟು, ಖಾರ್ಗಾ ( ಕಾರವಾರ ತಾಲೂಕು) 


44, ವಷ್ಟು ದೇವಾಲಯದ ಗರ್ಭಗೃಹದಲ್ಲಿರುವ ವಷ್ಟು, ತುಂಬೊಳ್ಳಿ (ಹೊನ್ನಾವರ ತಾಲೂಕು) 


ಜನಾರ್ಧನ ದೇವಾಲಯದ ಗರ್ಭಗೃಹದಲ್ಲಿರುವ ಜನಾರ್ಧನ, ಉರಕೇರಿ (ಕುಮಾಟಾ ತಾಲೂಕು) 
ಗಿರಿಜನರಸಿಂಹ, ಬೆಂಗಣೆ (ಕುಮಾಟಾ ತಾಲೂಕು) 

ಗಿರಿಜನರಸಿಂಹ, ಸಿದ್ದರ (ಕಾರವಾರ ತಾಲೂಕು) 

ಉಗ್ರನರಸಿಂಹ, ಚಂದಾವರ (ಹೊನ್ನಾವರ ತಾಲೂಕು) 

ಗಿರಿಜನರಸಿಂಹ, ಶಿರಾಲಿ, ಭಟ್ಕಳ ತಾಲೂಕು ಸದ್ಯ ಚಿತ್ರಾಪುರ ಮಠದ ವಸ್ತುಸಂಗ್ರಹಾಲಯದಲ್ಲಿದೆ) 
ನರಸಿಂಹ, ಸಿದ್ದರ (ಕಾರವಾರ ತಾಲೂಕು) 

ನರಸಿಂಹ, ಸಿದ್ದರ (ಕಾರವಾರ ತಾಲೂಕು) 

ಹರಿಹರ, ಗೋಕರ್ಣ (ಕುಮಾಟಾ ತಾಲೂಕು) ಸದ್ಯ ಮೈಸೂರು ಪುರಾತತ್ವ ವಸ್ತು ಸಂಗ್ರಹಾಲಯದಲ್ಲಿದೆ. 
ಬ್ರಹ್ಮ, ಗೋಕರ್ಣ (ಕುಮಾಟಾ ತಾಲೂಕು) 

ಗಣಪತಿ ದೇವಾಲಯದ ಗರ್ಭಗೃಹದಲ್ಲಿರವ ಗಣಪತಿ, ಗೋಕರ್ಣ (ಕುಮಾಟಾ ತಾಲೂಕು) 

ಗಣಪತಿ ದೇವಾಲಯದ ಗರ್ಭಗೃಹದಲ್ಲಿರವ ಗಣಪತಿ, ಇಡಗುಂಜಿ (ಹೊನ್ನಾವರ ತಾಲೂಕು) 

ಗಣಪತಿ ದೇವಾಲಯದ ಗರ್ಭಗೃಹದಲ್ಲಿರವ ಗಣಪತಿ, ಮಲ್ಲಾಪುರ (ಹೊನ್ನಾವರ ತಾಲೂಕು) 
ಶಿವದೇವಾಲಯದ ಮುಂದಿರುವ ಗಣಪತಿ, ಮಾರುಗದ್ದೆ (ಅಂಕೋಲಾ ತಾಲೂಕು) 

ಕಮಲಾಬಾಯಿ ಪಿಕಳೆ ಹೈಸ್ಕೂಲ ಆವರಣದಲ್ಲಿರುವ ಗಣಪತಿ, ಕತಗಾಲ (ಕುಮಾಟಾ ತಾಲೂಕು) 
ಮಹಿಷಮರ್ಧಿನಿ, ಶಿರಾಲಿ (ಸಧ್ಯ ಚಿತ್ರಾಪುರಮಠದ ವಸ್ತು ಸಂಗ್ರಹಾಲಯದಲ್ಲಿದೆ) 

ಮಹಿಷಾಸುರ ಮರ್ಧಿನಿ, ಮಾರುಗದ್ದೆ, (ಅಂಕೋಲಾ ತಾಲೂಕು) 

ಕಮಲಾಬಾಯಿ ಪಿಕಳೆ ಹೈಸ್ಕೂಲ ಆವರಣದಲ್ಲಿರುವ ಮಹಿಷಮರ್ಧಿನಿ, ಕತಗಾಲ (ಕುಮಾಟಾ ತಾಲೂಕು) 
ಧಾರೇಶ್ವರ ದೇವಾಲಯದ ಆವರಣದಲ್ಲಿರುವ ಸರಸ್ವತಿ ಧಾರೇಶ್ವರ (ಹೊನ್ನಾವರ ತಾಲೂಕು) 
ಪಾರ್ಶ್ವನಾಥ ಶಿಲ್ಪ, ಚಂದಾವರ (ಹೊನ್ನಾವರ ತಾಲೂಕು) 

ಶಾಂತಿನಾಥ ತೀರ್ಥಂಕರ, ಮಂಕಿ (ಹೊನ್ನಾವರ ತಾಲೂಕು) 

ಪಾರ್ಶ್ವನಾಥ, ಗೇರುಸೊಪ್ಪೆ (ಹೊನ್ನಾವರ ತಾಲೂಕು) 

ಮಹಾವೀರ, ಹಾಡುವಳ್ಳಿ (ಭಟ್ಕಳ ತಾಲೂಕು) 

ಚೌವೀಸ ತೀರ್ಥಂಕರರು, ಹಾಡುವಳ್ಳಿ (ಭಟ್ಕಳ ತಾಲೂಕು) 

ಆದಿನಾಥ ತೀರ್ಥಂಕರ, ಗುಂಡಬಾಳ (ಹೊನ್ನಾವರ ತಾಲೂಕು) 

ಮಹಾವೀರ ತೀರ್ಥಂಕರ, ಗುಂಡಬಾಳ (ಹೊನ್ನಾವರ ತಾಲೂಕು) 

ಪಾರ್ಶ್ವನಾಥ ತೀರ್ಥಂಕರ, ಗುಂಡಬಾಳ (ಹೊನ್ನಾವರ ತಾಲೂಕು) 

ನೇಮಿನಾಥ ತೀರ್ಥಂಕರ, ಗೇರುಸೊಪ್ಪೆ (ಹೊನ್ನಾವರ ತಾಲೂಕು) 

ಯಕ್ಷ, ಹೈಗುಂದ (ಹೊನ್ನಾವರ ತಾಲೂಕು) | 

ಯಕ್ಷ, (ಚಿತ್ರಾಪುರಮಠದ ವಸ್ತು ಸಂಗ್ರಹಾಲಯದಲ್ಲಿದೆ) 

ಜೈನ ಸರಸ್ವತಿ, ಗುಂಡಬಾಳ (ಹೊನ್ನಾವರ ತಾಲೂಕು) 


73. 
76. 
HL: 
78. 
79. 
80. 
81. 
82. 
83. 
84. 
85. 


ರವಿವರ್ಮನ ಕುಂಟಗಣಿ ತಾಮ್ರಪಟ ಶಾಸನ. ( ಅಂಕೋಲಾ ತಾಲೂಕು) 
ಹಳದೀಪುರ ತಾಮ್ರಪಟ ಶಾಸನ (ಹೊನ್ನಾವರ ತಾಲೂಕು) 

ಸದಾಶಿವಗಡ ತಾಮ್ರಪಟ ಶಾಸನ (ಕಾರವಾರ ತಾಲೂಕು) 

ಸ್ತಂಭವೀರಗಲ್ಲು, ಭಾವಿಕೇರಿ (ಅಂಕೋಲಾ ತಾಲೂಕು) 

ಆರುಪಟ್ಟಿಯುಳ್ಳ ವೀರಗಲ್ಲು, ಗೋಕರ್ಣ (ಕುಮಟಾ ತಾಲೂಕು) 
ಸ್ತಂಭವೀರಗಲ್ಲು, ವಾಲಗಳ್ಳಿ (ಕುಮಟಾ ತಾಲೂಕು) 

ವೀರಗಲ್ಲು, ವಾಲಗಳ್ಳಿ (ಕುಮಟಾ ತಾಲೂಕು) 

ತ್ರಿಭುವನಮಲ್ಲ ಮಲ್ಲಿ ದೇವನ ತುಂಬೊಳ್ಳಿ ಶಾಸನ (ಹೊನ್ನಾವರ ತಾಲೂಕು) 
ವೀರಗಲ್ಲು, ಶಿರಗುಂಜಿ (ಕುಮಟಾ ತಾಲೂಕು) 

ವೀರಗಲ್ಲು, ಹಾಡುವನಳ್ಳಿ (ಭಟ್ಕಳ ತಾಲೂಕು) 


ವೀರಗಲ್ಲು, ಹಾಡುವಳ್ಳಿ (ಭಟ್ಕಳ ತಾಲೂಕು) 


ತ್ತರ ಕನ್ನಿಡಿ ಜಲಯ ನಿಪ್ಪೆ 


‘He ‘Cl ROMA ‘Pl eu CI 
ಚಲಂ HE ‘TI Pues II ¥am'0l nN 'G 


caysne [| 
cup 7 


80೧ "8 penn 'L ue ‘9 Guocg 'S 


UU? ean EC a% ಅಬಟಂಣ 'ರ ಆರುಲR೦ಂಣ "1 


೩8೮೪ ಗಾಲಢ೦ಎ 


aun [7] 
uc 'g ಉಂ ೬ ದಜ) ಲಲ 


cH WV 


ಉಂಲಂಣ °c eu ಊಂ “1 


cave ೧೧ 


PUR ‘61 kere “91 ಬಂ “1 
A 


ಹಿಆಭಂಜ “91 ಔಟ “61 ತಜಲಬ'೪ ನತಲಾಂ "£1 


aueve []. 
Yop TL PVE peo ೨3ಟನಾಲy 6 
p fp ಸ ಣ | 4 DES V 
ಹಿಬಲಾ "8 ಜಲಾಲ" ‘089 Gece 
Que Nhe pene 2 ಉಂಊ 


ETT 


9. ಮುರುಡೇಶ್ವರ 


13. ಹಾಡುವಲ್ಳಿ. 


ಭಟ್ಕಳ ತಾಲೂಕು 


6. ಮಾವಳ್ಳಿ 7. ಮುಢಭಟ್ಕಳ 


10. ವೆಂಕಟಾಪುರ 11. ಶಿರಾಣಿ 


ಹೊನ್ನಾವರ ತಾಲೂಕು 


ದೇವಾಲಯಗಳು 


[|] ಶಾಸನಗಳು / 


1. ಉಪ್ಪೆ 2. ಇಡಗುಂಜಿ . 3. ಕಡತೋಕಾ 4. ಕೆಕ್ಕಾರ 
5. ಗುಣವಂತೆ 6. ಗುಂಡಬಾಳ 7. ಗೇರುಸೊಪ್ಪೆ 8. ಚಂಬಾವರ ' 
9. ಜಲೊಳ್ಳಿ 10. ತುಂಬ್ಭೊಳ್ಳಿ 11. ದೊಬ್ಬಡ 12. ನಗಿರೆ 


13. ಮಲ್ಲಾಪುರ 14. ಮಂಕಿ. 


ಪ್ರಾಚೀನ ಉತ್ತರಕನ್ನಡ ಜಿಲ್ಲೆಯ ಆಡಳಿತ ವಿಭಾಗಗಳು 


1 ಕೊಂಕಣಬಒಂಬೈನೂರು "ಲ್ಲಿ ಹೈವೆ ಐಯ್ದೂರು. ಇತುಳು 4-ಪಲಸಿಗೆ, 


೬ ಪಾನುಗಲ್‌ ಐಯ್ದೂರು 6 ಮರವಟ್ಟುಗಡಲು 5 ತೆಂಗೇರೆ ಮೂವತ್ತು 
ಈ ನಾಳಿಗೆ ಎಪ್ಪತ್ತು 


|. ಆದಿಧಾರಾನಾಥ ದೇವಾಲಯದ ತಲ ವಿನ್ಯಾಸ, ಧಾರೇಶ್ವರ 


2. ಧಾರಾನಾಥ ದೇವಾಲಯದ ತಲ ಎನ್ಯಾಸ, ಧಾರೇಶ್ವರ 


ಕೇತಪೈ ನಾರಾಯಣ ದೇವಾಲಯದ ತಲ ವನ್ಯಾಸ, ಮೂಢಭಟ್ಕಳ 


ಏಸ 


ME ಮಕಾ ರಾವಾ ಲಾ ವಾ |__| pe fo SN 
[ So 
14 r 
[J 

[) Ne 
4 1 | 
1° + 
p » H 
[ pe ~~ 41 K 
(s ಕಾಲಾ ಘಾಟ 
(4 i | 
1 :|] H 
[ _ 
[ 0s 
1! ‘ 
44 BN H 
[3 
pl [ ¥ 
\, rr--- ' 
4° R mm Hl [) 
Nl wee 
[3 
[ 
1 
[ 
0d gy TE. | 
$0 
[N ‘ | 
04 1 
44 pS - 
A 1 K 
' » | 
1) ‘| 
[NN $ ) 
( ‘ 
1, , | 
[ « 
[7] | 
[N : [3 
1; p--d 
hp SS \ 
EE '. 

ನಾರ್‌ ರಾ ಮಾ g a 4 ಮ 


4. ಚತುರ್ಮುಖ ಬಸದಿಯ ತಲವಿನ್ಯಾಸ, ಗೇರುಸೊಪ್ಪೆ 


0 305 60 915 1220 15-25 


METERS 


|. ಶಿವ(ನಾಥ?) ದೇವಾಲಯದ ಮುಂಭಾಗ, ಮಾರುಗದೆ 


4, ಶಿವ(ನಾಥ?) ದೇವಾಲಯದ ಭಿತ್ತಿಯಲ್ಲಿರುವ ಮಿಥುನ, ಮಾರುಗದೆ 


ಆದಿ ಧಾರೇಶ್ವರ ದೇವಾಲಯದ ಮುಂಭಾಗ, ಧಾರೇಶ್ವರ 


p4 ¥ 4 
¥) 14 | ; AUT ) ೫ 


ಆದಿ ಧಾರೇಶ್ವರ ದೇವಾಲಯದ ಪಾರ್ಶ್ರ್ವನೋಟ ಧಾರೇಶ್ವರ 


ವ 


pe 


ಧಾರಾನಾಥ ದೇವಾಲಯದ ಭಿತಿ,ಧಾರೇಶರ 


ರುವ ಛತ್ತು, ಧಾರೇಶ್ವರ 


ಭಾಮಂಟಪದಲ್ಲಿ ರುವ 


pal 
~ 


po 
ಲ 


ನಾರಾನಾಥ ದೇವಾಲಯದ 


9. 


ಕೆ ಧಾರೇಶ್ವರ. 


pT 


|) 


ಲ 


0 


ಯದ ಗರ್ಭಗ್ಗಹದ ಲಲಾಟಬಿಂಬದಲ್ಲಿರುವ ಗಜಲ 


ಧಾರಾನಾಥ ದೇವಾಲ 


10. 


Le: ಜಟ್ಟಪ್ರನಾಯಕ (ಬಂಡಬಸದಿ) ದೇವಾಲಯದ ಮುಂಭಾಗ, ಭಟ್ಕಳ 


12. ಜಟಪ್ಪುನಾಯಕ (ಬಂಡಬಸದಿ) ದೇವಾಲಯದ ಹಿಂಭಾಗ, ಭಟ್ಕಳ 


ಲ 


4 


17. ಕೇತಪೆನಾರಾಯಣ ದೇವಾಲಯದ ಪಾರ್ಶ್ರ್ವನೋಟ ಮೂಢ ಭಟ್ಕಳ 


18. ಕೇತಪೈನಾರಾಯಣ ದೇವಾಲಯದ ಭಿತ್ತಿಯಲ್ಲಿರುವ ಉತ್ತರಭಾಗದ ದಾರ ಮೂಢ ಭಟ್ಕಳ 


RR 


19. ಕೇತಪೈನಾರಾಯಣ ದೇವಾಲಯದ ಸಭಾಮಂಟಪದಲ್ಲಿರುವ ಸ್ತಂಭಗಳ ಮಾದರಿಗಳು, ಮೂಢ ಭಟ್ಕಳ 


¥ 


\ 


[9 


[ae] 


ತ್ಲಿಯಲ್ಲಿ ರುವ ಶಿಲಗಳು॥ 


ಭಿ 


ಕೇತಪೈ ನಾರಾಯಣ ದೇವಾಲಯದ ಪ್ರಾಕಾರದ 


21; 


ಫಿ 


22. ಸಾಂತಪ ನಾರಾಯಣ ದೇವಾಲಯದ ಪಾರ್ಶನೋಟ, ಮೂ 


¥51 
ಟಿ 
4 
4 


2 Pp 
ಟ್ವಳ. 


ಮೂಢ ಭ 


ಶ 


ಅಕ ರ ಕೋಮಟೆ ನಾರಾಯಣ ದೇವಾಲಯ, 


24. 


2 


ಹಾಡುವಲಳ್ಳಿ 


» 


ಸದಿ 


ದ್ರನಾಥ ಬ 


ಯಲ್ಲಿರುವ ಚಂ 


A) 
[ol 
[es 


ಶಿಧಿಲಾವಸ 


KA) -] 
29. ಚತುರ್ಮುಖ ಬಸದಿಯ ಮುಂಭಾಗ, ಗೇರುಸೊಪೆ. 


[59] 


"ಆಟ, ಗೇರುಸೊಪ್ಪೆ, 


[9°] 


ದಿಯ ಪಾರ್ಶ್ರನೊ 


ಚತುರ್ಮುಖ ಬಸ 


B 
K 
\€) 
ಖಿ 


ದಾ 


ಕ್‌ 
~ 


ಬಗಾ ದಿ ದರಗಾ, 


ದ 


J; 


£ 


32. ಸೇಂಟ್‌ ಫ್ರಾನಿಸ್‌ ಚರ್ಚ, ಚಂದಾವರ, (ಹೊನ್ನಾವರ ತಾಲೂಕು) 


ಪಿ. ಗೌತಮಬುದ್ಧ, ಹೈಗುಂದ (ಹೊನ್ನಾವರ ತಾಲೂಕು) 


34. ಗೌತಮಬುದ್ಧ, ಬಬ್ಬರವಾಡ (ಅಂಕೋಲಾ ತಾಲೂಕು) 


35, ಜೆರವ, ಚಂದಾವರ (ಹೊನ್ನಾವರ ತಾಲೂಕು) 


'್ರ 


ನ «To. 


ದ ಸಾ. 


y 
u 


ಷೆ ವಾಸ ಸ 
ಷ ವಾಸುದೇವ, ಕೊಂತಪಾಲ (ಸದ್ಯಚಿತ್ರಾಪುರಮಠದ ವಸು ಸಂಗ್ರಹಾಲಯದಲ್ಲಿದೆ) 


pe) 


37. ಮಾಧವ, ಅರಗಾ (ಕಾರವಾರ ತಾಲೂಕು) 


ಮಾಧವ, ಸುಂಕೇರಿ (ಕಾರವಾರ ತಾಲೂಕು) 


00 
[ವವ 


ದೆ) ಭಟ್ಕಳ ತಾಲೂಕು 


ದಲ್ಲಿ 


೦ಗ್ರಹಾಲಯ 


ವ 
[a] 


ಸದ್ಯಚಿತ್ರಾಪುರಮುಠದ ವಸ್ತು 


ವಿಷ್ಣು, ಶಿರಾಲಿ ( 


3%, 


40. ಕೇಶವ ದೇವಾಲಯದ ಗರ್ಭಗೃಹದಲ್ಲಿರುವ ಕೇಶವ, ಚಂಡಿಯಾ ( ಕಾರವಾರ ತಾಲೂಕು) 


4]. ನಾರಾಯಣ ದೇವಾಲಯದ ಗರ್ಭಗೃಹದಲ್ಲಿರುವ ನಾರಾಯಣ, ಚಂಡಿಯಾ ( ಕಾರವಾರ ತಾಲೂಕು) 


42. ಗೋವಿಂದ ದೇವಾಲಯದ ಗರ್ಭಗೃಹದಲ್ಲಿರುವ ಗೋವಿಂದ, ತೋಡುರು ( ಕಾರವಾರ ತಾಲೂಕು) 


43. ಭಗಗೊಂಡ ವಿಷ್ಣು, ಖಾರ್ಗಾ ( ಕಾರವಾರ ತಾಲೂಕು) 


[% 


ಖ 0 ೨ ₹ ತಾಲೂಕು 
44. ವಿಷು ದೇವಾಲಯದ ಗರ್ಭಗೃಹದಲ್ಲಿರುವ ಏಷ್ಟು, ತುಂಬೊಳ್ಳಿ (ಹೊನ್ನಾವರ ) 


45. ಜನಾರ್ಧನ ದೇವಾಲಯದ ಗರ್ಭಗೃಹದಲ್ಲಿರುವ ಜನಾರ್ಧನ, ಉರಕೇರಿ (ಕುಮಾಟಾ ತಾಲೂಕು) 


ಸಿಂಹ, ಬೆಂಗಣೆ (ಕುಮಾಟಾ ತಾಲೂಕು) 


ಗಿರಿಜನರ 


40. 


(ಕಾರವಾರ ತಾಲೂಕು) 


[a 


ಗಿರಿಜನರಸಿಂಹ, ಸಿದರ 


49. ಗಿರಿಜನರಸಿಂಹ, ಶಿರಾಲಿ, ಭಟ್ಕಳ ತಾಲೂಕು ( ಸದ್ಯ ಚಿತ್ರಾಪುರ ಮಠದ ವಸುಸಂಗ್ರಹಾಲಯದಲ್ಲಿದೆ) 


ಿ 


53, ಬ್ರಹ್ಮ, ಗೋಕರ್ಣ (ಕುಮಾಟಾ ತಾಲೂಕು) 


59. ಮಹಿಷಮರ್ಧಿನಿ, ಶಿರಾಲಿ (ಸಧ್ಯ ಚಿತ್ರಾಪುರಮಠದ ವಸ್ತು ಸಂಗ್ರಹಾಲಯದಲ್ಲಿದೆ) 


